ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ 
ಸಂಪುಟ-೧.೨ 


ಪೈತ್ರಿಲೀಂಯ ಸಂಹಿತಾ 
[ಪಂಚಮಕಾಂಡ-೧, ೨, ೩, ಹಾಗೂ ೪ನೆಯ ಪ್ರಪಾಠಕಗಳು] 


ಪ್ರಧಾನ ಸಂಪಾದಕರು 
`` ವಿದ್ವಾನ್‌ ಸೋ. ತಿ. ನಾಗರಾಜ 


ಪ್ರಕಾಶನ 
ಜ್ಯೋತಿ ಸಾಂಸ್ಕೃತಿತ ಪ್ರತಿಷ್ಠಾನ 
ಬೆಂಗಳೂರು-೫೬೦೦೦೪ 


KRISHNA YAJURVEDA KANNADA PRAKASHANA-VOLUME-12 CHIEF EDITOR, 
VIDWAN S.T. NAGARAJA, AND PUBLISHED BY JYOTHI SAMSKRITIKA 
PRATISHTHANA (REGD), NO. 31, PAMPAMAHAKAVI ROAD, BANGALORE-560 004. 


Copyright : Publishers (Reserved) 


FIRST EDITION : 2019 


: ಸ. 575/- 


ಪೃಷ್ಟಯಜುರ್ವೇದ ಕನ್ನಡ ಪ್ರಕಾಶನ ಸಂಷುಟ-12 
ತೈತ್ತರೀಯ ಸಂಹಿತಾ 
ಪಂಚಮಕಾಂಡ - ೧, ೨, ೩ ಹಾಗೂ ೪ನೇಯ ಪ್ರಪಾಶಕಗಳು 


ಎಲ್ಲ ಹಕ್ಕುಗಳನ್ನು ಕಾದಿರಿಸಲಾಗಿದೆ 


ಪ್ರಥಮ ಮುದ್ರಣ : 2019 
ಬೆಲೆ ರೂ. : ₹ 575/- 


ಪ್ರಕಾಶಕರು : 

ಜ್ಯೋತಿ ಸಾಂಸ್ಕೃತಿಕ ಪ್ರತಿಷ್ಠಾನ (ರಿ) 
ನಂ. 31, ಪಂಪಮಹಾಕವಿ ರಸ್ತೆ 
ಬೆಂಗಳೂರು-560 004 

ದೂ. : 26677852 


ಮುದ್ರಕರು : 
ಪರಿಮಳ ಮುದ್ರಣಾಲಯ 

೪ 184, 14ನೇ ಮುಖ್ಯರಸ್ತೆ, ಹನುಮಂತನಗರ 
ಬೆಂಗಳೂರು-560 050. ದೂರವಾಣಿ : 2660 6061 


ಪರಿವಿಡಿ 


ಆಶೀರ್ವಚನ-ಶ್ರೀ ಶ್ರೀ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು 

ಮುನ್ನುಡಿ-ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನಮ್‌, 
ಶಾರದಾಪೀಠಮ್‌, ಶೃಂಗೇರಿ 

ಅನುಗ್ರಹಸಂದೇಶ 

ಪ್ರಕಾಶನಸಮಿತಿ 

ಪ್ರಕಾಶಕರ ನುಡಿ 

ನಿವೇದನೆ 

ಸಂಪಾದಕರ ನುಡಿ 

ಗ್ರಂಥದ ಅಧ್ಯಯನಕ್ಕೆ ಮುನ್ನ 

ಸಂಕೇತಾಕ್ಷರಗಳ ವಿವರಣೆ 

ಧರ್ಮಮೂಲ:- ಶ್ರುತಿ-ಸ್ಮೃತಿ 


ಪಂಚಮಃ ಕಾಂಡಃ 


ಪ್ರಥಮಃ ಪ್ರಶ್ನಃ ಮಂತ್ರಪಾಠಃ 


ದ್ವಿತೀಯಃ ಪ್ರಶ್ನಃ ಮಂತ್ರಪಾಠಃ 
ತೃತೀಯಃ ಪ್ರಶ್ನಃ ಮಂತ್ರಪಾಠಃ 
ಚತುರ್ಥಃ ಪ್ರಶ್ನಃ ಮಂತ್ರಪಾಠಃ 
ಪ್ರಥಮಃ ಪ್ರಶ್ನಃ “ ಅನುವಾದಭಾಗ 
ದ್ವಿತೀಯಃ ಪ್ರಶ್ನಃ ಅನುವಾದಭಾಗ 
ತೃತೀಯಃ ಪ್ರಶ್ನಃ ಅನುವಾದಭಾಗ 
ಚತುರ್ಥಃ ಪ್ರಶ್ನಃ ಅನುವಾದಭಾಗ 


ಕ್ರ ೮6 ೮ ಕ. ೮6 ಈ6 ಆ ಆಈ ಭಿ €೯೮ಛಈ ಛಿ ಈ ಈ ಈರ ಈ ಛಿ ಈಕಿ ಈ 6 ಕ್ಷಕ್ರಿ 


ww ಗ ಗಭ ಭಘ ಉ VV ಘು PHD WW 


WW ಉಗ ಭು ಭಘ VY YY ೪ YW 1) 


ಊ W ೪ 


1/1 
2/21 
3/47 


4/59 
೧-೧೪೪ 
೧೪೫-೨೮೩ 
೨೮೫-೩೯೯ 


೪೦೧-೫೨೯ 


MON 


aN 


ಈ 


ಕಾ 

ತ್ನ 

ಪ 
4 
ದ 


NEL 


ಆಶೀರ್ವಚನ 
(ಪ್ರಥಮಸಂಪುಟಕ್ಕೆ ನೀಡಿದುದು) 
ಶ್ರೀ ಗುರುಭ್ಯೋ ನಮಃ 


ಚತುರ್ವೇದಭಾಷ್ಯಕಾರರಾದ ಶ್ರೀ ಸಾಯಣಾಚಾರ್ಯರು ಕೃಷ್ಣಯಜುರ್ವೇದ ಭಾಷ್ಯಭೂಮಿಕೆ 
ಯಲ್ಲಿ “ನನು ಕೋsಯಂ ವೇದೋ ನಾಮ” ಎಂದು ಪ್ರಶ್ನೆ ಮಾಡಿ ಅದಕ್ಕೆ ಸಮಾಧಾನವನ್ನು 
“ಇಷ್ಟಪ್ರಾಪ್ತ್ಯನಿಷ್ಟಪರಿಹಾರಯೋಃ ಅಲೌಕಿಕಮುಪಾಯಂ ಯೋ ಗ್ರಂಥೋ ವೇದಯತಿ ಸ 
ವೇದಃ” ಎಂದು ಸಮಾಧಾನವನ್ನು ತಿಳಿಸಿದರು. ಇಷ್ಟಪ್ರಾಪ್ತಿ ಮತ್ತು ಅನಿಷ್ಟಪರಿಹಾರಗಳ 
ಅಲೌಕಿಕೋಪಾಯವನ್ನು ತಿಳಿಸುವ ಗ್ರಂಥವೇ ವೇದ. ಅಲೌಕಿಕೋಪಾಯವು ಧರ್ಮವು. ನಮ್ಮ 
ಶ್ರೇಯಃಪ್ರೇಯಸ್ಸುಗಳಿಗೂ ದುಃಖಪರಿಹಾರಕ್ಕೂ ಸಾಧಕವಾದ ಧರ್ಮವನ್ನು ವೇದಗಳಿಂದಲೇ 
ತಿಳಿಯಬೇಕು. 


ನಾವು ವೇದಾಧ್ಯಯನವನ್ನು ಮಾಡುತ್ತೇವೆ. ಅರ್ಥಜ್ಞಾನವಿಲ್ಲದೆ ಮಾಡಿದ ಅಧ್ಯಯನವು 
ವಿಶಿಷ್ಟವಾದ ಫಲವನ್ನು ಕೊಡಲು ಅಸಮರ್ಥ. ಅರ್ಥಜ್ಞಾ; ನಕ್ಕಾಗಿ ಭಾಷ್ಯಗಳನ್ನು ಪರಿಶೀಲಿಸಬೇಕು. 
ಈ ಪರಿಶೀಲನೆಗೆ ಸಂಸ್ಕೃತಭಾಷಾಪಾಂಡಿತ್ಯ, ಮೀಮಾಂಸಾಪರಿಚಯ ಎರಡೂ ಬೇಕು. ಇವೆರ 


ಡನ್ನೂ ಸಾಧಿಸುವುದಕ್ಕೆ ನಾಲ್ಕಾರು ವರುಷಗಳ ಸತತ ಪ್ರಯತ್ನ ಆವಶ್ಯಕ. ಸರ್ವರಿಂದಲೂ ಸುಲಭ 
ವಾಗಿ 'ಸಾಧಿಸಲಶಕ್ಕ 


ನಮ್ಮ ಶಿಷ್ಯರಾದ ಶ್ರೀ ಬಿ. ಎನ್‌. ವಿ. ಸುಬ್ರಹ್ಮಣ್ಯಂ ಅವರು “ಜ್ಯೋತಿ ಸಾಂಸ್ಕೃತಿಕ ಪ್ರತಿಷ್ಠಾನ” 
ವೆಂಬ ಸಂಸ್ಥೆ! ಯನ್ನು ಸ್ಥಾಪಿಸಿ ತನ್ಮೂಲಕ ವೇದಮಂತ್ರಗಳ ತಾತ್ಟೆ! ರ್ಯವನ್ನು ಎಲ್ಲರೂ ಸುಲಭವಾಗಿ 
ಅರಿಯಲು 'ಿನುಕೂಲವಾಗಲೆಂಬ ಉದ್ದೆ ೇಶದಿಂದ ಯಜುರ್ವೇದ ಕನ್ನಡ ಪ್ರಕಾಶನವನ್ನು ಆರಂಭಿಸಿ 
ದ್ದಾರೆ. ಈ ಕಾರ್ಯವು ಬೃಹತ್ತರವಾದುದು. ಶ್ರೀ ಸುಬ್ರಹ್ಮಣ್ಯಂ ಅವರು ಪರಹಿತಮತಿಯಿಂದ 
ಆರಂಭಿಸಿರುವ ಈ ಪ್ರಕಾಶನಕಾರ್ಯವು ER ಮುಂದುವರಿಯಲಿ. ಆಸ್ತಿಕ ಜನಸ್ತೋಮದ 
ಸಹಾಯ ಸಹಕಾರಗಳು ನಿರಂತರವಾಗಿ ಪ್ರವಹಿಸಲಿ. ಪ್ರಕಾಶನಗ್ರಂಥಗಳು ಆಸ್ತಿಕರ ಹೃದಯಗಳಲ್ಲಿ 
ಪ್ರಕಾಶವನ್ನು ಬೀರಲಿ, ತಮೋಗ್ರಂಥಿಗಳು ನಿರ್ಮೂಲಗೊಳ್ಳಲಿ ಮತ್ತು ಪ್ರಕಾಶಕರು ಭವಭಯ 
ಪ್ರಶಮನಕರನಾದ ಪರಮೇಶ್ವರನ ಕೃಪೆಯಿಂದ ಮಂಗಲಪರಂಪರೆಗಳನ್ನು ಅನುಭವಿಸಲೆಂದು 
ಹಾರೈಸುತ್ತೇವೆ. 


ಪ್ರಭವ ಫಾಲ್ಗುನ ಶುಕ್ಲ ದಶಮೀ ಇತಿ ನಾರಾಯಣಸ್ಮರಣಂ 
27.02.88 ವಿದ್ಯಾತೀರ್ಥಃ 


ಭ್ರ 


VI 
CR RRR 


eA aR A Erevan 


9ರ gma: 


SENN GRR sg ಗ ರಸಸನ್ಟಾ 
mee ತಿಷ ತ ಇಂಡ ಒದ ರಳ 


Saar taratd ಚಕ ಗ ಇಂಡ ಜ6 
Rg ಗತ! eT 7 sro ಇ ಇನ ಬ್ರರಿಷ್ಠ- 
ನಾತಿ ಇರಾ aA ನಗ ಕಾಣಿ 1... 

ಫಸ ‘sd ET sr 


me 


be es Sut 


eT roneti 


ಸ್ತಳ Rea Amica 


fi Aes A rem aT wa san 


Rk ಇಗೆ Tg ತತ್ತ Serr: sie 
TTT FIT Ta Re 


ಸ ae ae eR ೧1೪ remo 
xi 3 ಇತ REA FTAA TATA: 
sudo Rrgermfh An ar 


ರಾಗಾ 


ನರ ಗಹ | Uk hai. 


(60 10) ಊ (ಗ (0 0 0) 0 VU YD 


(4 
(1) 


ಭಾಗಿ ಸಿಗದಾಗ 
Gert sed Madre dA maT 
Tamme idargrod 2 soda 
ke] ಹ ಸಬಾ. 
Saline 10 

ಗ” UIT ೫ನ: Qomapihn 


ವಾ 


Rag ಭೌ hvala wre 
rare ಕಿ ಸತ ಘಾ 


ಶ್ರೀ ಶ್ರೀ ಜಗದ್ಗು ರು ಶಂಕರಾಚಾರ್ಯಮಹಾಸಂಸ್ಥಾ; ನಂ 
ಶಾರದಾಪೀಠಮ್‌, ಶೃಂಗೇರಿ 


ಮುನ್ನುಡಿ 


ದ 
ಶ್ರೀಗುರುಭ್ಯೋ ನಮಃ 


“ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಎಂಬುದಾಗಿ ಶ್ರುತಿಯು ಧರ್ಮವನ್ನೇ ಜಗತ್ತಿನ ಸ್ಥಿತಿಗೆ 
ಸಾಧನವನ್ನಾಗಿ ಹೇಳುತ್ತದೆ. ಆ ಧರ್ಮವು ವೇದದಿಂದಲೇ ತಿಳಿಯಲ್ಪಡತಕ್ಕದ್ದು ಎಂಬುದಾಗಿ 
“ಮೀದೋಖಿಲೋ ಧರ್ಮಮೂಲಮ್‌? ಮೊದಲಾದ ಉಕ್ತಿಗಳು ಒಕ್ಕೊರಲಿನಿಂದ ಹೇಳುತ್ತವೆ. ಸ್ಮೃತಿ 
ಗಳೂ, ಆಚಾರವೂ ಧರ್ಮದ ಯಥಾರ್ಥಜ್ಞಾನವನ್ನು ಉಂಟುಮಾಡಿಕೊಡತಕ್ಕವುಗಳಾಗಿದ್ದರೂ ಅವುಗ 
ಳಿಗೆ ಧರ್ಮದ ವಿಷಯದಲ್ಲಿ ವೇದದ ಮೂಲಕ ಪ್ರಾಮಾಣ್ಯವೇ ಹೊರತು ಸ್ವತಂತ್ರವಾಗಿ ಅಲ್ಲ. 
ಆದುದರಿಂದಲೇ ಶ್ರುತಿ ಮತ್ತು ಸ್ಮೃತಿಗಳಿಗೆ ವಿರೋಧವೊದಗಿದಾಗ ಸ್ಮೃತಿಯೇ ಬಾಧಿಸಲ್ಪಡತಕ್ಕದ್ದು 
ಎಂಬುದಾಗಿ ಪೂರ್ವಮೀಮಾಂಸಾಶಾಸ್ತ್ರದಲ್ಲಿ ನಿರ್ಣಯಿಸಲ್ಪಟ್ಟಿದೆ. 

ಅಂತಹ ವೇದವು "ಅನಂತಾ ವೈ ವೇದಾಃ' ಎಂಬ ವಚನವನ್ನು ಅನುಸರಿಸಿ ಅನಂತವಾಗಿದ್ದರೂ ಬುಕ್‌, 
ಯಜುಸ್‌, ಸಾಮ, ಮತ್ತು ಅಥರ್ವ ಎಂಬುದಾಗಿ ನಾಲ್ಕು ರೀತಿ ವಿಂಗಡಿಸಲ್ಪಟ್ಟು ಬೆಳಗುತ್ತಾ ಇದೆ. 
"ಏಕಶತಮಧ್ವರ್ಯುಶಾಖಾಃ' ಮೊದಲಾದ ವಾಕ್ಯಗಳಿಂದ ಒಂದೊಂದು ವೇದಕ್ಕೂ ಬಹಳ ಶಾಖೆಗಳಿದ್ದವು 
ಎಂಬುದಾಗಿ ತಿಳಿದುಬರುತ್ತದೆ. ಆದರೆ ಅವುಗಳಲ್ಲಿ ಅನೇಕ ಶಾಖೆಗಳು ಲುಪ್ತವಾಗಿದ್ದು ಕೇವಲ 
ಬೆರಳೆಣಿಕೆಯಷ್ಟು ಕೆಲವು ಶಾಖೆಗಳೇ ಉಳಿದಿವೆ. 

“ಸ್ವಾಧ್ಯಾಯೋಂಧ್ಯೇತವ್ಯಃ' ಎಂಬ ವಿಧಿಯು ಪ್ರತಿಯೊಬ್ಬನೂ ತನ್ನ ತನ್ನ ಶಾಖೆಯ ಅಧ್ಯಯನವನ್ನು | 
ಮಾಡಲೇಬೇಕೆಂದು ವಿಧಿಸುತ್ತದೆ. ವಿಧಿಸಲ್ಪಟ್ಟ ವೇದಾಧ್ಯಯನವನ್ನು ಮಾಡದಿದ್ದರೆ ಪ್ರತ್ಯವಾಯವು 
ಉಂಟಾಗುವುದೆಂಬುದಾಗಿ 

ವಿಹಿತಸ್ಯಾನನುಷ್ಠಾನಾನ್ನಿಂದಿತಸ್ಯ ಚ ಸೇವನಾತ್‌ | 

ಅನಿಗ್ರಹಾಚ್ಚೇಂದ್ರಿಯಾಣಾಂ ನರಃ ಪತನಮೃಚ್ಛತಿ ॥ 
ಇತ್ಯಾದಿ ವಚನಗಳು ಸ್ಪಷ್ಟವಾಗಿ ತಿಳಿಸುತ್ತಾ ಇವೆ. (ಶಾಸ್ತ್ರ ವಿಹಿತವಾದುದನ್ನು ಮಾಡದಿದ್ದರೂ ಶಾಸ್ತ್ರ ದಿಂದ 
ನಿಂದಿತವಾದುದನ್ನು ಮಾಡಿದರೂ, ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸದಿದ್ದರೂ ಮಾನವನು 
ಕೇಡಿಗೀಡಾಗುವನು.) ಇದರಿಂದ ವೇದಗಳ ಅಧ್ಯಯನದಿಂದ ನಮಗೇನು ಪ್ರಯೋಜನ? ಎಂಬ ಕೆಲವರ 


| ಸಂಶಯವು ದೂರವಾದಂತಾಯಿತು. “ಬ್ರಾಹ್ಮಣೇನ ನಿಷ್ಕಾರಣಂ ಷಡಂಗೋ ವೇದೋಂಧ್ಯೇಯೋ 


ಜ್ಞೇಯಶ್ಚ” ಎಂಬ ಮಹಾಭಾಷ್ಕಕಾರರ ಮಾತೂ ಇದನ್ನೇ ಪುಷ್ಟೀಕರಿಸುತ್ತದೆ. ಆದುದರಿಂದ ಉಪನೀತ 
ನಾದ ಬ್ರಾಹ್ಮಣನು ತನ್ನ ವೇದದ ಶಾಖೆಯ ಅಧ್ಯಯನವನ್ನು ಅವಶ್ಯವಾಗಿ ಮಾಡಲೇಬೇಕು. 

ವೇದಾಧ್ಯಯನದ ಬಳಿಕ ವೇದಾರ್ಥಜ್ಞಾ; ನವನ್ನು ಆವಶ್ಯವಾಗಿ ಗಳಿಸಬೇಕು. ಈ ವಿಷಯದಲ್ಲಿ 
ಅರ್ಥಜ್ಞಾನವಿಲ್ಲದವನ ಬಗ್ಗೆ ನಿಂದೆಯೂ, ಅರ್ಥವನ್ನರಿತವನ ಬಗ್ಗೆ ಪ್ರಶಂಸೆಯೂ ಶಾಸ್ತ್ರದಲ್ಲಿ 
ಕಾಣಬರುತ್ತದೆ. 


ಗಭ ಭು ಬು ಐ ಭಿ ಭಳ ಭಗ ಭಭಘ ಘ ಭ ೪ ಭ_ 


ಸ್ಕಾ ಣುರಯಂ ಭಾರಹಾರಃ ಕಿಲಾಭೂತ್‌ 
ಅಧೀತ್ಯ ವೇದಂ ನ ವಿಜಾನಾತಿ ಯೋ9ರ್ಥಮ್‌ | 
ಯೋಇರ್ಥಜ್ಞ ಇತ್ಸಕಲಂ ಭದ್ರಮಶ್ನುತೇ 
ನಾಕಮೇತಿ ಜ್ಞಾನವಿಧೂತಪಾಪ್ಮಾ ೫ 
ವೇದವನ್ನು ಅಧ್ಯಯನ ಮಾಡಿ ಅರ್ಥವನ್ನರಿಯದವನು ಗಂಧದ ಮರದ ಭಾರವನ್ನು ಹೊರುವ 
ಕತ್ತೆಯಂತೆ. ಅರ್ಥವನ್ನರಿತವನು ಎಲ್ಲ ಮಂಗಳವನ್ನು ಪಡೆದು ಪಾಪರಹಿತನಾಗಿ ಸ್ವರ್ಗವನ್ನೇರುವನು. 


ಗಂಧದ ಕಟ್ಟಿಗೆಯ ಭಾರವನ್ನು ಹೊತ್ತ ಕತ್ತೆಯು ತಾನು ಹೊತ್ತಿರುವ ಗಂಧದ ಕಟ್ಟಿಗೆಯ ಪರಿಮಳವನ್ನು 
ಸ್ವಲ್ಪವೂ ತಿಳಿಯಲಾರದು. ಅದರೊಡನೆ ಹೋಲಿಸಲ್ಪಟ್ಟ ಅರ್ಥಜ್ಞಾನವಿಲ್ಲದವನು ನಿಂದಿಸಲ್ಪಟ್ಟಂತೆಯೇ. 
ಅರ್ಥಜ್ಞಾನ ಉಳ್ಳವನಿಗೆ ಶುಭಪ್ರಾಪ್ತಿ, ದುಃಖನಿವೃತ್ತಿ ಮೊದಲಾದ ಪ್ರಯೋಜನವನ್ನು ಹೇಳಿರುವುದರಿಂದ 
ಅವನು ಸ್ತುತಿಸಲ್ಪಟ್ಟಂತೆಯೇ. ಆದುದರಿಂದ ವೇದಾರ್ಥಜ್ಞಾನವನ್ನು ಅವಶ್ಯವಾಗಿ ಗಳಿಸಬೇಕು. 

ಹೀಗಿರುವಾಗ ವೇದಾರ್ಥವನ್ನು ಅಲ್ಪಬುದ್ಧಿ ಯುಳ್ಳವರು ತಿಳಿಯಲಾರರೆಂದು ಸರ್ವಜ್ಞ; ರಂತೆಯೇ ಇರುವ 
ಸಾಯಣಾಚಾರ್ಯರು ಲೋಕವನ್ನು ಅನುಗ್ರಹಿಸಲು ನಾಲ್ಕು ವೇದಗಳನ್ನೂ ವ್ಯಾಖ್ಯಾನಿಸಿದರು. ವೇದಾರ್ಥ 
ವನ್ನು ತಿಳಿಯಬಯಸುವವರಿಗೆ ಸಾಯಣಭಾಷ್ಯವು ಕಲ್ಪವೃಕ್ಷದಂತಿದೆಯೆಂದರೆ ಅದು ಹೆಚ್ಚಿನ ಮಾತಲ್ಲ. 
ವೇದಗಳಲ್ಲಿಯೂ, ವೇದಾಂಗಗಳಲ್ಲಿಯೂ ಮತ್ತು ಎಲ್ಲ ದರ್ಶನಗಳಲ್ಲಿಯೂ ತಡೆಯಿಲ್ಲದ ನಡೆ 
ಅವರದು. ಆದುದರಿಂದ ಜಿಜ್ಞಾ; ಸುಗಳಾದವರು ಸಾಯಣಭಾಷ್ಯವನ್ನವಲಂಬಿಸಿಯೇ ವೇದಾರ್ಥವನ್ನು 
ತಿಳಿಯಬೇಕು. ಬ್‌ 

ಹೀಗಿರುವಲ್ಲಿ ಯಜುರ್ವೇದಕ್ಕೆ ಸಾಯಣಭಾಷ್ಯವನ್ನನುಸರಿಸಿದ ಕನ್ನಡ ಅನುವಾದವನ್ನು ಮಾಡಿಸಿ, ಶ್ರೀ 
ಸುಬ್ರಹ್ಮಣ್ಯಂರವರು ಪ್ರಕಟಿಸುವರೆಂದು ತಿಳಿದು ಸಂತೋಷಗೊಂಡಿದ್ದೇವೆ. ಇವರ ಈ ಪ್ರಯತ್ನವು 
ಫಲಪ್ರದವಾಗಲೆಂದೂ ಶ್ರೀ ಸುಬ್ರಹ್ಮಣ್ಯಂರವರು ಶ್ರೇಯಃಪರಂಪರೆಯಿಂದ ವರ್ಧಿಸಲೆಂದೂ 
ಆಶಿಸುತ್ತೇವೆ. ೬ MC 


ಮೊಕ್ಕಾಂ-ದಿಂಡಿಗಲ್‌ ಇತಿ ನಾರಾಯಣಸ್ಮರಣಂ 
ಪ್ರಭವ ಸಂವತ್ಸರದ ಮಹಾಶಿವರಾತ್ರಿ ಭಾರತೀತೀರ್ಥಃ 
ಮಂಗಳವಾರ 


ಸುವ 


ಹ 
4 


EN 


ಬ್‌ 


1 


ಇ 
N ಗ 
p/ 
Ro] 


pe 
ವಾ 


gu 


ಹ 
ke 


ಮಹ್‌ 


Ne 


ಪಸ ಸ ಸ ಜೆ ನ 
NSE SN 


ದಕ್ಷಿಣಾಮ್ನಾಯ ಶೃಂಗೇರಿ ಶ್ರೀಶಾರದಾ ಪೀಠಾಧೀಶ್ವರರಾದ ಅನಂತ ಶ್ರೀವಿಭೂಷಿತ ಜಗದ್ಗುರು ಶ್ರೀಶ್ರೀಭಾರತೀತೀರ್ಥ 
ಮಹಾಸ್ವಾಮಿಗಳವರ ಅನುಗ್ರಹ ಸಂದೇಶ 
ಕೃಷ್ಣಯಜುರ್ವೇದದ 5ನೆಯ ಕಾಂಡದ ಮೊದಲನೆಯ 4 ಪ್ರತ್ನೆಗಳು ಕನ್ನಡ ಅನುವಾದದೊಂದಿಗೆ 12ನೆಯ ಸಂಪುಟವಾಗಿ 
ಪ್ರಕಟವಾಗುತ್ತಿರುವುದು ಸಂತಸದ ವಿಷಯವಾಗಿದೆ. 4ನೆಯ ಕಾಂಡದಲ್ಲಿ ಹೇಳಿದ ಚಯನ ಮಂತ್ರಗಳಿಗೆ ವಿನಿಯೋಗವನ್ನು ಈ ಪ್ರಶ್ನೆಗಳಲ್ಲಿ 


ಸೋಪಪತ್ತಿಕವಾಗಿ ಹೇಳಿದೆ, ಹೇಗೆಂದರೆ 4ನೆಯ ಕಾಂಡದ ಪ್ರಥಮ ಪ್ರಶ್ನೆಯಲ್ಲಿ ಪ್ರಥಮಾನುವಾಕದಲ್ಲಿ ಸವಿತೃ ದೇವತಾ ಪ್ರಕಾಶಕವಾದ 11 


8ಮಂತ್ರಗಳನ್ನು ಹೇಳಿದೆ, ಅಲ್ಲಿ ಕೆಲವು ಸಂದೇಹಗಳು ಭತ್ತವೆ. ಹೇಗೆಂದರೆ ಆ ಎಲ್ಲ ಮಂತ್ರಗಳನ್ನು ಹೇಳಿ ಒಂದು ಸಾರಿ ಹೋಮ 


ಮಾಡಬೇಕಾ ಒಂದೊಂದು ಮಂತ್ರವನ್ನು ಹೇಳಿ 


Kathe ಹೇಳಬೇಕಾ ಎಂದು. ಈ ಎಲ್ಲ ಸಂದೇಹಗಳಿಗೂ ಇಲ್ಲಿ 
ಕ್ಕ ಪ್ರತ್ಯೇಕವಾಗಿ ಹೋಮ ಮಾಡಿದರೆ ಯಜಮಾನನು 


NPA ಯಜ ಗುತ್ತಾನೆ, ಆದುದರಿಂದ ಎಲ್ಲ ಮಂತ್ರಗಳನ್ನು 
ತ ॥ಚ್ರೈಒ ತದದ Be ವರರ ಯಜಮಾನನಿಗೆ ಪಶುಸಮೃದ್ಧಿ 
ಹ್ಗೆಸಮೇಲಿ ಯಜುಸ್ಸನ್ನು ಹೇಳಿದ್ದರಿಂದ ಯಜ್ಞಫಲವು 
ಕ ಯಜ್ಞ | ಮುವುದಿಲ, ಇಂದು, 
ಯಜ್ಞದಲ್ಲಿ ಪ್ರತಿಯೂರು ಕರ್ಮವೆನಸಮಿತ್ರಕವಗಿಯೆಕ : ಕು ಹಾಗೇ: ಸಾಮ ಹೇಳ್‌ ಮಾಡಿದರೆ ಏನಾಗುತ್ತದೆ ಎಂಬ 
ಪ್ರಶ್ನೆಗೆ ಇಲ್ಲಿ ಉತ್ತರವನ್ನ ಹದ ಮಪ ಧ್ರಯಣ | 


ದಶ ಚತ ಪುರಸ್ತಾದುಪದಧಾತಿ' ಎಂಬ 

ನಷ್ಟ ಫೋಸಡಕ್ಕೆ "ಇಲ್ಲಿ ಕಾರಣವನ್ನು ಹೇಳಿದೆ, "ದಶೋಪದಧಾತಿ ದಶಾಕ್ಷರಾ 
ನಪ ಎ ಜೋತಿರ್ಟೋತಿರೇವ ವರಸ್‌ ದೃತ್ತೇ ತಸ್ಮಾತ್ಪುರಸ್ತಾಜ್ಜೋತಿರುಪಾಸ್ಮಹೇ' ಎಂದು, ವಿರಾಟ್‌ ಛಂದಸ್ಸು 
ಹತ್ತು ಅಕ್ಷರಗಳದ್ದು. ಛಂದಸ್ಸುಗಳಲ್ಲಿ ವಿರಾಟ್ಟಂದಸ್ಸು ತೇಜೋರೂಪವಾಗಿದೆ, ಹತ್ತು ಇಷ್ಟಕೆಗಳನ್ನು ಪೂರ್ವದಿಕ್ಕಿನಲ್ಲಿ ಉಪಧಾನ 
ಮಾಡಿದ್ದರಿಂದ ಜ್ಯೋತಿಸ್ಸನ್ನು ಧಾರಣೆ ಮಾಡಿದಂತೆ ಆಗುತ್ತದೆ. ನಾವು ಪ್ರತಿನಿತ್ಯವು ಸಂಧ್ಯಾವಂದನೆಯಲ್ಲಿ ಪೂರ್ವದಿಕ್ಕಿನಲ್ಲಿ 
ಆದಿತ್ಯರೂಪವಾದ ಜ್ಯೋತಿಸ್ಸನ್ನು ಉಪಾಸನೆ ಮಾಡುತ್ತೇವೆ. ಆದುದರಿಂದ ಹತ್ತು ಇಷ್ಟಕಗಳನ್ನು ಉಪಧಾನ ಮಾಡುವುದು ತುಂಬಾ 
ಶ್ರೇಷ್ಠ ಎಂದು, ಹೀಗೆ ಪ್ರತಿಯೊಂದು ವಿಷಯವನ್ನೂ ಚೆನ್ನಾಗಿ ವಿವರಿಸುತ್ತಾ ಈ ಪ್ರಶ್ನೆಗಳು ಅನೇಕ ವಿಷಯಗಳನ್ನು ತಿಳಿಸಿಕೊಡುತ್ತವೆ. 
ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಯಜ್ಞಾನುಷ್ಠಾನ ಮಾಡುವುದು ವಿಶೇಷ ಫಲಕಾರಿಯಾಗುತ್ತದೆ. 
ಶ್ರೀಶಾರದಾ ಚಂದ್ರಮೌಳೀಶ್ವರರ ಕೃಪೆಯಿಂದ ಈ ಸಂಪುಟವು ವೇದಾರ್ಥ ಜಿಜ್ಞಾಸುಗಳಿಗೆ ಅತ್ಯಂತೋಪಕಾರಕವಾಗಿ ಪ್ರಸಿದ್ಧಿ ಹೊಂದಲಿ 
ಅನುವಾದಕರು ಪ್ರಕಾಶಕರು ಶ್ರೇಯೋವಂತರಾಗಲಿ ಎಂದು ಆಶೀರ್ವದಿಸುತ್ತಿದ್ದೇವೆ. 
ಶೃಂಗೇರಿ ಇತಿ ನಾರಾಯಣಸ್ಮರಣಂ 


ವಿಲಂಬ ಆಶ್ವಯುಜ ಕೃಷ್ಣ ದ್ವಿತೀಯ 
ಶುಕ್ರವಾರ ೨ 26-10-2018 


| SNC AAC TNS 


ಹೋಮ ಮಾಡಬೇಕಾ, ಚತುರ್ಗೀತದಿಂದ ಮಾಡಬೇಕಾ [| 
ಸಕೃದ್ಧೃಹೀತದಿಂದ ಮಾಡಬೇಕಾ, ಅಲ್ಲಿ 7 ಖುಹೈಗಳುಭ: ಚ ಸ್ಸ ಯಕ್ಕುಗಳನ್ನು ಮೊದಲು ಹೇಳಿ ಯಜುಸ್ಸನ್ನು ಕೊನೆಗೆ | 


AES ಯೊ ರಾ ಭಿ ರಾಯಾ SEN NTE 


ಎ 


ಡ್‌ 


ಇರಾಕ್‌ ಛ್‌ pie EF; 


ಡೆ ಸ 


ಜುರ್ವೇದ ಕನ್ನಡ ಪ್ರಕಾಶನ 
ಬೆಂಗಳೂರು 


ಪ್ರಷಾಪನಸಮಿಡಿ 


ಶ್ರೀಯುತರಾದ 

ಶ್ರೀಮತಿ ಬಿ.ವಿ.ಸೀತಾಸುಬ್ರಹ್ಮಣ್ಯ ಅಧ್ಯಕ್ಷ! ರು 
ಸೋ.ತಿ. ನಾಗರಾಜ ಪ್ರಧಾನ ಸಂಪಾದಕರು 
ಎಂ. ನರಸಿಂಹನ್‌ ಸದಸ್ಯರು 
ಬಿ.ಕೆ. ರಮೇಶ್‌ ಸದಸ್ಯರು 
ಬಿ.ಕೆ. ಸತ್ಯನಾರಾಯಣ ಸದಸ್ಯರು 
ಡಾ॥ ಬಿ. ವಿ. ವೆಂಕಟಸುಬ್ರಹ್ಮಣ್ಯ ಸದಸ್ಯರು 


* ೫ ೫% % 


೨೮ 
WW WU WUE VY WVU VY EW UY W 
॥ ಶ್ರೀರಸ್ತು ॥ 


ಪ್ರಕಾಶಕರ ನುಡಿ 


ಸಹೃದಯರಾದ ವೇದಾಭಿಮಾನಿಗಳಲ್ಲಿ ವಿನಂತಿ 
ಸಹೃದಯ ವೇದಾಭಿಮಾನಿಗಳೇ।, 


ಸನಾತನ ವೈದಿಕಧರ್ಮದ ಸ್ವರೂಪವನ್ನು ಅರಿಯಲು ಪ್ರಮಾಣಗ್ರಂಥಗಳು ವೇದಗಳು. ಅಂತಹ ಚ 


ವೇದಗಳಲ್ಲಿ ಒಂದಾಗಿರುವ ಕೃಷ್ಣ ಯಜುರ್ವೇದದ ಸಾಯಣಭಾಷ್ಯದ ಕನ್ನಡಭಾಷಾನುವಾದ 

ಪ್ರಕಾಶನಕಾರ್ಯದ ಪುಣ್ಯಮಯವಾದ ಕಾರ್ಯವು "ಜ್ಯೋತಿ ಸಾಂಸ್ಕೃತಿಕ ಪ್ರತಿಷ್ಠಾನ” ಕ್ಕೆ ಒದಗಿ 

ಬಂದಿರುವುದು ಭಾಗ್ಯವಿಶೇಷವೇ ಸರಿ. ಟೆ 
ಪ್ರತಿಷ್ಠಾನವು ಕಳೆದ ಮೂವತ್ತು ವರ್ಷಗಳಿಂದ ಈ ದಿಕ್ಕಿನಲ್ಲಿ ತನ್ನ ಸೇವೆಯನ್ನು ಸಲ್ಲಿಸುತ್ತಾ 


ಬರುತ್ತಿದೆ. ಇದೀಗ ಈ ಪ್ರಕಾಶನಮಾಲೆಯ ಹನ್ನೆರಡನೆಯ ಸಂಪುಟವನ್ನು ಆಸ್ತಿಕಬಂಧುಗಳ [4 


ಸಮಕ್ಷಮದಲ್ಲಿ ಇಡುತ್ತಿದ್ದೇವೆ. 


ಪ್ರಥಮವಾಗಿ ಈ ಮಹಾಕಾರ್ಯವನ್ನು ನಡೆಸಿಕೊಂಡು ಬರಲು ನಮಗೆ ಆಶೀರ್ವಾದ ಬಲವನ್ನು |, 


ದಯಪಾಲಿಸಿರುವ ಶೃಂಗೇರಿ ಜಗದ್ಗುರುಪೀಠದಲ್ಲಿ ವಿರಾಜಿಸಿದ ಬ್ರಹ್ಮೀಭೂತರಾದ ಶ್ರೀ ಶ್ರೀ 
ವಿದ್ಯಾತೀರ್ಥ ಮಹಾಸ್ವಾಮಿಗಳವರನ್ನು ಪೂರ್ಣಭಕ್ತಿಯಿಂದ ನೆನೆಯುತ್ತೇವೆ. 


ಈ ಸಂಪುಟಕ್ಕೆ ಅನುಗ್ರಹ ಸಂದೇಶವನ್ನು ದಯಪಾಲಿಸಿರುವ ಅದೇ ಶಾರದಾಪೀಠದಲ್ಲಿ ಜಗದ್ಗುರು [4 


ಗಳಾಗಿ ಶೋಭಿಸುತ್ತಿರುವ ಮಹಾಸನ್ನಿಧಾನ ಶ್ರೀ ಶ್ರೀ ಶಂಕರಾಚಾರ್ಯ ಜಗದ್ಗುರು ಅನಂತಶ್ರೀ 


ವಿಭೂಷಿತರಾದ ಶ್ರೀ ಶ್ರೀ ಶ್ರೀ ಭಾರತೀತೀರ್ಥಮಹಾಸ್ವಾಮಿಗಳವರ ದಿವ್ಯಸನ್ನಿಧಿಯಲ್ಲಿಯೂ, ಅವರ | 


ಕರಕಮಲ ಸಂಜಾತರಾದ ಸನ್ನಿಧಾನ ಜಗದ್ಗುರು ಶ್ರೀ ಶ್ರೀ ಶ್ರೀ ವಿಧುಶೇಖರಭಾರತೀಮಹಾಸ್ವಾಮಿ 


ಗಳವರ ಪವಿತ್ರಸನ್ನಿಧಿಯಲ್ಲಿಯೂ ಈ ಬೃಹತ್ಕಾರ್ಯವು ಮುನ್ನಡೆಯುವಂತೆ ಹರಸಲು ಕೋರುತ್ತಾ |" 


ಪ್ರಾರ್ಥನೆಯನ್ನು ಸಲ್ಲಿಸುತ್ತಿ ದ್ದೆ ವೆ. | 
ಇದೇ ಸಂದರ್ಭದಲ್ಲಿ ಈ ಮಹಾಕಾರ್ಯವನ್ನು ಸಂಕಲ್ಪಿಸಿ ಅನನ್ಯನಿಷ್ಠೆಯಿಂದ ನಿರ್ವಹಿಸಿದ | 


| “ಜ್ಯೋತಿ ಸಾಂಸ್ಕೃತಿಕ ಪ್ರತಿಷ್ಠಾನ'ದ ಅಧ್ಯಕ್ಷರಾಗಿದ್ದ ಧಾರ್ಮಿಕಪ್ರವರ ದಿ ॥ ಡಾ ॥ ಬಿ. ಎನ್‌. ವಿ. 


ಸುಬ್ರಹ್ಮಣ್ಯರವರನ್ನು ಮನಃಪೂರ್ವಕವಾಗಿ ನೆನೆಯುತ್ತಾ, ಅವರು ತೋರಿಸಿದ ಮಾರ್ಗದಲ್ಲಿಯೇ |" 


| ಮುನ್ನಡೆಯಲು ಸಂಕಲ್ಲಿಸುತ್ತಿದ್ದೇವೆ. 


ವೇದಗ್ರಂಥಗಳ ಈ ಪ್ರಕಾಶನವನ್ನು ಕುರಿತಾಗಿ ಓದುಗರಿಂದ ದೊರೆಯುತ್ತಿರುವ ಉತ್ತಮ | 
ಪ್ರತಿಕ್ರಿಯೆಯು ನಮ್ಮ ಉತ್ಸಾಹವನ್ನು ದ್ವಿಗುಣಗೊಳಿಸುತ್ತಿದೆ. 
ಹಿಂದಿನ ಸಂಪುಟಗಳ ಪ್ರನರ್ಮುದ್ರಣವಾಗುತ್ತಿರುವುದು ನಮ್ಮ ಉದ್ದೇಶವನ್ನು ಸಫಲಗೊಳಿಸುತ್ತಿದೆ. 


TET TESTE TEESE 


ಈ ಪ್ರಕಾಶನ ಮಾಲೆಯ ಪ್ರಧಾನ ಸಂಪಾದಕರಾಗಿದ್ದ ದಿವಂಗತ ವೇದಕೋವಿದ ಬ್ರ ॥ ಶ್ರೀ ॥ 
ರಾಮೇಶ್ವರ ಅವಧಾನಿಗಳನ್ನು ನಾವು ಸ್ಮರಿಸುತ್ತಾ ಕೃತಜ್ಞ; ತೆಗಳನ್ನು ಅರ್ಪಿಸುತ್ತಿರುವೆವು. ಈ 
ಕಾರ್ಯಕ್ಕೆ ಸಂಬಂಧಿಸಿದ ಹಸ್ತಪ್ರತಿಗಳನ್ನು ಪ್ರತಿಷ್ಠಾನಕ್ಕೆ ನೀಡಿದ ಶ್ರೀಯುತ ಅವಧಾನಿಗಳ ಪುತ್ರ ಶ್ರೀ 
ನಾಗೇಂದ್ರ ಅವರನ್ನೂ ಅಭಿನಂದಿಸುವೆವು. 

ಈ ಸಂಪುಟದ ಸಂಪೂರ್ಣಕಾರ್ಯವನ್ನು ಸುಂದರವಾಗಿ ನಿರ್ವಹಿಸಿರುವ ಮಹಾಮಹೋಪಾಧ್ಯಾ 
ವಿದ್ವಾನ್‌ ಸೋ. ತಿ. ನಾಗರಾಜ ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿ ರುವೆವು. 

ಈ ಗ್ರಂಥವನ್ನು ಸಿದ್ಧ ಪಡಿಸಲು ಗಣಕಯಂತ್ರದಲ್ಲಿ [ಡಿ.ಟಿ.ಪಿ] ಅಕ್ಬರಯೋಜನೆಯನ್ನು ಚೆನ್ನಾಗಿ 
ಮಾಡಿಕೊಟ್ಟಿರುವ ವೇ॥ ಮೂ॥ ಫಾಲಚಂದ್ರ ಭಟ್ಟರವರಿಗೂ ಮುದ್ರಣಕಾರ್ಯವನ್ನು ಸಕಾಲದಲ್ಲಿ 
ನೆರೆವೇರಿಸಿರುವ ಪರಿಮಳ ಮುದ್ರಣಾಲಯದ ಶ್ರೀ ಕೆ. ಸಿ. ಪ್ರಭಾಕರ್‌ ರವರಿಗೂ, ಪುಸ್ತಕ ವಿತರಕರಿಗೂ 
ನಮ್ಮ ಕೃತಜ್ಞತೆಗಳು ಈ ಸಂದರ್ಭದಲ್ಲಿ ಸಲ್ಲುತ್ತ ವೆ. 

ಈ ಪವಿತ್ರಕಾರ್ಯವು ಪರಿಪೂರ್ಣವಾಗುವಂತೆ ಸರ್ವೇಶ್ವರನನ್ನು ಪ್ರಾರ್ಥಿಸುತ್ತಾ, ಶಾರದಾ- 
ಚಂದ್ರಮೌಳೀಶ್ವರರ ಸನ್ನಿಧಿಯಲ್ಲಿಯೂ, ಉಭಯ ಜಗದ್ಗುರುಗಳ ಪಾದಕಮಲಗಳಲ್ಲಿ ಯೂ 
ವಂದಿಸುತ್ತಾ, ತಮ್ಮೆಲ್ಲರ ಆಶೀರ್ವಾದಗಳನ್ನು ಕೋರುತ್ತೇವೆ. 


ವಿಳಂಬಿ ಸಂ॥ ಮಹಾಶಿವರಾತ್ರಿ ಪ್ರಕಾಶಕರು. 
4.3.2019 ಕೃಷ್ಣ ಯಜುರ್ವೇದ ಕನ್ನಡಪ್ರಕಾಶನ 


ಸೋಮವಾರ ಜ್ಯೋತಿ ಸಾಂಸ್ಕೃತಿಕ ಪ್ರತಿಷ್ಠಾ ನ 


ಒಂದು ವಿಶಿಷ್ಟವಾದ ಸನ್ನಿವೇಶದಲ್ಲಿ ನಾವು ಕೃಷ್ಣಯಜುರ್ವೇದದ ಕನ್ನಡ ಪ್ರಕಾಶನದ ಕಾರ್ಯಕ್ಕೆ 
ಕೈ ಹಾಕಿದ್ದೇವೆ. 
ಇಂದು ನಮ್ಮ ಸಮಾಜದ ರೀತಿ, ನೀತಿ, ಆಚಾರ ಮತ್ತು ವಿಚಾರಗಳನ್ನು ಗಮನಿಸಿದಾಗ ಒಂದು 
ಅಂಶವು ಎದ್ದು ಕಾಣುತ್ತದೆ. ಪರಂಪರಾಗತವಾಗಿ ಬಂದ ನಡವಳಿಕೆಯನ್ನೂ, ಚಿಂತನೆಯನ್ನೂ ಕೈ 
ಬಿಡಲಾಗದ ಅತ್ಯಂತ ನವೀನವಾದ ಪಾಶ್ಚಾತ್ಯ ನಡವಳಿಕೆ ಮತ್ತು ಚಿಂತನೆಯೊಡನೆಯೂ ಪೂರ್ಣ 
ಬೆರೆಯಲಾಗದ ಮಧ್ಯಮಸ್ಥಿತಿ ಅದು. ಸಮಾಜದ ಚಿತ್ತವನ್ನು ಹೀಗೆ ಹಿಂದಕ್ಕೂ ಮುಂದಕ್ಕೂ 
ಎಳೆಯುತ್ತಾ ಎರಡು ಶಕ್ತಿಗಳೂ ಸ್ಪರ್ಧಿಸುವಂತೆ ಕಾಣುತ್ತಿವೆ. ಆದರೆ ಭಾವನಾತ್ಮಕ ಸಂದರ್ಭಗಳಲ್ಲಿ 
ನಮ್ಮ ಸಮಾಜದ ಚಿಂತನೆಯು, ಪರಂಪರೆಯನ್ನೇ ಬಹುತೇಕ ಅವಲಂಬಿಸುತ್ತದೆ. ಹೊರದೃಷ್ಟಿ 
ಯಿಂದ ಸಮಾಜದಲ್ಲಿ ನಮ್ಮತನದ ಕೊರತೆ ಕಾಣುವುದಾದರೂ ಚಿರಂತನವಾದ ನಂಬಿಕೆ ಮತ್ತು 
ನಡವಳಿಕೆಯ ವಿಚಾರಗಳು ಅಂತರಗಂಗೆಯಂತೆ ಪ್ರವಹಿಸುತ್ತಲೇ ಇವೆ. ಈ ರೀತಿಯ 
ಅಂತಃಪ್ರವಾಹದ ಸೆಲೆಯು ಯಷಿಗಳು ಕಂಡುಕೊಂಡ ಆರ್ಷಸಾಹಿತ್ಯವಾದ ವೇದಗಳೇ. 


ವ್ಯಕ್ತಿಜೀವನದಲ್ಲಿ ಮಾತ್ರವಲ್ಲ ದೆ ರಾಷ್ಟ್ರ! ಜೀವನ ಮತ್ತು ರಾಷ್ಟ್ರೀಯ ಚಿಂತನವು ವೇದದ 
ಪ್ರಭಾವಕ್ಕೆ ಹೊರತಲ್ಲ. ಭಾರತ ” ಎಂದೊಡನೆ ಪ್ರಪಂಚದ ಜನಮಾನಸದಲ್ಲಿ ಮೂಡುವುದು 
ವೇದೋಪನಿಷತ್ತಿನ ಸಂದೇಶದ ಚಿತ್ರಗಳೇ. ಪ್ರಪಂಚದ ಉಳಿದ ಜನಾಂಗದವರು ಬದುಕು, 
ಜೀವನದ ಗುರಿ ಇವುಗಳ ಬಗ್ಗೆ ತಳೆದಿರುವ ಅಭಿಪ್ರಾಯಗಳಿಗಿಂತ ತೀರ ಭಿನ್ನವಾದ ಅಭಿಪ್ರಾಯಗಳು 
ನಮ್ಮವು. ಆ ಅಭಿಪ್ರಾಯಕ್ಕೆ ವೇದವೇ ಮೂಲ. ಅಂತೆಯೇ ನಮ್ಮತ್ತ ಪಾಶ್ಚಾತ್ಯರ ದೃಷ್ಟಿ. ಜೀವನದ 
ಬಗ್ಗೆ ಇರುವ ನಮ್ಮ ದೃಷ್ಟಿಕೋನವು ನೆಮ್ಮದಿ ತಂದೀತೆಂದು ಅವರ ಹಂಬಲ. ಇಂದಿಗೂ ಅನೇಕ 
ಸಾಧುಗಳು ವಿದೇಶಗಳಲ್ಲಿ ಗೌರವಕ್ಕೆ ಪಾತ್ರರಾಗುವ ಹಿನ್ನೆಲೆಯೂ ಇದೇ ಆಗಿದೆ. ಇಂತಹ 
ರಾಷ್ಟ್ರೀಯ ಸಂಪತ್ತು ನಮ್ಮ ಪೂರ್ವಜರಿಂದ ನಮಗೆ ಒದಗಿ ಬಂದಿದೆ. ವೇದವು ಅನೇಕ ಸಾವಿರ 
ವರ್ಷಗಳ ಕಾಲದಿಂದ ನಾವು ನಡೆಸಿಕೊಂಡು ಬರುತ್ತಿರುವ ಜೀವನ ನೌಕೆಯನ್ನು ಸರಿಯಾದ ದಿಕ್ಕಿಗೆ 


ಇಂತಹ ವೇದಗಳ ಬಗ್ಗೆ ನಾವೆಲ್ಲರೂ ತಿಳಿಯಲೇಬೇಕು. ಕಾಲದ ಪರಿಮಿತಿ, ಜೀವನ 
ಸಂದರ್ಭಗಳ ಬದಲಾವಣೆ ಇವುಗಳ ದೆಸೆಯಿಂದ ಸಂಸ್ಕೃತಭಾಷೆಯನ್ನು ಅರಿತು ವೇದಗಳ 
ವ್ಯಾಸಂಗ ಮಾಡುವುದು ಕೊಂಚ ಕಷ್ಟಸಾಧ್ಯವೇ. ಅಲ್ಲದೆ ನಮ್ಮವರೇ ಆದಕೆಲವರು ವೇದಗಳು 
ವಿಚ್ಛಿದ್ರಕಾರಕಗಳೆಂಬ ಮುದ್ರೆಯನ್ನೊತ್ತಿದ್ದಾರೆ. ಒಂದೆಡೆ ಗಾಢ ನಂಬಿಕೆಗೂ ಮತ್ತೊಂದೆಡೆ 
ಅಪವಾದಕ್ಕೂ ಗುರಿಯಾಗಿರುವ ವೇದಗಳಲ್ಲಿರುವ ಸತ್ಯಾಂಶವನ್ನು ಹೊರತರುವುದು ಪ್ರಸಕ್ತ ವೇ 
ಹೌದು. ತಾಯ್ನುಡಿಯಲ್ಲಿ ವೇದವನ್ನು ಕನ್ನಡಿಗರಿಗೆ ನೀಡಬೇಕೆಂಬ ಹಂಬಲಕ್ಕೆ ಇದೇ ಪ್ರೇರಕ. ಹೀಗೆ 
ವೇದದ ಬಗೆಗಿನ ಭಕ್ತಿಮಿಶ್ರಿತ ಅಮೂರ್ತಭಾವನೆಗೆ ಆಕಾರವನ್ನು ಕೊಡಲು, ಭೌತಿಕ ಆಕರ್ಷಣೆಗೂ 
| ಶಾಶ್ವತವಾದ ಸುಖಸಮೃದ್ಧಿ ಗಳಿಗೂ ನಡುವೆ ಇರುವ ಅಂತರದ ವಿವೇಕವನ್ನು ಮನಗಾಣಿಸಲು ಈ | 
ಯತ್ನವನ್ನು ಕೈಗೊಳ್ಳಲಾಗಿದೆ. 
ಒಂದಾನೊಂದು ಕಾಲದಲ್ಲಿ ಜಗಜ್ಜೀವನದ ಸಾರ್ವಭೌಮಸ್ಸಾ; ನವನ್ನು ಅಲಂಕರಿಸಿದ ನಮ್ಮ 
ಸಮಾಜಜೀವನವನ್ನು ಹಸನುಗೊಳಿಸಲು ಈ ಪ್ರಕಾಶನವು ನೆರವಾಗುವುದಾದರೆ ನಮ್ಮ ಯತ್ನವು 
ಸಾರ್ಥಕ. ಈ ಬಗ್ಗೆ ಸಹೃದಯರಾದ ವಾಚಕರ ಹೃದಯವೇ ನಮಗೆ ರನ್ನಗನ್ನಡಿ. 


)] ಈ ಗ್ರಂಥವನ್ನು ಮತ್ತಷ್ಟು ಉಪಯುಕ್ತಗೊಳಿಸುವತ್ತ ಸಹೃದಯರಾದ ವಾಚಕರ ಸಲಹೆ ಸೂಚನೆ 
೫ ಗಳಿಗೆ ಸದಾ ಸ್ವಾಗತ. 


ಪ್ರಕಾಶಕರು 


1) (0 (00) (0 1) 1) 01) WW WwW WY WwW 


| | 


॥ ಶ್ರೀರಸ್ತು ॥ 
॥ ಶ್ರೀ ಶಾರದಾಗುರುಗಣಪತಿಭ್ಯೋ ನಮಃ ॥ 


ಸಂಪಾದಕರ ನುಡಿ 


ವೇದಾಭಿಮಾನಿಗಳಾದ ಸಹೃದಯ ಆಸ್ತಿಕ ವೃಂದದಲ್ಲಿ ಸವಿನಯ ವಿಜ್ಞಾ; ಪನೆಗಳು. 

ಸನಾತನ ಆರ್ಯವೈದಿಕಧರ್ಮದ ಪ್ರಸಾರ ಕೈಂಕರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ 
ಬೆಂಗಳೂರಿನ “ಜ್ಯೋತಿ ಸಾಂಸ್ಕೃತಿಕ ಪ್ರತಿಷ್ಠಾನ' ವು ಕಳೆದ ಮೂರು ದಶಕಗಳಿಂದ ತನ್ನ ಧಾರ್ಮಿಕ 
ಸೇವೆಯ ಪ್ರಧಾನಕಾರ್ಯವನ್ನಾಗಿ ಕೃಷ್ಣಯಜುರ್ವೇದದ ಸಾಯಣಭಾಷ್ಯದ ಕನ್ನಡ ಪ್ರಕಾಶನವನ್ನು 
ನಡೆಸಿಕೊಂಡು ಬರುತ್ತಿದೆ. ಈ ಪ್ರಕಾಶನ ಮಾಲೆಯಲ್ಲಿ 11 ಸಂಪುಟಗಳು ಪ್ರಕಾಶನಗೊಂಡಿದ್ದು. 
ಇದೀಗ 12ನೆಯ ಸಂಪುಟವನ್ನು ಸಹೃದಯ ಆಸ್ತಿಕ ಓದುಗರಿಗೆ ಸಮರ್ಪಿಸುತ್ತಿದೆ. 

ಈ ಪವಿತ್ರಸಂದರ್ಭದಲ್ಲಿ ಸಂಪಾದಕನುಡಿಯನ್ನು ಆಸ್ತಿಕಲೋಕದ ಮುಂದೆ ನಿವೇದಿಸ 
ಬಯಸುವೆನು. | 

ಮನುಷ್ಯನ ಶ್ರೇಯಸ್ಸಿಗೆ ಪರಮಸಾಧನವಾಗಿರುವ ಧರ್ಮದ ಸ್ವರೂಪವನ್ನು ತಿಳಿಯಲು ಪ್ರಮಾಣ 
ಮೂರ್ಧನ್ಯಗಳೆನಿಸಿರುವ ವೇದಗಳಿಗೆ ಭಾಷ್ಯಗಳನ್ನು ಅನುಗ್ರಹಿಸಿರುವ ವಿದ್ಯಾರಣ್ಯ ಮಹಾಸ್ವಾಮಿ 
ಗಳವರಿಂದ ಅಲಂಕೃತವಾಗಿರುವ ಶೃಂಗೇರಿ ಶ್ರೀಶಾರದಾಪೀಠದಲ್ಲಿ ಈಗ ವಿರಾಜಮಾನರಾಗಿರುವ 
ಶ್ರೀಮತ್ನರಮಹಂಸೇತ್ಯಾದಿ ಸಮಸ್ತ ಬಿರುದಾವಲೀ ಭೂಷಿತರಾದ ಜಗದ್ಗುರು ಶಂಕರಾಚಾರ್ಯ 
ಮಹಾಸನ್ನಿಧಾನ ಶ್ರೀ ಶ್ರೀ ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳವರ ಕೃಪಾಶೀರ್ವಾದಗಳೇ ಈ 
ಮಹಾಕಾರ್ಯಕ್ಕೆ ಮಾರ್ಗದರ್ಶಕಗಳಾಗಿವೆ. ಮತ್ತು ಅವರು ದಯಪಾಲಿಸಿದ ಅನುಗ್ರಹವು ನಮ್ಮ 
ಭಾಗ್ಯೋದಯ. ಅಂತೆಯೇ ಜಗದ್ಗುರುಗಳವರ ಕರಕಮಲಸಂಜಾತರಾಗಿರುವ ಪರಮಪೂಜ್ಯ 
ಸನ್ನಿಧಾನ ಶ್ರೀ ಶ್ರೀ ಶ್ರೀ ವಿಧುಶೇಖರಭಾರತೀ ಮಹಾಸ್ವಾಮಿಗಳವರ ಆಶೀರ್ವಾದವೂ ನಮಗೆ 
ಶ್ರೀರಕ್ಷೆಯಾಗಿ ಈ ಕಾರ್ಯವನ್ನು ಮುನ್ನಡೆಸುತ್ತಿದೆ. 

ಈ ಸಂದರ್ಭದಲ್ಲಿ ಉಭಯ ಜಗದ್ಗುರುಗಳವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ 
ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಿ ರುವೆನು. 


ಈ ಪವಿತ್ರತಮವೂ, ಬೃಹತ್ತಮವೂ ಆಗಿರುವ ಕಾರ್ಯವನ್ನು ಸಂಕಲ್ಪಿಸಿ, ಅದರ ಪೂರ್ತಿಗಾಗಿ 
ಶೃಂಗೇರಿ ಶಾರದಾಪೀಠಾಧೀಶ್ವರರಾದ ಜಗದ್ಗುರುಗಳ ಪರಿಪೂರ್ಣ ಆಶೀರ್ವಾದವನ್ನು ತಮ್ಮ 
ಧರ್ಮನಿಷ್ಠೆಯಿಂದ ಪಡೆದುಕೊಂಡು, ಅವರಿಂದಲೇ ಸಾರ್ಥಕವಾದ "ಧಾರ್ಮಿಕಪ್ರವರ' ಪ್ರಶಸ್ತಿ 
ಯನ್ನು ಪಡೆದುಕೊಂಡಿರುವ ದಿ॥ ಡಾ॥ ಬಿ. ಎನ್‌. ವಿ. ಸುಬ್ರಹ್ಮಣ್ಯರವರನ್ನು ಈ ಸಂದರ್ಭದಲ್ಲಿ 
ತುಂಬು ಮನಸ್ಸಿನಿಂದ ಸ್ಮರಿಸುತ್ತಿರುವೆನು. 

ಜೇ ಜೇ ತ್ಯೇ ೫ ತೇ 

ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದ ದಿ॥ ಬಿ. ಎನ್‌. ವಿ. ಸುಬ್ರಹ್ಮಣ್ಯರವರ ದಿವ್ಯಸಂಕಲ್ಪವನ್ನು ತಾವೂ 
ಮೈಗೂಡಿಸಿಕೊಂಡು ಈ ಪವಿತ್ರಗ್ರಂಥಪ್ರಕಾಶನಕಾರ್ಯವನ್ನು ಮುಂದುವರೆಸಿಕೊಂಡು ಬರುತ್ತಿರುವ 
ದಿ॥ ಸುಬ್ರಹ್ಮಣ್ಯರವರ ಧರ್ಮಪತ್ನಿಯವರಾದ ಶ್ರೀಮತಿ ಸೀತಾ ಸುಬ್ರಹ್ಮಣ್ಯ ಅವರಿಗೂ, ಅವರ 
ಸೋದರರೂ ದಿ॥ ಸುಬ್ರಹ್ಮಣ್ಯರವರ ಭಾವಮೈದುನರಾದ ಶ್ರೀಯುತ ಎಂ. ನರಸಿಂಹನ್‌ ರವರಿಗೂ 
ನನ್ನ ವಿಶ್ವಾಸಪೂರ್ಣವಾದ ಅಭಿನಂದನೆಗಳು ಸಲ್ಲುತ್ತವೆ. 


ಜೇ ಜ್ಯ 3k ತ್ಯೇ ತ್ಯೇ 


ಈಗ ಪ್ರಕಾಶನಗೊಳ್ಳುತ್ತಿರುವ ತೈತ್ತಿರೀಯ ಸಂಹಿತೆಯ ಐದನೆಯ ಕಾಂಡದ 1, 2, 3, ಹಾಗೂ 
4ನೆಯ ಪ್ರಪಾಠಕಗಳ ಭಾಷ್ಯಾನುವಾದವನ್ನು ಒಳಗೊಂಡಿರುವ 12ನೆಯ ಸಂಪುಟದಲ್ಲಿ ಬಂದಿರುವ 
ವಿಷಯಗಳು ಹೀಗೆ ಇವೆ. 

ಈ ಪ್ರಪಾಠಕಗಳಲ್ಲಿ ಅಗ್ನಿಚಯನ ಮಂತ್ರಭಾಗಗಳ ಬ್ರಾಹ್ಮಣಭಾಗವೂ, ಅಗ್ನಿಚಯನದ 
ಅನುಷ್ಠಾ: ನವಿಧಿಯೂ ವಿಸ್ತಾರವಾಗಿ ಪ್ರತಿಪಾದಿತವಾಗಿದೆ. ಇದಲ್ಲದೆ ಅಶ್ವಮೇಧಯಾಗಕ್ಕೆ 
ಸಂಬಂಧಿಸಿದ ಮಂತ್ರಗಳೂ ಮತ್ತು ಬ್ರಾಹ್ಮಣಭಾಗವೂ ಕೊಂಚ ಬಂದಿದೆ. 

ಶ್ರೀ ಸಾಯಣಾಚಾರ್ಯರು ಅಗ್ನಿಚಯನಕ್ಕೆ ಸಂಬಂಧಿಸಿದಂತೆ ಇಲ್ಲಿರುವ ಬ್ರಾಹ್ಮಣಭಾಗಕ್ಕೆ ಭಾಷ್ಯ 
ವನ್ನು ನಾಲ್ಕನೆಯ ಕಾಂಡದಲ್ಲಿ ಪಠಿತವಾಗಿರುವ ಅಗ್ನಿಚಯನ ಮಂತ್ರಗಳೊಡನೆಯೇ ರಚಿಸಿದ್ದಾ ರೆ. 


| ಅಶ್ವಮೇಧಕ್ಕೆ ಸಂಬಂಧಿಸಿದ ಮಂತ್ರಗಳ ಹಾಗೂ ಬ್ರಾಹ್ಮಣಭಾಗಗಳ ಭಾಷ್ಯವು ಇಲ್ಲಿದೆ. 


ಶ್ರೀ ಭಟ್ಟಭಾಸ್ಕರಮಿಶ್ರರು ಅಗ್ನಿಚಯನಕ್ಕೆ ಸಂಬಂಧಿಸಿದಂತೆ ಮಂತ್ರಗಳಿಗೆ ಭಾಷ್ಯವನ್ನು ರಚಿಸಿರುವ 
| ವಾರಾದರೂ ಅದು ಉಪಲಬ್ಧವಿಲ್ಲ. ಐದನೆಯ ಕಾಂಡದಲ್ಲಿ ಚಯನಬ್ರಾಹ್ಮಣದ ಭಾಷ್ಯವು 
ಉಪಲಬ್ಧ ವಿದೆ. ಅನುವಾದದಲ್ಲಿ ಕೆಲವೆಡೆ ಮಾತ್ರ ಅದನ್ನು ಸೂಚಿಸಲಾಗಿದೆ. 

ಈ ಪ್ರಪಾಠಕಗಳಲ್ಲಿ ಒಂದಾದ ನಾಲ್ಕನೆಯ ಪ್ರಪಾಠಕದಲ್ಲಿ ಶ್ರೀ ರುದ್ರಾಧ್ಯಾಯಕ್ಕೆ ಸಂಬಂಧಿಸಿದ 
ಶ್ರೌತವಿನಿಯೋಗದ ವಿವರಣೆಯು ಇದೆ. 

"ರುದ್ರೋ ವಾ ಏಷ ಯದಗ್ಗಿಃ' ಎಂದು ಆರಂಭಗೊಳ್ಳುವ ಈ ಅನುವಾಕದಲ್ಲಿ ಶ್ರೌತಕರ್ಮದಲ್ಲಿ 
ಅನುಷ್ಠಿಸಬೇಕಾಗಿರುವ ರುದ್ರಹೋಮವನ್ನು ಹೇಳಲಾಗಿದೆ. 

ಅಗ್ನಿಚಯನದಲ್ಲಿ ಕಡೆಯ ಇಷ್ಟಕೆಯನ್ನು ಇಟ್ಟಬಳಿಕ ಈ ಹೋಮವನ್ನು ಅನುಷ್ಠಿಸಬೇಕು. ಜನಿಸಿದ 
ಮಗುವು ಹುಟ್ಟಿದೊಡನೆಯೇ ತಾಯಿಯ ಹಾಲನ್ನು ಸಹಜವಾಗಿ ಬಯಸುವಂತೆ ಅಗ್ನಿಯು ಸಿದ್ಧಿಸಿ 


| ದೊಡನೆಯೇ ಹವಿರ್ಭಾಗವನ್ನು ನೀಡಬೇಕೆಂಬ ವಿಷಯವನ್ನು “ಸ ಯಥಾ...ಪ್ರೇಪ್ಸತಿ' ಎಂದು (೪ 


11॥| ಶ್ರುತಿಯ ಹೇಳುತ್ತದೆ. 


ಈ ಐದನೆಯ ಕಾಂಡದಲ್ಲಿ ಏಳು ಪ್ರಪಾಠಕಗಳು ಇವೆ. ಭಟ್ಟಭಾಸ್ಕರಮಿಶ್ರರು ಮೊದಲಿನ ನಾಲ್ಕು 
ಪ್ರಶ್ನೆಗಳನ್ನು ಒಂದು ಕಾಂಡವನ್ನಾಗಿ ಪರಿಗಣಿಸಬಹುದೆಂದು ಹೇಳಿದ್ದಾರೆ. ಇದು ವಿಷಯವಿಭಾಗ 
ವನ್ನು ಅನುಸರಿಸಿದ್ದಾಗಿದೆ. ತತ್ತ ಆದ್ಯಂ ಪ್ರಶ್ನಚತುಷ್ಟಯಮೇಕಂ ಕಾಂಡಮ್‌, ಚತುರ್ಥಕಾಂಡಾಮ್ನಾತ 
| ಮಂತ್ರಬ್ರಾಹ್ಮಣಮ್‌, ಶಿಷ್ಟಪ್ರಶ್ನತ್ರಯಂ ಕಾಂಡಾಂತರಂ ಪ್ರಯೋಗವಿಶೇಷಾರ್ಥಮ್‌' ಈ ಚಯನ 

| ಬ್ರಾಹ್ಮಣಭಾಗದಲ್ಲಿ ಅರ್ಥವಾದರೂಪದಲ್ಲಿ ಅನೇಕ ಲೌಕಿಕವಿಷಯಗಳು ಶ್ರುತಿಯಲ್ಲಿ ತಿಳಿಸಲ್ಬ ಟ್ಟಿವೆ. 
ಪಶು-ಪಕ್ಷಿಗಳಿಗೆ ಸಂಬಂಧಿಸಿದ ವಿಷಯಗಳೂ ಇವೆ. ಈ ಭಾಗಗಳ ಅಧ್ಯಯನದಿಂದ ಅನೇಕ 
ಅಪೂರ್ವವಿಷಯಗಳು ತಿಳಿಯುತ್ತವೆ. 

ಇದೇ ಸಂದರ್ಭದಲ್ಲಿ ಭಾಷ್ಯಾನುವಾದದ ಹಸ್ತಪ್ರತಿಯನ್ನು ರಚಿಸಿಕೊಟ್ಟಿರುವ ವೇದ ಕೋವಿದ 
ದಿ॥ ರಾಮೇಶ್ವರ ಅವಧಾನಿಗಳನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸುವೆನು. ಹಸ್ತಪ್ರತಿಗಳನ್ನು ಪ್ರತಿಷ್ಠಾ ನಕ್ಕೆ 
ನೀಡಿರುವ ಪೂಜ್ಯ ಅವಧಾನಿಗಳ ಪುತ್ರರಾದ ಶ್ರೀ ನಾಗೇಂದ್ರ ಅವರಿಗೂ ನನ್ನ ಕೃತಜ್ಞತೆಗಳನ್ನು 
ಸಲ್ಲಿಸುವೆನು. 

ಈ ಸಂಪುಟದ ಅಕ್ಬರ ಸಂಯೋಜನೆಯನ್ನು ಗಣಕಯಂತ್ರದಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿರುವ ವೇ॥ 
ಮೂ॥ ಫಾಲಚಂದ್ರ ಭಟ್ಟರಿಗೆ ಆಶೀಃಪೂರ್ವಕ ಅಭಿನಂದನೆಗಳು. ಗ್ರಂಥದ ಅಚ್ಚುಕಟ್ಟಾದ ಮುದ್ರಣ 
ಕಾರ್ಯವನ್ನು ನೆರವೇರಿಸಿರುವ ಶ್ರೀಯುತ ಕೆ. ಸಿ. ಪ್ರಭಾಕರ್‌ರವರಿಗೂ, ಪುಸ್ತಕವನ್ನು ಆಸ್ತಿಕಲೋಕಕ್ಕೆ 
ವಿತರಿಸುತ್ತಿರುವ ಪುಸ್ತಕ ವಿತರಕರಿಗೂ ಅಭಿನಂದನೆಗಳು ಹಾಗೂ ಕೃತಜ್ಞ; ತೆಗಳನ್ನು ತಿಳಿಸುತ್ತಿರುವೆನು. 


ಸನಾತನ ವೈದಿಕಧರ್ಮದ ಮೂಲಗ್ರಂಥವಾದ ವೇದದ ಈ ಭಾಷ್ಯಾನುವಾದಕಾರ್ಯವು 
ಮುನ್ನಡೆಸುವಂತೆ ಪರಮಾತ್ಮನನ್ನು ಪ್ರಾರ್ಥಿಸುವೆನು. 

ಈ ಸಂದರ್ಭದಲ್ಲಿ ಶೃಂಗಗಿರಿಯ ಶ್ರೀ ವಿದ್ಯಾಶಂಕರ-ಶ್ರೀ ರತ್ನಗರ್ಭ ಗಣಪತಿ-ಶ್ರೀ ಶಾರದಾ 
ಚಂದ್ರಮೌಳೀಶ್ವರರ ಸನ್ನಿಧಿಯಲ್ಲಿಯೂ ಉಭಯ ಜಗದ್ಗುರು ಮಹಾಸ್ವಾಮಿಗಳವರ ಅಡಿದಾವರೆ 
ಗಳಲ್ಲಿಯೂ ಇನ್ನೊಮ್ಮೆ ಭಕ್ತಿಯಿಂದ ನಮಿಸುವೆನು. 


ತಮ್ಮೆಲ್ಲ. ರ ಬೆಂಬಲವನ್ನು ಕೋರುವ, 
ವಿಳಂಬಿ ಸಂ॥ ಮಹಾಶಿವರಾತ್ರಿ ಸೋ. ತಿ. ನಾಗರಾಜ 
4.3.2019 ಪ್ರಧಾನಸಂಪಾದಕ 
ಸೋಮವಾರ 


ಬ ಗ WY UU YY WWW [) WwW 


ಗ್ರಂಥದ ಅಧ್ಯಯನಕ್ಕೆ ಮುನ್ನ..... 


A ವೇದಾಧ್ಯಯನಪರಂಪರೆಯಲ್ಲಿ “ಹನಸ್ಸು' ಎಂದು ಹೇಳಲ್ಪಡುವ ಕಡೆ ಸಂಧಿಯನ್ನು ಮಾಡಿಯೇ 
ಅದರ ಸ್ವರದೊಡನೆ ನಿರ್ದೇಶಿಸಲಾಗಿದೆ. ಅಧ್ಯಯನಸೌಕರ್ಯಕ್ಕಾಗಿ ಕಂಸದಲ್ಲಿ ಪದವಿಭಾಗವನ್ನೂ 
ನೀಡಿದೆ. 


4 ಪದಶಃ ಅರ್ಥವನ್ನು ತಿಳಿಸುವಾಗ ಮಂತ್ರವು ಪ್ರಾರಂಭವಾಗುವ ಕಡೆ ಕ್ರಿಚಿಹ್ನೆಯನ್ನು ನೀಡಿದೆ. 


4 ಮಂತ್ರ, ಪದಪಾಠ ಮತ್ತು ಪದಶಃ ಅರ್ಥ ಈ ಮೂರನ್ನೂ ಆಯಾ ಪುಟದಲ್ಲಿಯೇ ಸಮನ್ವಯವಾಗಿ 
ರುವಂತೆ ಯತ್ನಿಸಲಾಗಿದೆ. 


A. ಮಂತ್ರಗಳ ವಿನಿಯೋಗ ಮತ್ತು ತಾತ್ಪರ್ಯ ಇವುಗಳು ಬೇರೆ ಪುಟದಲ್ಲಿದ್ದಾಗ ಹೊಂದಿಸಿಕೊಂಡು 
ಅಧ್ಯಯನ ಮಾಡಲು ಕೋರಿದೆ. 


೬ ಕೇವಲ ಮಂತ್ರಭಾಗದ ಅಧ್ಯಯನಸೌಕರ್ಯಕ್ಕಾಗಿ ನಾಲ್ಕು ಪ್ರಪಾಠಕಗಳನ್ನೂ ಪ್ರತ್ಯೇಕವಾಗಿ 
ಮುದ್ರಿಸಲಾಗಿದೆ. 


೬ ಪಂಚಮಕಾಂಡದಲ್ಲಿ ಮಂತ್ರಗಳೂ ಹಾಗೂ ಬ್ರಾಹ್ಮಣವೂ ಪಠಿತವಾಗಿರುವುದರಿಂದ ಕಡೆಯಲ್ಲಿ 
ಎಲ್ಲ ಮಂತ್ರಗಳ ಛಂದಸ್ಸಿನ ನಿರ್ದೇಶನವಿದೆ. 


REARS 


ಸಂಕೇತಾಕ್ಷರಗಳ ವಿವರಣೆ 


ತೈತ್ತಿರೀಯ ಸಂಹಿತೆ 
ತೈತ್ತಿರೀಯ ಬ್ರಾಹ್ಮಣ 
ತೈತ್ತಿರೀಯ ಆರಣ್ಯಕ 
ಆಪಸ್ತಂಬ ಶ್ರೌತಸೂತ್ರ 
ಆಪಸ್ತಂಬ ಗೃಹ್ಯಸೂತ್ರ 
ಬೌಧಾಯನ ಶ್ರೌತಸೂತ್ರ 
ಜೈಮಿನಿಸೂತ್ರ 


Ns) 


ಬ್ರಹ್ಮಸೂತ್ರ 
ಪಾಣಿನಿಸೂತ್ರ 


ಯಗ್ವೇದ ಸಂಹಿತೆ 

ಭಟ್ಟ ಭಾಸ್ಕರ ಭಾಷ್ಯ 
ಛಾಂದೋಗ್ಯ ಉಪನಿಷತ್ತು 
ವೈಶ್ವದೇವಕಾಂಡ 
ಶತಪಥ ಬ್ರಾಹ್ಮಣ 
ಸೌಮ್ಯಕಾಂಡ 
ತಾಂಡ್ಯಬ್ರಾಹ್ಮಣ 
ಕೃಷ್ಣಯಜುರ್ವೇದ 
ಮೈತ್ರಾಯಣೀಯ ಸಂಹಿತೆ 
ಐತರೇಯ ಬ್ರಾಹ್ಮಣ 
ಜಾಬಾಲ ಉಪನಿಷತ್‌ 
ತೈತ್ತಿರೀಯ ಉಪನಿಷತ್‌ 
ಜೈಮಿನೀಯ ನ್ಯಾಯಮಾಲಾ 


ಧರ್ಮಮೂಲ:-ಶ್ರುತಿ-ಸ್ಮೃತಿ 


ಶ್ರುತಿಸ್ಕೃತ್ಯುದಿತಂ ಧರ್ಮಮನುತಿಷ್ಠನ್‌ ಹಿ ಮಾನವಃ | 
ಇಹ ಕೀರ್ತಿಮವಾಪ್ನೋತಿ ಪ್ರೇತ್ಯ ಚಾನುತ್ತಮಂ ಸುಖಮ್‌ ॥ 


ವೇದಗಳು ಮತ್ತು ಸ್ಮೃತಿಗಳಲ್ಲಿ ಹೇಳಿರುವ ಧರ್ಮವನ್ನು ನಡೆಸುವ ಮನುಷ್ಯನು ಈ | 
ಲೋಕದಲ್ಲಿಯೂ ಧಾರ್ಮಿಕನೆನಿಸಿಕೊಂಡು ಪರಲೋಕದಲ್ಲಿಯೂ ಧರ್ಮಾನುಷ್ಠಾನ ಫಲವಾದ 

ಉತ್ಕೃಷ್ಟವಾದ ಸುಖವನ್ನು ಪಡೆಯುವನು. 
-ಮನುಸ್ಮೃತಿ 2.9 | 


NEARER 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ 
ಸಂಪುಟ-೧೨ 


ಪೈಪ್ರಿಲೀಯ ಸಂಹಿತಾ 


[ಪಂಚಮಕಾಂಡ-೧, ೨, ೩, ಹಾಗೂ ೪ನೆಯ ಪ್ರಪಾಠಕಗಳು] 


ಪೈಪ್ರಿದೀಂಯ ಹಂಹಿಡಾ 


ಪಂಚಮಃ ಈಾಂಡಃ ಪ್ರಥಮಃ ಪ್ರಶ್ಪಃ 


ಶ್ರೀ ಗುರುಭ್ಯೋ ನಮಃ ಹಂ: ಓಮ್‌ 

ಸಾವಿತ್ರಾಣಿ ಜುಹೋತಿ ಪ್ರಸೊತ್ಯೈ ಚತುಗನೃಹೀತೇನ ಜುಹೋತಿ ಚತುಷ್ಪಾದ: ಪಶವಃ 
ಪಶೂನೇವಾವರುಂಧೇ ಚತೆಸ್ರೋ ದಿಶೋ ದಿಕ್ಟೇವ ಪ್ರತಿತಿಷ್ಠತಿ ಛಂದಾಗ್‌ಂಸಿ | 
ದೇವೇಭ್ಯೋತಪಾಕ್ರಾಮನ್ನ ಪೋಳಭಾಗಾನಿ ಹವ್ಯಂ ವಕ್ಸ್ಯಾಮ ಇತಿ ತೇಭ್ಯ ಏತಚ್ಚತು 


| I 
ಗೃ ಹೀತಮಧಾರಯನ್ನುರೋನುವಾಕ್ಯಾಯ್ಯೆ ಯಾಜ್ಯಾಯ್ಯೆ ದೇವತಾಯ್ಕೆ ವಷಟ್ಕಾರಾಯ 


ಟ ; | I [ 
ಯಚ್ಚತುರ್ಗಹೀತಂ ಜುಹೋತಿ ಛಂದಾಗ್‌ಂಸ್ಕೇವ ತಶ್ರೀಣಾತಿ ತಾನ್ಯಸ್ಯ ಪ್ರೀತಾನಿ | 


ದೇವೇಭ್ಯೋ ಹವ್ಯಂ ವಹಂತಿ ಯಂ ಕಾಮಯೇತ [ಕಾಮಯೇತ(೧)] ಪಾಪೀಯಾನ್ಫ್ಯ್ಯ್ಯಾದಿ 
ತ್ಯೇಕೈಕಂ ತಸ್ಯ ಜುಹುಯಾದಾಹುತೀಭಿರೇವೈನಮಪಗೃಹ್ಟಾ ತಿ ಪಾಪೀಯಾನ್ಫವತಿ ಯಂ 
| ಕಾಮಯೇತ ವಸೇಯಾನ್ಸ್ಯಾದಿತಿ ಸರ್ವಾಣಿ ತಸ್ಯಾನುದ್ರುತ್ಯ ಜುಹುಯಾದಾಹುತ್ತೈವೈನ |, 
ಮಭಿ ಕ್ರಮಯತಿ ವಸೀಯಾನ್ಭವತ್ಯಥೋ ಯಜ್ಞ, ಸ್ವೈವೈಷಾಂಭಿಕ್ರಾಂತಿರೇತಿ ವಾ ಏಷ 
(| ಯಜ್ಞಮುಖಾದೃದ್ಧ್ಯಾ ಯೋಂಗ್ನೇರ್ದೇವತಾಯಾ ಏತ್ವಷ್ಟಾವೇತಾನಿ ಸಾವಿತ್ರಾಣಿ ಭಮಂತ್ಯ |; 


| | ll [ | 
ಷ್ಟಾಕ್ಟರಾ ಗಾಯತ್ರೀ ಗಾಯತ್ರೋ[ಗಾಯತ್ರಃ(೨)ಅಗ್ನಿಸ್ಕೇ...!ಗ್ನಿಸೆ "ನೈವ ಯಜ್ಞ; ಮುಖಾ 


ಸ್ಪರ ರ್ಥ ರ್ಥ ರ್ಥ ರ್ಥ ರ ರ್ಪರ್ಥರ್ಸ್ಪರ್ಪರ್ಪರ್ಥ್ಪರ್ಥಹ 


I | | I | 1 
ದೃಧ್ಯಾ ಅಗ್ನೇರ್ದೇವತಾಯ್ಯೆ ನೈತ್ಯಷ್ಟೆ ಸಾವಿತ್ರಾಣಿ ಭವಂತ್ಯಾಹುತಿರ್ನವಮೀ ತ್ರಿವೃತಮೇವ | 


I [ [ | || 
ಯಜ್ಞಮುಖೇ ವಿ ಯಾತಯತಿ ಯದಿ ಕಾಮಯೇತ ಛಂದಾಗ್‌ಂಸಿ ಯಜ್ಞಯಶಸೇನಾ 


ರ್ಪಯೇಯಮಿತ್ಯೃಚಮಂತಮಾಂ ಕುರ್ಯಾಚ್ಛೆಂದಾಗ್‌ಂಸ್ಕೇವ ಯಜ್ಞಯಶಸೇನಾರ್ಪಯತಿ | 
ಯದಿ ಕಾಮಯೇತ ಯಜಮಾನಂ ಯಜ್ಞಯಶಸೇನಾರ್ಪಯೇಯಮಿತಿ ಯಜುರಂತಮಂ 1) 
| ಕುರ್ಯಾದ್ಯಜಮಾನಮೇವ ಯಜ್ಞಯಶಸೇನಾರ್ಪಯತ್ಯೃಚಾ ಸ್ತೋಮಗ್‌ಂ ಸಮರ್ಧಯೇ |, 
ತ್ಯಾ!...ರ್ಧಯೇಕಿ(೩)ಆಹ]ಹ ಸಮೃಧ್ಯೆ ೮ ಚತುರ್ಭಿರಭ್ರಿಮಾ ದತ್ತೆ € ಚತ್ವಾರಿ ಛಂದಾಗ್‌ಂಸಿ (1) 
ಛಂದೋಭಿರೇವ ದೇವಸ್ಯ ತ್ವಾ ಸವಿತುಃ ಪ್ರಸವ ಇತ್ಯಾಹ ಪ್ರಸೂತ್ಯಾ ಆಗ್ನಿರ್ದೇವೇಭ್ಯೋ | 
| ನಿಲಾಯತ ಸ ವೇಣು ಪ್ರಾವಿಶಥ್ಸ ಏತಾಮೂತಿಮನು ಸಮಚರದ್ಯದ್ವೇಣೋಸ್ಸುಷಿರಗ್‌ಂ | 
ಸುಷಿರಾಂಜ್ಚ್ರರ್ಭವತಿ ಸಯೋನಿತ್ವಾಯ ಸ ಯತ್ರಯತ್ರಾವಸತ್ತತ್ವೃಷ್ಣಮಭವತ್ಸಲ್ಯಾಷೀ |, 
ಭವತಿ ರೂಪಸಮೃಧ್ಯಾ ಉಭಯತಃಕ್ಸ್ಯೂರ್ಭವತೀತಶ್ಟಾ ಮುತಶ್ಚಾ ರ್ಕಸ್ಯಾವರುದ್ದೈೈ ಕ 
ವ್ಯಾಮಮಾತ್ರೀ ಭವತ್ರೇತಾವದ್ವೈ ಪುರುಷೇ ವೀರ್ಯಂ ವೀರ್ಯಸಂಮಿತಾಂಪರಿಮಿತಾ |; 


ಗೆ I | | I | 1 
ಭವತ್ಯಪರಿಮಿತಸ್ಯಾವರುದ್ದೆ 8೮ ಯೋ ವನಸ್ಪತೀನಾಂ ಫಲಗ್ರಹಿಸ್ಸ ಏಷಾಂ ವೀರ್ಯಾವಾ 


| | | [ 
ವ್ವ ಲಗ್ರಹಿರ್ವೇಣುವೆಕೃಣವೀ ಭವತಿ ವೀರ್ಯಸ್ಯಾವರುಧ್ಯೈ 1೪॥ 


[ | [| 
ಕಾಮಯೇತ ಗಾಯತ್ರೋಂರ್ಧಯೇತಿ ಚ ಸಪ್ತವಿಗ್‌ಂಶತಿಶ್ಚ ॥ ೧ ॥ 


I I I | | 
ವ್ಯದ್ಧಂ ವಾ ಏತದ್ಯಜ್ಞಸ್ಯ ಯದಯಜುಷ್ಯೇಣ ಕ್ರಿಯತ ಇಮಾಮಗೃಬ್ಣನ್ರಶನಾಮೃತಸ್ಯೇ [೬) 


I [ | | || 
ತ್ಯಶ್ವಾಭಿಧಾನೀಮಾ ದತ್ತೆ € ಯಜುಷ್ಯೃತ್ಯೈ ಯಜ್ಞ; ಸ್ಯ ಸಮೃದ್ಧೆ 8೮ ಪ್ರತೂರ್ತಂ ವಾಜಿನ್ನಾ 


TOTO TSTS 


| | 1 I 
ದ್ರವೇತ್ಯಶ್ವಮಭಿ ದಧಾತಿ ರೂಪಮೇವಾಸ್ಕೈತನ್ಮಹಿಮಾನಂ ವ್ಯಾಚಷ್ಟೇ ಯುಇಣ್ನಾಥಾಗ್‌ಂ 
| [ [ I | 
ರಾಸಭಂ ಯುವಮಿತಿ ಗರ್ದಭಮಸತ್ಯೇವ ಗರ್ದಭಂ ಪ್ರತಿಷ್ಠಾಪಯತಿ ತಸ್ಮಾದಶ್ವಾದ್ಗರ್ದ | 
| I [ | I 
ಭೋತಸತ್ತರೋ ಯೋಗೇಯೋಗೇ ತವಸ್ತರಮಿತ್ಯಾಹ [ಇತ್ಯಾಹ(೫)] ಯೋಗೇಯೋಗ 
| 
ಏವೈನಂ ಯುಜ್ಕ್ಮೇ ವಾಜೇವಾಜೇ ಹವಾಮಹ ಇತ್ಯಾಹಾನ್ನಂ ವೈ ವಾಜೋಂನ್ನಮೇವಾವ | 
| 
ರುಂಧೇ ಸಖಾಯ ಇಂದ್ರಮೂತಯ ಇತ್ಯಾಹೇಂದ್ರಿಯಮೇವಾವರುಂಧೇಇಗ್ನಿರ್ದೇವೇಭ್ಯೋ | 
ಪ || | I 
| ನಿಲಿಯತ ತಂ ಪ್ರಜಾಪೆತಿರನ್ವವಿಂದತ್ತಾಜಾಪತ್ಯೋಶ್ವೋಂಶ್ವೇನ ಸಂಭರತ್ಯನುವಿತ್ತ್ವ್ಯೈ 


| I 1 
ಪಾಪವಸ್ಯಸಂ ವಾ ಏತಕ್ಕಿಯತೇ ಯಚ್ಛ್ರೇಯಸಾ ಚ ಪಾಪೀಯಸಾ ಚ ಸಮಾನಂ ಕರ್ಮ | 


|| | 
ಕುರ್ವಂತಿ ಪಾಪೀಯಾನ್‌[ಪಾಪೀಯಾನ್‌(ಒ)ಹ್ಯಶ್ವಾದ್ಗ ರ್ದಭೋಶಶ್ವಂ ಪೂರ್ವಂ ನಯಂತಿ | 


ಶ್ಯ 
| | 
ತ್ತ್ಯೈ ತಸ್ಮಾಚ್ಛ್ರೇಯಾಗ್‌ಂಸಂ ಪಾಪೀಯಾನ್ಪಶ್ಚಾದನ್ವೇತಿ so 


€ ಭವತೀವ ಖಲು ವಾ ಏಷ ಯೋಗ್ನಿಂ ಚಿನುತೇ ವಶ 


ನೇ ಕರ್ಮ ಕುರುತೇ ಪೂಷ್ಣಾ ಸಯುಜಾ ಸಹೇತ್ಯಾಹ ಪೂಷಾ ವಾ ಅಧ್ವ ನಾಗ್‌ಂ ಸನ್ನೇತಾ 
[ 
ಸಮಷ್ಟ್ಟೈ ಪುರೀಷಾಯತನೋ ವಾ ಏಷ ಯದಗ್ನಿರಜ್ಗೆ: ರಸೋ ವಾ ಏತಮಗ್ಗೇ 
a I I | | | 
1” ದೇವತಾನಾಗ್‌ಂ ಸಮಭರನ್ಸೃಥಿವ್ಯಾಸ್ಸಧಸ್ಥಾ. ದಗ್ನಿಂ ಪುರೀಷ್ಯಮಜ್ಗೆ ರಸ್ವದಚ್ಛೇಹೀತ್ಯಾಹ 


1] | 1 | I 1 [| I | 
ಸಾಯತನಮೇವೈನಂ ದೇವತಾಭಿಸ್ಸಂ ಭರತ್ಯಗ್ನಿಂ ಪುರೀಷ್ಯಮಜ್ಗೆ ರಸ್ವದಚ್ಛೇಮ ಇತ್ಯಾಹ 


UDOT VTS 7 7 ಇ TTS 


I | HW 
ಯೇನ ಸಂಗಚ್ಛತೇ ವಾಜಮೇವಾಸ್ಯ ವೃಜ್ಯ್ಕ್ವೀಂನ್ವಗ್ನಿರುಷಸಾಮಗ್ರಮ [.ಸಾಮಗ್ರರ್ಮ೯) | 


ಅಖ್ಯದಿತ್ಯಾ] ಖ್ಯದಿತ್ಕಾಹಾನುಖ್ಯಾತ್ಯಾ ಆ ಆಗತ್ಯ ವಾಜ್ಯ ಧ್ವ ನ ಆಕ್ರಮ್ಯ ವಾಜಿನ ಸ್ಸೃಥಿವೀ (4 
ಮಿತ್ಕಾಹೇಚ್ಛತ್ಯೇವೈನಂ ಪೂರ್ವಯಾ ವಿನ್ನತ್ಯುತ್ತ ತ್ರ ರೆಯಾ ದ್ದಾ ಭ್ಯಾಮಾಕ್ರಮಯತಿ ಪ್ರತಿಷ್ಠಿತ್ಯಾ 
ಅನುರೂಪಾಭ್ಯಾಂ ತಸ್ಮಾದನುರೂಪಾಃ ಪಶವಃ ಪ್ರಜಾಯಂತೇ ದ್ಯೌಸ್ತೇ ಪೃಷ್ಠಂ ಪೃಥಿವೀ | 
ಸಧಸ್ವಮಿತ್ಯಾಹೈಭ್ಯೋ ವಾ ಏತಲ್ಲೋಕೇಭ್ಯಃ ಪ್ರಜಾಪತಿಸ್ಸಮೈರಯದ್ರೂಪಮೇವಾಸ್ಥ್ಯೈತ 
ನೃಹಿಮಾನಂ ವ್ಯಾಚಪ್ಟೇ ವಜ್ರೀ ವಾ ಏಷ ಯದ ದಶ್ವೋ ದದ್ಭಿ ರನ್ಯ ತೋದದ್ಧೊ ಕ್‌ 
ಭೂಯಾಶ್ನೊ ಪ್ಲೀಮಭಿರುಭಯಾದದ್ಯೊ ನ ಯಂ ದ್ವಿಷ್ಯಾತ್ತ ಮಧಸ್ಪದ ೦ ಧ್ಯಾಯೇದ್ವಜ್ಞೆ ಜ್ರೀಣೈ 
y [ವೈ ನಗ್ಗ್‌ಂ ಸ್ಪೃಣುತೇ ॥ ೧೦॥ 
ಆಹ ಪಾಪೀಯಾನ್ರುದ್ರಾದೇವ ಯೇನಾಗ್ರಂ ವಜ್ರೀ ವೈ ಸಪ್ತದಶ ಚ ॥ ೨ ॥ 

ಉತ್ಯಾಮೋದಕ್ರಮೀದಿತಿ ದ್ವಾಭ್ಯಾಮುತ್ಯಮಯತಿ ಪ್ರತಿಷ್ಠಿತ್ಯಾ ಅನುರೂಪಾಭ್ಯಾಂ 

ತಸ್ಮಾದನುರೂಪಾಃ ಪಶವಃ ಪ್ರಜಾಯಂತೇಂಪ ಉಪಸ್ಕಜತಿ ಯತ್ರ ವಾ ಆಪ ಉಪಗಚ್ಛಂತಿ | 


ನ ತದೋಷಧಯಃ ಪ್ರತಿತಿಷ್ಟಂತ್ಯೊ ಷಧೀಃ ಪ್ರತಿತಿಷ್ಠಂತೀಃ ಪಶವೋತನು ಪ್ರತಿತಿಷ್ಠಂತಿ ಷ ಪಶೂನ್‌ 
WwW WUD (ಊಟ (ಉ (ಛೃ WwW ಗ UW 


| | 1 
"| ಯಜ್ಞೋ ಯಜ್ಞಂ ಯಜಮಾನೋ ಯಜಮಾನಂ ಪ್ರಜಾಸ್ತಸ್ಮಾದಪ ಉಪಸೃಜತಿ 


| | | | | 
ಪ್ರತಿಷ್ಠಿತ್ಯೈ ಯದಧ್ವರ್ಯುರನಗ್ನಾವಾಹುತಿಂ ಜುಹುಯಾದಂಧೋಇಧ್ವರ್ಯು[ಅಧ್ವರ್ಯಃ 
| | | I I 
(೧೧)ಸ್ಯಾದಕ್ಷಾಗ್‌ಂಸಿ]ಸ್ಸಾ 5ದಕ್ಷಾಗ್‌ಂಸಿ ಯಜ್ಞ] ಗ್‌ಂ ಹನ್ಯುರ್‌, ಹಿರಣ್ಯಮುಪಾಸ್ಯ 
[ || | I 
ಜುಹೋತ್ಯಗ್ನಿವತ್ಯೇವ ಜುಹೋತಿ ನಾಂಧೋತಧ್ವರ್ಯರ್ಭವತಿ ನ ಯಜ್ಞ] ಗ್‌ಂ ರಕ್ಬಾಗ್‌ಂಸಿ 
I | 1 | | | | 
ಘ್ನಂತಿ ಜಿಘರ್ಮ್ಯಗ್ಗಿಂ ಮನಸಾ ಫೃತೇನೇತ್ಯಾಹ ಮನಸಾ ಹಿ ಪುರುಷೋ ಯಜ್ಞ; ಮಭಿಗಚ್ಛತಿ 


| 1 | I | 
ಪ್ರತಿಕ್ಸ ಕಿತೆಂ ಭುವನಾನಿ ವಿಶ್ವೇತ್ಯಾಹ ಸರ್ವಗ್ಗ್‌ ೦ ಹ್ಯೇಷ ಪ್ರತ್ಯಜಸ್ಟೇತಿ ಪೃಥುಂ ತಿರಶ್ಚಾ 


| 1 
ವಯಸಾ ಬೃಹಂತಮಿತ್ಯಾಹಾಲ್ಲೋ ಹ್ಯೇಷ ಜಾತೋ ಮಹಾ[ಮಹಾನ್‌(೧೨)ಭವತಿ] 
| | | | | | | 
ನೃಪತಿ ವ್ಯಚಿಷ್ಠಮನ್ನಗ್‌ಂ ರಭಸಂ ವಿದಾನಮಿತ್ಯಾಹಾನ್ನಮೇವಾಸ್ಮ್ಮೈ ಸ್ವದಯತಿ ಸರ್ವ 

| | I 
ಮಸ್ಕೈ ಸ್ವದತೇ ಯ ಏವಂ ವೇದಾತ್ವಾ ಜಿಘರ್ಮಿ ವಚಸಾ ಫೃತೇನೇತ್ಯಾಹ 
I | [ | | 
ತಸ್ಮಾದ್ಯತ್ಪುರುಷೋ ಮನಸಾಂಭಿ ಗಚ್ಛತಿ ತದ್ವಾಚಾ ವದತ್ಯರಕ್ಷಸೇತ್ಯಾಹ ರಕ್ಷಣಾಮಪ 
| | I 
ಹತ್ಯೆ ಮರ್ಯಶ್ರೀಃ ಸ್ಪೃಹಯದ್ವರ್ಣೋ ಅಗ್ಗಿರಿತ್ಯಾಹಾಪಚಿತಿಮೇವಾಸ್ಮಿನ್ನಧಾತ್ಯಪಚಿತಿ 
ಸೆ | | 
ಮಾನ್ಸವತಿ ಯ ಏವ[ಏವಂ(೧೩)ವೇದ]ವ್ವೀದ ಮನಸಾ ತ್ರೈ ತಾಮಾಪ್ತುಮರ್‌ಹತಿ ಯಾ 


| | | 
ಮಧ್ವರ್ಯುರನಗ್ನಾವಾಹುತಿಂ ಜುಹೋತಿ ಮನಸ್ವತೀಭ್ಯಾಂ ಜುಹೋತ್ಯಾಹುತ್ಕೋರಾಪ್ತ್ವೈ 


| | | 

ದ್ವಾಭ್ಯಾಂ ಪ್ರತಿಷ್ಠಿತ್ಯೈ ಯಜ್ಞ; ಮುಖೇಯಜ್ಞ; ಮುಖೇ ವೈ ಕ್ರಿಯಮಾಣೇ ಯಜ್ಞಃ ಗ್‌ಂ 
| | 

| ರಕ್ಷಾಗ್‌ಂಸಿ ಜಿಫಾಗ್‌ಂಸಂತ್ಯೇತರ್‌ಹಿ ಖಲು ವಾ ಏತದ್ಯಜ್ಞಮುಖಂ ಯಹ್ಕೇನದಾಹುತಿ 


[| | [ | | 
ರಶ್ಲುತೇ ಪರಿ ಲಿಖತಿ ರಕ್ಷ; ಸಾಮಪಹತ್ಯೈ ತಿಸೃಭಿಃ ಪರಿ ಲಿಖತಿ ತ್ರಿವೃದ್ವಾ ಅಗ್ನಿರ್ಯಾವಾನೇ 


ಟು ಉಗ WW WWW WWW WW WW YW UY WwW 


I I 
ವಾಗ್ನಿಸ್ತಸ್ಮಾದ್ರಕ್ಸಾಗ್‌ಂಸ್ಕಪಹಂತಿ[(೧೪)ಗಾಯತ್ರಿಯಾ]ಗಾಯತ್ರಿಯಾ ಪರಿ ಲಿಖತಿ ತೇಜೋ 


| I I | 
ವೈ ಗಾಯತ್ರೀ ತೇಜಸೈವೈನಂ ಪರಿ ಗೃಹ್ಣಾತಿ ತ್ರಿಷ್ಟುಭಾ ಪರಿ ಲಿಖತೀಂದ್ರಿಯಂ ವೈ 


I 
ಛಂದಾಗ್‌ಂಸಿ ಪರಿಭೂಃ ಪರ್ಯಾಪ್ತೆ 34 


I I ಹ್‌ 
ಮಧ್ಯತೋದನುಷ್ಟುಭಾ ವಾಗ್ವಾ ಅನುಷ್ಟುಪ್ತಸ್ಮಾ (೪ 


| I 1 
ನ್ಮಧ್ವತೋ ವಾಚಾ ವದಾಮೋ ಗಾಯತ್ರಿಯಾ ಪ್ರಥಮಯಾ ಪರಿ ಲಿಖತ್ಯಥಾನುಷ್ಟುಭಾಂಥ 


f | [| [ ಟ 
೪ ತ್ರಿಷ್ಟುಭಾ ತೇಜೋ ವೈ ಗಾಯತ್ರೀ ಯಜ್ಞೋ; ನನುಷ್ಟುಗಿಂದ್ರಿಯಂ ತ್ರಿಷ್ಟುಪ್ತೇಜಸಾ 


| | | 
| ಜೈವೇಂದ್ರಿಯೇಣ ಚೋಭಯತೋ ಯಜ್ಞಂ ಪರಿ ಗೃಹ್ಣಾತಿ ॥ ೧೫ ॥ 


|| ; 
ಅಂಧೋಪಧ್ವರ್ಯರ್ಮಹಾನೃವತಿ ಯ ಏವಗ್‌ಂ ಹಂತಿ ತ್ರಿಷ್ಟುಭಾ ತೇಜೋ ವೈ ಗಾಯತ್ರೀ 


ತ್ರಯೋದಶ ಚ ॥ ೩ ॥ 


| 1 I Il I I 
ದೇವಸ್ಯ ತ್ವಾ ಸವಿತುಃ ಪ್ರಸವ ಇತಿ ಖನತಿ ಪ್ರಸೂತ್ಯಾ ಅಥೋ ಧೂಮಮೇವೈತೇನ 


| [| | | I 
1) ಜನಯತಿ ಜ್ಯೋತಿಷ್ಮಂತಂ ತ್ವಾಂಗ್ನೇ ಸುಪ್ರತೀಕಮಿತ್ಯಾಹ ಜ್ಯೋತಿರೇವೈತೇನ ಜನಯತಿ 


|| I I 1 
ಸೋಇಗ್ನಿರ್ಜಾತಃ ಪ್ರಜಾಶ್ಮುಚಾಂರ್ಪಯತ್ತಂ ದೇವಾ ಅರ್ಧರ್ಚೆೇನಾಶಮಯಣಳ್ಸೆವಂ 


| [ | | || 
ಪ್ರಜಾಭ್ಯೋಿಗ್‌ಂಸಂತಮಿತ್ಯಾಹ ಪ್ರಜಾಭ್ಯ ಏವೈನಗ್‌ಂ ಶಮಯತಿ ದ್ವಾಭ್ಯಾಂ ಖನತಿ 


I | I 
ಪ್ರತಿಷ್ಠಿತ್ಯಾ ಅಪಾಂ ಪೃಷ್ಠಮಸೀತಿ ಪುಷ್ಕರಪರ್ಣಮಾ [(೧೬)ಹರತ್ಯಪಾಂ]ಹರತ್ಯಪಾಂ ವಾ 


I | 
ಏತತ್ವೃಷ್ಠಂ ಯತ್ಪುಷ್ಕರಪರ್ಣಗ್‌ಂ ರೂಪೇಣೈವೈನದಾಹರತಿ ಪುಷ್ಕರಪರ್ಣೇನ ಸಂಭರತಿ 


| | 
ಯೋನಿರ್ವಾ ಅಗ್ನೇಃ ಪುಷ್ಕರಪರ್ಣಗ್‌ಂ ಸಯೋನಿಮೇವಾಗ್ನಿಗ್‌ಂ ಸಂಭರತಿ ಕೃಷ್ಣಾಜಿನೇನ 
ಸ್ಟ್‌ TTS SESS SS 


TET TG 


[ 
ಸಂಭರತಿ ಯಜ್ಞೋ ವೈ ಕೃಷ್ಣಾಜಿನಂ ಯಜ್ಞೇನೈವ ಯಜ್ಞಗ್‌ಂ ಸಂಭರತಿ 


[| 
ಯದ್ಗಾಮ್ಯಾಣಾಂ ಪಶೂನಾಂ ಚರ್ಮಣಾ ಸಂಭರೇದ್ಧಾಮ್ಯಾನ್ಸಶೋಣ್ಬಾ ಯೇ 


ತ್ಯೃಷ್ಣಾಜಿನೇನ ಸಂಭರತ್ಯಾರಣ್ಯಾನೇವ ಪಶೂ[ಪಶೂನ್‌(೧೭)ಶುಚಾಂರ್ಪಯತಿ] 
| 
| ಇಬ್ಬ ಚಾರ್ಪಯತಿ ತಸ್ಯಾ ಥ್ಣಮಾವತ್ಪಶ ಶೂನಾಂ ಪ್ರಜಾಯಮಾನಾನಾಮಾರಣ್ಯಾಃ ಪಶವಃ 


| | 
ಕನೀಯಾಗ್‌ಂಸಶ್ವುಚಾ ಹ್ಯೃತಾ ಲೋಮತಸ್ತ ಸಂಭರತ್ಯ ತೋ ಹ್ಯಸ್ಯ ಮೇಧ್ಯಂ ಕೃಷ್ಣಾ ಜಿನಂ ಚ 


ಪುಷ್ಕರಪರ್ಣಂ ಚ ಸಗ್ಗ್‌ಂಸ್ಕೃಣಾತೀಯಂ ವೈ ಕೃಷ್ಣಾಜಿನಮಸೌ ಪ್ರಷ್ಕರಪರ್ಣಮಾಭ್ಯಾ 
ಮೇವೈನಿಮುಭಯತಃ ಪರಿಗೃಹ್ಹಾತ್ಯಗ್ನಿರ್ದೇವೇಭ್ಯೋ ನಿಲಾಯತ ತಮಥರ್ವಾಂನ್ವಪಶ್ಯ 
ದಥರ್ವಾ ತ್ವಾ ಪ್ರಥಮೋ ನಿರೆಮಂಥದಗ್ಗ ಇತ್ಯಾ!ಇತಿ(೧೮)ಆಹ]ಹ ಯ ಏವೈನಮನ್ವ 
ಪಶ್ಯತ್ತೇನೈ ವೈನಗ್‌ಂ ಸಂಭರತಿ ತ್ವಾಮಗ್ನೇ ಪುಷ್ಕರಾದಧೀತ್ಯಾಹ ಪುಷ್ಕರಪರ್ಣೇ ಹ್ಯೇನ 
ಮುಖಶ್ರಿತಮವಿಂದತ್ತಮು ತ್ವಾ ದಧ್ಯ ಜ್ಜ್ಯೃಷಿರಿತ್ಯಾಹ ದಧ್ಯಜ್‌್‌, ವಾ ಆಥರ್ವಣ 


ಸ್ತೇಜಸ್ವಾ ಸೀತೆ ೇಜ ಏವಾಸ್ಥಿನ್ನಧಾತಿ ತಮು ತ್ವಾ ಪಾಥ್ಯೋ ವೃಷೇತ್ಯಾಹ ಪೂರ್ವ ಕ 


ಮೇವೋದಿತಮುತ್ತರೇಣಾಭಿ ಗೃಣಾತಿ[(೧೯)ಚತಸೃಭಿಃ[ಚತಸೃಭಿಸ್ಸಂಭರತಿ ಚತ್ವಾರಿ 


| | | WH 
1 te RC ಗಾಯತ್ರೀಭಿರ್ಬ್ರಾಹ್ಮಣಸ್ಯ ಗಾಯತ್ರೋ ಹಿ ಬ್ರಾಹ್ಮಣ 


| | 
ಸ್ತಿಷ್ಟುನ್ಭ್ರೀ ರಾಜ red ಹಿ ರಾಜನ್ಯೋ ಯಂ ಕಾಮಯೇತ ವಸೀಯಾನ್ಸ್ಯ್ಯಾ 
I 


ದಿತ್ಯುಭಯೀಭಿಸ್ತಸ್ಯ ಸಂಭರೇ ಜಶ್ಚೈವಾಸ್ಮಾ ಇಂದ್ರಿಯಂ ಚ ಸಮೀಚೀ ದಧಾತ್ಯಷ್ಟಾಭಿ 


] [ 
ಸ್ಲಂ ಭರತ್ಯಷ್ಟಾಕ್ಷರಾ ಗಾಯತ್ರೀ ಗಾಯತ್ರೋಗ್ನಿರ್ಯಾವಾನೇವಾಗ್ನಿಸ್ತಗ್‌ಂ ಸಂ ಭರತಿ ಸೀದ 


WW WW WwW 


WWW WU 0 00 0 WW W 


1/8 
ಬ 0 ಗ್ರ LEVY ಗಳು ಈ BYU BUY BU UE YW (0 


ಹೋತರಿತ್ಯಾಹ ದೇವತಾ ಏವಾಸ್ಕ್ವೈ ಸಗ್‌ಂ ಸಾದಯತಿ ನಿ ಹೋತೇಶಿ ಮನುಷ್ಯಾನ್ಚ್ಸಗ್‌ಂ 
ದಸ್ವೇತಿ ವಯಾಗ್‌ಂಸಿ ಜನಿಷ್ವಾ ಹಿ ಜೇನ್ಯೋ ಅಗ್ರೇ. ಅಹ್ನಾಮಿತ್ಯಾಹ 
ದೇವಮನುಷ್ಯಾನೇವಾಸ್ಕೈ ಸಗ್‌ಂ ಸನ್ನಾನ್ಚ್ರಜನಯತಿ ॥ ೨೦॥ 
ಐವ ಪಶೂನಿತಿ ಗೃಣಾತಿ ಹೋತರಿತಿ ಸಪ್ತವಿಗ್‌ಂಶತಿಶ್ಚ ॥ ೪ ॥ 
ಕ್ರೂರಮಿವ ವಾ ಅಸ್ಕಾ ಏತತ್ಯರೋತಿ ಯತ್ನನತ್ಯಪ ಉಪಸ್ಪಜತ್ಯಾಪೋ ವೈ ಶಾಂತಾ 


| | [ [ | | 
ಶ್ವಾಂತಾಭಿರೇವಾಸ್ಯೈ ಶುಚಗ್‌ಂ ಶಮಯತಿ ಸಂತೇ ವಾಯುರ್ಮಾತರಿಶ್ವಾ ದಧಾತ್ವಿತ್ಯಾಹ 


ll | [ I 
ಪ್ರಾಣೋ ವೈ ವಾಯುಃ ಪ್ರಾಣೇನೈವಾಸ್ಕೈ ಪ್ರಾಣಗ್‌ಂ ಸಂ ದಧಾತಿ ಸಂ ತೇ ವಾಯುರಿತ್ಯಾಹ 


Wu 1 I I - I | 
ತಸ್ಮಾದ್ವಾಯುಪ್ರಚ್ಯುತಾ ದಿವೋ ವೃಷ್ಟಿರೀರ್ತೇ ತಸ್ಮೈ ಚ ದೇವಿ ವಷಡಸ್ತು [ವಷಡಸ್ತು 
I | '` I | 
(೨೧)]ತುಭ್ಯಮಿತ್ಯಾಹ ಷಡ್ವಾ ಯತವ ಖತುಷ್ಟೇವ ವೃಷ್ಟಿಂ ದಧಾತಿ ತಸ್ಮಾಥ್ಸರ್ವಾ 
| | 
ನೃತೂನ್‌ ಪರ್‌ಷತಿ ಯದ್ವಷಟ್ಕುರ್ಯಾದ್ಯಾತಮಾಮಾಂಸ್ಕ ವಷಟ್ಯಾರಸ್ಸ್ಯಾದ್ಯನ್ನ ವಷಟ್ಯು 
| I I 
| ರ್ಯಾದ್ರಕ್ಷಾಗ್‌ಂಸಿ ಯಜ್ಞಗ್‌ಂ ಹನ್ಮುರ್ವಡಿತ್ಯಾಹ ಪರೋಕ್ಸಮೇವ ವಷಟ್ಕರೋತಿ ನಾಸ್ಯ 
| 
ಯಾತಯಾಮಾ ವಷಟ್ಕಾರೋ ಭವತಿ ನ ಯಜ್ಞಗ್‌ಂ ರಕ್ಷಾಗ್‌ಂಸಿ ಫ್ಲಂತಿ ಸುಚಾತೋ 
| I | | [| 
| ಜ್ಯೋತಿಷಾ ಸಹೇತ್ಯನುಷ್ಟುಭೋಪನಹ್ಯತ್ಯನುಷ್ಟು[ತ್ಯನುಷ್ಟುಪ್‌(೨೨)ಸರ್ವಾಣಿ]ಫ್ಸ ವರ್ವಾಣಿ 
“| ಛಂದಾಗ್‌ಂಸಿ ಛಂದಾಗ್‌ಂಸಿ ಖಲು ವಾ ಅಗ್ನೇ; ಪ್ರಿಯಾ ತನೂಃ ಪ್ರಿಯಯ್ಯೆ ವೈನಂ ತನುವಾ 
1 ಪರಿ ದಧಾತಿ ವೇದುಕೋ ವಾಸೋ ಭವತಿ ಯ ಏವಂ ವೇದ ವಾರುಣೋವಾ ಅಗ್ನಿ ರುಪನದ್ಧ 


ಉದುತಿಷ್ಠಸ್ಪದ್ವ ರೋರ್ಧ್ವ ಊಷು ಣ ಊತಯ ಇತಿ ಸಾವಿತ್ರೀಭ್ಯಾಮು ತಿಷ್ಠತಿ ಸವಿತೃ ಪ್ರಸೂತ 
WS WS USSU WU VOUS WU WW 


I I I 
| ವವಾಸ್ಯೋರ್ಧ್ವಾಂ ವರುಣಮೇನಿಮುಘ್ಸೃಜತಿ ದ್ವಾಭ್ಯಾಂ ಪ್ರತಿಷ್ಠಿತ ಸ ಜಾತೋ 


ತ್ಯ 
ಗರ್ಭೊೋ ಅಸಿ[ಅಸಿ(೨೩)]ರೋದಸ್ಯೋರಿತ್ಯಾಹೇಮೇ ವೈ ರೋದಸೀ ತಯೋರೇಷ | 
ಗಭೋ ಯದಗ್ಗಿಸ್ತಸ್ಮಾದೇವಮಾಹಾಗ್ನೇ ಚಾರುರ್ವಿಭೃತ ಓಷಧೀಷ್ವಿತ್ಯಾಹ ಯದಾ 
ಹೇತಂ ವಿಭರಂತ್ಯಥ ಚಾರುತರೋ ಭವತಿ ಪ್ರಮಾತೃಭ್ಯೋ ಅಧಿ ಕನಿಕ್ರದದ್ದಾ | 
ಇತ್ಯಾಹೌಷಧಯೋ ವಾ ಅಸ್ಯ ಮಾತರಸ್ತಾಭ್ಯ ಏವೈನಂ ಪ್ರಚ್ಯಾವಯತಿ ಸ್ಥಿರೋ ಭವ | 


| I [| 1 
ವೀಡ್ವಂಗ ಇತಿ ಗರ್ದಭ ಆ ಸಾದಯತಿ [ಸಾದಯತಿ(೨೪)] ಸಂ ನಹ್ಯತ್ಯೇವೈನಮೇತಯಾ | 


| | | 
ಸ್ಥೇಮ್ನೇ ಗರ್ದಭೇನ ಸಂಭರತಿ ತಸ್ಮಾದರ್ದಭಃ ಪಶೂನಾಂ ಭಾರಭಾರಿತಮೋ ಗರ್ದಭೇನ 


| Il | (| | ॥ 

ಸಂ ಭರತಿ ತಸ್ಮಾದ್ದರ್ದಭೋತಪ್ಯನಾಲೇಶೇತತ್ಯನ್ಯಾನ್ನಶೂನ್ಮೇದ್ಯತ್ಯನ್ನಗ್ಗ್‌ಂ ಹ್ಯೇನೇನಾ | 
| 

ರ್ಕಗ್‌ಂ ಸಂಭರಂತಿ ಗರ್ದಭೇನ ಸಂ ಭರತಿ ತಸ್ಮಾದ್ಗರ್ದಭೋ ದ್ವಿರೇತಾಸ್ಪನ್ಯನಿಷ್ಠಂ |, 

ಪಶೂನಾಂ ಪ್ರ ಜಾಯತೇಗ್ನಿರ್ಹಸ್ಯ ಯೋನಿಂ ನಿರ್ದಹತಿ ಪ್ರಜಾಸು ವಾ ಏಷ 


|| || I | 
ಏತರ್ಹ್ಯಾರೂಢ[ಆರೂಢಃ(೨೫)ಸ ಈಶ್ವರಗೆಸ್ಸ ಈಶ್ವರಃ ಪ್ರಜಾಶ್ವುಚಾ ಪ್ರದಹಶ್ವಿವೋ ಭವ 


111 [ [ [ I | | 

ಪ್ರಜಾಭ್ಯ ಇತ್ಯಾಹ ಪ್ರಜಾಭ್ಯ ಏವೈನಗ್‌ಂ ಶಮಯತಿ ಮಾನುಷೀಭ್ಯಸ್ತ ಪಮಂಗಿರ ಇತ್ಯಾಹ 
| 

ಮಾನವ್ರ್ಯೋ ಹಿ ಪ್ರಜಾ ಮಾ ದ್ಯಾವಾಪೃಥಿವೀ ಅಭಿ ಶೂಶುಚೋ ಮಾಂಂತರಿಕ್ಟಂ ಮಾ 
1) I | | | 11) 

ವನಸ್ಪತೀನಿತ್ಯಾಹೈಭ್ಯ ಏವೈನಂ ಲೋಕೇಭ್ಯಶ್ವಮಯತಿ ಪ್ರೈತು ವಾಜೀ ಕನಿಕ್ರದದಿತ್ಯಾಹ 

[ [| 1 | ಟ 1 
| ವಾಜೀ ಹ್ಯೇಷ ನಾನದದ್ರಾಸಭಃ ಪತ್ವೇತ್ಯಾ[ಪತ್ವೇತಿ(೨೬)ಆಹ]ಹ ರಾಸಭ ಇತಿ ಹ್ಯೇತ 


KOS I I [ | | I | 1 ; 
ಮೃಷಯೋಇವದನ್ನ ರನ್ನಗ್ನಿಂ ಪುರೀಷ್ಯಮಿತ್ಯಾಹಾಗ್ನಿಗ್ಗ್‌ಂ ಹ್ಯೇಷ ಭರತಿ ಮಾ ಪಾದ್ಯಾಯುಷಃ 


OTST TST TST TTT 


ಸ್ಪರ್ಷ 
ಪುರೇತ್ಯಾಹಾಯುರೇವಾಸ್ಮಿನ್ಹಧಾತಿ ತಸ್ಮಾದ್ಗರ್ದಭಸ್ಸರ್ವಮಾಯುರೇಶಿ ತಸ್ಮಾದ್ಗರ್ದಭೇ 
ಪುರಾಂಯುಷಃ ಪ್ರಮೀತೇ ಬಿಭ್ಯತಿ ವೃಷಾಂಗ್ಡಿಂ ವೃಷಣಂ ಭರನ್ನಿತ್ಯಾಹ ವೃಷಾ ಹ್ಯೇಷ (ಈ 
ವೃಷಾಂಗ್ನಿರಪಾಂ ಗರ್ಭಗೌಂ[ಗರ್ಭಮ್‌(೨೭)ಸಮುದ್ರಿಯ)ಸಮುದ್ರಿಯಮಿತ್ಯಾಹಾಪಾಗ್‌ಂ | 
ಹ್ಯೇಷ ಗರ್ಭೋ ಯದಗ್ಗಿರಗ್ನ ಆ ಯಾಹಿ ವೀತಯ ಇತಿ ವಾ ಇಮೌ ಲೋಕಿ ವ್ಯೈತಾಮಗ್ನ |! 
ಆ ಯಾಹಿ ವೀತಯ ಇತಿ ಯದಾಹಾನಯೋರ್ಲೋಕಯೋರ್ವಿತ್ರ್ಯೈ ಪ್ರಚ್ಯುತೋ ವಾ ಏಷ ಜ್‌ 
ಆಯತನಾದಗತಃ ಪ್ರತಿಷ್ಠಾಗ್‌ಂ ಸ ಏತರ್ಸ್ಯಧ್ವರ್ಯಂ ಚ ಯಜಮಾನಂ ಚ ಧ್ಯಾಯತ್ಯೃತಗ್‌ಂ 


| | 
ಸತ್ಯಮಿತ್ಯಾಹೇಯಂ ವಾ ಯತಮಸೌ [(೨೮)] ಸತ್ಯಮನಯೋರೇವೈನಂ ಪ್ರತಿಷ್ಠಾಪಯತಿ 


| 
ನಾರ್ತಿಮಾರ್ಧತ್ಯಧ್ವರ್ಯರ್ನ ಯಜಮಾನೋ ವರುಣೋ ವಾ ಏಷ ಯಜಮಾನ 


ಮಭ್ಯ್ಯೈತಿ ಯದಗ್ನಿರುಪನದ್ದ ಓಷಧಯಃ ಪ್ರತಿಗೃಹ್ಟೀತಾಗ್ನಿಮೇತಮಿತ್ಯಾಹ ಶಾಂತ್ರೈ 
ವ್ಯಸ್ಯನ್ವಿಶ್ವಾ ಅಮತೀರರಾತೀರಿತ್ಯಾಹ ರಕ್ಷೆ ಸಾಮಪಹತ್ಯೈ ನಿಷೀದನ್ನೋ ಅಪ ದುರ್ಮತಿಗ್‌ಂ 
ಹನದಿತ್ಕಾಹ ಪ್ರತಿಷ್ಠಿತ್ಯಾ ಓಷಧಯಃ ಪ್ರತಿಮೋದಧ್ವಮೇ[..ಮೋದಧ್ವಮ್‌(೨೯) |) 
| ಏನಮಿತ್ಯಾಹ]ನಮಿತ್ಯಾಹೌಷಧಯೋ ವಾ ಅಗ್ನೇರ್ಭಾಗಧೇಯಂ ತಾಭಿರೇವೈನಗ್‌ಂ ಸಮರ್ಧ 
ಯತಿ ಪುಷ್ಪಾವತೀಸ್ಸುಪಿಪ್ಪಲಾ ಇತ್ಯಾಹ ತಸ್ಮಾದೋಷಧಯಃ ಫಲಂ ಗೃಹ್ಣಂತ್ಯಯಂ ವೋ ||): 
ಗರ್ಭ ಯತ್ತಿಯ: ಪ್ರತ್ನಗ್‌ಂ ಸಧಸ್ವಮಾಂಸಿದದಿರ್ಯಾಹ ಯಾಭ್ಯ ಏವೈನಂ ಪ್ರಚ್ಛಾವಯತಿ | 
ತಾಸ್ವೇವೈನಂ ಪ್ರತಿಷ್ಠಾಪಯತಿ ದ್ವಾಭ್ಯಾಮುಪಾವಹರತಿ ಪ್ರತಿಷ್ಠಿತ್ಯೈ ॥ ೩೦॥ 


I I | 
ಅಸ್ತ್ವನುಷ್ಟುಬಸಿ ಸಾದಯತ್ಯಾರೂಢಃ ಪತ್ವೇತಿ ಗರ್ಭಮಸೌ ಮೋದಧ್ವಂ ದ್ವಿಚತ್ವಾರಿಗ್‌ಂಶಚ್ಚ ॥ ೫ ॥ 


ಗು ಊ ಉಊ (0 ಊ ಊ (ಗೂ ಊ ಊಉ ಆ) ಊಉ ಊಉಊ 0 ಊ Np 


1/11 
WW UW WY WW YW 


1) 


ಗು [ಭು WY UW 
| 
ವಾರುಣೋ ವಾ ಅಗ್ನಿರುಪನದ್ದೋ ವಿ ಪಾಜಸೇತಿ ವಿಸ್ತಗ್‌ಂಸಯತಿ ಸವಿತೃಪ್ರಸೂತ 


I 1 | 
ಏವಾಸ್ಯ ವಿಷೂಚೀಂ ವರುಣಮೇನಿಂ ವಿಸೃಜತ್ಯಪ ಉಪಸೃಜತ್ಯಾಪೋ ವೈ ಶಾಂತಾ 


| [ [| I 
ಶ್ಯಾಂತಾಭಿರೇವಾಸ್ಯ ಶುಚಗ್‌ಂ ಶಮಯತಿ ತಿಸೃಭಿರುಪ ಸೃಜತಿ ತ್ರಿವೃದ್ವಾ ಅಗ್ನಿರ್ಯಾವಾನೇ 


I I | 
ವಾಗ್ನಿಸ್ತಸ್ಯ ಶುಚಗ್‌ಂ ಶಮಯತಿ ಮಿತ್ರಸ್ಸಗ್‌ಂಸ್ಕೃಜ್ಯ ಪೃಥಿವೀಮಿತ್ಯಾಹ ಮಿತ್ರೋ ವೈ ಶಿವೋ 
" | 
ಸ ದೇವಾನಾಂ ತೇನೈವೈ[ತೇನೈವ(೩೧)ಏನಗ್‌ಂ]ನಗ್‌ಂ ಸಗ್‌ಂಸ್ಕಜತಿ ಶಾಂತ್ಯೈ ಯದ್ಧಾ; ಮ್ಯಾಣಾಂ 
I 
ಪಾತ್ರಾಣಾಂ ಕಪಾಲೈಸ್ಸಗ್‌ಂಸ್ಕಜೇದ್ಧಾಮ್ಯಾಣಿ ಪಾತ್ರಾಣಿ ಶುಚಾಂರ್ಪಯೇದರ್ಮಕಪಾಲೈ 
| | I | 
ಸ್ಪಗ್‌ಂ ಸೃಜತ್ಯೇತಾನಿ ವಾ ಅನುಪಜೀವನೀಯಾನಿ ತಾನ್ಯೇವ ಶುಚಾಂರ್ಪಯತಿ ಶರ್ಕರಾಭಿ | 
| [ | | 
ಸ್ಲಗ್‌ಂ ಸೃಜತಿ ಧೃತ್ಯಾ ಅಥೋ ಶಂತ್ವಾಯಾಜಲೋಮೈ ಸ್ಸಗ್‌ಂ ಸೃಜತ್ಯೇಷಾ ವಾ ಅಗ್ನೇಃ 
| I 
ಪ್ರಿಯಾ ತನೂರ್ಯದಜಾ ಪ್ರಿಯಯ್ಯೆವೈನಂ ತನುವಾ ಸಗ್‌ಂ ಸೃಜತ್ಯಥೋ ತೇಜಸಾ 
1] | 1 ಗ? 
| ಕೃಷ್ಣಾಜಿನಸ್ಯ ಲೋಮಭಿಸ್ಸಗ್‌ಂ[ಸಮ್‌(೩೨)ಸ್ಫಜತಿ]ಸೃಜತಿ ಯಜ್ಞೋ ವೈ ಕೃಷ್ಣಾಜಿನಂ 


I | | 
ಯಜ್ಞೇನೈವ ಯಜ್ಞಗ್‌ಂ ಸಗ್‌ಂ ಸೃಜತಿ ರುದ್ರಾಸ್ಸಂಭೃತ್ಯ ಪೃಥಿವೀಮಿತ್ಯಾಹೈತಾ ವಾ ಏತಂ 


I [ 
ದೇವತಾ ಅಗ್ರೇ ಸಮಭರನ್ತಾಭಿರೇವೈನಗ್‌ಂ ಸಂ ಭರತಿ ಮಖಸ್ಯ ಶಿರೋಸೀತ್ಯಾಹ 
| 
ಯಜ್ಞೋ ವೈ, ಮಖಸಸ್ನೆತಚಿರೋ ಯದುಖಾ ತಸ್ಮಾದೇವಮಾಹ ಯಜ್ಞಸ್ಥ ಪದೇ ಸ್ಥ |) 
ತ ಇ (> ಲ್‌" Kk ೬_ He + 


ದಿಶಿ ಈ ಜರ 


| I | 
ಇತ್ಯಾಹ ಯಜ್ಞ; ಸ್ಯ ಹ್ಯೇತೇ [(೩೩)] ಪದೇ ಅಥೋ ಪ್ರತಿಷ್ಠಿತ್ಯೈ ಪ್ರಾನ್ಯಾಭಿರ್ಯಚ್ನ ತ್ಸನ್ನನ್ನೆ 
1 | 8 
| ರ್ಮಂತ್ರಯತೇ ಮಿಥುನತ್ವಾಯ ತ್ರ ಕದ್ದಿಂ ಕರೋತಿ ತ್ರಯ ಇಮೇ ಲೋಕಾ ಏಷಾಂ | 


Al I ನು 
| ಲೋಕಾನಾಮಾಪ್ತ್ವೈ ಛಂದೋಭಿಃ ಕರೋತಿ ವೀರ್ಯಂ ವೈ ಛಂದಾಗ್‌ಂಸಿ ವೀರ್ಯೇಣೈವೈನಾಂ 


SOS 


TOTO TTS SS 


1/12 
ಗು WVU WW ಗು VY HY WY WW WW 


| I I 
ಕರೋತಿ ಯಜುಷಾ ಬಿಲಂ ಕರೋತಿ ವ್ಯಾವೃತ್ತ್ಯಾ ಇಯತೀಂ ಕರೋತಿ ಪ್ರಜಾಪತಿನಾ ಟು 


ಕ | I 
ಯಜ್ಞಮುಖೇನ ಸಂಮಿತಾಂ ದ್ವಿಸ್ತನಾಂ ಕರೋತಿ ದ್ಯಾವಾಪೃಥಿವ್ಯೋರ್ದೋಹಾಯ |) 


ಚತೆಃಸ್ತನಾಂ ಕರೋತಿ ಪಶೂನಾಂ ದೋಹಾಯಾಷ್ಟಾಸ್ತನಾಂ ಕರೋತಿ ಛಂದಸಾಂ ದೋಹಾಯ | 


|| [ I I | | 
ನವಾಶ್ರಿಮಭಿಚರತಃ ಕುರ್ಯಾತ್ರಿವೃತಮೇವ ವಜ್ರಗ್‌ಂ ಸಂಭೃತ್ಯ ಭ್ರಾತೃವ್ಯಾಯ ಪ್ರಹರತಿ 


I | || 
ತ್ರೈ ಕೃತ್ವಾಯ ಸಾ ಮಹೀಮುಖಾಮಿತಿ ನಿ ದಧಾತಿ ದೇವತಾಸ್ವೇವೈನಾಂ 


1 
ತ್‌ ತು 
ಪ್ರತಿಷ್ಠಾ ಪಯತಿ ॥ ೩೪॥ 


ತೇನೈವ ಲೋಮಭಿಸ್ಸಮೇತೇ ಅಭಿಚರತ ಏಕವಿಗ್‌ಂಶತಿಶ್ವ ॥ ೬ ॥ 


ಬಿ 


| 
ಪ್ರಾಣಾನ್ಪೆಧಾತಿ ತಸ್ಮಾಥ್ಸಪ್ತ ಶೀರ್‌ಷನ್ರ್ರಾಣಾ ಅಶ್ವಶಕೇ 


[| [| | 
್ರೀ ವಾ ಅಶ್ವಸ್ಸಯೋನಿತ್ವಾಯಾದಿತಿಸ್ತೆ ಎತ್ಯಾಹೇಯಂ ವಾ 


| | I | 
ಅದಿತಿರದಿತ್ಯೈವಾದಿತ್ಯಾಂ ಖನತ್ವಸ್ಯಾ ಅಕ್ರೂರಂಕಾರಾಯ ನ ಹಿ ಸ್ವಃ ಸ್ವಗ್‌ಂ ಹಿನಸ್ತಿ | 


| I ಬ 
ದೇವಾನಾಂ ತ್ವಾ ಪತ್ನೀರಿತ್ಯಾಹ ದೇವಾನಾ[ದೇವಾನಾಮ್‌(೩೫)ವಾ]ವಾ ಏತಾಂ ಪತ್ನಯೋ 


| I 
sಗ್ರೇsಕುರ್ವನ್ಹಾ ಭಿರೇವೈನಾಂ ದಧಾತಿ ಧಿಷಣಾಸ್ತೆ ತ್ಯಾಹ ವಿದ್ಯಾ ವೈ ಧಿಷಣಾ ವಿದ್ಯಾಭಿ ay 
[ I I | 
ರೇವೈನಾಮಭೀಂಧೇ ಗ್ಲಾಸ್ತೆ ತ್‌ ತ್ಯಾಹ ಛಂದಾಗ್‌ಂಸಿ ವೈ ಗ್ಲಾಶ್ಸಂದೋಭಿರೇವೈನಾಗ್‌ಂ Jay 


|| I 1 | ಸ 
ಶ್ರಪಯತಿ ವರೂತ್ರಯಸ್ತ್ವೇತ್ಯಾಹ ಹೋತ್ರಾ ವೈ ವರೂತ್ರಯೋ ಹೋತ್ರಾಭಿರೇವೈನಾಂ [1 


॥ ' ' I 
i ಪಚತಿ ಜನಯಸ್ತೆ ವತ್ಯಾಹ ದೇವಾನಾಂ ವೈ ಪತ್ನೀ!ಪತ್ನೇಃ(೩೬)ಜನಯಃ]ರ್ಜನಯಸ್ತಾಭಿ 
ಟು (0 WVU WW 1) 1) (0) (00 1) 1) 1) WW WY 


| | I 
"| ರೇವೈನಾಂ ಪಚತಿ ಷಡ್ಗಿಃ ಪಚತಿ ಷಡ್ವಾ ಯತವ ಖಯತುಭಿರೇವೈನಾಂ ಪಚತಿ ದ್ವಿಃ 
I [ I | | I 
ಪಚಂತ್ವಿತ್ಯಾಹ ತಸ್ಕಾದ್ದಿಸ್ಸಂವಥ್ಸರಸ್ಯ ಸಸ್ಯಂ ಪಚ್ಯತೇ ವಾರುಣ್ಯುಖಾಂಭೀದ್ಧಾ 
| | | I 
ಮೈತ್ರಿಯೋಪೈತಿ ಶಾಂತ್ಯೈ ದೇವಸ್ತ್ವಾ ಸವಿತೋದ್ವಪತ್ವಿತ್ಯಾಹ ಸವಿತೃಪ್ರಸೂತ ಏವೈನಾಂ 
[ I | [ I 
ಬ್ರಹ್ಮಣಾ ದೇವತಾಭಿರುದ್ವಪತ್ಯಪದ್ಯಮಾನಾ ಪೃಥಿವ್ಯಾಶಾ ದಿಶ ಆ ಪೃಣೇ [ಪೃಣ(೩೭) 
| I I 1 
ಇತ್ಯಾಹ]ತ್ಯಾಹ ತಸ್ಮಾದಗ್ಗಿಸ್ಸರ್ವಾ ದಿಶೋದನು ವಿ ಭಾತ್ಯತ್ತಿಷ್ಠ ಬೃಹತೀ ಭವೋರ್ಧ್ವಾ 
ತಿಷ್ಠ ಧ್ರುವಾ ತ್ವಮಿತ್ಯಾಹ ಪ್ರತಿಷ್ಠಿತ್ಯಾ ಅಸುರ್ಯಂ ಪಾತ್ರಮಾನಾಚ್ಛೃಣ್ಣಮಾ 
| | | I 
ದೇವತ್ರಾ5ಕರಜಕ್ಷೀ ರೇಣಾಚ್ಛೃಣತ್ತಿ ಪರಮಂ ವಾ ಏತತ್ಸಯೋ ಯದಜಕ್ಷೀರಂ ಪರಮೇಣೈ 
I I I | | 
ವೈನಾಂ ಪಯಸಾಂಚ್ಛೃಣತ್ತಿ ಯಜುಷಾ ವ್ಯಾವೃತ್ತ್ಯೈ ಛಂದೋಭಿರಾಚ್ಛ್ರಣತ್ತಿ 
| 
ಛಂಬೋಭಿರ್ವಾ ಏಷಾ ಕ್ರಿಯತೇ ಛಂದೋಭಿರೇವ ಛಂದಾಗ್‌ಂಸ್ಯಾಚ್ಚೃಣತ್ತಿ UW ೩೮॥ 
ಆಹ ದೇವಾನಾಂ ವೈ ಪತ್ನೀಃ ಪೃಣೈಷಾ ಪಟ್ಟ ॥೭॥ 
| Il I I 
ಏಕವಿಗ್‌ಂಶತ್ಯಾ ಮಾಷ: ಪುರುಷಶೀರ್‌ಷಮಚ್ಛೈತ್ಯಮೇಧ್ಯಾ ವೈ ಮಾಷಾ ಅಮೇಧ್ಯಂ 
| I | | 
ಪ್ರರುಷಶೀರ್‌ಷಮಮೇಧ್ಯೈರೇವಾಸ್ಯಾಮೇಧ್ಯಂ ನಿರವದಾಯ ಮೇಧ್ಯಂ ಕೃತ್ವಾಂಹರತ್ಯೇಕ 
| | | 
| ವಿಗ್‌ಂಶತಿರ್ಭವಂತ್ಯೇಕವಿಗ್‌ಂಶೋ ವೈ ಪುರುಷ: ಪುರುಷಸ್ಕಾಪ್ತ್ಯೈ ವ್ಯೃದ್ಧಂ ವಾ | 
) | 
ಏತತ್ವಾ! ಣೈರಮೇಧ್ಯಂ ಯತ್ಪುರುಷಶೀರ್‌ಷಗ್‌ಂ ಸಪ್ತ ಧಾ ವಿತೃಣ್ಣಾಂ ವಲ್ಮೀಕವಪಾಂ ಪ್ರತಿ 


I 
ನಿದಧಾತಿ ಸಪ್ತ ವೈ ಶೀರ್‌ಷಣ್ಯಾಃ ಪ್ರಾಣಾಃ ಪ್ರಾಣೈರೇವೈನಥ್ಸಮರ್ಧಯತಿ ಮೇಧ್ಯತ್ವಾಯ 


1 Il 
ಯಾವಂತೋ [ಯಾವಂತಃ(೩೯)] ವೈ ಮೃತ್ಯುಬಂಧವಸ್ತೇಷಾಂ ಯಮ ಆಧಿಪತ್ಯಂ 


1/14 

WOO OCS SSC SOV UE SE YU UW 
ಪರೀಯಾಯ ಯಮಗಾಥಾಭಿಃ ಪರಿಗಾಯತಿ ಯಮಾದೇವೈನದ್ವೃಜ್ಮೀ ತಿಸೃಭಿಃ ಪರಿ 
| ಗಾಯತಿ ತ್ರಯ ಇಮೇ ಲೋಕಾ ಏಭ್ಯ ಏವೈನಲ್ಲೊ ಕೇಭ್ಯೋ ವೃಜಕ್ಕ್ತೇ ತಸ್ಮಾದ್ಗಾ ಯತೇ 
| ನ ದೇಯಂ ಗಾಥಾ ಹಿ ತದ್ವೃಜಕ್ಕೀಂಗ್ನಿಭ್ಯಃ ಪಶೂನಾಲಭತೇ ಕಾಮಾ ವಾ ಅಗ್ನಯಃ 
ಕಾಮಾನೇವಾವರುಂಧೇ ಯತ್ತ ಶೂನ್ನಾಲಭೇತಾನವರುದ್ಧಾ ಅಸ್ಯ [(೪೦)] ಪಶವಃ ಸ್ಕುರ್ಯ 
ತ್ವರ್ಯಗ್ಗಿಕೃತಾನುಥ್ಸೃಜೇದ್ಯಜ್ಞವೇಶಸಂ ಕುರ್ಯಾದ್ಯಥ್ಸಗ್ಗ್‌ಂ ಸ್ಥಾಪಯೇದ್ಯಾತಯಾಮಾನಿ 
ಶೀರ್‌ಷಾಣಿ ಸ್ಕುರ್ಯತ್ರಶೂನಾಲಭತೇ ತೇನೈವ ಪಶೂನವರುಂಧೇ ಯತ್ಪರ್ಯಗ್ಗಿಕೃತಾನು | 


I I 
ಥ್ಲೃಜತಿ ಶೀಷ್ಣಾ; ೯ಮಯಾತಯಾಮತ್ವಾಯ ಪ್ರಾಜಾಪತ್ಯೇನ ಸಗ್ಗ್‌ಂ ಸ್ಥಾಪಯತಿ 


| I 
ಆತ್ಮಾನಮಾಪ್ರೀಣೀತ ಯದೇತಾ ಆಪ್ರಿಯೋ ಭವಂತಿ ಯಜ್ಞೋ (ವೈ ಪ್ರಜಾಪತಿರ್ಯಜ್ಞ 


| [ [ | 
| ಮೇವೈತಾಭಿರ್ಮಖತ ಆ ಪ್ರೀಣಾತ್ಯಪರಿಮಿತಛಂದಸೋ ಭವಂತ್ಯಪರಿಮಿತಃ ಪ್ರಜಾಪತಿಃ 


| | 2 I || 
ಜಾಪತೇರಾಪ್ತ್ವ್ಯಾ ಊನಾತಿರಿಕ್ತಾ ಮಿಥುನಾಃ ಪ್ರಜಾತ್ಕೈ ಲೋಮಶಂ ವೈ ನಾಮೈತ 


| | 
೦ದಃ ಪ್ರಜಾಪತೇಃ ಪಶವೋ ಲೋಮಶಾಃ ಪಶೂನೇವಾವರುಂಧೇ ಸರ್ವಾಣಿ ವಾ ಏತಾ 
| Il | I 
ಪಾಣಿ ಸರ್ವಾಣಿ ರೂಪಾಣ್ಯಗ್ನೌ ಚಿತ್ಯೇ ಕ್ರಿಯಂತೇ ತಸ್ಮಾದೇತಾ ಅಗ್ನೇಶ್ವಿ: ತ್ಯಸ್ಯ [(೪೨) 
| | 
| ಭವಂತ್ಯೇ...] ಭವಂತ್ಯೇಕವಿಗ್‌ಂಶತಿಗ್‌ಂ ಸಾಮಿಧೇನೀರನ್ವಾಹ ರುಗ್ವಾ ಏಕವಿಗ್‌ಂಶೋ ರುಚ 


ಲ I || | | | I 
ಮೇವ ಗಚ್ಛತ್ಯಥೋ ಪ್ರತಿಷ್ಠಾ ಮೇವ ಪ್ರತಿಷ್ಠಾ ಹ್ಯೇಕವಿಗ್‌ಂಶಶ್ಚ ತುರ್ವಿಗ್‌ಂಶತಿಮನ್ವಾಹ 


1/15 
WW VU WW YW WY WY 


I I I 
ಚತುರ್ವಿಗ್‌ಂಶತಿರರ್ಧಮಾಸಾಃ ಸಂವಥ್ಸರಸ್ಸಂವಥ್ಸರೊಂಗ್ನಿರ್ಚೈಶ್ವಾನರಃ ಸಾಕ್ಷಾದೇವ 


ಗ್ರ WWW 


[ | | | | 
| ವೈಶ್ವಾನರಮವರುಂಧೇ ಪರಾಚೀರನ್ವಾಹ ಪರಾಜಿವ ಹಿ ಸುವರ್ಗೊೋ ಲೋಕಸ್ಸಮಾಸ್ತ್ರಾಂಗ್ನ 
| I I I | | 

ಯತವೋ ವರ್ಧಯಂತ್ರಿತ್ಯಾಹ ಸಮಾಭಿರೇವಾಗ್ನಿಂ ವರ್ಧಯ!ವರ್ಧಯತಿ(೪೩)ಯತುಭಿ?] 

I | I | | 
ತ್ಯೃತುಭಿಸ್ಸಂವಥ್ಸರಂ ವಿಶ್ವಾ ಆ ಭಾಹಿ ಪ್ರದಿಶಃ ಪೃಥಿವ್ಯಾ ಇತ್ಯಾಹ ತಸ್ಮಾದಗ್ನಿಸ್ಸರ್ವಾ 

| | 1 | | | 

ದಿಶೋತನು ವಿಭಾತಿ ಪ್ರತ್ಯೌಹತಾಮಶ್ವಿನಾ ಮೃತ್ಯುಮಸ್ಮಾದಿತ್ಯಾಹ ಮೃತ್ಯುಮೇವಾಸ್ಮಾದಪ ಕ 
| | 
| ನುದತ್ಕುದ್ವಯಂ ತಮಸಸ್ಪರೀತ್ಯಾಹ ಪಾಪ್ಮಾ ವೈ ತಮಃ ಪಾಪ್ಮಾನಮೇವಾಸ್ಮಾದಪ 

|; | I I I I | 
ಹಂತ್ಯಗನ್ಮ ಜ್ಯೋತಿರುತ್ತಮಮಿತ್ಯಾಹಾಸೌ ವಾ ಆದಿತ್ಯೋ ಜ್ಯೋತಿರುತ್ತ ಮಮಾದಿತ್ಯಸ್ಥೈವ 

I I | | 
ಸಾಯುಜ್ಯಂ ಗಚ್ಛತಿ ನ ಸಂವಥ್ಗರಸ್ತಿಷ್ಠತಿ ನಾಸ್ಯ ಶ್ರೀಸ್ತಿಷ್ಠತಿ ಯಸ್ಕೈತಾಃ ಕ್ರಿಯಂತೇ 
| 1 I | | 
ಜ್ಯೋತಿಷ್ಯತೀಮುತ್ತಮಾಮನ್ವಾಹ ಜ್ಯೋತಿರೇವಾಸ್ಮಾ ಉಪತರಿಷ್ಟಾದ್ದಧಾತಿ ಸುವರ್ಗಸ್ಯ 
[ 
ಲೋಕಸ್ಯಾನುಖ್ಯಾತ್ಕೈ ॥ ೪೪॥ 
I | 11 I 
ಯಾವಂತೋಸ್ಯ ಮುಖತಶ್ವಿತ್ಯಸ್ಯ ವರ್ಧಯತ್ಯಾದಿತ್ಯೋಷ್ಟಾವಿಗ್‌ಂಶತಿಶ್ಚ ॥ ೮ ॥ 

I | | 
ಷಡ್ಳಿರ್ದೀಕ್ಟಯತಿ ಷಡ್ವಾ ಯತವ ಯತುಭಿರೇವೈನಂ ದೀಕ್ಷಯತಿ ಸಪ್ತಭಿರ್ದೀಕ್ಷಯತಿ 
ಸಪ್ತ ಛಂದಾಗ್‌ಂಸಿ ಛಂದೋಭಿರೇವೈನಂ ದೀಕ್ಷಯತಿ ವಿಶ್ವೇ ದೇವಸ್ಯ ನೇತುರಿತ್ಯನು |( 


|| | I 1 | | 
ಷ್ಟುಭೋತ್ರ ಮಯಾ ಜುಹೋತಿ ವಾಗ್ವಾ ಅನುಷ್ಟುಪ್ತ ಸ್ಮಾತ್ಟ್ರಾಣಾನಾಂ ವಾಗುತ್ತ ಮೈಕಸ್ಮಾ 


॥ 1 | | | 
ದಕ್ಷರಾದನಾಪ್ತಂ ಪ್ರಥಮಂ ಪದಂ ತಸ್ಮಾದ್ಯದ್ವಾಚೋಂನಾಪ್ತಂ ತನ್ಮನುಷ್ಯಾ ಉಪಜೀವಂತಿ | 


ಪೂರ್ಣಯಾ ಜುಹೋತಿ ಪೂರ್ಣ ಇವಹಿ ಪ್ರಜಾಪ 1(೪೫)]ಪ್ರಜಾಪತೇರಾಪ್ತೆ ಚೆ ನ್ಯೂನಯಾ 
| WWW WwW W 


WwW W W 


1/16 
WV WVU BY BP UE PH UW BY WY 


1) WY 


| I | | 
ಜುಹೋತಿ ನ್ಯೂನಾದ್ದಿ ಪ್ರಜಾಪತಿಃ ಪ್ರಜಾ ಅಸೃಜತ ಪ್ರಜಾನಾಗ್‌ಂ ಸೃಷ್ಟ್ಯೈ ಯದರ್ಚಿಷಿ 


I | | 
ಭವಿಷ್ಯದೇವಾವರುಂಧೇ ಭವಿಷ್ಯದ್ಧಿ ಭೂಯೋ ಭೂತಾದ್ದಾ ಎಭ್ಯಾಂ ಪ್ರವೃಣಕ್ತಿ ದ್ವಿಪಾ 


[| [ I [ 
ಮಾನಃ ಪ್ರತಿಷ್ಠಿತ್ಯೈ ಬ್ರಹ್ಮಣಾ ವಾ ಏಷಾ ಯಜುಷಾ ಸಂಭೃತಾ ಯದುಖಾ ಸಾ 


[| | | 
ಯದಿ )ದ್ಯೇತಾರ್ತಿಮಾರ್ಛೇದ್ಯ[ಮಾರ್ಛೇತ್‌(೪೬)ಯಜಮಾನಃ]ಜಮಾನೋ ಹನ್ಯೇತಾಸ್ಯ 


[| || 
ಯಜ್ಞೋ © ಮಿತ್ರೈತಾಮುಖಾಂ ತಪೇತ್ಯಾಹ ಬ್ರಹ್ಮ ವೈ ಮಿತ್ರೋ ಬ್ರಹ್ಮನ್ನೇವೈನಾಂ 


I I I I | 
ಪ್ರತಿಷ್ಠಾಪಯತಿ ನಾರ್ತಿಮಾರ್ಥತಿ ಯಜಮಾನೋ ನಾಸ್ಯ ಯಜ್ಞೋ € ಹನ್ಯತೇ ಯದಿ 


| | | 
ಭಿದ್ಯೇತ ತೈರೇವ ಕಪಾಲೈಸ್ಸಗ್‌ಂ ಸೃಜೇಥ್ಸೈವ ತತಃ ಪ್ರಾಯಶ್ಚಿತ್ತಿರ್ಯೋ ಗತಶ್ರೀಸ್ಸ್ಯಾ 


ನ್ಮಥಿತ್ವಾ ತಸ್ಯಾವದಧ್ಯಾದ್ಭೂತೋ ವಾ ಏಷ ಸ ಸ್ವಾ[ಸ್ವಾಮ್‌(೪೭)ದೇವತಾ]ನ್ಹೇವತಾ 


| I | 
ಮುಖೈತಿ ಯೋ ಭೂತಿಕಾಮಸ್ಸ್ಯಾದ್ಯ ಉಖಾಯ್ಯೆ ಸಂಭವೇಥ್ಸ ಏವ ತಸ್ಯ ಸ್ಯಾದತೋ 


I ದ | I I I 
ಹ್ಯೇಷ ಸಂ ಭವತ್ಯೇಷ ವೈ ಸ್ವಯಂಭೂರ್ನಾಮ ಭವತ್ಯೇವ ಯಂ ಕಾಮಯೇತ ಭ್ರಾತೃವ್ಯ 


| | 
ಮಸ್ಮೈ ಜನಯೇಯಮಿತ್ಯನ್ಯತಸ್ತಸ್ಕಾಹೃತ್ಯಾವ ದಧ್ಯಾಹ್ಸಾಕ್ಸಾ| ದೇವಾಸ್ಕೈ ಭ್ರಾತೃವ್ಯಂ 


I [ [ Il 
ಜನಯತ್ಯಂಬರೀಷಾದನ್ನಕಾಮಸ್ಯಾವ ದಧ್ಯಾದಂಬರೀಷೇ ವಾ ಅನ್ನಂ ಭ್ರಿಯತೇ ಸಯೋನ್ಯೇ 


rip [ ದ 
ವಾನ್ನ[ಅನ್ನಮ್‌(೪೮)ಅವರುಂಧೇ]ಮವರುಂಧೇ ಮುಂಜಾನವದಧಾತ್ಯೂರ್ಗೈೈ ಮುಂಜಾ 


I [ I | I 
ಗು ಊರ್ಜಮೇವಾಸ್ಕ್ಮಾ ಅಪಿದಧಾತ್ಯಗ್ನಿರ್ದೇವೇಭ್ಯೋ ನಿಲಾಯತ ಸ ಕ್ರುಮುಕಂ ಪ್ರಾವಿಶತ್ಯು 


I 1 | 
ಮುಕಮವ ದಧಾತಿ ಯದೇವಾಸ್ಯ ತತ್ರ ನ್ಯಕ್ತಂ ತದೇವಾವರುಂಧ ಆಜ್ಯೇನ ಸಂಯೌತ್ಯೇತದ್ವಾ 


1/17 
WW PW HU WY YY ೪೫ 


ಜು ಊ OW ಊ WY 


ಅಗ್ನೇಃ ಪ್ರಿಯಂ ಧಾಮ ಯದಾಜ್ಯಂ ಪ್ರಿಯೇಣೈವೈನಂ ಧಾಮ್ನಾ ಸಮರ್ಧಯತ್ಯಥೋ i 
ತೇಜಸಾ[ತೇಜಸಾ(೪೯)1ವೈಕಂಕತೀಮಾ ದಧಾತಿ ಭಾ ಏವಾವರುಂಧೇ ಶಮೀಮಯೀಮಾ 
| ದಧಾತಿ ಶಾಂತ್ಯೈ ಸೀದ ತ್ವಂ ಮಾತುರಸ್ಯಾ ಉಪಸ್ವ ಇತಿ ತಿಸೃಭಿರ್ಜಾತಮುಪತಿಷ್ಠತ್ತೇ ತ್ರಯ || 
ಇಮೇ ಲೋಕಾ ಏಷ್ಟೇವ ಲೋಕೇಷ್ವಾವಿದಂ ಗಚ್ಛತ್ಯಥೋ ಪ್ರಾಣಾನೇವಾತ್ಮನ್ನ ತ್ತೇ॥೫೦॥ 
ಪ್ರಜಾಪತಿರ್‌ ಯಚ್ಛೇಥ್ಸಾ ವಮೇವಾನ್ನಂ ತೇಜಸಾ ಚತುಸ್ವ್ರಿ ಗ್‌ಂಶಚ್ಚ ॥ ೯ ॥ 

ನ ಹ ಸ್ಮ ವೈ ಪುರಾಂಗ್ನಿರಪರಶುವೃಕ್ಕಂ ದಹತಿ ತದಸ್ಕೈ ಪ್ರಯೋಗ ಏವರ್‌ಷಿರಸ್ವದಯ 
ದೃದಿಗ್ನೇ ಯಾನಿ ಕಾನಿ ಚೇತಿ ಸಮಿಧಮಾ ದಧಾತ್ಯಪರಶುವೃಕ್ಷಮೇವಾಸ್ಮೈ ಸ್ವದಯತಿ | 
ಸರ್ಪಮಸ್ಮೈ ಸ್ವದತೇ ಯ ಏವಂ ವೇದೌದುಂಬರೀಮಾಜಿಧಾತ್ಕೂರ್ಗ್ವಾ ಉದುಂಬರ | 
ಊರ್ಜಮೇವಾಸ್ಕಾ ಅಪಿ ದಧಾತಿ ಪ್ರಜಾಪತಿರಗ್ಗಿಮಸ್ಯಜತ ತಗ್‌ಂ ಸೃಷ್ಟಗ್‌ಂ ರಕ್ಷಾಗ್‌ಂಸ್ಕ i 
| [ರಕ್ಷಾಗ್‌ಂಸಿ(೫೧)ಅಜಿಫಾಗ್‌ಂಸನ್ನ ]ಜಿಫಾಗ್‌ಂಸನ್ನ ಏತಡ್ರಾಕ್ಟೋಪ್ಲಮಪಶತ್ತೇನ ವೈ ಟಿ 
ಸ ರಕ್ಷಾಗ್‌ಂಸ್ಕಪಾಹತ ಯದ್ರಾಕ್ಲೋಪ್ನಂ ಭವತ್ವಗ್ನೇರೇವ ತೇನ ಜಾತಾದ್ರಕ್ಷಾಗ್‌ಂಸ್ಯಪ (1: 
ಹಂತ್ಯಾತ್ವತ್ವೀಮಾ ದಧಾತೃಶ್ವತ್ನೋ ವೈ ವನಸ್ಪಕೀನಾಗ್‌ಂ ಸಪತ್ನಸಾಹೋ ವಜಿತ್ರೈ 
ವೈಕಂಕತೀಮಾ ದಧಾತಿ ಭಾ ಏವಾವರುಂಧೇ ಶಮೀಮಯೀಮಾ ದಧಾತಿ ಶಾಂತ್ಯೈ 1 
ಸಗ್‌ಂಶಿತಂ ಮೇ ಬ್ರಹ್ಮೋದೇಷಾಂ ಬಾಹೂ ಅತಿರಮಿತ್ಯುತ್ತ ಮೇ ಔದುಂಬರೀ[(೫೨) ಪ 
ವಾಚಯತಿ]ವಾಚಯತಿ ಬ್ರಹ್ಮಣೈವ ಕೃತ್ರಗ್‌ಂ ಸಗ್ಗ್‌ಂಶ್ಯತಿ ಕೃತ್ರೇಣ ಬ್ರಹ್ಮ ತಸ್ಮಾ | 


| | || || || 
ದ್ಭಾಹ್ಮಣೋ ರಾಜನ್ಯವಾನತ್ಯನ್ಯಂ ಬ್ರಾಹ್ಮಣಂ ತಸ್ಮಾದ್ರಾಜನ್ಯೋ ಬ್ರಾಹ್ಮಣವಾನತ್ಯನ್ಯಗ್‌ಂ 


ರರ TTT TT 


Wy WW 


1/18 
WwW UY WY 


WwW WY 


WOU ESO ಟೂ WU UW WY 


4] 1 | | | I 
ರಾಜನ್ಯಂ ಮೃತ್ಯುರ್ವಾ ಏಷ ಯದಗ್ನಿರಮೃತಗ್‌ಂ ಹಿರಣ್ಯಗ್‌ಂ ರುಕ್ಕಮಂತರಂ ಪ್ರತಿ 


| 
| ಮುಂಚತೇಂಮೃತಮೇವ ಮೃತ್ಯೋರಂತರ್ಥತ್ತ ಏಕವಿಗ್‌ಂಶತಿನಿರ್ಬಾಧೋ ಭವತ್ಯೇಕ 


1) 
ವಿಗ್‌ಂಶತಿವೆನೈ ದೇವಲೋಕಾ ದ್ವಾದಶ ಮಾಸಾಃ ಪಂಚರ್ತವಸ್ತ್ರ ಯ ಇಮೇ ಲೋಕಾ 


| I I 1 
ಅಸಾವಾದಿತ್ಯ[ಅಸಾವಾದಿತ್ಯಃ(೫೩)ಏಕವಿಗ್‌ಂಶ]ಏಕವಿಗ್‌ಂಶ ಏತಾವಂತೋ ವೈ ದೇವಲೋಕಾ 


1) ` ' 
ಸ್ತೇಭ್ಯ ಏವ ಭ್ರಾತೃವ್ಯಮಂತರೇತಿ ನಿರ್ಬಾಧೈರ್ವೆ ದೇವಾ ಅಸುರಾನ್ನಿರ್ಬಾಧೇತಕುರ್ವತ 


1 I I | PN 
WY ತನ್ನಿರ್ಬಾಧಾನಾನ್ನಿರ್ಬಾಧತ್ವಂ ನಿರ್ಬಾಧೀ ಭವತಿ ಭ್ರಾತೃವ್ಯಾನೇವ ನಿರ್ಬಾಧೇ ಕುರುತೇ (೪ 


| || I I 
ಸಾವಿತ್ರಿಯಾ ಪ್ರತಿ ಮುಂಚತೇ ಪ್ರಸೂತ್ಯೈ ನಕ್ರೋಷಾಸೇತ್ಯುತ್ತ ರಯಾಹೋರಾತ್ರಾಭ್ಯಾ 


ಆ 


ಗ I [ I I 
"| ಪ್ರತಿಮುಂಚತೇ ತಸ್ಮಾದಾಸೀನಾಃ ಪ್ರಜಾಃ ಪ್ರಜಾಯಂತೇ ಕೃಷ್ಣಾಜಿನಮುತ್ತರಂ ತೇಜೋ ವೈ 


[5 
1 ಹಿರಣ್ಯಂ ಬ್ರಹ್ಮ ಕೃಷ್ಣಾ ಜಿನಂ ತೇಜಸಾ ಚೈವೈನಂ ಬ್ರಹ್ಮಣಾ ಚೋಭಯತಃ ಪರಿ ಗೃಹ್ಣಾತಿ |; 


| | I | | 
ಷಡುದ್ಯಾಮಗ್‌ಂ ಶಿಕ್ಯಂ ಭವತಿ ಷಡ್ವಾ ಯತವ ಯತುಭಿರೇವೈನಮುದ್ಯಚ್ಛತೇ 


| ಬ | | 
(| ಯದ್ದಾದಶೋದ್ಯಾಮಗ್‌ಂ ಸಂವಥ್ಸರೇಣೈವ ಮೌಂಜಂ ಭವತ್ಯೂರ್ಗೈೈ ಮುಂಜಾ | 


iy | T 
] ಊರ್ಜೆವೈನಗ್‌ಂ ಸಮರ್ಧಯತಿ ಸುಪರ್ಣೋಹಸಿ ಗರುತ್ಮಾನಿತ್ಯವೇಕ್ಷತೇ ರೂಪಮೇವಾ 


| i 
| ಸ್ವೈತನ್ಮಹಿಮಾನಂ ವ್ಯಾಚಷ್ಟೇ ದಿವಂ ಗಚ್ಛ ಸುವಃ ಪತೇತ್ಯಾಹ ಸುವರ್ಗಮೇವೈನಂ (|: 


“| ಲೋಕಂ ಗಮಯತಿ ॥ ೫೫ ॥ 


Ww 0 ಊಉ YW ಊಉ 0 HW 0ಉ (0 WY (0 


(()) 


WW | 


1/19 
1) 


WwW 00 (0) ೪) 


WW WY YW WU YU WW WY 


ರಕ್ಸಾಗ್‌ಂ ಸ್ಕೌದುಂಬರೀ ಆದಿತ್ಯ ಉದ್ಯತ್ಯ ಸಂ ಚತುರ್ವಿಗ್‌ಂಶತಿಶ್ಚ ॥ ೧೦ 
| I I | 1 A 
ಸಮಿದ್ದೊ! € ಅಂಜನ್ಕುದರಂ ಮತೀನಾಂ ಘೃತಮಗ್ನೇ ಮಧುಮತ್ನಿನ್ವಮಾನಃ | ವಾಜೀ ಗ 
| I 1] 

| ವಹನ್ವಾಜಿನಂ ಜಾತವೇದೋ ದೇವಾನಾಂ ವಕ್ಲಿ ಪ್ರಿಯಮಾ ಸಧಸ್ಥಮ್‌ 1 ಬ್ಲ 
| I | I 

ಘೃತೇನಾಂಜನ್ಮ್ಸಂ ಪಥೋ ದೇವಯಾನಾನ್ವಜಾನನ್ವಾಜ್ಯಪ್ಯೇತು ದೇವಾನ್‌ | ಅನು ತ್ವಾ 
[ 1 | 
ಸಪ್ತೇ ಪ್ರದಿಶಸ್ಸಚಂತಾಗ್‌ಂ ಸ್ವಧಾಮಸ್ಮೈ ಯಜಮಾನಾಯ ಧೇಹಿ ॥ ಈಷ್ಕಶಾಸಿ ವಂದೃ 


ನ್‌) sw [iv 


1 ಸ್ಸಜೋಷಾಃ ಪ್ರೀತಂ ವಹ್ಜಿಂ ವಹತು ಜಾತವೇದಾಃ ॥ ಸ್ತೀರ್ಣಂ ಬರ್‌ಹಿಸ್ಸುಷ್ಟರೀಮಾ | 
ಜುಷಾಣೋರು ಪೃಥು ಪ್ರಥಮಾನಂ ಪೃಥಿವ್ಯಾಮ್‌ | ದೇವೇಭಿರ್ಯಕ್ರಮದಿತಿಸ್ಸಜೋಷಾ |" 
|| ಸ್ಫ್ಯೋನಂ ಕೃಣ್ವಾನಾ ಸುವಿತೇ ದಧಾತು ॥ ಏತಾ ಉ ವಸ್ಸುಭಗಾ ವಿಶ್ವರೂಪಾ ವಿಪಕ್ಲೋಭಿ ಬ 
ಶ್ರಯಮಾಣಾ ಉದಾತ್ಮಃ | ಯಷ್ಟಾಸ್ಸತೀಃ ಕವಷಶ್ಯುಂಭಮಾನಾ ದ್ವಾರೋ ದೇವೀ ಟಿ 
|| ಸಪ್ರಾಯಣಾ ಭವಂತು ॥ ಅಂತರಾ ಮಿತ್ರಾವರುಣಾ ಚರಂತೀ ಮುಖಂ ಯಜ್ಞಾನಾಮಭಿ ಟೆ 
| ಸವಿದಾನೇ । ಉಷಾಸಾ ವಾಗ್‌ಂ[ವಾಮ್‌(೫೭)ಸುಹರಣ್ಯೇ)ಸುಹಿರಣೇ ಸುಶಿಲ್ಪೇ ಖತಸ್ತ |” 
ಯೋನಾವಿಹ ಸಾದಯಾಮಿ ॥ ಪ್ರಥಮಾ ವಾಗ್‌ಂ ಸರಥಿನಾ ಸುವರ್ಣಾ ದೇವೌ ಪಶ್ಯಂತ | 
ಭುವನಾನಿ ವಿಶ್ವಾ | ಅಪಿಪ್ರಯಂ ಚೋದನಾ ವಾಂ ಮಿಮಾನಾ ಹೋತಾರಾ ಜ್ಯೋತಿಃ w 
(1) ಪ್ರದಿಶಾ ದಿಶಂತಾ ll ಆದಿತ್ಯೈರ್ನೊೋ ಭಾರತೀ ವಷ್ಟು ಯಜ್ಞಃ ಗ್‌ಂ ಸರಿಸ್ವತೀ ಸಹ ರುದ್ರೆ ರ್ನ ಚ 
ಆವೀತ್‌। ಇಡೋಪಹೂತಾ ವಸುಭಿಸ್ಸಜೋಷಾ ಯಜ್ಞಂ ೦ ನೋ ದೇವೀರಮೃತೇಷು ಧತ್ತ॥ 
ಗಾ] 


ಸ್ಪರ್ಷ ರ್ಥ 


ಟು ಟು WW ಟು: ಟು WW 


1/20 

WwW ಭ್ರ ಭ್ರ 1) ॥ಓ UU WVU WY WW ಓ WY 

) I | [ I 

ತ್ವಷ್ಟಾ ವೀರಂ ದೇವಕಾಮಂ ಜಜಾನ ತ್ವಷ್ಟುರರ್ವಾ ಜಾಯತ ಆಶುರಶ್ವಃ 1 [(೫೮)) 


| | 
KY ತ್ವಷ್ಟೇದಂ ವಿಶ್ವಂ ಭುವನಂ ಜಜಾನ ಬಹೋಃ ಕರ್ತಾರಮಿಹ ಯಕ್ಷಿ ಹೋತಃ ॥ ಅಶ್ವೋ 


| ಘೃತೇನ ತ್ಮನಾ  ಸಮಕ್ತ ಉಪ ದೇವಾಗ್‌ಂ ಯತುಶಃ ಪಾಥ ಏತು । ವನಸ್ಪತಿರ್ದೇವಲೋಕಂ 


I I I I 
ಪ್ರಜಾನನ್ನಗ್ಗಿನಾ ಹವ್ಯಾ ಸ್ವದಿತಾನಿ ವಕ್ಷತ್‌ ॥ ಪ್ರಜಾಪತೇಸ್ತಪಸಾ ವಾವೃಧಾನಸ್ಸದ್ಯೋ 


ಜಾತೋ ದಧಿಷೇ ಯಜ್ಞ ಮಗ್ಗೇ | ಸ್ವಾಹಾಕೃ ತೇನ ಹವಿಷಾ ಪ್ರರೋಗಾ ಯಾಹಿ ಸಾಧ್ಯಾ 


(WY ಹವಿರದಂತು ದೇವಾಃ ॥ ೫೯ 


ಆಗ್ನಿಷ್ಟ್ವಾ ವಾಮಶ್ವೋ ದ್ವಿ ಚತ್ವಾ ರಿಗ್‌ಂಶಚ್ಚ UW ೧೧೫ 


“| ಸಾವಿತ್ರಾಣಿ ವ್ಯೃದ್ಧಮುತ್ಯಾಮ ದೇವಸ್ಯ ಖನತಿ ಕ್ರೂರಂ ವಾರುಣಸ್ಸಪ್ಪ ್ರಭಿರೇಕವಿಗ್‌ಂಶತ್ಯಾ ಷಡ್ಮಿರ್ನ ಹ 


Wy ಸ್ಮ ಸಮಿದ್ದೊ ಅಂಜನ್ನೇಕಾದಶ ॥೧೧॥ 


[ [ | I 
ಸಾವಿತ್ರಾಣ್ಯುತ್ಯಾಮ ಕ್ರೂರಂ ವಾರುಣಃ ಪಶವಸ್ಸ್ಯುರ್ನ ಹ ಸ್ಮ ನವಪಂಚಾಶತ್‌ ॥ ೫೯ ॥ 
I 
ವಿತ್ರಾಣಿ ಹವಿರದಂತು ದೇವಾಃ ॥ 
ಹರಿಃ ಓಮ್‌ 


ಶ್ರೀ ಕೃಷ್ಣಾ ರ್ಪಣಮಸ್ತು 


೫ಅಂಣಖಹಂಅ೧ಣ 


(0 ಟು SS ಯ (0 YG 


aD WY 


WD 


೪) 0 WY 6) WY 


1) 


WW WW W 


ಡೈತ್ತಿದೀಂಯ ಪಂಹಿಷಾ 
ಪಂಚಮಃ ಈಾಂಡಃ ದ್ವಿತೀಯಃ ಪ್ರಶ್ನಃ 


€ ಗುರು ಸ್ಯೋ ನಮಃ ಹರಿಃ ಓಮ್‌ 


ವಿಷ್ಣುಮುಖಾ ವೈ ದೇವಾಶ್ಚಂದೋಭಿರಿಮಾಲ್ಲೋಕಾನನಪಜಯ್ಯಮಭ್ಯಜಯನ್‌, 
ಯದ್ವಿಷ್ಣುಕ್ರಮಾನ್ಯಮತೇ ವಿಷ್ಣುರೇವ ಭೂತ್ವಾ ಯಜಮಾನಶ್ಚಂಜೋಭಿರಿಮಾಶ್ಲೋಕಾನ | 
ನಪಜಯ ್ಯಮಭಿ ಜಯತಿ ವಿಷ್ಣೊ € ಕ್ರಮೋಸ ಭಿಮಾತಿಹೇತ್ಯಾಹ ಗಾಯತ್ರೀ ವೈ ಪೃಥಿವೀ ಗ 
॥| ತ್ರೈಷ್ಟುಭಮಂತರಿಕ್ಷಂ ಜಾಗತೀ ದ್ಯೌರಾನುಷ್ಟುಭೀರ್ದಿಶಶ್ಛನ್ಹೋಭಿರೇವೇಮಾಶ್ಲೋಕಾನ್‌, 
ಯಥಾಪೂರ್ವಮಭಿ ಜಯತಿ ಪ್ರಜಾಪತಿರಗ್ನಿಮಸೃಜತ ಸೋತಸ್ಮಾಥ್ಲೃಷ್ಟ: [(೧)]ಪರಾಜಿ 
ತ್ತಮೇತಯಾಂನ್ವೈದಕ್ತೆಂದದಿತಿ ತಯಾ ವೈ ಸೋಣಗ್ನೇಃ ಪ್ರಿಯಂ ಧಾಮಾವಾರುನ್ವ ಯದೇತಾ 1 
ಗ ಮನ್ವಾಹಾಗ್ನೇರೇವೈತಯಾ ಪ್ರಿಯಂ ಧಾಮಾವರುನ್ಫ ಈಶ್ವರೋ ವಾ ಏಷ ಪರಾಜ್ರದಘೋ i 
| ಯೋ ವಿಷ್ಣುಕ್ರಮಾನ್ಯಮತೇ ಚತಸೃಭಿರಾ ವರ್ತತೇ ಚತ್ವಾರಿ ಛಂದಾಗ್‌ಂಸಿ ಛಂದಾಗ್‌ಂಸಿ |" 
| ಖಲು ವಾ ಅಗ್ನೇಃ ಪ್ರಿಯಾ ತನೂಃ ಪ್ರಿಯಾಮೇವಾಸ್ಯ ತನುವಮಭಿ (೨) ಪರ್ಯಾವರ್ತತೇ ಚ 


ಃ ` 1 ly 
ದಕ್ಷಿಣಾ ಪರ್ಯಾವರ್ತತೇ ಸ್ವಮೇವ ವೀರ್ಯಮನು ಪರ್ಯಾವರ್ತತ್ತೇ ತಸ್ಮಾದ್ಧಕಿಣೋಂರ್ಧ |" 


I 1 | | | k 
] ಆತ್ಮನೋ ವೀರ್ಯಾವತ್ತರೋ*ಥೋ ಆದಿತ್ಯಸ್ಥೈವಾಂಂವೃತಮನು ಪರ್ಯಾವರ್ತತೇ | 


ಚ | | 
9] ಶುನಶ್ವೇಪಮಾಜೀಗರ್ತಿಂ ವರುಣೋಸಗೃಹ್ಹಾಥ್ಸ ಏತಾಂ ವಾರುಣೀಮಪಶ್ಯತ್ತಯಾ ವೈ ಸ 
Ns Hg ಣಾ _ ಸತ ಬಿ ಲ 


ನ A ತೊಎಬವ್ಯ 


2/22 
WwW ೪ WY 


WOOO WD WUD YD ೪ WW 


ಆತ್ಮಾನಂ ವರುಣಪಾಶಾದಮುಣ್ಣದ್ವರುಣೋ ವಾ ಏತಂ ಗೃಹ್ಟಾ ತಿ ಯ ಉಖಾಂ ಪ್ರತಿ 
ಮುಂಚತ ಉದುತ್ತಮಂ ವರುಣಪಾಶಮಸ್ಕದಿತ್ಯಾಹಾಂತ್ಮಾನಮೇವೈತಯಾ [ತಯಾ(೩) 
ವರುಣಪಾಶಾನ್‌]ವರುಣಪಾಶಾನ್ಮುಂಚತ್ಯಾತ್ವಾಂಹಾರ್‌ಷಮಿತ್ಯಾಹಾಂ5ಹ್ಯೇನಗ್‌ಂ ಹರತಿ ಧ್ರುವ 
ಸಿಷ್ಠಾವಿಚಾಚಲಿರಿತ್ಯಾಹ ಪ್ರತಿಷ್ಠಿತ್ಯೈ ವಿಶಸ್ತ್ವಾ ಸರ್ವಾ ವಾಂಛಂತ್ವಿತ್ಯಾಹ ವಿಶೈವೈನಗ್‌ಂ 
ಸಮರ್ಧಯತ್ವಃ ನ್ರಾಷ್ಟಮಧಿ ಶ್ರಯೇತ್ಯಾಹ ರಾಷ್ಟ್ರಮೇವಾಸ್ಥಿನ್ನು ವಮಕರ್ಯಂ ಕಾಮಯೇತ 
J ರಾಷ್ಟ್ರಗ್ಸ್‌ಂ ಸ್ಯಾದಿತಿ ತಂ ಮನಸಾ ಧ್ಯಾಯೇದ್ರಾಷ್ಟ್ರಮೇವ ಭವ[ಭವತಿ(೪)ಅಗ್ರೇ1ತ್ಯಗ್ರೇ 
| ಬೃಹನ್ನುಪಸಾಮೂಧ್ಯೋ ಅಸ್ಥಾಃ ದಿತ್ಯಾಹಾಗ್ರಮೇವೈನಗ್‌ಂ ಸಮಾನಾನಾಂ ಕರೋತಿ ನಿರ್ಜಗ್ಮಿ | 
ವಾನ್ತಮಸ ಇತ್ಯಾಹ ತಮ ಏವಾಸ್ಕಾದಪಹಂತಿ ಜ್ಯೋತಿಷಾಂಗಾದಿತ್ಯಾಹ ಜ್ಯೋತಿರೇವಾಸ್ಮಿ 
ನ್ಹಧಾತಿ ಚತಸೃಭಿಸ್ಸಾದಯತಿ ಚತ್ವಾರಿ ಛಂದಾಗ್‌ಂಸಿ ಛಂದೋಭಿರೇವಾತಿಚ್ಛಂದಸೋತ್ತ 
ಮಯಾ ವರ್ಷ್ಯ ವಾ ಏಷಾ ಛಂದಸಾಂ ಯದಶಿಚ್ಛಂದಾ ವಷ್ಮೆಸ್ಯವೈನಗ್‌ಂ ಸಮಾನಾನಾಂ 
ಕರೋತಿ ಸದ್ವತೀ [(೫)ಭವತಿ ಸತ್ವ] ಭವತಿ ಸತ್ತ್ವಮೇವೈನಂ ಗಮಯತಿ ವಾಥ್ಸಪ್ರೇಣೋ | 
ಪತಿಷ್ಠತ ಏತೇನ ವೈ ವಥ್ಸಪ್ರೀರ್ಭಾಲಂದನೋಗ್ಗೇ: ಪ್ರಿಯಂ ಧಾಮಾವಾರುಂಧಾಗ್ನೇರೇ 
ವೈತೇನ ಪ್ರಿಯಂ ಧಾಮಾವರುನ್ವ ಏಕಾದಶಂ ಭವತ್ಯೇಕಥೈವ ಯಜಮಾನೇ ವೀರ್ಯಂ | 
ದಧಾತಿ ಸ್ತೋಮೇನ ವೈ ದೇವಾ ಅಸ್ಮಿಶ್ಲೋಕ ಆರ್ಧ್ಯುವಣ್ಳಾಂದೋಭಿರಮುಷ್ಕಿ 
| ನ್ಫೋಮಸ್ಯೇವ ಖಲು ವಾ ಏತದ್ರೂಪಂ ಯದ್ವಾಥ್ಸಪ್ರಂ ಯದ್ವಾಥ್ನಪ್ರೇಣೋಪತಿಷ್ಠತ 
[ಉಪತಿಷ್ಯತೇ(೬)] ಇಮಮೇವ ತೇನ ಲೋಕಮಭಿ ಜಯತಿ ಯದ್ವಿಷ್ಟು 


ಕ್ರ 


ಮಾನ್ಕಮತೇಂಮು 
ವು ಎ. 


ಸ DHSS 


2/23 
Wp 
|] | I I (] 
ಸ ಮೇವ ತೈರ್ಲೋಕಮಭಿ ಜಯತಿ ಪೂರ್ವೇದ್ಯುಃ ಪ್ರ ಕ್ರಾಮತ್ಯ್ಯತ್ತ: ರೇದ್ಯುರುಪ ತಿಷ್ಠತೇ ಟೆ 


WOES WWW UUW ಊಈ ಗು ಊ WY 


ತಸ್ಮಾದ್ಯೋಗೇತನ್ಯಾಸಾಂ ಪ್ರಜಾನಾಂ ಮನಃ, ಕ್ಷೇಮೇಇನ್ಯಾಸಾನ್ತ ಸ್ಮಾದ್ಯಾಯಾವರಃ Ww 
ಕ್ಷೇಮ್ಯಸ್ಯೇಶೇ ತಸ್ಮಾದ್ಯಾಯಾವರಃ, ಕ್ಷೇಮ್ಯಮಧ್ಯಪಸ್ಯತಿ ಮುಷ್ಟೀ ಕರೋತಿ ವಾಚಂ ಯಚ್ಛತಿ | 
ಯಜ್ಞಸ್ತ್ರ ಧೃತ್ಯೈ ॥ ೭॥ 
ಸೃಷ್ಟೋಂಭ್ಯೇತಯಾ ಭವತಿ ಸದ್ವ್ರತ್ಯುಪತಿಷ್ಯತೇ ದ್ವಿಚತ್ವಾಂಗ್‌ಂಶಚ್ಚ ॥ 1॥ 

ಅನ್ನಪತೇಂನ್ನಸ್ಯ ನೋ ದೇಹೀತ್ಯಾಹಾಗ್ನಿರ್ವಾ ಅನ್ನಪತಿಸ್ಸ ಏವಾಸ್ಮಾ ಅನ್ನಂ 
ಪ್ರಯಚ್ಛತ್ಯನಮೀವಸ್ಯ ಶುಷ್ಮಿಣ ಇತ್ಯಾಹಾಯಕ್ಷ ಆಸ್ಯೇತಿ ವಾವೈತದಾಹ ಪ್ರ ಪ್ರದಾತಾರಂ (D 
9] ತಾಂಷ ಊರ್ಜಂ ನೋ ಧೇಹಿ ದ್ವಿಪದೇ ಚಹಿಷ್ಪದ ಇತ್ಯಾಹಾಜಶಶಿಷಮೇವೈತಾಮಾ ಶಾಸ್ತ್ರ | 
ಉದು ತ್ವಾ ವಿಶ್ವೇ ದೇವಾ ಇತ್ಯಾಹ ಪ್ರಾಣಾ ವೈ ವಿಶ್ವೇ ದೇವಾಃ [(೮)] ಪ್ರಾಣೈರೇವೈನ 
"| ಮುದ್ಯೆಚ್ಛತೇಂಗ್ಗೇ ಭರಂತು ಚಿತ್ತಿಭಿರಿರ್ಯಾಹ ಯಸ್ಮಾ ಏವೈನಂ ಚಿತ್ತಾಯೋದ್ಯಚ್ಛತೇ ಟ್ಟ 
ತೇನೈವೈನಗ್‌ಂ ಸಮರ್ಧಯತಿ ಚತಸೃಭಿರಾಸಾದಯತಿ ಚತ್ವಾರಿ ಛಂದಾಗ್‌ಂಸಿ ಜೀ ) 
ರೇವಾತಿಚ್ಛಂದಸೋತ್ತಮಯಾ ವರ್ಷ್ಯ ವಾ ಏಷಾ ಛಂದಸಾಂ ಯದತಿಚ್ಛಂದಾ ವರ್ಷ 
| ವೈನಗೌಂ ಸಮಾನಾನಾಂ ಕರೋತಿ ಸದ್ವತೀ ಭವತಿ ಸತ್ತ್ವಮೇವೈನಂ ಗಮಯತಿ ಪ್ರೇದಗ್ನೇ | 


[ [| [ [ [ 
ಜ್ಯೋತಿಷ್ಕಾನ್‌ [(೯)] ಯಾಹೀತ್ಯಾಹ ಜ್ಯೋತಿರೇವಾಸ್ಮಿನ್ದ ಧಾತಿ ತನುವಾ ವಾ ಏಷ ಹಿನಸ್ತಿ |. 


|| | I | ಸ 
| ಯಗ್‌ಂ ಹಿನಸ್ತಿ ಮಾ ಹಿಗ್‌ಂಸೀಸ್ತನುವಾ ಪ್ರಜಾ ಇತ್ಯಾಹ ಪ್ರಜಾಭ್ಯ ಏವೈನಗ್‌ಂ ಶಮಯತಿ | 


[| [ [| | [ | [ 
ಡೆ ರಕ್ಷಾಗ್‌ಂಸಿ ವಾ ಏತದ್ಯಜ್ನ] ಗ್‌ಂ ಸಚಂತೇ ಯದನ ಉತ್ಸರ್ಜತೃಕ್ತನ್ನ! ದಿತ್ಯನ್ವಾಹ ರಕ್ಷ] ಸಾಮಪಹತ್ಯಾ 


ಗು (0 0 ಗೂ DSW WW WwW Ww 


2/24 
ಜು ೪ ॥೪ ಊ ೮೪ 0೪ ೪ 0೪೭ WOW ಊ WY WY 


ಅನಸಾ ವಹಂತ್ಯಪ ಪಚಿತಿಮೇವಾಸ್ಥಿನ್ಹ ಧಾತಿ ತಸ್ಮಾದನಸ್ವಿ ಚ ರಥೀ ಚಾತಿಥೀನಾಮಪಚಿತತಮಾ 


W [ಚಿತತಮೌ(೧೧)ಅಪಚಿತಿ..]ವಪಚಿತಿಮಾನ ವತಿ ಯ ಏವಂ ವೇದ ಸಮಿಧಾಇಗ್ನಿಂ ದುವಸ್ಯ 


ತ 1 | || | Il 
| ದಾತಿಥ್ಯಂ ಕ್ರಿಯತೇ ತಾದೃಗೇವ ತದ್ಗಾಯತ್ರಿಯಾ ಬ್ರಾಹ್ಮಣಸ್ಯ ಗಾಯತ್ರೋ ಹಿ ಬ್ರಾಹ್ಮಣ 


| ಸ್ತಿಷ್ಟುಭಾ ರಾಜನ್ಯಸ್ಯ ತ್ರೆ ಪಷ್ಟುಭೋ ಹಿ ರಾಜನ್ಯೋಃಫ್ಸ ಭಸ್ಮ ಪ್ರ ಪೇಶಯತ್ಯಘ್ಸ 


ಯೋನಿರ್ವಾ ಅಗ್ನಿಸ್ಸಾ ವಮೇವೈ ನಂ ಯೋನಿಂ ಗಮಯತಿ ತಿಸ್ಕ ಸೃಭಿಃ ಪ್ರವೆ ೇಶಯತಿ ತ್ರಿವೃದ್ವಾ 


J || 
(i [ತ್ರಿವೃದ್ವೆ 6(೧೨)] ಆಗ್ನಿರ್ಯಾವಾನೇವಾಗ್ನಿಸ್ತ ೦ ಪ್ರತಿಷ್ಠಾಂ ಗಮಯತಿ ಪರಾ ವಾ ಏಷೋಗಗ್ನಿಂ 


WwW | | 1 | 
| ತೇತಿ ಘೃತಾನುಷಿಕ್ತಾಮವಸಿತೇ ಸಮಿಧಮಾ ದಧಾತಿ ಯಥಾಂತಿಥಯ ಆಗತಾಯ ಸರ್ಪಿಷ್ಟ 


“| 1 | | | I | [ 
ವಪತಿ ಯೋಪಫ್ಸ್ಯ ಭಸ್ಮ ಪ್ರವೇಶಯತಿ ಜ್ಯೋತಿಷ್ಯತೀಭ್ಯಾಮವ ಧಧಾತಿ ಜ್ಯೋತಿರೇವಾಸ್ಮಿ | 


| | || | 
(ನ್ಟ ಧಾತಿ ದ್ವಾಭ್ಯಾಂ ಪ್ರತಿಷ್ಠಿತ್ಯೈ ಪರಾ ವಾ ಏಷ ಪ್ರಜಾಂ ಪಶೂನ್‌, ವಪತಿ ಯೋಪಫ್ಸು ಭಸ್ಮ | 


ಅಯಂ 


ಚ ' 
| ಪ್ರವೇಶಯತಿ ಪುನರೂರ್ಜಾ ಸಹ ರಯ್ಯೇತಿ ಪುನರುದೈೆ ತಿ ಪ್ರಜಾಮೇವ ಪಶೂನಾತ್ಮ ನತ್ತೇ | 


§ | 
| ಪುನಸ್ತ್ವಾಇಂದಿತ್ಯಾ [ಆದಿತ್ಯಾಃ (೧೩)] ರುದ್ರಾ ವಸವಸ್ಗ ಕ್ಫಮಿಂಧತಾಮಿತ್ಯಾಹೈ ತಾವಾ ಏತಂ | 


| ದೇವತಾ ಅಗ್ರೇ ಸಮೈನ್ನತ ತಾಭಿರೇವೈ ನಗ್‌ಂ ಸಮಿಂಧೇ ಬೋಧಾ ಸ ಬೋಧೀತ್ಯುಪ |" 


i ತಿಷ್ಠತೇ ತಸ್ಮಾ ಸ ದ್ಯಥಾಸ್ಥಾ: ನಂ ಪಶವಃ  ಪ್ರನರೇತ್ಕೊ ಪತಿಷ್ಠಂತೇ HW ೧೩॥ 


I I 
ವೈ ವಿಶ್ವೇ ದೇವಾ ಜ್ಯೋತಿಷ್ಠಾನಪಚಿತತಮೌ ತ್ರಿವೃದ್ವಾ ಆದಿತ್ಯಾ ದ್ವಿಚತ್ವಾರಿಗ್‌ಂಶಚ್ಚ W 2 


ಟ | | 
ಯಾವತೀ ವೈ ಪೃಥಿವೀ ತಸ್ಕೈ ಯಮ ಆಧಿಪತ್ಯಂ ಪರೀಯಾಯ ಯೋ ವೈ ಯಮಂ 


Ww OY (॥) OW YW WOW Wy PD ೪) 0% Wy 


| 
| ತಿಷ್ಠತೇ ಬೋಧಯತ್ಯೆ ವೈ ನಂ ತಸ್ಯಾ ಒಥ್ಸುಪ್ತ್ವಾ ಪ್ರಜಾಃ ಪ್ರ ಬುಧ್ಯ ೦ತೇ ಯಥಾಸ್ಸಾ; ನಮುಪ |. 


2125 
WU ಭ 0 ಊಉ UU VU 0ಉ 0 UY YU WY WW 


| 1 | | | I y 
wl ದೇವಯಜನಮಸ್ಯಾ ಅನಿರ್ಯಾಚ್ಯಾಗ್ನಿಂ ಚಿನುತೇ ಯಮಾಯ್ಕೆನಗ್‌ಂ ಸ ಚಿನುತೇಪೇತೇತ್ಯ ತ 


ಧ್ಯವಸಾಯಯತಿ ಯಮಮೇವ ಜೀವಯಜನಮಸ್ಸೈ ನಿರ್ಯಾಚ್ಯಾತ್ಮನೇಂಗ್ನಿಂ ಚಿನುತ (೪ 
| ಇಷ್ಟಗ್ರೇಣ ವಾ ಅಸ್ಯಾ ಅನಾಮೃತಮಿಚ್ಛಂತೋ ನಾನಿಂದನ್ತೇ ದೇವಾ ಏತದ್ಯಜುರಪಶ್ವನ್ನ |. 
ಪೇತೇತಿ ಯದೇತೇನಾಧ್ಯವಸಾಯಯತ್ಯ[ಅವಸಾಯಯತಿ(೧೪)ಅನಾಮೃತ]ನಾಮೃತ ಏವಾಗ್ನಿಂ 
ಚಿನುತ ಉದ್ದ ೦ತಿ ಯದೇವಾಸ್ಯಾ ಅಮೇಧ್ಯಂ ತದಪಹಂತ್ಯಪೋಃಪೋಕ್ಟ. ತಿ ಶಾಂತ್ಯೈ ಸಿಕತಾ ಕ 
ನಿವಪತ್ಯೇತದ್ವಾ ಅಗ್ಗೇವಶ್ವಾನರಸ್ಯ ರೂಪಗ್‌ಂ ರೂಪೇಣೈವ ವೈಶ್ವಾನರಮವರುಂಧ 
ಊಹಾನ್ನಿಪಪತಿ ಪುಷ್ಟಿರ್ವಾ ಏಷಾ ಪ್ರಜನಿನಂ ಯದೂಷಾಃ ಪ್ರಷ್ಟ್ಯಾಮೇವ ಪ್ರಜನನೇಗಿಂ |, 
| ಚಿನುತೇಂಥೋ ಸಂಜ್ಞಾನ ಏವ ಸಂಜ್ಞಾ, ನಗ್ಗ್‌ಂ ಹ್ಯೇತ[ಹ್ಯೇತತ್‌(೧೫)ಪಶೂನಾಂ] 1 
| ತ್ಹಶೂನಾಂ ಯದೂಷಾ ದ್ಯಾವಾಪೃಥಿವೀ ಸಹಾಂ5ಸ್ತಾಂ ತೇ ವಿಯತೀ ಅಬ್ರೂತಾಮಸ್ತೆ ತವ | 
ಹೌ ಸಹ ಯಜ್ಞಿಯಮಿತಿ ಯದಮುಷ್ಯಾ ಯಜ್ಞಿಯಮಾಸೀತ್ತದಸ್ಯಾಮದಧಾತ್ತ ಊಹಾ |" 
ಅಭವನ್‌, ಯದಸ್ಯಾ ಯಜ್ಞಿಯಮಾಸೀತ್ತದಮುಷ್ಯಾಮದಧಾತ್ತದದಶ್ಚಂದ್ರಮಸಿ ಕೃಷ್ಣ 
ಮೂಹಾನ್ನಿವಪನ್ನದೋ ಧ್ಯಾಯೇದ್ವ್ಯಾಮಾಪೃಥಿವ್ಯೋರೇವ ಯಜ್ಞಿಯೇಣ್ನಿಂ ಚಿನುತೇಯಗ್‌ಂ |" 
ಸೋ ಆಗ್ಗಿರಿತಿ ವಿಶ್ವಾಮಿತ್ರಸ್ಯ [(೧೬)] ಸೂಕ್ತಂ ಭವತ್ಯೇತೇನ ವೈ ವಿಶ್ವಾಮಿತ್ರೋಇಗ್ನೇಃ 


| | ಗ 
ಯಂ ಧಾಮಾವಾರುಂಧಾಗ್ನೇರೇವೈತೇನ ಪ್ರಿಯಂ ಧಾಮಾವರುಂಧೇ ಛಂದೋಭಿರ್ವೈ 


[ 6 


| ಜ್ಯ | | 
ದೇವಾಸ್ಸುವರ್ಗಶ್ಲೊಕಮಾಯಣ್ಳಾತಸ್ರಃ ಪ್ರಾಚೀರುಪದಧಾತಿ ಚತ್ವಾರಿ ಛಂದಾಗ್‌ಂಸಿ | 


| | ಸ 
“| ಛಂದೋಭಿರೇವ ತದ್ಯಜಮಾನಸ್ಸುವರ್ಗಶ್ಲೋಕಮೇತಿ ತೇಷಾಗ್‌ಂ ಸುವರ್ಗಶ್ಲೋಕಂ 
w > ಎ ಕ ಸ 
ರ್ಥ ರ್ಥ 


OTT TTT TT TT 


2/26 

ಟ್ರ ಗ) ಉಟ ಉ ( ಊಉ (ಟಟ UYU YU WW UW W 
| 1 | W 

| ಯತಾಂ ದಿಶಸ್ಸಮವ್ಲಿ ಯಂತ ತೇ ದ್ವೇ ೯ ಪ್ರರಸ್ತಾತ ತ್ಸಮೀಚೀ ಉಪಾದಧತ ದ್ವೇ [(೧೭)] 


2 ವ 


ಪಶೂನೇವಾಸ್ಕೈ ಸ ಸಮೀಚೋ ದಧಾತೃಷ್ಟಾವುಪ ದಧಾತ್ಯ ಷಾ ಕರಾ ಗಾಯತ್ರೀ ಗಾಯತ್ರೋ 
ಇಗ್ನಿರ್ಯಾವಾನೇವಾಗ್ನಿಸ್ತ ೦ ಚಿನುತೇಂಷ್ಟಾವುಪ ದಧಾತ್ಯಷ್ಟಾಕ್ಷ ರಾ ಗಾಯತ್ರೀ ಗಾಯತ್ರೀ 
| ಸುವರ್ಗಶ್ಲೊ ೇಕಮಂಜಸಾ ವೇದ ಸುವರ್ಗಸ್ಯ ಲೋಕಸ್ಯ [ಲೋಕಸ್ನ ([(೧೮))ಪ್ರಜ್ಞಾ ತ್ಯ 
ತ್ರಯೋದಶ ಲೋಕಂಪೃಣಾ ಉಪದಧಾತ್ಯೆ ಕವಿಗ್‌ಂಶತಿಸ್ಸ ಂಪದ್ಯ ತೇ ಪ್ರತಿಷ್ಠಾ ವಾ 
1 ಏಕವಿಗ್‌ಂಶಃ ಪ್ರತಿಷ್ಠಾ ಗಾರ್‌ಹಪತ್ಯ ಏಕವಿಗ್‌ಂಶಸ್ಯೆ ಅವ ಪ್ರತಿಷ್ಠಾಬ್ಸಾರ್‌ಹಪತ್ವ ಮನು ಪ್ರತಿ 

ಸಿತಿ ಯ ಏವಂ ವೇದ ಪಂಚಚಿತೀಕಂ ಚಿನ್ವೀತ ಪ್ರಥಮಂ 
ಚಿನ್ವಾನಃ ಪಾಂಕ್ಟೋ ತ ಪಾಂಕ್ರಾಃ ಪಶಪೋ ಯಜ್ಞಮೇವ ಪಶೂನವರುಂಧೇ ತ್ರಿಚಿತೀಕಂ 
ಚಿನ್ವೀತ ದ್ವಿತೀಯಂ ಚಿನ್ವಾನಸ್ತ್ರ ಯ ಇಮೇ ಲೋಕಾ ಏಷ್ಟೇವ ಲೋಕೇಷು [ಲೋಕೇಷು 


ಸ” I [ [ I I 
(೧೯)] ಪ್ರತಿತಿಷ್ಠತ್ಯೇಕಚಿತೀಕಂ ಚಿನ್ವೀತ ತೃತೀಯಂ ಚಿನ್ವಾನ ಏಕಧಾ ವೈ ಸುವರ್ಗೋ 


| | ಬ | | I 11 | 
ಲೋಕ ಏಕವೃತೈವ ಸುವರ್ಗಲ್ಲೊ ೇಕಮೇತಿ ಪುರೀಷೇಣಾಭ್ಯೂಹತಿ ತಸ್ಮಾನ್ಮಾಗ್‌ಂ೦ಸೇನಾಸ್ಥಿ 


ಗ I I 
ಛನ್ನಂ ನ ದುಶ್ಚರ್ಮಾ ಭವತಿ ಯ ಏವಂ ವೇದ ಪಂಚ ಚಿತಯೋ ಭವಂತಿ ಪಂಚಭಿಃ 
[ I [ 1| [| 
j ಪುರೀಷೈರಭ್ಯೂಹತಿ ದಶ ಸಂ ಪದ್ಯಂತೇ ದಶಾಕ್ಷರಾ ವಿರಾಡನ್ನಂ ವಿರಾಡ್ವಿರಾಜ್ಯೇವಾನ್ನಾದ್ಯೇ l 


Wy: 1 
| ಪ್ರತಿ ತಿಷ್ಠತಿ ॥ ೨೦೫ 


ON OR ಟು ಹಚ) ಊ ಯ ಗು ಊ ಟು ಊಟ 0) 


2/27 

ಅಧ್ಯವಸಾಯಯತಿ ಹ್ಯೇತದ್ವಿಶ್ವಾಮಿತ್ರಸ್ಯಾದಧತ ದ್ವೇ ಲೋಕಸ್ಯ ಲೋಕೇಷು ಸಪ್ತಚತ್ವಾರಿಗ್‌ಂಶಚ್ಚ॥ 3 ॥ 
ವಿ ವಾ ಏತೌ ದ್ವಿಷಾತೇ ಯಶ್ಚ ಪುರಾಃಗ್ನಿರ್ಯಶ್ಟೋಖಾಯಾಗ್‌ಂ ಸಮಿತಮಿತಿ ಚತಸೃಭಿ | 
ನ್ನಿವಪತಿ ಚತ್ವಾರಿ ಛಂದಾಗ್‌ಂಸಿ ಛಂದಾಗ್‌ಂಸಿ ಖಲು ವಾ ಅಗ್ನೇಃ ಪ್ರಿಯಾ ತನೂಃ |, 
ಯಯ್ಯೆವೈನೌ ತನುವಾ ಸಗ್‌ಂಶಾಸ್ತಿ ಸಮಿತಮಿತ್ಯಾಹ ತಸ್ಕಾದ್ವಹ್ಮಣಾ ಕೃತ್ರಗ್‌ಂ ಸಮೇತಿ 
| ಯತ್ನಂನ್ಯುಪ್ಯ ವಿಹರತಿ ತಸ್ಮಾದೃಹ್ಮಣಾ ಕ್ಷತ್ರಂ ಪ್ಯೇತ್ಯೃತುಭಿ[ಯತುಭಿಃ(೨೧)ವಾ)ರ್ವಾ 
ಏತಂ ದೀಕ್ಷಯಂತಿ ಸ ಯತುಭಿರೇವ ವಿಮುಚ್ಯೋ ಮಾತೇಪ ಪುತ್ರಂ ಪೃಥಿವೀ 
;] ಪ್ರರೀಷ್ಯಮಿತ್ಯಾಹರ್ತುಭಿರೇವೈನಿಂ ದೀಕ್ಷಯಿತ್ವರ್ತುಭಿರ್ವಿಮುಂಚತಿ ವೈಶ್ವಾನರ್ಯಾ ಶಿಕ್ಕ | 
ಮಾ ದತ್ತೇ ಸ್ವದಯತ್ವೇವೈಸನ್ಸೈರ್‌-ಬುತೀಃ। ಕೃಷ್ಣಾಸಿಸ್ತಸ್ತುಷಪಕ್ವಾ ಭವಂತಿ ನಿರ್‌ಯತ್ತೈ |” 
A ವಾ ಏತದ್ಭಾಗಧೇಯಂ ಯತ್ತುಷಾ ನಿರ್‌ಖುತ್ಯೈ ರೂಪಂ ಕೃಷ್ಣಗ್‌ಂ ರೂಪೇಣೈವ ನಿರ್‌ಯತಿಂ ಗ 


| | | | 
ನಿರವದಯತ ಇಮಾಂ ದಿಶಂ ಯಂತ್ಯೇಷಾ [(೨೨)] ವೈ ನಿರ್‌ಯತ್ಯೈ ದಿಕ್ಸಾ ಎಯಾಮೇವ J 


I I I I | | 
ದಿಶಿ ನಿರ್‌ಯತಿಂ ನಿರವದಯತೇ ಸ್ವಕೃತ ಇರಿಣ ಉಪದಧಾತಿ ಪ್ರದರೇ ವೈತದ್ವೈ ನಿರ್‌ಯತ್ಯಾ [4 


I I | | W 
ಆಯತನಗ್ಗ್‌ಂ ಸ್ವ ಏವಾಯತನೇ ನಿರ್‌ಯತಿಂ ನಿರವದಯತೇ ಶಿಕ್ಕಮಭ್ಯುಪದಧಾತಿ | 
| | | 
ನೈರ್‌ಯತೋ ವೈ ಪಾಶಸ್ಸಾಕ್ಬಾ ದೇವೈನಂ ನಿರ್‌ಯತಿಪಾಶಾನ್ಮುಂಚತಿ ತಿಸ್ತ ಉಪದಧಾತಿ | 
(1) I I 
ತ್ರೇಧಾವಿಹಿತೋ ವೈ ಪುರುಷೋ ಯಾವಾನೇವ ಪುರುಷಸ್ತಸ್ಮಾನ್ನಿರ್‌ಯತಿಮವ ಯಜತೇ 
| 1 [| 
) ಪರಾಚೀರುಪ[(೨೩)ದಧಾತಿ]ದಧಾತಿ ಪರಾಚೀಮೇವಾಸ್ಮಾನ್ನಿರ್‌ಜುತಿಂ ಪ್ರಣುದತೇಇಪ್ರತೀಕ್ಬ [ಟಿ 


[ | [| | 
ಮಾಯಂತಿ ನಿರ್‌ಖತ್ಯಾ ಅಂತರ್‌ಹಿತ್ಯೈ ಮಾರ್ಜಯಿತ್ವೋಪತಿಷ್ಠಂತೇ ಮೇಧ್ಯತ್ವಾಯ 


[77577757777 


2/28 


ಉಗ VV VU UHV VU YW WY YW WY 


ಗು 


| | I | 
ಗಾರ್‌ಹಪತ್ಯಮುಪತಿಷ್ಠಂತೇ ನಿರ್‌ಯತಿಲೋಕ ಏವ ಚರಿತ್ವಾ ಪೂತಾ ದೇವಲೋಕಮುಪಾ 


I [ | [ I 
| ವರ್ತಂತ ಏಕಯೋಪತಿಷ್ಠಂತ ಏಕಧೈವ ಯಜಮಾನೇ ವೀರ್ಯಂ ದಧತಿ ನಿವೇಶನ 


11) | I I | 
| ವೀರ್ಯಂ ವೀರ್ಯೇಣೈವೈನಂ ವಿ ಮಿಮೀತೇ ಪಕ್ಷೀ ಭವ 
ತ 


| | | I I 
ಸ್ಸಂಗಮನೋ ವಸೂನಾಮಿತ್ಯಾಹ ಪ್ರಜಾ ವೈ ಪಶವೋ ವಸು ಪ್ರಜಯೈವೈನಂ ಪಶುಭಿ 
ರ್ಧಯಂತಿ ॥ ೨೪॥ 
ಯತುಭಿರೇಷಾ ಪರಾಚೀರುಪಾಷ್ಟಾಚತ್ವಾರಿಗ್‌ಂಶಚ್ಚ W 4 


[| 
ಪುರುಷಮಾತ್ರೇಣ ವಿ ಮಿಮೀತೇ ಯಜ್ಞೇನ ವೈ ಪುರುಷಸ್ಸಂಮಿತೋ ಯಜ್ಞಪರುಷ್ಯೆ 


| | | | I 
ಗ ವೈನಂ ವಿ ಮಿಮೀತೇ ಯಾವಾನ್ನುರುಷ ಊರ್ಧ್ಯಬಾಹುಸ್ತಾ; ವಾನ ೈವತ್ಯೇತಾವದ್ವೈ ಪುರುಷೇ 


ತಿ 
| 
ಕ್ಸೆಪ್ರ 


I 
್ರಾಫೀಯಾಗ್‌ಂಸೌ ಭವತ ಸ್ತ ವಯಾಗ್‌ಂಸಿ ವಯಾಗ್‌ಂಸಿ 


| | Il 
ಪುಚ್ಚಂ ಚ ಭವತ್ಯೇತಾವದ್ವೈ ಪುರುಷೇ ವೀರ್ಯಂ [ವೀರ್ಯಮ್‌ 


ಗ್ಗ (೨೫)]ವೀರ್ಯಸಮ್ಮಿತೊ ವೇಣುನಾ ವಿಮಿಮೀತ ಆಗ್ತೇಯೋ ವೈ ವೇಣುಸ್ಸಯೋನಿತ್ವಾಯ 


WY I I | | | 
"| ಯಜುಷಾ ಯುನಕ್ತಿ ಯಜುಷಾ ಕೃಷತಿ ವ್ಯಾವೃತ್ತ್ಯೈ ಷಡ್ಗವೇನ ಕೃಷತಿ ಷಡ್ವಾ ಯತವ 


| | 
(5) ಖತುಭಿರೇವೈನಂ ಕೃಷತಿ ಯದ್ದಾದಶಗವೇನ ಸಂವತ್ಸರೇಣೈವೇಯಂ ವಾ ಅಗ್ನೇರತಿದಾ 


" | [ | I 
| ಹಾದಬಿಭೇತ್ಸೈತದ್ದ್ವಿಗುಣವಪಶ್ಯತ್ಯೃಷ್ಟಂ ಚಾಕೃಷ್ಟಂ ಚ ತತೋ ವಾ ಇಮಾಂ ನಾತ್ಯದಹದ್ಯ 


[ [ | 
ಸ ತ್ಕೃ ಷ್ಟಂ ಚಾಕೃಷ್ಣಂ ಚ [ಚ(೨೬)] ಭವತ್ಯಸ್ಯಾ ಅನತಿದಾಹಾಯ ದ್ವಿಗುಣಂ ತ್ವಾ ಅಗ್ನಿಮು 
ದ 


[ | | I I 
ಯಂತು ಮರ್‌ಹತೀತ್ಯಾಹುರ್ಯತ್ಕೃಷ್ಟಂ ಚಾಕೃಷ್ಣಂ ಚ ಭವತ್ಯಗ್ನೇರುದ್ಯತ್ಯಾ ಏತಾವಂತೋ 
YYW ಗ) (ಟ್ರ ಟ್ರ SW WW ಓ (ಲ (೪ 


2129 

ಸ್ರ ಭ್ರ (ಭಗ ಗಭ YW WW YW WY 
|| | | |) 

ವೈ ಪಶವೋ ದ್ವಿಪಾದಶ್ವ ಚತುಷ್ಟಾದಶ್ವ ತಾನ್‌, ಯತ್ಚ್ರಾ ಚ ಉತ್ಸೃಜೇದ್ರುದ್ರಾಯಾಪಿ 


ಳು DW WY 


bl | | I I § 
Ww ದಧ್ಯಾದ್ಯದ್ದಕ್ಷಿಣಾ ಪಿತೃಭ್ಯೋ ನಿಧುವೇದ್ಯತ್ವತೀಚೋ ರಕ್ಷಾಗ್‌ಂಸಿ. ಹನ್ಯುರುದೀಚ W 


ಬ'ಶ ಬಬ 
ಟ I 
ಉತ್ಸ ೦ಜತ್ಯೇಷಾ ವೈ ದೇವಮನುಷ್ಯಾಣಾಗ್‌ಂ ಶಾಂತಾ ದಿ[ದಿಕ್‌(೨೭)ತಾಮೇವೈ..1ಕ್ತಾಮೇ 


Ww 
ಹ | | 1 
೫ ವೈನಾನನೂತ್ಸೃಜತ್ಯಥೋ ಖಲ್ವಿಮಾಂ ದಿಶಮತ್ಸೃಜತ್ಯಸೌ ವಾ ಅದಿತ್ಯ ಪ್ರಾಣಃ |" 


I | | I 
ಪ್ರಾಣಮೇವೈನಾನನೂತ್ಸೃಜತಿ ದಕ್ಷಿಣಾ ಪರ್ಯಾವರ್ತಂತೇ ಸ್ವಮೇವ ವೀರ್ಯಮನು | 
I ] ಸ 
| ಪರ್ಯಾವರ್ತಂತೇ ತಸ್ಮಾದ್ದಕ್ಷಿಣೋರ್ಥ ಆತ್ಮನೋ ವೀರ್ಯಾವತ್ತ ರೋಥೋ ಅದಿತ್ಯ ೪) 


| I || | 
1] ಸ್ಕೈವಾವೃತಮನು ಪರ್ಯಾವರ್ತಂತೇ ತಸ್ಮಾತ್ಸರಾಂಚಃ ಪಶವೋ ವಿತಿಷ್ಠಂತೇ ಪ್ರತ್ಯಂಚ |; 


| | [ | | 
ಆವರ್ತಂತೇ ತಿಸ್ಪಸ್ತಿಸ್ಪಸ್ಟೀತಾಃ [(೨೮)ಕೃಷತಿ] ಕೃಷತಿ ತ್ರಿವೃತಮೇವ ಯಜ್ಞ; ಮುಖೇ ವಿ 
| I | 
ಯಾತಯತ್ಯೋಷಧೀರ್ವಪತಿ ಬ್ರಹ್ಮಣಾಂನ್ನಮವರುಂಧೇತಕ್ಕೇರ್ಕಶ್ವಿ €ಯತೇ ಚತುರ್ದಶಭಿ Ww 


| I | 
ರ್ವಪತಿ ಸಪ್ತ ಗ್ರಾಮ್ಯಾ ಓಷಧಯಸ್ಸಪ್ತಾರಣ್ಯಾ ಉಭಯೀಷಾಮವರುದ್ಳ್ಯಾ ಅನ್ನಸ್ಯಾನ್ನಸ್ಯ 


| | | | | 
| ವಪತ್ಯನ್ನಸ್ಯಾನ್ನಸ್ಯಾವರುಧ್ಯೈ ಕೃಷ್ಣೇ ವಪತಿ ಕೃಷ್ಣೇ ಹ್ಯೋಷಧಯಃ ಪ್ರತಿತಿಷ್ಠಂತ್ಯನುಸೀತಂ [15 
| | | | I 
ವಪತಿ ಪ್ರಜಾತ್ಕೈ ದ್ವಾದಶಸು ಸೀತಾಸು ವಪತಿ ದ್ವಾದಶ ಮಾಸಾಸ್ಸಂವತ್ಸರಸ್ಸಂವತ್ತರೇಣೈ 
ನ್ನ | | | I I | 
Wy ವಾಸ್ಮಾ ಅನ್ನಂ ಪಚತಿ ಯದಗ್ನಿಚಿ[ದಗ್ನಿಚಿತ್‌(೨೯)ಅನವರು..]ದನವರುದ್ಧಸ್ಯಾಶ್ಲೀ ೀಯಾದವ |) 
I | | 
ರುದ್ಧೇನ ವ್ಯಧ್ಯೇತ ಯೇ ವನಸ್ಪತೀನಾಂ ಫಲಗ್ರಹಯಸ್ತಾನಿಧ್ಮೇಪಿ ಪ್ರೋಕ್ಷೇದನವರುದ್ದ 


(el I [ | | ತ 
WwW ಸ್ಯಾವರುದ್ದೆ 54 ದಿಗ್ಕೊ ಕ್‌ ಲೋಷ್ಟಾನ್ಸೈಮಸ್ಯತಿ ದಿಶಾಮೇವ ವೀರ್ಯಮವರುಧ್ಯ ದಿಶಾಂ IW 


॥ I I I 
ವೀರ್ಯೇಗ್ನಿಂ ಚಿನುತೇ ಯಂ ದ್ವಿಷ್ಯಾದ್ಯತ್ರ ಸ ಸ್ಯಾತ್ತಸ್ಕೈ ದಿಶೋ ಲೋಷ್ಟಮಾ ಹರೇದಿಷ 


TTT TTT SST TT SST 


EEE ಘಾ 7 
ಮೂರ್ಜಮಹಮಿತ ಆ ದದ ಇತೀಷಮೇವೋರ್ಜಂ ತಸ a ದಿಶೋತವರುಂಧೇ 
| ಕ್ಷೋಧುಕೋ ಭವತಿ ಯಸ್ತಸ್ಕಾಂ ದಿಶಿ ಭವತ್ಯುತ್ತರವೇದಿಮುಪ ವಪತ್ಯುತ್ತರವೇದ್ಯಾಗ್‌ಂ |) 
ki ಹೈಗ್ಗಶಿ ೀಯತೇಂಥೋ ಪಶವೋ ವಾ ಉತ್ತರವೇದಿಃ ಪಶೂನೇವಾವರುಂಧೇಂಥೋ 
ಯಜ್ಞ; ಪರುಷೋಇನಂತರಿತ್ಯೈ ॥ ೩೦॥ 
ಚ ಭವತ್ಯೇತಾವದ್ವೈ ಪುರುಷೇ ವೀರ್ಯಂ ಯತ್ಛೃಷ್ಟಂ ಚಾಕೃಷ್ಟಂ ಚ ದಿಕ್ಷೀತಾ ಅಗ್ನಿಚಿದವ 
ಪಂಚವಿಗ್‌ಂಶತಿಶ್ಚ ॥ 5 ॥ 
ಅಗ್ನೇ ತವ ಶ್ರವೋ ವಯ ಇತಿ ಸಿಕತಾ ನಿ ಪಪತ್ರೇತದ್ವಾ ಅಗ್ನೇರ್ವೈಶ್ವಾನರಸ್ಯ ಸೂಕ್ತಗ್‌ಂ 
ಸೂಕ್ತೇನೈವ ವೈಶ್ವಾನರಮವರುಂಧೇ ಷಡ್ಕಿರ್ನಿವಪತಿ ಷಡ್ವಾ ಯತವಸ್ಥಂವತ್ಸರ |” 
'ವ್ನನೋಿನ್ಯಕ್ದನ ನರಸ್ಸಾಕ್ಷಾದೇವ ವೈಶ್ವಾನರಮವರುಂಧೇ ಸಮುದ್ರಂ ವೈ ನಾಮೈತ | 
ಪ್ರಜಾಃ ಪ್ರಜಾಯಂತೇ ಯದೇತೇನ ಸಿಕತಾ ನಿವಪತಿ ಪ್ರಜಾನಾಂ 
ಜನನಾಯೇಂದ್ರೋ!. .ಯೇಂದ್ರಃ(೩೧)1ವೃತ್ರಾಯ ವಜ್ರಂ ಪ್ರಾಹರತ್ಸ ತ್ರೇಧಾ ವ್ಯಭವ 1 
RM ಸ, ವತೀಯಗ್‌ಂ ರಥಸ್ತ ಸ್ರೈತೀಯಂ ಯೂಪ ಪಸ ಸ್ತೃತೀಯಂ ಯೇಇಂತಶ್ಶರಾ ಅಶೀರ್ಯಂತ 


) ತಾಶ್ಶರ್ಕರಾ ಅಭವನ್ತ ಚ್ಛರ್ಕರಾಣಾಗ್‌ಂ ಶರ್ಕರತ್ವಂ ವಜ್ರೋ ವೈ ಶರ್ಕರಾಃ ಪಶುದಗ್ಗಿ ರ್ಯ 


೯ರಾಭಿರಗ್ನಿಂ ೦ ಪರಿಮಿನೋತಿ ವಜ್ರೇಣೆ ವಾಸ್ಮೈ ಪಶೂನ್ಪರಿ ಗೃಹ್ಣಾತಿ ತಸ್ಮಾದ್ವಜ್ರೇಣ 
| 


ಅ ಸುಸುಟ್ಟ ಯಾನಸ್ಥೇಯಸೋ ನೋಪಹರತೇ ತ್ರಿಸಪ್ತಾ ಭಿಃ ಪಶು 


W 


2/31 
WOW WUD WW VW WW WW WY UW 


| I 
'| ಪ್ರಾಣೈರೇವಾಸ್ಕೈ ಪಶೂನವರುಂಧೇ ತ್ರಿಣವಾಭಿರ್ಭ್ರಾತೃವ್ಯವತಸ್ತಿವೃತಮೇವ ವಜ್ರಗ್‌ಂ 
I [ | 1 [| 
| ಸಂಭೃತ್ಯ ಭ್ರಾತೃವ್ಮಾಯ ಪ್ರಹರತಿ ಸ್ಪೃತ್ಯಾ ಅಪರಿಮಿತಾಭಿಃ ಪರಿಮಿನುಯಾದಪರಿಮಿತಸ್ಯಾ 


| | | | | 1 
ಸ್ಟ ವರುದ್ದೆ 5೮ ಯಂ ಕಾಮಯೇತಾಪಶುಸ್ಸಾ 'ದಿತ್ಯಪರಿಮಿತ್ಯ ತಸ್ಯ ಶರ್ಕರಾಸ್ಸಿಕತಾ ವ್ಯೂಹೇದ 


ಜ | | 
| ಪರಿಗೃಹೀತ ಏವಾಸ್ಯ ವಿಷೂಚೀನಗ್‌ಂ ರೇತಃ ಪರಾ ಸಿಂಚತ್ಯಪಶುರೇವ ಭವತಿ[ಭವತಿ(೩೩)] 


ವ 1 I | | I 1 ರ 
| ಯಂ ಕಾಮಯೇತ ಪಶುಮಾನ್ಸ್ಯ್ಯಾದಿತಿ ಪರಿಮಿತ್ಯ ತಸ್ಯ ಶರ್ಕರಾಸ್ಸಿಕತಾ ವ್ಯೂಹೇತ್ಪರಿ 


| | 
ಗೃಹೀತ ಏವಾಸ್ಮೈ ಸಮೀಚೀನಗ್‌ಂ ರೇತಸ್ಸಿಂಚತಿ ಪಶುಮಾನೇವ ಭವತಿ ಸೌಮ್ಯಾ ವ್ಯೂಹತಿ 


` " I 
ಸೋಮೋ ವೈ ರೇತೋಧಾ ರೇತ ಏವ ತದ್ದಧಾತಿ ಗಾಯತ್ರಿಯಾ ಬ್ರಾಹ್ಮಣಸ್ಯ ಗಾಯತ್ರೋ 


9° 
ಮೆ 


Ww 1 
"| ರೂಪಂ ಕೃತ್ವೋದಾಯತ ಸೋತಶ್ವಂ ಪ್ರಾವಿಶತ್ಟೋತಶ್ವಸ್ಯಾವಂತರಶಫೋಭವದ್ಯದಶ್ವ 


; ; | 
iW ಮಾಕ್ರಮಯತಿ ಯ ಏವ ಮೇಧೋಶಶ್ವಂ ಪ್ರಾವಿಶತ್ತ ಮೇವಾವರುಂಧೇ ಪ್ರಜಾಪತಿನಾಂಗ್ನಿ ||: 


I I | [| | | ಚ 
ಶ್ಚೇತವ್ಯ ಇತ್ಯಾಹುಃ ಪ್ರಾಜಾಪತ್ಯೋಶ್ವೋ ಯದಶ್ವಮಾಕ್ರಮಯತಿ ಪ್ರಜಾಪತಿನೈವಾಗ್ನಿಂ 


| | 
| ಚಿನುತೇ ಪುಷ್ಕರಪರ್ಣಮುಪದಧಾತಿ ಯೋನಿರ್ವಾ ಅಗ್ನೇಃ ಪ್ರಷ್ಕರಪರ್ಣಗ್‌ಂ ಸಯೋನಿ |; 


1 | Ww 
| ಮೇವಾಗ್ನಿಂ ಚಿನುತೇಂಪಾಂ ಪೃಷ್ಠಮಸೀತ್ಯುಪದಧಾತ್ಯಪಾಂ ವಾ ಏತತ್ವೃಷ್ಠಂ ಯತ್ನುಷ್ಕರ |" 


i; [ 
4] ಪರ್ಣಗ್‌ಂ ರೂಪೇಣೈವೈನದುಪ ದಧಾತಿ ॥ ೩೫ ॥ 


\ [ I 
ಇಂದ್ರಃ ಪಶುಕಾಮಸ್ಯ ಭವತ್ಯವಿಶತ್ಸಯೋನಿಂ ವಿಗ್‌ಂಶತಿಶ್ಚೆ 160 


2132 
RR DR RRR RRR 


[ | | I | | 
ಬ್ರಹ್ಮ ಜಜ್ಞಾ; ನಮಿತಿ ರುಕ್ಕಮುಪದಧಾತಿ ಬ್ರಹ್ಮಮುಖಾ ವೈ ಪ್ರಜಾಪತಿಃ ಪ್ರಜಾ ಅಸ್ಕಜತ i 


I I | I Il 
ಬ್ರಹ್ಮಮುಖಾ ಏವ ತತ್ರಜಾ ಯಜಮಾನಸ್ಸೃಜತೇ ಬ್ರಹ್ಮ ಜಜ್ಞಾ; ನಮಿತ್ಯಾಹ ತಸ್ಮಾ | 


ಸ್ಸ) 


I [| 
ದ್ರಾಹ್ಮಣೋ ಮುಖ್ಯೋ ಮುಖ್ಯೋ ಭವತಿ ಯ ಏವಂ ವೇದ ಬ್ರಹ್ಮವಾದಿನೋ ವದಂತಿ ನ | 


I I I I I | | | 
| ಪೃಥಿವ್ಯಾಂ ನಾಂತರಿಕ್ಷೇ ನ ದಿವ್ಯಗ್ನಿಶ್ಚೇತವ್ಯ ಇತಿ ಯತ್ಸೃಥಿವ್ಯಾಂ ಚಿನ್ಹೀತ ಪೃಥಿವೀಗ್‌ಂ 


ಜಿಇ 


I I 
| ಶುಚಾಂರ್ಪಯೇನ್ನೌಷಧಯೋ ನ ವನಸ್ಪತಯಃ [ವನಸ್ಪತಯಃ(೩೬)] ಪ್ರಜಾಯೇರನ್‌, 


ಯು 


| [| [| | | 
ಯದಂತರಿಕ್ಟೇ ಚಿನ್ವೀತಾಂತರಿಕ್ಟಗ್‌ಂ ಶುಚಾಂರ್ಪಯೇನ್ನ ವಯಾಗ್‌ಂಸಿ ಪ್ರಜಾಯೇರನ್‌, 


| | [| [ | 
1 ಯದಿವಿ ಚನೀತ ದಿವಗ್‌ಂ ಶುಚಾಂರ್ಪಯೇನ ಪರ್ಜನ್ನೋ ವರ್‌ಪೇದುಕ ಮುಪ 
WA) ವೆ ತ್ನ ಪ್ಪ ವೃ ಗ್‌ D೬ 


I | I || 
ದಧಾತ್ಯಮೃತಂ ವೈ ಹಿರಣ್ಯಮಮೃತ ಏವಾಗ್ನಿಂ ಚಿನುತೇ ಪ್ರಜಾತ್ಯೈ ಹಿರಣ್ಮಯಂ ಪುರುಷ 


ಎ [| | I ¥ 
| ಮುಪದಧಾತಿ ಯಜಮಾನಲೋಕಸ್ಯ ವಿಧೃತ್ಯೈ ಯದಿಷ್ಟಕಾಯಾ ಆತೃಣ್ಣಮನೂಪದಧ್ಯಾ | 


wl 1 1 | ಟ್‌] 
ತ್ಚಶೂನಾಂ ಚ ಯಜಮಾನಸ್ಯ ಚ ಪ್ರಾಣಮಪಿ ದಧ್ಯಾದ್ಧಕ್ಷಿಃ ಣತಃ [(೩೭)] ಪ್ರಾಂಚಮುಪ 


- I | | 
;;] ದಧಾತಿ ದಾಧಾರ ಯಜಮಾನಲೋಕಂ ನ ಪಶೂನಾಂ ಚ ಯಜಮಾನಸ್ಯ ಚ ಪ್ರಾಣಮಪಿ 


| I I | WY 
| ದಧಾತ್ಯಥೋ ಖಲ್ವಿಷ್ಟಕಾಯಾ ಆತೃಣ್ಣಮನೂಪ ದಧಾತಿ ಪ್ರಾಣಾನಾಮುತ್ಸೃಷ್ಟ್ಟೈ ದ್ರಪ್ಪ 


| | I I I 
(ಶ್ಚ ಸ್ಕಂದೇತ್ಯಭಿ ಮೃಶತಿ ಹೋತ್ರಾಸ್ವೇವೈನಂ ಪ್ರತಿಷ್ಠಾಪಯತಿ ಸ್ರುಚಾವುಪ ದಧಾತ್ಯಾ 


| ll Rl 
ನ ಪೂರ್ಣಾಂ ಕಾರ್ಷರ್ಯಮಯೀಂ ದಧ್ನಃ ಪೂರ್ಣಾಮೌದುಂಬರೀಮಿಯಂ ವೈ ಕಾರ್ಮ್ಮರ್ಯ | 


| | 
49] ಮಯ್ಯಸಾವೌದುಂಬರೀಮೇ ಏವೋಪ ಧತ್ತೇ[(೩೮)]ತೂಹ್ಲೀಮುಪ ದಧಾತಿ ನ ಹೀಮೇ 1) 


J | | | | 
ಯಜುಷಾssಪ್ತುಮರ್‌ಹತಿ ದಕ್ಷಿಣಾಂ ಕಾರ್ಷರ್ಯಮಯೀಮುತ್ತರಾಮೌದುಂಬರೀಂ 


(2) ೪೪) ಗು 00 ಗು DD ಯ ಗು ಓಉ ಊ WD WA Ww 


2/33 
TTS ರ್ಥ ರ್ಥ ರ್ಥ ರ್ಥ SSS SS 
ತಸ್ಮಾದಸ್ಯಾ ಅಸಾವುತ್ತರಾಂ5ಜ್ಯಸ್ಯ ಪೂರ್ಣಾಂ ಕಾರ್ಷರ್ಯಮಯೀಂ ವಜ್ರೋ ವಾ ಆಜ್ಯಂ 
ವಜ್ರ ಕಾರ್ಷರ್ಯೋ ವಜ್ರೇಣೈವ ಯಜ್ಞಸ್ಯ ದಕ್ಷಿಣತೋ ರಕ್ಷಾಗ್‌ಂಸ್ಕಪಹಂತಿ ದಧ್ನಃ 
i ಪೂರ್ಣಾಮೌದುಂಬರೀಂ ಪಶವೋ ವೈ ದಧ್ಯೂರ್ಗುದುಂಬರಃ ಪಶುಷ್ಟೇವೋರ್ಜಂ ದಧಾತಿ |. 
ಪೂರ್ಣೇ ಉಪದಧಾತಿ ಪೂರ್ಣೇ ಏವೆ ನಗುವೆ ೈನಮ್‌(೩೯)ಅಮುಷ್ಟಿನ್‌]ಮಮುಷ್ಠಿ 
ಲ್ಲೋಕ ಉಪತಿಷ್ಠೇತೇ ಎರಾಜ್ಯಗ್ನಿ ಗಶ್ಲೇತವ್ಯ ಇತ್ಯಾ ಹುಸ್ಸುಗ್ವೈ ವಿ ವಿರಾಡ್ಯತ್ಸು ಚಾವುಪದಧಾತಿ 
ಏರಾಜ್ಯೇವಾಗ್ನಿಂ ಚಿನುತೇ ಯಜ್ಞ; ಮುಖೇಯಜ್ಞ; ಮುಖೇ ವೈ ಕ್ರಿಯಮಾಣೇ ಯಜ್ಞಗ್‌ಂ | 
ರಕ್ಷಾಗ್‌ಂಸಿ ಜಫಾಗ್‌ಂಸಂತಿ ಯಜ್ಞಮುಖಗ್‌ಂ ರುಕ್ಕೋ ಯದ್ರುಕ್ಕಂ ವ್ಯಾಘಾರಯತಿ ಯಜ್ಞ 
ಮುಖಾದೇವ ರಕ್ಷಾಗ್‌ಂಸ್ಕಪಹಂತಿ ಪಂಚಭಿರ್ವ್ಯಾಘಾರಯತಿ ಪಾಂಕ್ತೋ ಯಜ್ಞೋ |” 
ಯಾವಾನೇವ ಯಜ್ಞಸ್ಪಸ್ಮಾದ್ರಕ್ಷಾಗ್‌ಂಸ್ಕಪಹಂತ್ಯಕ್ಷ್ಣಯಾ ವ್ಯಾಫಾರಯತಿ ತಸ್ಮಾದಕ್ಷ್ಯಯಾ |, 
ಪಶವೋಂಂಗಾನಿ ಪ್ರಹರಂತಿ ಪ್ರತಿಷ್ಠಿತ್ಯೆ ೮॥೪೦॥ 
ವನಸ್ಪತಯೋ ದಕ್ಷಿಣತೋ ದತ್ತ ಏನಂ ತಸ್ಮಾದಕ್ಷ್ಮಯಾ ಪಂಚ ಚ ॥ 71 

ಸ್ವಯಮಾತೃಣ್ಣಾಮುಪ ದಧಾತೀಯಂ ವೈ ಸ್ವಯಮಾತೃಣ್ಣೇಮಾಮೇವೋಪ ಧತ್ತೇ 

ಮುಪಫ್ರಾಪಯತಿ ಪ್ರಾಣಮೇವಾಸ್ಯಾಂ ದಧಾತ್ಯಥೋ ಪ್ರಾಜಾಪತ್ಯೋ ವಾ ಅಶ್ವಃ ಪ್ರಜಾಪತಿ |; 


ನೆ 


1 | Wy 
ನೈವಾಗ್ನಿಂ ಚಿನುತೇ ಪ್ರಥಮೇಷ್ಟಕೋಪಧೀಯಮಾನಾ ಪಶೂನಾಂ ಚ ಯಜಮಾನಸ್ಯ ಚ 


I | | 
ಪ್ರಾಣಮಪಿದಧಾತಿ ಸ ಕ್ವಯಮಾತೃಣ್ಣಾ ಭವತಿ ಪ್ರಾಣಾನಾಮುತ್ಸೃಷ್ಟ್ಯಾ ಅಥೋ ಸುವರ್ಗಸ್ಯ 


ಲೋಕಸ್ಯಾ ನುಖ್ಯಾ ತಾ  ಆಗ್ನಾವಗ್ನಿಶ್ಚೇತವ್ಯ ಇತ್ತಾ ಹುರೇಷ ವಾ[ವೈ(೪೧)] ಅಗ್ನಿ ರ್ವೈಶ್ವಾನ ನರೋ p 
VHD WW ' 


1) 1) 
| | I I 1 || 
ಯದ್ಯಾಹ್ಮಣಸ್ತ ಸ್ಕೈ ಪ್ರಥಮಾಮಿಷ್ಟಕಾಂ ಯಜುಷ್ಕೃತಾಂ ಪ್ರಯಚ್ಛೇತ್ತಾ ೦ ಬ್ರಾಹ್ಮಣ 
| I 
ಶ್ಹೋಪದಧ್ಯಾತಾಮಗ್ನಾವೇವ ತದಗ್ನಿಂ ಚಿನುತ ಈಶ್ವರೋ ವಾ ಏಷ ಆರ್ತಿಮಾರ್ತೋ |: 
|| 
ರ್ಯೋತವಿದ್ವಾನಿಷ್ಟಕಾಮುಪ ದಧಾತಿ ತ್ರೀನ್‌, ವರಾನ್ದದ್ಯಾತ್ಮಯೋ ವೈ ಪ್ರಾಣಾಃ 
I 
ಪ್ರಾಣಾನಾಗ್‌ಂ ಸ್ಪೃತ್ಯೈ ದ್ವಾವೇವ ದೇಯೌ ದ್ವೌ ಹಿ ಪ್ರಾಣಾವೇಕ ಏವ ದೇಯ ಏಕೋ ಹಿ 
ಪ್ರಾಣಃ ಪಶು[ಪಶುಃ(೪೨)ವಾ]ರ್ವಾ ಏಷ ಯದಗ್ನಿರ್ನ ಖಲು ವೈ ಪಶವ ಆಯವಸೇ 
I | | 
ರಮಂತೇ ದೂರ್ವೇಷ್ಟಕಾಮುಪದಧಾತಿ ಪಶೂನಾಂ ಧೃತ್ಯೈ ದ್ವಾಭ್ಯಾಂ ಪ್ರತಿಷ್ಠಿತ್ಯೆ ಆ ಕಾಂಡಾ 
I 1 I | | 
ತ್ಕಾಂಡಾತ್ಟರೋಹಂತೀತ್ಯಾಹ ಕಾಂಡೇನಕಾಂಡೇನ ಹ್ಯೇಷಾ ಪ್ರತಿತಿಷ್ಠತ್ರೇವಾ ಮೋ | 
1 | | I | 
ದೂರ್ವೆ ಪ್ರತನು ಸಹಸ್ರೇಣ ಶತೇನ ಚೇತ್ಯಾಹ ಸಾಹಸ್ರಃ ಪ್ರಜಾಪತಿಃ ಪ್ರಜಾಪತೇರಾಪ್ತೆ 8೮ 


I | I I 
ದೇವಲಕ್ಷ ಒಂ ವೈತ್ರಾ ಕಲಿಖಿತಾ ತಾಮುತ್ತರಲಕ್ಸ್ಮ್ಮಾಣಂ ದೇವಾ ಉಪಾದಧತಾಧರ 


I I | I ಗ) 
ಲಕ್ಷಾ ೌಮಸುರಾ ಯಂ [ಯಮ್‌(೪೩)] ಕಾಮಯೇತ ವಸೀಯಾನ್ನಾ ನ ಕದಿತ್ಯುತ್ತರಲಕ್ಷಾ 6 


ತಸ್ಕೋಪ ದಧ್ಯಾದ್ವಸೀಯಾನೇವ ಭವತಿ ಯಂ ಕಾಮಯೇತ ಪಾಪೀಯಾನ್ನಾ ್ಯದಿತ್ಯಧರ | 
ಲಕ್ಷ್ಮಾಣಂ ತಸ್ಯೋಪದಧ್ಯಾದಸುರಯೋನಿಮೇವೈನಮನು ಪರಾಭಾವಯತಿ ಪಾಪೀಯಾ 
ತ್ರಾ (ಲಿಖಿತಾ ಭವತೀಮೇ ವೈ ಲೋಕಾಸ್ತ್ರಾ (ಲಿಖಿತೈಭ್ಯ ಏವ ಲೋಕೇಭ್ಯೋ 
ೈವ್ಯಮಂತರೇತ್ವಂಗಿರಸಸ್ಸುವರ್ಗಂ ಲೋಕಂ ಯತಃ ಪ್ರರೋಡಾಶಃ ಕೂರ್ಮೊ |... 


| Wl | 
ಭೂತ್ವಾಂನು ಪ್ರಾಸರ್ಪ[ಪ್ರಾಸರ್ಪತ್‌(೪೪)1ದ್ಯತ್ಯೂರ್ಮಮುಪದಧಾತಿ ಯಥಾ ಕ್ಷೇತ್ರವಿದಂಜಸಾ 


} | 
ನಯತ್ಯೇವಮೇವೈನಂ ಕೂರ್ಮಸ್ಸುವರ್ಗಂ ಲೋಕಮಂಜಸಾ ನಯತಿ ಮೇಧೋ ವಾ ಏಷ 


Wp 


CE 


2/35 


ಏಷ ಪಶೂನಾಂ ಯತ್ಕೂರ್ಮೋ ಯತ್ಕೂರ್ಮಮುಪ ದಧಾತಿ ಸ್ವಮೇವ ಮೇಧಂ ಪಶ್ಯಂತಃ 
೫ ಪಶವ ಉಪತಿಷ್ಯಂತೇ ಶ್ಶಶಾನಂ ವಾ ಏತತ್ವಿಯತೇ ಯನ್ಸೃತಾನಾಂ ಪಶೂನಾಗ್‌ಂ 
ಶೀರ್‌ಷಾಣ್ಯುಪಧೀಯಂತೇ ಯಜ್ಞೀವಂತಂ ಕೂರ್ಮಮುಪ ದಧಾತಿ ತೇನಾಶ್ಮಶಾನಚಿ yf 
ದ್ವಾಸ್ತ ವ್ಯೋ ವಾ ಏಷ ಯ[ಯತ್‌(೪೫)ಕೂರ್ಮೊತ್ಕೂರ್ಮೋ ಮಧು ವಾತಾ ಬುತಾಯತ 


[ | | | 
ಇತಿ ದಧ್ನಾ ಮಧುಮಿತ್ರೇಣಾಭ್ಯನಕ್ತಿ ಸ್ವದಯತ್ಯೇವೈನಂ ಗ್ರಾಮ್ಯಂ ವಾ ಏತದನ್ನಂ 


I [ | I yk 
ಯದ್ದ ಧ್ಯಾರಣ್ಯಂ ಮಧು ಯದ್ದ ಧ್ನಾ ಮಧುಮಿಶ್ರೇಣಾಭ್ಯನಕ್ತು ಕ ಭಯಸ್ಯಾವರುದ್ದೆ 4 ಮಹೀ | 
| ಟ | 1 1 
ದ್ಯೌಃ ಪೃಥಿವೀ ಚ ನ ಇತ್ಯಾಹಾಭ್ಯಾಮೇವೈನಮುಭಯತಃ ಪರಿ ಗೃಹ್ಣಾ ತಿ ಪ್ರಾಂಚಮುಪ | 
[| | | | 
ದಧಾತಿ ಸುವರ್ಗಸ್ಯ ಲೋಕಸ್ಯ ಸಮಷ್ಟ್ಟ್ಯೈ ಪುರಸ್ತಾತ್ರತ್ಯಂಚಮುಪ ದಧಾತಿ 


| 
ತಸ್ಮಾ[ತಸ್ಮಾತ್‌(೪೬)ಪುರಸ್ತಾತ್‌]ತ್ಸುರಸ್ತಾತ್ರತ್ಯಂಚಃ ಪಶವೋ ಮೇಧಮುಪ ತಿಷ್ಕಂತೇ 


ತ್ಚೃತ್ಯ 
ಯೋ ವಾ ಅಪನಾಭಿಮಗ್ಗಿಂ ಚಿನುತೇ ಯಜಮಾನಸ್ಯ ನಾಭಿಮನು ಪ್ರವಿಶತಿ ಸ 
ಏನಮೀಶ್ವರೋ ಒಗ್‌ಂಸಿತೋರುಲೂಖಲಮುಪ ದಧಾತ್ಯೇಷಾ ವಾ ಅಗ್ನೇರ್ನಾಭಿಸ್ಸ ನಾಭಿ ಣೆ 
ಮೇವಾಗ್ನಿಂ ಚಿನುತೇತಹಿಗ್‌ಂಸಾಯಾ ಔದುಂಬರಂ ಭವತ್ಕೂರ್ಥಾ ಉದುಂಬರ ಊರ್ಜ li 
ಮೇವಾವರುಂಧೇ ಮಧ್ಯತ ಉಪ ದಧಾತಿ ಮಧ್ಯತ ಏವಾಸ್ಮಾ ಊರ್ಜಂ ದಧಾತಿ ತಸ್ಮಾ i 
ನ್ಮಧ್ವತ ಊರ್ಜಾ ಭುಂಜತ ಇಯದೃವತಿ ಪ್ರಜಾಪತಿನಾ ಯಜ್ಞಮುಖೇನ ಸಂಮಿತಮವ |" 
| ಹಂತ್ಯಸ್ನಮೇವಾಕರ್ವೈಷ್ಟವ್ಯರ್ಚೊಪ ದಧಾತಿ ವಿಷ್ಣುವ್ವೆ ಯಜ್ಞೋ ವೈಷ್ಣವಾ ವನಸ್ಪತೆಯೋ |; 


| 
ಯಜ ಏವ ಯಜ್ಞಂ ಪ್ರತಿಷ್ಠಾಪಯತಿ u ೪೭ 
ಮ್‌ ಇ ದಾ ಣಾ © 


ಳು ಭಳ ಊ 0 ೪ WW ೬೫ 


ಏಷ ವೈ ಪಶುರ್ಯಮಸರ್ಪದೇಷ ಯತ್ನಸ್ಥಾತ್ತಸ್ಮಾತ್ರೃಪ್ರವಿಗ್‌ಂಶತಿಶ್ಚ ॥ 8 ॥ 
ಏಷಾಂ ವಾ ಏತಲ್ಲೋಕಾನಾಂ ಜ್ಯೋತಿಸ್ಸಂಭೃತಂ ಯದುಖಾ ಯದುಖಾಮುಪದಧಾ ( 
ತ್ವೇಭ್ಯ ಏವ ಲೋಕೇಭ್ಯೋ ಜ್ಯೋತಿರವರುಂಧೇ ಮಧ್ಯತ ಉಪದಧಾತಿ ಮಧ್ಯತ ಏವಾಸ್ಮ್ವೈ 
ಜ್ಯೋತಿರ್ದಧಾತಿ ತಸ್ಮಾನ್ಮಧ್ಯತೋ ಜ್ಯೋತಿರುಪಾಸ್ಮಹೇ ಸಿಕತಾಭಿಃ ಪೂರಯತ್ಯೇತದ್ವಾ 
ಅಗ್ಲೇವೆ್ಯ್ಯಶ್ವಾನರಸ್ಯೆ ರೂಪಗ್‌ಂ ರೂಪೇಣೈವ ಪೈಶ್ವಾನರಮಪರುಂಧೇ ಯಂ ಕಾಮಯೇತ 
ಕ್ಷೋಧುಕಃ ಸ್ಯಾದಿತ್ಯೂನಾಂ ತಸ್ಕೋಪ [(೪೮)ದಧ್ಯಾತ್‌]ದಧ್ಯಾತ್ಮೋಧುಕ ಏವ ಭವತಿ 
ಯಂ ಕಾಮಯೇತಾನುಪದಸ್ಯದನ್ನಮದ್ಯಾದಿತಿ ಪೂರ್ಣಾಂ ತಸ್ಯೋಪದಧ್ಯಾದನುಪದಸ್ಯ 
ದೇವಾನ್ನಮತ್ತಿ ಸಹಸ್ವಂ ವೈ ಪ್ರತಿ ಪುರುಷಃ ಪಶೂನಾಂ ಯಚ್ಛತಿ ಸಹಸ್ತಮನ್ಯೇ ಪಶವೋ 
ಮಧ್ಯೇ ಪುರುಷಶೀರ್‌ಷಮುಪ ದಧಾತಿ ಸವೀರ್ಯತ್ವಾಯೋಖಾಯಾಮಪಿ ಧಧಾತಿ ಪ್ರತಿಷ್ಠಾ 


| | I | 
ಮೇವೈನದ್ಗಮಯತಿ ವ್ಯದ್ಧಂ ವಾ ಏತತ್ಟ್ರಾಣೈರಮೇಧ್ಯಂ ಯತ್ಪುರುಷಶೀರ್‌ಷಮಮೃತಂ 


| | | 
ಖಲು ವೈ ಪ್ರಾಣಾ[ಪ್ರಾಣಾಃ(೪೯)]ಅಮೃತಗ್‌ಂ ಹಿರಣ್ಯಂ ಪ್ರಾಣೇಷು ಹಿರಣ್ಯಶಲ್ಕಾನ್ವತ್ಯ 


| | I | 
ಸ್ಯತಿ ಪ್ರತಿಷ್ಠಾಮೇವೈನದ್ಗಮಯಿತ್ವಾ ಪ್ರಾಣೈಸ್ಸಮರ್ಧಯತಿ ದಧ್ನಾ ಮಧುಮಿಶ್ರೇಣ ಪೂರಯತಿ 
| | I I I 
ಮಧವ್ಯೋತಸಾನೀತಿ ಶೃತಾತಹ್ಮ್ಯೇನ ಮೇಧ್ಯತ್ವಾಯ ಗ್ರಾಮ್ಯಂ ವಾ ಏತದನ್ನಂ ಯದ್ದಧ್ಯಾರಣ್ಯಂ 
| | I | | 
ಮಧು ಯದ್ದದ್ನಾ ಮಧುಮಿಶ್ರೇಣ ಪೂರಯತ್ಯುಭಯಸ್ಯಾವರುದ್ಧೆ ಕಲೆ ಪಶುಶೀರ್‌ ಷಾಣ್ಯುಪ 
| | | | 
ದಧಾತಿ ಪಶವೋ ವೈ ಪಶುಶೀರ್‌ಷಾಣಿ ಪಶೂನೇವಾವರುಂಧೇ ಯಂ ಕಾಮಯೇತಾ 


| I 
ಪಶುಸ್ಸ್ಯಾದಿತಿ [(೫೦)ವಿಷೂಚೀನಾನಿ] ವಿಷೂಚೀನಾನಿ ತಸ್ಯೋಪದಧ್ಯಾದ್ವಿಷೂಚ ಏವಾ 


ಸ್ಮಾತ್ರ ಶೂನ್ನ ಧಾತೈಪಶುರೇವ ಭವತಿ ಯಂ ಕಾಮಯೇತ ಪಶುಮಾನ್ಸ್ಯ್ಯ್ಯಾದಿತಿ 
ಸಮೀಚೀನಾನಿ ತಸ್ಯೋಪದಧ್ಯಾತ್ಮಮೀಚ ಏವಾಸ್ಕೈ ಪಶೂನ್ನಧಾತಿ ಪಶುಮಾನೇವ ಭವತಿ 
ಪುರಸ್ತಾ ತೃತೀಚೀನಮಶ್ವಸ್ಕೋಪ ದಧಾತಿ ಪಶ್ಚಾ ತ್ಪಾಚೀನಮೃಷಭಸ್ಯಾಪಶವೋ ವಾ ಅನ್ಯೇ 
ಗೋ ಅಶ್ವೇಭ್ಯಃ ಪಶವೋ ಗೋ ಅಶ್ವಾನೇವಾಸ್ಮೈ ಸಮೀಚೋ ದಧಾತ್ಯೇತಾವಂತೋ ವೈ 
ಪಶಪೋ [ಪಶವಃ (೫೧)1ದ್ವಿಪಾದಶ್ಚ ಚತುಷ್ಪಾದಶ್ವ ತಾನ್‌, ವಾ ಏತದಗ್ಗೌ ಪ್ರದಧಾತಿ 
ಯತ್ಪಶುಶೀರ್‌ಷಾಣ್ಯುಪದಥಾತ್ಯಮುಮಾರಣ್ಯಮನು ತೇ ದಿಶಾಮೀತ್ಯಾಹ ಗ್ರಾಮ್ಮೇಭ್ಯ ಏವ 
ಪಶುಭ್ಯ ಆರಣ್ಯಾನ್ವಶೂಸ್ಬಾಚಮನೂತ್ಸೃಜತಿ ತಸ್ಮಾತ್ಸಮಾವತ್ವಶೂನಾಂ ಪ್ರಜಾಯಮಾನಾ 
ನಾಮಾರಣ್ಯಾಃ ಪಶವಃ ಕನೀಯಾಗ್‌ಂ ಸಶ್ವುಚಾ ಹ್ಯೃತಾಸ್ಪರ್ಪಶೀರ್‌ಷಮುಪ ದಧಾತಿ 
ಯೆ ವ ಸರ್ಪೇ ತ್ವಿಷಿಸ್ತಾ ಮೇವಾವರುಂಧೇ [ರುಂಧೇ(೫೨)]ಯತ್ಸಮೀಚೀನಂ ಪಶುಶೀರ್‌ 
ಷೈರುಪದಧ್ಯಾದ್ಧಾಮ್ಯಾನ್ಹಶೂನ್ಹಗ್‌ಂಶುಕಾಸ್ಕುರ್ಯದ್ವಿಷೂಚೀನಮಾರಣ್ಯಾನ್‌, ಯಜುರೇವ ವ 
ದೇದವ ತಾಂ ತ್ವಿಷಿಗ್‌ಂ ರುಂಧೇ ಯಾ ಸರ್ಪೆ ನ ಗ್ರಾಮ್ಯಾನ್ತಶೂನ್‌, ಹಿನಸ್ತಿ ನಾರಣ್ಯಾನಥೋ 
ಖಲೂಪಧೇಯಮೇವ ಯದುಪಧಧಾತಿ ತೇನ ತಾಂ ತ್ವಿಷಿಮವರುಂಧೇ ಯಾ ಸರ್ಪೇ 
ಯದ್ಯಜುರ್ವದತಿ ತೇನ ಶಾಂತಮ್‌ ॥ ೫೩॥ 

ಊನಾಂ ತಸ್ಯೋಪ ಪ್ರಾಣಾಸ್ಸಾ ದಿತಿ ವೈ ಪಶವೋ ರುಂಧೇ ಚತುಶ್ಚತ್ವಾರಿಗ್‌ಂಶಚ್ಚ 191 


ಪಶುರ್ವಾ ಏಷ ಯದಗ್ನಿರ್ಯೋನಿಃ ಖಲು ವಾ ಏಷಾ ಪಶೋರ್ವಿಕ್ರಿಯತೇ ಯತ್ರಾಚೀನ 


| | [ 
ಮೈಷ್ಟಕಾದ್ಯಜುಃ ಕ್ರಿಯತೇ ರೇತೋತಪಸ್ಯಾ ಅಪಸ್ಯಾ ಉಪದಧಾತಿ ಯೋನಾವೇವ ರೇತೋ 


Wp 


2/38 
WUC VV VU WU VW UW SW WW 


ದಧಾತಿ ಪಂಚೋಪದಧಾತಿ ಪಾಂಕ್ರಾಃ ಪಶವಃ ಪಶೂನೇವಾಸ್ಕ್ರೈ ಪ್ರಜನಯತಿ ಪಂಚ 
ದಕ್ಷಿಣತೋ ವಜ್ರೋವಾ ಅಪಸ್ಯಾ ವಜ್ರೇಣೈವ ಯಜ್ಞಸ್ಯ ದಕ್ಷಿಣತೋ ರಕ್ಷಾಗ್‌ಂ ಸೃಪಹಂತಿ 
ಪಂಚ ಪಶ್ಚಾ[ಪಶ್ಚಾತ್‌(೫೪)ಪ್ರಾಚೀ]ತ್ಛಾ ಚೀರುಪದಧಾತಿ ಪಶ್ಚಾದ್ವೆ ಲ ಪ್ರಾಚೀನಗ್‌ಂ 
ರೇತೋ ಧೀಯತೇ ಪಶ್ಚಾ। ದೇವಾಸ್ಕೈ ಪ್ರಾಚೀನಗ್‌ಂ ರೇತೋ ದಧಾತಿ ಪಂಚ ಪುರಸ್ತಾ 
ತ್ವೃತೀಚೀರುಪದಧಾತಿ ಪಂಚ ಪಶ್ಚಾತ್ವಾಚೀಸ್ತ, ಸ್ಮಾತ್ಪಾಚೀನಗ್‌ಂ ರೇತೋ ಧೀಯತೇ ಪ್ರತೀಚೀಃ 
ಪ್ರಜಾ ಜಾಯಂತೇ ಪಂಚೋತ್ತರತಶ್ಚಂದಸ್ಕಾಃ ಪಶವೋ ವೈ ಛಂದಸ್ಯಾಃ ಪಶೂನೇವ 
ಪ್ರಜಾತಾನ್ಮ್ವ್ಯಮಾಯತನಮಭಿ ಪರ್ಯೂಹತ ಇಯಂ ವಾ ಅಗ್ನೇರತಿದಾಹಾದಬಿಭೇ 
ತ್ಸೈತಾ [.ತ್ಸೈತಾಃ(೫೫)ಅಪಸ್ಯಾ] ಅಪಸ್ಯಾ ಅಪಶ್ಯತ್ತಾ ಉಪಾಧತ್ತ ತತೋ ವಾ ಇಮಾಂ 
ನಾತ್ಯದಹದ್ಯದಪಸ್ಯಾ ಉಪದಧಾತ್ರಸ್ಯಾ ಅನತಿದಾಹಾಯೋವಾಚ ಹೇಯಮದದಿತ್ಸ 
ಬ್ರಹ್ಮಣಾಂನ್ನಂ ಯಸ್ಕೈತಾ ಉಪಧೀಯಾಂತ್ರೈ ಯ ಉ ಚೈನಾ ಏವಂ ವೇದದಿತಿ ಪ್ರಾಣಭೃತ 
ಉಪ ದಧಾತಿ ರೇತಸ್ಯೇವ ಪ್ರಾಣಾನ್ನಧಾತಿ ತಸ್ಮಾದ್ವದನ್ವಾ! ಣನ್ಬಶ್ಯಇ್ಫೃಣ್ವನ್ಪಶು 


| 
ರ್ಜಾಯತೇತಯಂ ಪುರೋ [ಪುರಃ(೫೬)]ಭುವ ಇತಿಪುರಸ್ತಾದುಪದಧಾತಿ ಪ್ರಾಣಮೇವೈ 


ಟ I | | 
| ತಾಭಿರ್ದಾಧಾರಾಯಂ ದಕ್ಷಿಣಾ ವಿಶ್ವ ಕರ್ಮೆತಿ ದಕ್ಷಿಣತೋ ಮನ ಏವೈತಾಭಿರ್ದಾಧಾ 


| I | 
ರಾಯಂ ಪಶ್ಚಾದ್ವಿಶ್ವವ ಇತಿ ಪಶ್ಚಾಚ್ಚಕ್ಟುರೇ ವೈತಾಭಿರ್ದಾಧಾರೇದಮುತ್ತ ರಾತ್ಸು ವರಿ 


I I 
ರ್ದಾಧಾರ ದಶದಶೋಪ ದಧಾತಿ ಸವೀರ್ಯತ್ವಾಯಾಕ್ಷ oh ಯಾ(೫೭)ಲಉಪ] 


HSS SST SSS 000 0 


[ | 
ಪದಧಾತಿ ತಸ್ಮಾದಕ್ಷ್ಮಯಾ ಪಶವೋತಂಗಾನಿ ಪ್ರಹರಂತಿ ಪ್ರತಿಷ್ಠಿತ್ಯ್ಯೆ ಯಾಃ ಪ್ರಾಚೀಸ್ವಾಭಿ 


I I | | 
ರ್ವಸಿಷ್ಠ ಆರ್ಧ್ನೋದ್ಯಾ ದಕ್ಷಿಣಾ ತಾಭಿರ್ಭರದ್ವಾಜೋ ಯಾಃ ಪ್ರತೀಚೀಸ್ತಾ ಭಿ 


| | I | 
| ರ್ವಿಶ್ವಾಮಿತ್ರೋ ಯಾ ಉದೀಚೀಸ್ತಾಭಿರ್ಜಮದಗ್ನಿರ್ಯಾ ಊರ್ಧ್ವಾಸ್ತಾ ಭಿರ್ವಿಶ್ವಕರ್ಮಾ 


I 
ಯ ಏವಮೇತಾಸಾಮೃದ್ದಿಂ ವೇದಧ್ದೋತ್ಯೇವ ಯ ಆಸಾಮೇವಂ ಬಂಧುತಾಂ ವೇದ 
I I | 
ಬಂಧುಮಾನ ವತಿ ಯ ಆಸಾಮೇವಂ ಕ್ಲ್‌ ಅಶಿ ವೇದ ಕಲ್ಪತೇ[ಕಲ್ಪತೇ(೫೮)ಅಸ್ಮೈ]ಸ್ಮೈ 
ಯ ಆಸಾಮೇವಮಾಯತನಂ ವೇದಾಯತನವಾನ್ಯವತಿ ಯ ಅಸಾಮೇವಂ ಪ್ರತಿಷ್ಠಾ ೦ ವೇದ 
[ | | | | 
ಪ್ರತ್ಯೇವ ತಿಷ್ಠತಿ ಪ್ರಾಣಭೃತ ಉಪಧಾಯ ಸಂಯತ ಉಪದಧಾತಿ ಪ್ರಾಣಾನೇವಾಸ್ಥಿನ್ತಿತ್ವಾ 
| [ || [ 

ಸಂಯದ್ಯಿ ಸ್ಸಂಯಚ್ಛತಿ ತತ್ಸಂಯತಾಗ್‌ಂ ಸಂಯತ್ತ ಮಥೋ ಪ್ರಾಣ ಏವಾಪಾನಂ ದಧಾತಿ 

1| | [| [ I 
ತಸ್ಮಾತ್ಟ್ರಾಣಾಪಾನೌ ಸಂಚರತೋ ವಿಷೂಚೀರುಪದಧಾತಿ ತಸ್ಮಾದ್ವಿಷ್ಟಂಚೌ ಪ್ರಾಣಾಪಾನೌ 

| 

ಯದ್ವಾ ಅಗ್ನೇರಸಂಯತಮ[ಅಸಂಯತಮ್‌(೫೯)ಅಸುವರ್ಗ್ಯಮಸ್ಯ]ಸುವರ್ಗ್ಯಮಸ್ತ್ಯ 

[ | [| | | 
ತಶ್ಸುವರ್ಸ್ಕೋಂಗ್ನಿರ್ಯತ್ವಂಯತ ಉಪದಧಾತಿ ಸಮೇವೈನಂ ಯಚ್ಛತಿ ಸುವರ್ಗ್ಯಮೇವಾಕ 

| | | | I 
ಸ್ತ್ರ ವಿರ್ವಯಃ ಕೃತಮಯಾನಾಮಿತ್ಯಾಹ ವಯೋಭಿರೇವಾಯಾನವರುಂಧೇತಯ್ಯೈರ್ವಯಾಗ್‌ಂಸಿ 
ಸರ್ವತೋ ವಾಯುಮತೀರ್ಭವಂತಿ ತಸ್ಮಾದಯಗ್‌ಂ ಸರ್ವತಃ ಪವತೇ ॥ ೬೦॥ 
ಪಶ್ಚಾದೇತಾಃ ಪುರೋತಕ್ಷ್ಮಯಾ ಕಲ್ಪತೇತಸಂಯತಂ ಪಂಚತ್ರಿಗ್‌ಂಶಚ್ಚ ॥ 10 ॥ 
| [ | | | 
ಗಾಯತ್ರೀ ತ್ರಿಷ್ಟುಬ್ಬಗತ್ಯನುಷ್ಟುಕ್ಚಂಕ್ರ್ಯಾ ಸಹ | ಬೃಹತ್ಯುಷ್ಟಿಹಾ ಕಕುಥ್ಲೂಚೀಭಿಶಿಮ್ಯಂತು 


ಎಂ). ಊಟಿ 


| 
;| ತ್ವಾ! ದ್ವಿಪದಾಯಾ ಚತುಷ್ಟದಾ ತ್ರಿಪದಾ ಯಾ ಚ ಷಟ್ಟದಾ। ಸಛಂದಾಯಾ ಚ ವಿಚ್ಛಂದಾ 


2/40 
WU S$ WU UU UU WU YW YW 
I I | 1 | 
ಸ್ಸೂಚೀಭಿಶ್ಶಿಮ್ಯಂತು ತ್ವಾ॥ ಮಹಾನಾಮ್ನೀ ರೇವತಯೋ ಎಶ್ವಾ ಆಶಾಃ ಪ್ರಸೂವರೀಃ | 
| I | I 
ಮೇಘ್ಯಾ ವಿದ್ಯುತೋ ವಾಚಸ್ಫೂಚೀಭಿಶ್ತಿಮಂತು ತ್ವಾ ॥ ರಜತಾ ಹರಿಣೀ ಸ್ಟೀಸಾ ಯುಜೋ 


| I [ I 
ಯುಜ್ಯಂತೇ ಕರ್ಮಭಿಃ | ಅಶ್ವಸ್ಯ ವಾಜಿನಸ್ತ ಎಜೆ ಸೂಚೀಭಿಶ್ಶಿಮ್ಯಂತು ತ್ವಾ ॥ 


| 11 
| ನಾರೀ[ನಾರೀಃ(೬೧)ತೇಲಸ್ತೆ e ಪತ್ನಯೋ ಲೋಮ ವಿ ಚಿನ್ಹಂತು ಮನೀಷಯಾ । ದೇವಾನಾಂ 


| | I I 
ಪತ್ನೀರ್ದಿಶಸ್ಸೂಚೀಭಿಶ್ಶಿಮ್ಯಂತು ತ್ವಾ ॥ ಕುವಿದಂಗ ಯವಮಂತೋ ಯವಂ ಚಿದ್ಯಥಾ 


| I 
ದಾಂತ್ಯನುಪೂರ್ವಂ ವಿಯೂಯ | ಇಹೇಹೈಷಾಂ ಕೃಣುತ ಭೋಜನಾನಿ ಯೇ ಬರ್‌ಹಿಷೋ 


| 
| ನಮೋವೃಕ್ತಿಂ ನ ಜಗ್ಮುಃ ॥ ೬೨॥ 


i | 
ನಾರೀಸ್ತಿ ಗ್‌ಂಶಚ್ಚ ॥ 11 0 


1 ॥ I I 
ಕಸ್ತ್ವಾ ಛ್ಯತಿ ಕಸ್ತ್ವಾ ವಿ ಶಾಸ್ತ್ರಿ ಕಸ್ತೇ ಗಾತ್ರಾಣಿ ಶಿಮ್ಯತಿ 1 ಕ ಉ ತೇ ಶಮಿತಾ ಕವಿಃ ॥ 


[| [| [ 
ಯತವಸ್ತ ಯತುಧಾ ಪರುಶ್ವಮಿತಾರೋ ವಿ ಶಾಸತು । ಸಂವಥ್ಸರಸ್ಯ ಧಾಯಸಾ ಶಿಮೀಭಿ 


| I | 
॥| ಶ್ಶಿಮ್ಯಂತು ತ್ವಾ ॥ ದೈವ್ಯಾ ಅಧ್ವರ್ಯವಸ್ವ್ವಾಛ್ಯಂತು ವಿ ಚ ಶಾಸತು । ಗಾತ್ರಾಣಿ ಪರ್ವಶಸ್ವೇ 


, Wl | I I 
ಶಿಮಾಃ ಕೃಣ್ವಂತು ಶಿಮ್ಯಂತಃ ॥ ಅರ್ಧಮಾಸಾಃ ಪರೂಗ್‌ಂಷಿ ತೇ ಮಾಸಾಶ್ಚ 5೦ತು 


ಟ I 
ಶಿಮ್ಯಂತಃ । ಅಹೋರಾತ್ರಾಣಿ ಮರುತೋ ವಿಲಿಷ್ಟಗ್‌ಂ[ವಿಲಿಷ್ಟಮ್‌(೬೩)ಸೂದಯಂತು ತೇ |] 
| [ 
ಸೂದಯಂತು ತೇ॥ ಪೃಥಿವೀ ತೇಂಂತರಿಕ್ಷೇಣ ವಾಯುಶ್ಚಿದ್ರಂ ಭಿಷಜ್ಯತು ದ್ಯೌಸ್ತೇ ನಕ್ಷತ್ರೈ 


| 1] | 1 
ಸ್ನಹ ರೂಪಂ ಕೃಣೋತು ಸಾಧುಯಾ ॥ ಶಂ ತೇ ಪರೇಭ್ಯೋ ಗಾತ್ರೇಭ್ಯಶ್ವಮಸ್ತ್ವವರೇಭ್ಯ: ! 


[| I [ 
ಸ ಶಮಸ್ಸ. ಭ್ಯೋ ಮಜ್ಜ ಭ್ಯಶ್ವಮು ತೇ ತನುವೇ ಭುವತ್‌ ॥ ೬೪॥ 


UD 


WD 


1] 
WE 
Wy 


OE ರ್ಸರ್ನರ್ಸರ್ಸ್ನರ್ಸರ್ಪರ್ಪರ್ಥ ರಂ 


(ಸ 


| [ 
ವಿಲಿಷ್ಟಂ ತ್ರಿಗ್‌ಂಶಚ್ಚ ॥ 12 ॥ 
I | 1 | 
ವಿಷ್ಣುಮುಖಾ ಅನ್ನಪತೇ ಯಾವತೀ ವಿವೈ ಪುರುಷಮಾತ್ರೇಣಾಗ್ನೇ ತವ ಶ್ರವೋ ವಯೋ 
I | 
ಬ್ರಹ್ಮಜಜ್ಞಾನಗ್ಗ್‌ಂ ಸ್ವಯಮಾತೃಣ್ಣಾಮೇಷಾಂ ವೈ ಪಶುರ್ಗಾಯತ್ರೀ ಕಸ್ತ್ವಾ ದ್ವಾದಶ 1121 


ಣ 


| [ [ 
ವಿಷ್ಣುಮುಖಾ ಅಪಚಿತಿಮಾನ್‌, ವಿವಾ ಏತಾವಗ್ಗೇ ತವ ಸ್ವಯಮಾತ್ಮಣ್ಣಾಂ ವಿಷೂಚೀನಾನಿ ಗಾಯತ್ರೀ 


॥ ವಿಷ್ಣುಮುಖಾಸ್ತನುವೇ ಭುವತ್‌ ॥ 
ಹರಃ ಓಮ್‌ 


ಶ್ರೀ ಕೃಷ್ಣಾರ್ಪಣಮಸ್ತು 


೫ಳಿಂಖಹಅ೧ಣ 


ಪೈಡ್ರಿದೀಂಯ ಹ೦ಹಿಷಾ 
ಪಂಚಮಃ ಈಾಂಡಃ ತೃತೀಯಃ ಪ್ರಪೃಃ 


ಶ್ರೀ ಗುರುಭ್ಯೋ ನಮಃ ಹರಿಃ ಓಮ್‌ 


| | 
ಉಥ್ಸನ್ನಯಜ್ಞೋ ವಾ ಏಷ ಯದಗ್ನಿಃ ಕಿಂ ವಾಹೈತಸ್ಯ ಕ್ರಿಯತೇ ಕಿಂ ವಾ ನ ಯದ್ವೈ 


Xu 
[ 


ಯಮಾಣಸ್ಯಾ ೦ತರ್ಯಂತಿ ಪೂಯತಿ ವಾ ಅಸ್ಯ ತದಾಶ್ಚಿ ನೀರುಪದಧಾತ್ರಶ್ವಿ ಶ್ವಿನೌ 


1 


ಫ್ರೀ ಯಜ್ಞೋ ಯಾವಾನೇವ ಯಜ್ಞ, ಸು ಸ್ಕೈ ಭೇಷಜಂ ತ ಉಪದಧಾ 


೦ಕ್ಟ್‌ 


ನ್ಯ [ಕ್‌ ಪ್ರ್ಯೈ(೧)] ಪಂಚೋಪದಧಾತಿ ಪಂಚ ವಾ ಯತವೋ 


ಯಾವಂತ ಏವರ್ತವಸ್ತಾ ನೈಲ್ಬಯತಿ ಸಮಾನಪ್ರಭೃತಯೋ ಭವಂತಿ ಸಮಾನೋದರ್ಕಾಸ್ತ 


| I 
ಸ್ಮಾಥ್ಲಮಾನಾ ಯತವ ಏಕೇನ ಪದೇನ ವ್ಯಾವರ್ತಂತೇ ತಸ್ಮಾದೃತವೋ ವ್ಯಾವರ್ತಂತೇ 


ಪ್ರಾಣಭೃತ ಉಪ ಪದಧಾತ್ಯೃತುಷ್ವೇವ ಪ ಪ್ರಾಣಾನ ನ್ದಧಾತಿ ತಸ್ನಾ ಥೃಮಾನಾಸ್ಸ ಂತ ಯತವೋ ನ 

) ಜೀರ್ಯಂತ್ಯಥೋ ಪ್ರಜನಯತ್ಯೇವೈನಾನೇಷ ವೈ ವಾಯುರ್ಯತ್ಪ್ರಾಣೋ ಯದೃತವ್ಯಾ 
| | 

ಉಪಧಾಯ ಪ್ರಾಣಭೃತ [ಪ್ರಾಣಭೃತಃ(೨)ಉಪದಧಾತಿ] ಉಪದಧಾತಿ ತಸ್ಮಾಥೃರ್ವಾ 
| | 

ನೃತೂನನು ವಾಯುರಾವರೀವರ್ತಿ ವೃಷ್ಟಿಸನೀರುಪದಧಾತಿ ವೃಷ್ಟಿಮೇವಾವರುಂಧೇ ಯದೇಕ 


ಧೋಪದಧ್ಯಾ ದೇಕಮೃ ತುಂ ವರ್‌ಷೇದನುಪರಿಹಾರಗ್‌ಂ ಸಾದಯತಿ ತಸ್ಥಾ ಥ್ಸರ್ವಾನ್ಯ ತೂನ್‌ 


| [ | I [| | |] I 
ವರ್‌ಷತಿ ಯತ್ಛಾಣಭೃತ ಉಪಧಾಯ ವೃಷ್ಟಿಸನೀರುಪ ದಧಾತಿ ತಸ್ಮಾದ್ವಾಯುಪ್ರಚ್ಯುತಾ 
ದ | [| | 
ದಿವೋ ವೃಷ್ಟಿರೀರ್ತೇ ಪಶವೋ ವೈ ವಯಸ್ಕಾ ನಾನಾಮನಸಃ ಖಲು ವೈ ಪಶವೋ 
[| [ 1 ಟ | 
ನಾನಾವ್ರತಾಸ್ಟೇಆಪ ಏವಾಭಿ ಸಮನಸೋ([ಸಮನಸಃ(೩)]ಯಂ ಕಾಮಯೇತಾಪಶಃ ಸ್ಯಾದಿತಿ | 
|| | [ [ [ || | I 
ವಯಸ್ಕಾಸ್ತ ಸ್ಕೋಪಧಾಯಾಪಸ್ಯಾ ಉಪದಧ್ಯಾದಸಂಜ್ಞಾ ನಮೇವಾಸ್ಮೈ ಪಶುಭಿಃ ಕರೋತ್ಯ | 
[ [| 
ಪಶುರೇವ ಭವತಿ ಯಂ ಕಾಮಯೇತ ಪಶುಮಾನ್ಸ್ಯಾದಿತ್ಯಪಸ್ಯಾಸ್ತಸ್ಕೋಪಧಾಯ | 
ಟ | 1 [ [| 
ವಯಸ್ಯಾ ಉಪದಧ್ಯಾಥ್ಲಂಜ್ಞಾನಮೇವಾಸ್ಮೈ ಪಶುಭಿಃ ಕರೋತಿ ಪಶುಮಾನೇವ ಭವತಿ | 
| ॥! I 
ಚತಿಸ್ರಃ ಪುರಸ್ತಾದುಪದಧಾತಿ ತಸ್ಮಾಚ್ಚತ್ವಾರಿ ಚಕ್ಷುಖೋ ರೂಪಾಣಿ ದ್ವೇ ಶುಕ್ಲೇ ದ್ವೇ ಕೃಷ್ಣೇ | 


[(೪)ಮೂರ್ಧನ್ವಕೀರ್ಭವಂತಿ] ಮೂರ್ಧನ್ವತೀರ್ಭವಂತಿ ತಸ್ಮಾತ್ಸುರಸ್ತಾನ್ಮೂರ್ಧಾ ಪಂಚ | 


| | || I | 
ದಕ್ಷಿ ಣಾಯಾಗ್‌ಂ ಶ್ರೋಣ್ಯಾಮುಪದಧಾತಿ ಪಂಚೋತ್ತರಸ್ಕ್ಯಾಂ ತಸ್ಮಾತೃಶ್ಚಾ! ದ್ವರ್‌ಷೀಯಾ | 


1. | 
ನ್ಪುರಸ್ತಾ ತ್ವ ವಣಃ ಪಶುರ್ಬಸ್ತೊ e ವಯ ಇತಿ ದಕ್ಷಿಣೇಂಗ್‌ಂಸ ಉಪದಧಾತಿ ವೃಷ್ಟಿ ರ್ವಯ 
| 1 1 
ಇತ್ಯುತ್ತ ರೇಗ್‌ಂಸಾವೇವ ಪ್ರತಿದಧಾತಿ ವ್ಯಾಫ್ರೋ ವಯ ಇತಿ ದಕ್ಷಿಣೇ ಪಕ್ಷ ಉಪದಧಾತಿ 
I I I I 
ಸಿಗ್‌ಂಹೋ ವಯ ಇತ್ಯುತ್ತರೇ ಪಕ್ಷಯೋರೇವ ವೀರ್ಯಂ ದಧಾತಿ ಪುರುಷೋ ವಯ ಇತಿ 
1 I 
ಮಧ್ಯೇ ತಸ್ಮಾತ್ಸುರುಷಃ ಪಶೂನಾಮಧಿಪತಿಃ ॥ ೫ ॥ 
ಕ್ಲೃಪ್ತ್ಯಾ ಉಪಧಾಯ ಪ್ರಾಣಭೃತಸ್ಸಮನಸಃ ಕೃಷ್ಣೇ ಪುರುಷೋ ವಯ ಇತಿ ಪಂಚ ಚ ॥ 1॥ 
1 I I | 
ಇಂದ್ರಾಗ್ನೀ ಅವ್ಯಥಮಾನಾಮಿತಿ ಸ್ವಯಮಾತೃಣ್ಣಾ ಮುಪ ದಧಾತೀಂದ್ರಾಗ್ನಿಭ್ಯಾಂ ವಾ 
I | | I 
ಇಮೌ ಲೋಕೌ ವಿಧೃತಾವನಯೋರ್ಲೊೋಕಯೋರ್ವಿಧೃತ್ಯಾ ಅಧೃತೇವ ವಾ ಏಷಾ 
ww WY 0 WY 


I | [ Il I I 
ಯನ್ಮಧ್ಯಮಾ ಚಿತಿರಂತರಿಕ್ಷಮಿವ ವಾ ಏಷೇಂದ್ರಾಗ್ನೀ ಇತ್ಯಾಹೇಂದ್ರಾಗ್ನೀ ವೈ ದೇವಾನಾ 
I [ [ | I 
ಮೋಜೋಭೃತಾವೋಜಸೈವೈನಾಮಂತರಿಕ್ಟೇ ಚಿನುತೇ ಧೃತ್ಯೈ ಸ್ವಯಮಾತೃಣ್ಣಾ; ಮುಪ 
[ I [ | [ 
ದಧಾತ್ಯಂತರಿಕ್ಟ ೦ವೈ ಸ್ವಯಮಾತೃಣ್ಣಾ 5೦ತರಿಕ್ಟ; ಮೇವೋಪಧದತ್ತೆ! "ಶ್ರಮುಪ[(೬) ಫ್ರಾಪಯತಿ] 
|| I | | 
ಫ್ರಾಪಯತಿ ಪ್ರಾಣಮೇವಾಸ್ಯಾಂ ದಧಾತ್ಯಥೋ ಪ್ರಾಜಾಪತ್ಯೋ ವಾ ಅಶ್ವಃ ಪ್ರಜಾಪತಿನೈ 
I I I 
ವಾಗ್ನಿಂ ಚಿನುತೇ ಸ್ವಯಮಾತೃಣ್ಣಾ ಭವತಿ ಪ್ರಾಣಾನಾಮುಥೃಷ್ಟ್ಯಾ ಅಥೋ ಸುವರ್ಗಸ್ಯ 
ಲೋಕಸ್ಕಾನುಖ್ಯಾತ್ಕೈ ದೇವಾನಾಂ ವೈ ಸುವರ್ಗಂ ಲೋಕಂ ಯತಾಂ ದಿಶಸ್ಸಮವ್ಲೀಯಂತ 
I | | 1 
ತ ಏತಾ ದಿಶ್ಯಾ ಅಪಶ್ಯನ್ತಾ ಉಪಾದಧತ ತಾಭಿವೆಣೃ ತೇ ದಿಶೋದೃಗ್‌ಂಹನ್‌, ಯದ್ದಿ ಶ್ಯಾ 
I I | I | 
ಉಪದಧಾತಿ ದಿಶಾಂ ವಿಧೃತ್ಯೈ ದಶ ಪ್ರಾಣಭೃತಃ ಪುರಸ್ತಾದುಪ [(೭)ದಧಾತಿ] ದಧಾತಿ 


- | | || 
ನವ ವೈ ಪುರುಷೇ ಪ್ರಾಣಾ ನಾಭಿರ್ದಶಮೀ ಪ್ರಾಣಾನೇವ ಪುರಸ್ತಾದ್ಧತ್ತೇ ತಸ್ಮಾತ್ಸುರಸ್ತಾ 


| | il | 
ತ್ಪಾಣಾ ಜ್ಯೋತಿಷ್ಯತೀಮುತ್ತಮಾಮುಪ ದಧಾತಿ ತಸ್ಮಾತ್ಟ್ರಾಣಾನಾಂ ವಾಗ್ದೊ ಕತಿರುತ್ತ ಮಾ 


ದಶೋಪದಧಾತಿ ದಶಾಕ್ಷರಾ ವಿರಾಡ್ರಿರಾಟ್ಟಿಂದಸಾಂ ಜ್ಯೋತಿರ್ಜ್ಯೋತಿರೇವ ಪುರಸ್ತಾ 
ತ್ರೇ ತಸ್ಮಾತ್ತುರಸ್ತಾಜ್ಞೋತಿರುಪಾಸ್ಮಹೇ ಛಂದಾಗ್‌ಂಸಿ ಪಶುಷ್ವಾಜಿಮಯುಸ್ತಾ 

ಎಹೆತ್ಯುದಜಯತ್ತ ಸ್ಮಾದ್ಬಾರ್‌ಹತಾಃ(೮)]ಪಶವ ಉಚ್ಯಂತೇ ಮಾ ಛಂದ ಇತಿ ದಕ್ಷಿ! ಣತ 
ಉಪದಧಾತಿ ತಸ್ಕಾದ್ದಕ್ಷಿಣಾವೃತೋ ಮಾಸಾಃ ಪೃಥಿವೀ ಛಂದ ಇತಿ ಪಶ್ಚಾತ್ರತಿಷ್ಠಿತ್ಯಾ 
ಅಗ್ನಿರ್ದೇವತೇತ್ಯುತ್ತ ರತ ಓಜೋ ವಾ ಅಗ್ನಿರೋಜ ಏವೋತ್ತ ರತೋ ಧತ್ತೆ e ತಸ್ಮಾದು 


| I 1 I 
ತ್ರರತೋತಭಿಪ್ರಯಾಯೀ ಜಯತಿ ಷಟ್ರಿಗ್‌ಂಶಥ್ಗಂಪದ್ಯಂತೇ ಷಟ್ರಿಗ್‌ಂಶದಕ್ಷರಾ ಬೃಹತೀ 


I ಟ | I p 
ಬಾರ್‌ಹತಾಃ ಪಶವೋ ಬೃಹತ್ಯೈವಾಸ್ಕೈೈ ಪಶೂನವರುಂಧೇ A ಛಂದಸಾಗ್‌ಂ 


ಸ್ವಾರಾಜ್ಯಂ ಪ ಪರೀಯಾಯ ಯಸ್ಯೆ ಕತಾ [ಯಸ್ಥೆ ತಾಃ) ಉಪಧೀಯಂತೇ ಉ ಪಧೀ €ಯಂತೇ 


ಗಚ್ಛತಿ ಸ್ವಾರಾಜ್ಯಗ್‌ಂ ಸಪ್ತ ವಾಲಖಿಲ್ಯಾಃ ಪುರಸ್ತಾ! ದುಪದಧಾತಿ ಸಪ್ತ ಪಶ್ಚಾಥ್ಲಪ್ತ ವೈ 


I || | I | 

ಶೀರ್‌ಷಣ್ಯಾಃ ಪ್ರಾಣಾ ದ್ವಾವವಾಂಚೌ ಪ್ರಾಣಾನಾಗ್‌ಂ ಸವೀರ್ಯತ್ವಾಯ ಮೂರ್ಧಾಸಿ 
[ | [ [ 1 

ರಾಡಿತಿ ಪುರಸ್ತಾದುಪ ದಧಾತಿ ಯಂತ್ರೀ ರಾಡಿತಿ ಪಶ್ಚಾತ್ವಾಣಾನೇವಾಸ್ಮೈ ಸಮೀಚೋ 


ದಧಾತಿ॥ ೧೦॥ 
ಅಶ್ವಮುಪ ಪುರಸ್ತಾದುಪ ಬಾರ್‌ಹತಾ ಏತಾಶ್ವತುಸ್ವಿಗ್‌ಂಶಚ್ಚ ॥ 2 ॥ 


ದೇವಾ ವೈ ಯದ್ಯಜ್ಞೇತಕುರ್ವತ ತದಸುರಾ ಅಕುರ್ವತ ತೇ ದೇವಾ ಏತಾ 
ಅಕ್ಷ ಯಾಸ್ತೊ ಮೀಯಾ ಅಪಶ್ವನ್ತಾ ಅನ್ಯಥಾ5ನೂಚ್ಯಾನ ೈಥೋಪಾದಧತ ತದಸುರಾ ನಾನ್ವ 
ವಾಯನ್ತ ತೋ ದೇವಾ ಅಭವನ್ವರಾತಸುರಾ ಯದಕ್ಷ್ಯ ಯಾಸ್ತೊ, ಮೀಯಾ ಅನ್ನ ೈಥಾsನೂ 
ಚ್ಯಾನ್ಯಛೋಪ ದಥಾತಿ ಭ್ರಾತೃವ್ಯಾಭಿಭೂತ್ರೈ ಭವತ್ಯಾತ್ಮನಾ ಪರಾಂಸ್ಕ್ರ ಭ್ರಾತೃವ್ಯೋ 
ಭವತ್ಕಾಶುಸ್ತಿ ವೃದಿತಿ ಪುರಸ್ತಾದುಪದಧಾತಿ ಯಜ್ಞಮುಖಂ ವೈ ತ್ರಿವೃ!ತ್ರಿವೃತ್‌(೧೧) 
ಯಜ್ಞ, ಮುಖಗದ್ಯಜ್ಞ; ಮುಖಮೇವ ಪುರಸ್ತಾ ದ್ವಿಯಾತಯತಿ ವ್ಯೋಮ ಸಪ್ತದಶ ಇತಿ 
ದಕ್ಷಿಣತೋನ್ನಂ ವೈ ವ್ಯೋಮಾನ್ನಗ್‌ಂ ಸಪ್ತದಶೋಂನ್ನಮೇವ ದಕ್ಷಿಣತೋ ಧತ್ತೇ | 


I 
ತಸ್ಮಾದ್ದಕ್ಷಿಣೇನಾನ್ನಮದ್ಯತೇ ಧರುಣ ಏಕವಿಗ್‌ಂಶ ಇತಿ ಪಶ್ಚಾ Ws ವಾ Mo 


RUAN 
[ 


ಏವೋತ್ತ ರತೋ ಧತ್ತೆ « ತಸ್ಮಾದುತ್ತರತೋಂಭಿಪ್ರಯಾಯೀ ಜಯತಿ ಪ್ರತೂರ್ತಿರಷ್ಟಾದಶ 
ಇತಿ ಪುರಸಾ [ಪುರಸ್ತಾ ತ್‌(೧೨)ಉಪದಧಾತಿ]ದುಪದಧಾತಿ ದ್ವೌ ತ್ರಿವೃತಾವಭಿಪೂರ್ವಂ 
ಯಜ್ಞ; ಮುಖೇ ವಿ ಯಾತಯತ ಭಿವರ್ತಸ್ಸ ವಿಗ್‌ಂಶ ಇತಿ ದಕ್ಷಿ ಣತೋಷನ್ನಂ ವಾ ಅಭಿವ 
ರ್ತೋನ್ನಗ್‌ಂ ಸವಿಗ್‌ಂಶೋಪನ್ನಮೇವ ದಕ್ಷ! ಣತೋ ಧತ್ತೇ ತಸ್ಮಾದ್ದ ತೆ ಣೇನಾನ್ನಮದ್ಯತೇ 
| ವರ್ಚೊ ದ್ವಾವಿಗ್‌ಂಶ ಇತಿ ಪಶ್ಚಾದ್ಯದ್ವಿಗ್‌ಂಶತಿರ್ದ್ವೇ ತೇನ ಎರಾಚೌ ಯದ್ದೇ ಪ್ರತಿಷ್ಠಾ 
ತೇನ ವಿರಾಜೋರೇವಾಭಿಪೂರ್ವವನ್ನಾದ್ರೇ ಪ್ರತಿತಿಷ್ಠತಿ ತಪೋ ನವದಶ ಇತ್ಯುತ್ತರತಸ್ತಸ್ಮಾ 
| ತನೊ ([ಸವ್ಯಃ(೧೩)]ಹಸ್ತೆಯೋಸ್ತಪಸ್ತಿತರೋ ಯೋನಿಶ್ಚತುರ್ವಿಗ್‌ಂಶ ಇತಿ ಪುರಸ್ತಾದುಪ 
| ದಧಾತಿ ಚತುರ್ವಿಗ್‌ಂಶತ್ಯಕ್ಷರಾ ಗಾಯತ್ರೀ ಗಾಯತ್ರೀ ಯಜ್ಞಮುಖಂ ಯಜ್ಞಮುಖಮೇವ 
| ಪುರಸ್ತಾದ್ವಿಯಾತಯತಿ ಗರ್ಭಾಃ ಪಂಚವಿಗ್‌ಂಶ ಇತಿ ದಕ್ಷಿಣತೋಂನ್ನಂ ವೈ ಗರ್ಭಾ ಅನ್ನಂ 
| ಪಂಚವಿಗ್‌ಂಶೋತನ್ನಮೇವ ದಕ್ಷಿಣತೋ ಭತ್ತೇ ತಸ್ಮಾದ್ದಕ್ಷಿಣೇನಾನ್ನಮದ್ಯತ ಓಜಸ್ವಿಣವ 
| ಇತಿ ಪಶ್ಚಾದಿಮೇ ವೈ ಲೋಕಾಸ್ತಿಣವ ಏಷ್ಟೇವ ಲೋಕೇಷು ಪ್ರತಿತಿಷ್ಠತಿ ಸಂಭರಣ 
ಯೋವಿಗ್‌ಂಶ [ಇತಿ(೧೪)ಉತ್ತರತಗಇತ್ಯುತ್ತರತಸ್ಪಸ್ಮಾಥ್ಯವ್ಸೋ ಹಸ್ತಯೋ ಸ್ಲಂಭಾರ್ಯ 
 ಕ್ರತುರೇಕತ್ರಿಗ ಗ್‌ಂಶ ಇತಿ ಪುರಸ್ತಾ ದುಪದಧಾತಿ ವಾಗ್ವೈ ಕ್ರತುರ್ಯಜ್ಞ; ಮುಖಂ ವಾಗ್ಯಜ್ಞ 


| I 
ಖಮೇವ ಪುರಸ್ತಾದ್ವಿಯಾತಯತಿ ಬ್ರಧ್ನಸ್ಯ ವಿಷ್ಟಪಂ ಚತುಸ್ತಿಗ್‌ಂಶ ಇತಿ 


ಮೇ 
ತೊ 


3 | I I 
ಗದ ಸೌವಾ ಆದಿತ್ಯೋ ಬ್ರ ಧಸ್ಯ ೩ ವಿಷ್ಟಪಂ ಬ್ರಹ್ಮವರ್ಚಸಮೇವ ದಕ್ಷಿ ಣತೋ ಧತ್ತೇ 


Uy Il I | | 
| ತಸ್ಮಾದಕಿ ಣೋಥಧೋ ಬ್ರಹ್ಮವರ್ಚಸಿತರಃ ಪ್ರ ಪ್ರತಿಷ್ಠಾ  ತ್ರಯಸ್ತಿಗ್‌ ಗ್‌ಂಶ ಇತಿ ಪಶ್ಚಾ ತ ತಿಷ್ಠಿತೈೆ ಲ 


ಎಳ A) 


TOTO OTS OOS SS TSS 


| | I | | 
ನಾಕಷ್ಟ! ಟೈಗ್‌ಂಶ ಇತ್ಯುತ್ತ ರತಸ್ಸುವರ್ಗೋ ವೈ ಲೋಕೋ ನಾಕಸ್ಸುವರ್ಗಸ್ಯ ಲೋಕಸ್ಯ 
| 
ಸಮಷ್ಟೆ ಕಿಲ ॥ ೧೫ ॥ 
ವೈ ತ್ರಿವೃದಿತಿ ಪ್ರರಸ್ತಾಥ್ಲವ್ಯಸ್ತಯೋವಿಗ್‌ಂಶ ಇತಿ ಸುವರ್ಗೋ ವೈ ಪಂಚ ಚ ॥ 3 ॥ 
| | 1 [ 
ಅಗ್ನೇರ್ಭಾಗೋಷ೩ಸೀತಿ ಪುರಸ್ತಾದುಪ ದಧಾತಿ ಯಜ್ಞ; ಮುಖಂ ವಾ ಅಗ್ನಿರ್ಯಜ್ಞಮುಖಂ 
[ ಟ I | 
ದೀಕ್ಷಾ ಯಜ್ಞ; ಮುಖಂ ಬ್ರಹ್ಮ ಯಜ್ಞ; ಮುಖಂ ತ್ರಿವೃದ್ಯಜ್ಞ ಮುಖಮೇವ ಪುರಸ್ತಾದ್ವಿಯಾ 
| 
ತಯತಿ ನೃಚಕ್ಷಸಾಂ ಭಾಗೋಅಸೀಶಿ ದಕ್ಷಿಣತಶ್ಯುಶ್ರುವಾಗ್‌ಂಸೋ ವೈ ನೃಚಕ್ಟಸೋಂನ್ನಂ 
| || I | 
ಧಾತಾ ಜಾತಾಯ್ಕೆವಾಸ್ಮಾ ಅನ್ನಮಪಿ ದಧಾತಿ ತಸ್ಮಾಜ್ಞಾತೋತನ್ನಮತ್ತಿ ಜನಿತ್ರಗ್ಗ್‌ಂ 
|| I 
ಸ್ಪೃತೆಗ್‌ಂ ಸಪ್ತದಶಸ್ಸ್ಕೋಮ ಇತ್ಯಾಹಾನ್ನಂ ವೈ ಜನಿತ್ರ [ಜನಿತ್ರಮ್‌(೧೬)ಅನ್ನಗ್‌ಂ 
| | | I [| | | 
ಮನ್ನಗ್‌ಂ ಸಪ್ತದಶೋತನ್ನಮೇವ ದಕ್ಷಿಣತೋ ಧತ್ತೇ ತಸ್ಮಾದ್ದ ಕ್ಷಿಣೇನಾನ್ನಮದ್ಯತೇ ಮಿತ್ರಸ್ಯ 
[ | 
ಭಾಗೋಸೀತಿ ಪಶ್ಚಾ ತ್ಟ್ರಾಣೋ ವೈ ಮಿತ್ರೋ*ಪಾನೋ ವರುಣಃ ಪ್ರಾಣಾಪಾನಾವೇವಾಸ್ಮಿ 
| | | 
ನ್ಹಧಾತಿ ದಿವೋ ವೃಷ್ಟಿರ್ವಾತಾಃ ಸ್ಪೃತಾ ಏಕವಿಗ್‌ಂಶಃ ಸ್ತೊ ಮ ಇತ್ಯಾಹ ಪ್ರತಿಷ್ಠಾ ವಾ 
I I 
ಏಕವಿಗ್‌ಂಶಃ ಪ್ರತಿಷ್ಠಿತ್ಯಾ ಇಂದ್ರಸ್ಯ ಭಾಗೋಸೀತ್ಯುತ್ತರತ ಓಜೋ ವಾ ಇಂದ್ರ ಓಜೋ 
ವಿಷ್ಣುರೋಜಃ ಕ್ಷತ್ರಮೋಜಃ ಪಂಚದಶ[ಪಂಚದಶಃ(೧೭)1ಓಜ ಏವೋತ್ತರತೋ ಧತ್ತೇ 
ತಸ್ಮಾದುತ್ತರತೋಂಭಿಪ್ರಯಾಯೀ ಜಯತಿ ವಸೂನಾಂ ಭಾಗೋತಸೀತಿ ಪುರಸ್ತಾದುಪ 
| I 
ದಧಾತಿ ಯಜ್ಞ; ಮುಖಂ ವೈ ವಸವೋ ಯಜ್ಞಃ ಮುಖಗ್‌ಂ ರುದ್ರಾ ಯಜ್ಞ; ಮುಖಂ 


| | | 
ಚತುರ್ವಿಗ್‌ಂಶೋ ಯಜ್ಞಮುಖಮೇವ ಪುರಸ್ತಾದ್ವಿಯಾತಯತ್ಯಾದಿತ್ಯಾನಾಂ ಭಾಗೋಂಸೀತಿ 


1 [ ದ 
ದಕ್ಷಿಣತೋಇನ್ನಂ ವಾ ಆದಿತ್ಯಾ ಅನ್ನಂ ಮರುತೋಪನ್ನಂ ಗರ್ಭಾ ಅನ್ನಂ ಪಂಚವಿಗ್‌ಂ 


| [ I [ [| | | 
ಶೋತನ್ನಮೇವ ದಕ್ಷಿಣತೋ ಧತ್ತೆ € ತಸ್ಮಾದ್ದ ಕಿ॥ ಣೇನಾನ್ನಮದ್ಯತೇಇದಿತ್ಯೈ ಭಾಗೋಃ[ಭಾಗಃ 


I I [ | I I 
(೧೮)ಅಸೀತಿ]ಸೀತಿ ಪಶ್ಚಾಪ್ರತಿಷ್ಠಾ ವಾ ಅದಿತಿಃ ಪ್ರತಿಷ್ಠಾ ಪೂಷಾ ಪ್ರತಿಷ್ಠಾ ತ್ರಿಣವಃ 


| 1 I I 
ಪ್ರತಿಷ್ಠಿತ್ಯೈ ದೇವಸ್ಯ ಸವಿತುರ್ಭಾಗೋಪಸೀತ್ಯುತ್ತರತೋ ಬ್ರಹ್ಮ ವೈ ದೇವಸ್ಸವಿತಾ ಬ್ರಹ್ಮ 


I | 
ಬೃಹಸ್ಪತಿರ್ಬ್ರಹ್ಮ ಚತುಷ್ಟೋಮೋ ಬ್ರಹ್ಮವರ್ಚಸಮೇವೋತ್ತರತೋ ಧತ್ತೇ ತಸ್ಮಾದುತ್ತ 


I 1 
ರೋಂರ್ಥೋ ಬ್ರಹ್ಮವರ್ಚಸಿತರಸ್ಸಾವಿತ್ರವತೀ ಭವತಿ ಪ್ರಸೂತ್ರೈ ತಸ್ಮಾದ್ಭಾಹ್ಮಣಾನಾ 


I I | I | 
ಮುದೀಚೀ ಸನಿಃ ಪ್ರಸೂತಾ ಧರ್ತ್ರಶ್ಚತುಷ್ಟೋಮ ಇತಿ ಪುರಸ್ತಾದುಪದಧಾತಿ ಯಜ್ಞಮುಖಂ 


[ I 
ವೈ ಧರ್ತೋ[ಧರ್ತ(೧೯)ಯಜ್ಞ; ಮುಖಂ]ಯಜ್ಞ; ಮುಖಂ ಚತುಷ್ಟೋಮೋ ಯಜ್ಞ; ಮುಖ 


[ | 
;| ಮೇವ ಪುರಸ್ತಾ ದ್ವಿಯಾತಯತಿ ಯಾವಾನಾಂ ಭಾಗೋತಸೀತಿ ದಕ್ಷಿಣತೋ ಮಾಸಾ ವೈ 


I 
ಯಾವಾ ಅರ್ಧಮಾಸಾ ಅಯಾವಾಸ್ತಸ್ನಾ ದಕ್ಷಿಣಾವೃತೋ ಮಾಸಾ ಅನ್ನಂ ವೈ ಯಾವಾ 


[Maly 


| | I | 1 
| ಅನ್ನಂ ಪ್ರಜಾ ಅನ್ನಮೇವ ದಕ್ಷಿ! ಣತೋ ಧತ್ತೇ ತಸ್ಮಾದ್ದ ಕ್ಷಿಣೇನಾನ್ನಮದ್ಯತ ಯಭೂಣಾಂ 


(fp || | I ॥| I | nl 
ಭಾಗೋಸೀತಿ ಪಶ್ಚಾತ್ವ ತಿಷ್ಠಿತ್ಯೈ ವಿವರ್ತೋಷಷ್ಟಾಚತ್ವಾರಿಗ್‌ಂಶ ಇತ್ಯುತ್ತ ರತೋ$ನಯೋ 


“ | | 
5] ರ್ಲೋಕಯೋಸ್ಸವೀರ್ಯತ್ವಾಯ ತಸ್ಮಾದಿಮೌ ಲೋಕೌ ಸಮಾವದ್ವೀರ್ಯೌ[ವೀರ್ಯೌ 


| I 
(೨೦)]ಯಸ್ಕ ಮುಖ್ಯವತೀಃ ಪುರಸ್ತಾದುಪಧೀಯಂತೇ ಮುಖ್ಯ ಏವ ಭವತ್ಯಾಸ್ಯ ಮುಖ್ಯೋ 


ಟೆ | I | I 
(iy ಜಾಯತೇ ಯಸ್ಕಾನ್ನವತೀರ್ದಕ್ಸಿಣತೋತತ್ತ ನ್ನಮಾಸ್ಯಾನ್ನಾದೋ ಜಾಯತೇ ಯಸ್ಯ 


ಎರಿ ಶ್ಚ 


WW | I I I I I I 
ಪ್ರತಿಷ್ಠಾವತೀಃ ಪಶ್ಚಾ ತ್ರೃತ್ಯೇವ ತಿಷ್ಠತಿ ಯಸ್ಯೌಜಸ್ವತೀರುತ್ತರತ ಓಜಸ್ವೆ ಕಿವ ಭವತ್ಯಾಸ್ಯೌಜಸ್ವೀ 


ರ್ಪರ್ಪ 


ಜಾಯತೇಂರ್ಕೊೋ ವಾ ಏಷ ಯದಗ್ನಿಸ ಸೆ ತದೇವ ಸೆ 


ಸಸ್ಯ ಸ್ತೋತ್ರಮೇತಚ್ಛಸ್ನ ಸ್ವಂ ಯದೇಷಾ 


ವಿಧಾ[(೨೧)ವಿಧೀಯತೇ॥ವಿಧೀಯತೇಂರ್ಕ ಏವ ತದರ್ಕ್ಯಮನು ವಿಧೀಯತೇತತ್ತ 


ನ 


ಮಾಸ್ಯಾ ನ್ನಾದೋ ಜಾಯತೇ ಯಸೆ ಸ್ಕೈಷಾ ವಿಧಾ ವಿಧೀಯತೇ ಯ ಉ ಚೈನಾಮೇವಂ ವೇದ 
ಸೃಷ್ಟೀರುಪದಧಾತಿ ಯಥಾಸೃಷ್ಟವ ಮೇವಾವ ರುಂಧೇ ನವಾಇದಂದಿವಾನ ನಕ್ತ ಮಾಸೀದ 
I 

ವ್ಯಾವೃತ್ತಂ ತೇ ದೇವಾ ಏತಾ ವ್ಯಷ್ಟೀರಪಶೈನ್ರಾ ಉಪಾದಧತ ತತೋ ವಾ ಇದಂ | 


|| | ದ 
ವ್ಯೌಚ್ಛದ್ಯಸ್ಯೈತಾ ಲ ಉಪಧೀಯಂತೇ ವ್ಯೇವಾಸ್ಮಾ ಉಚ್ಛತ್ಯಥೋ ತಮ ಏವಾಪಹತೇ u 2೨ 


ವೈ ಜನಿತ್ರಂ ಪಂಚದಶೋಂದಿತ್ತೆ ಕೈ ಭಾಗೋ ವೈ ಧರ್ತ್ರಸ್ಸ ಮಾವದ್ವಿ ೀರ್ಯೌ ವಿಧಾ ತತೋ ವಾ 


ಇದಂ ಚತುರ್ದಶ ಚ॥4॥ 


I 
ಅಗ್ನೇ ಜಾತಾನ್ವಣುದಾ ದಾ ನಸ್ಸಪತ್ನಾ ನಿತಿ ಪುರಸ್ತಾ ದುಪದಧಾತಿ ಜಾತಾನೇವ ಭ್ರಾತೃವ್ಯಾ 


ಗು 


ನ್ವ್ರಜುದತೇ ಸಹಸಾ ಜಾತಾನಿತಿ ಪಶ್ಚಾಜ್ಜನಿಷ್ಯಮಾಣಾನೇವ ಪ್ರತಿನುದತೇ ಚತುಶ್ಚತ್ವಾರಿಗ್‌ಂಶಃ 
ಸ್ತೋಮ ಇತಿ ದಕ್ಷಿಣತೋ ಬ್ರಹ್ಮವರ್ಚಸಂ ವೈ ಚತುಶ್ಚತ್ವಾರಿಗ್‌ಂಶೋ ಬ್ರಹ್ಮವರ್ಚಸಮೇವ | 
ದಕ್ಷಿ ಣತೋ ಧತ್ತೆ ೇ ತಸ್ಮಾದ್ದಕ್ಷೀ ಣೋಧೋ ಬ್ರಹ್ಮವರ್ಚಸಿತರಷ್ಟೋ ಡಶಃಸ್ತೊ ಮ ಇತ್ಯುತ್ತ ರತ 
ಓಜೋ ವೈ ಷೋಡಶ ಓಜ ಏವೋತ್ತರತೋ ಧತ್ತೇ ತಸ್ಕಾತಸ್ಕಾತ್‌(೨೩)ಉತ್ತರತೋ 
ಭಿಪ್ರಯಾಯೀ]ದುತ್ತರತೋಭಿಪ್ರಯಾಯೀ ಜಯತಿ ವಜ್ರೋ ವೈ ಚತುಶ್ಚತ್ವಾರಿಗ್‌ಂಶೋ 


ಖಿ 


I [| [ I | 
ವಜ್ರಷ್ಟೋ ೇಡಶೋ ಯದೇತೇ ಇಷ್ಟಕೇ ಉಪದಧಾತಿ ಜಾತಾಗ್‌ಂಶ್ಚೈವ ಜನಿಷ್ಯಮಾಣಾಗ್‌ಂಶ್ಚ 


ಪುರೀಷಂ ವೈ ಮಧ್ಯಮಾತ್ಮನಸ್ಸಾತ್ಕಾನಮೇವಾಗ್ನಿಂ ಚಿನುತೇ ಸಾತ್ಮಾಮುಷ್ಠಿಶ್ಲೋಕೇ 
ಭವತಿ ಯ ಏವಂ ವೇದೈತಾ ವಾ ಅಸಪತ್ನಾ ನಾಮೇಷ್ಟಕಾ ಯಸ್ಕೈತಾ ಉಪಧೀಯಂತೇ 
[ಉಪಧೀಯಂತೇ(೨೪)] ನಾಸ್ಯ ಸಪತ್ನೋ ಭವತಿ ಪಶುರ್ವಾ ಏಷ ಯದಗ್ಗಿರ್ವಿರಾಜ 
| ಉತ್ತಮಾಯಾಂ ಚಿತ್ಯಾಮುಪದಧಾತಿ ವಿರಾಜಮೇವೋತ್ತ ಮಾಂ ಪಶುಷು ದಧಾತಿ ತಸ್ಮಾ 
| ತ್ವಶುಮಾಸುತ್ತಮಾಂ ವಾಚಂ ವದತಿ ದಶದಶೋಷದಧಾತಿ ಸವೀರ್ಯತ್ವಾಯಾಕ್ಷ್ಮಯೋಪ 
| ದಧಾತಿ ತಸ್ಮಾದಕ್ಷ್ಮಯಾ ಪಶವೋಂಂಗಾನಿ ಪ್ರಹರಂತಿ ಪ್ರತಿಷ್ಠಿತ್ವೈ ಯಾನಿ ವೈ 
| ಛಂದಾಗ್‌ಂಸಿ ಸುವರ್ಗ್ಯಾಣ್ಯಾಸನ್ರೈರ್ದೇವಾಸ್ಸುವರ್ಗಶ್ಲೋಕಮಾಯನ್ತೇನರ್‌ಷಯೋ 
[ಯಷಯ:(೨೫)ಅಶ್ರಾಮ್ಯನ್ತೇ[ಶ್ರಾಮ್ಯನ್ರೇ ತಪೋ ತಪ್ಯಂತ ತಾನಿ ತಪಸಾಂಪಶ್ಯನ್ತೇಭ್ಯ 
ಜ್ಯ ಏತಾ ಇಷ್ಟಕಾ ನಿರಮಿಮತೇವಶ್ಚಂದೋ ವರಿವಶ್ಚಂದ ಇತಿ ತಾ ಉಪಾದಧತ ತಾಭಿವೆನ್ಯ 
ತೇ ಸುವರ್ಗಶ್ಲೋಕಮಾಯನ್‌, ಯದೇತಾ ಇಷ್ಟಕಾ ಉಪದಧಾತಿ ಯಾನ್ಯೇವ 
1| ಳಂದಾಗ್‌ಂಸಿ ಸುವರ್ಗ್ಯಾಣಿ ತೈರೇವ ಯಜಮಾನಸ್ಸುವರ್ಗ್ಲೋಕಮೇತಿ ಯಜ್ಞೇನ ವೈ 
| ಪ್ರಜಾಪತಿಃ ಪ್ರಜಾ ಅಸೃಜತ ತಾಃ ಸ್ತೊ ೇಮಭಾಗೈರೇವಾಸೃಜತ ಯ[ಯತ್‌(೨೬)ಸ್ತೋಮ 
ಭಾಗಾ]ಥ್ಲೊೋೋಮಭಾಗಾ ಉಪದಧಾತಿ ಪ್ರಜಾ ಏವ ತದ್ಯಜಮಾನಸ್ಸೃಜತೇ ಬೃಹಸ್ಪತಿ 


"ಗ | ಟ I | 
ರ್ವಾ ಏತದ್ಯಜ್ಞ; ಸ್ಯ ತೇಜಸ್ಸಮಭರದ್ಯಥ್ಲೋೋಮಭಾಗಾ ಯಥ್ಲ್ರೋಮಭಾಗಾ ಉಪದಧಾತಿ 


HTT TOTS TSS 


WD 


Ww 
W 
Ww 
W 
W 
Ww 
Ww 
W 
W 
W 
Ww 
Ww 
೪) 
Ww 
Ww 


3/51 
WH VU WU WU BW BY PY WY WY 


ದಧಾತಿ ಸವೀರ್ಯತ್ವಾಯ ತಿಸ್ರೋ ಮಧ್ಯೇ ಪ್ರತಿಷ್ಠಿ ತ್ಯೈ॥ ೨೭॥ 

ಉತ್ತರತೋ ಭತ್ವೇ ತಸ್ಮಾದುಪಧೀಯಂತ ಜುಷಯೋಜಸೃಜತ ಯತ್ತಿಚತ್ವಾರಿಗ್‌ಂಶಚ್ಚ ॥ 5 ॥ 

ರಶ್ಮಿರಿತ್ರೇವಾದಿತ್ಯಮಸೃಜತ ಪ್ರೇತಿರಿತಿ ಧರ್ಮಮನ್ನಿತಿರತಿ ದಿವಗ್‌ಂ ಸಂಧಿರಿತ್ವಂತರಿಕ್ಷಂ 
ಪ್ರತಿಧಿರಿತಿ ಪೃಥಿವೀಂ ವಿಷ್ಣಂಭ ಇತಿ ವೃಷ್ಟಿಂ ಪ್ರವೇತೃಹರನುವೇತಿ ರಾತ್ರಿಮುಶಿಗಿತಿ ವಸೂ 
ನ್ವಕೇತ ಇತಿ ರುದ್ರಾನ್ಸ ದೀತಿರಿತ್ಯಾದಿತ್ಯಾನೋಜ ಇತಿ ಪಿತ್ಯಗ್‌ಂಸ್ತ ಂತುರಿತಿ ಪ್ರಜಾಃ 
ಷಾಡಿತಿ ಪಶೂನ್ರೇವದಿತ್ಯೋಷಧೀರಭಿಜಿದಸ ಯುಕ್ತಗ್ರಾವೇಂ[ಯುಕ್ತ ಗ್ರಾವಾ(೨೮)ಇಂದ್ರಾಯ] 
ದ್ರಾಯ ತ್ವೇಂದ್ರಂ ಜಿನ್ವೇತ್ಯೇವ ದಕ್ಷ ಣತೋ ವಜ್ರಂ ಪರ್ಯಾಹದಭಿಚಿತ್ರ್ಯೈ ತಾಃ ಪ್ರಜಾ 
ಅಪೆಪ್ರಾಣಾ ಅಸ್ಫಜತ ತಾಸ್ವಧಿಪತಿರಸೀತ್ಯೇವ ಪ್ರಾಣಮದಧಾದ್ಯಂತೇತ್ಯಪಾನಗ್‌ಂ ಸಗ್‌ಂಸರ್ಪ 
ಇತಿ ಚಕ್ಸುರ್ವಯೋಧಾ ಇತಿ ಶ್ರೋತ್ರಂ ತಾಃ ಪ್ರಜಾಃ ಪ್ರಾಣತೀರಪಾನತೀಃ ಪಶ್ಯಂತೀ 
ಶ್ಶೃಣ್ವತೀರ್ನ ಮಿಥುನೀ ಅಭವನ್ತಾಸು ತ್ರಿವೃದಸೀತ್ಯೇವ ಮಿಥುನಮದಧಾತ್ತಾ: ಪ್ರಜಾ 
ಮಿಥುನೀ[(೨೯)]ಭವಂತೀರ್ನ ಪ್ರಾಜಾಯಂತ ತಾಸ್ಸಗ್‌ಂರೋಹೋಜಸಿ ನೀರೋಹೋಜಸೀ 
ತ್ರೇವ ಪ್ರಾಜನಯತ್ತಾಃ ಪ್ರಜಾಃ ಪ್ರಜಾತಾ ನ ಪ್ರತ್ಯೆತಿಷ್ಠನ್ಹಾ ವಸುಕೋತಸಿ ವೇಷಶ್ರಿರಸಿ 
ವಸ್ಯೆಷ್ಟಿರಸೀತ್ವೇವೈಷು ಲೋಕೇಷು ಪ್ರತ್ಯೆಸ್ಥಾಪಯದ್ಯದಾಹ ವಸುಕೋತಸಿ ವೇಪಶ್ರಿರಸಿ 


| I I I [ 
ವಸ್ಯಷ್ಟಿರಸೀತಿ ಪ್ರಜಾ ಏವ ಪ್ರಜಾತಾ ಏಷು ಲೋಕೇಷು ಪ್ರತಿಷ್ಠಾ ಪಯತಿ ಸಾತ್ಮಾಂಂತರಿಕ್ಷ] ಗ್‌ಂ |. 


ರೋಹತಿ ಸಪ್ರಾಣೋಂಮುಷ್ಕಿ ಶ್ಲೋಕೇ ಪ್ರತಿತಿಷ್ಠತ್ಯವ್ಯರ್ಧುಕಃ ಪ್ರಾಣಾಪಾನಾಭ್ಯಾಂ ಭವತಿ 


A ಯ ಏವಂ ವೇದ W ೩೦ ll 


COO 


3/52 


ಯುಕ್ತಗ್ರಾವಾ ಪ್ರಜಾ ಮಿಥುನ್ಯಂತರಿಕ್ಚಂ ದ್ವಾದಶ ಚ ॥ 6 ॥ 

ನಾಕಸದ್ಭಿರ್ವೈ ದೇವಾಸ್ಸುವರ್ಗಶ್ಲೋಕಮಾಯಸ್ತನ್ನಾಕಸದಾನ್ನಾಕಸತ್ತ್ವಂ ಯನ್ನಾಕಸದ 
| ಉಪದಧಾತಿ ನಾಕಸದೃಿರೇವ ತದ್ಯಜಮಾನಸ್ಸುವರ್ಗಶ್ಲೋಕಮೇತಿ ಸುವರ್ಗೋ ವೈ 
ಸ ಲೋಕೋ ನಾಕೋ ಯಸ್ಕೈತಾ ಉಪಧೀಯಂತೇ ನಾಸ್ಕಾ ಅಕಂ ಭವತಿ ಯಜಮಾನಾಯ 
| ತನಂ ವೈ ನಾಕಸದೋ ಯನ್ನಾಕಸದ ಉಪದಧಾತ್ಯಾಯತನಮೇವ ತದ್ಯಜಮಾನಃ ಕುರುತೇ 
| ಪೃಷ್ಠಾನಾಂ ವಾ ಏತತ್ತೆ ಜಸ್ಸಂಭೃತಂ ಯನ್ನಾಕಸದೋ ಯನ್ನಾಕಸದ [ನಾಕಸದಃ(೩೧) 
ಉಪದಧಾತಿ]ಉಪದಥಾತಿ ಪೃಷ್ಠಾನಾಮೇವ ತೇಜೋ*ಪರುಂಧೇ ಪಂಚಚೋಡಾ ಉಪ 
ದಧಾತ್ಯಪ್ಪರಸೆ ಏವೈನಮೇತಾ ಭೂತಾ ಅಮುಸ್ಕಿ ಶ್ಲೋಕ ಉಪಶೇರೇಂಥೋ ತನೂಪಾನೀ 
ರೇವೈತಾ ಯಜಮಾನಸ್ಯ ಯಂ ದ್ವಿಷ್ಯಾತ್ತಮುಪದಧದ್ದ್ಯಾಯೇದೇತಾಭ್ಯ ಏವೈನಂ 
ದೇವರಾಭ್ಯ ಆವೃಶ್ಚತಿ ತಾಜಗಾರ್ತಿಮಾರ್ಭತ್ಯುತ್ತರಾ ನಾಕಸದ್ಭ್ಯ ಉಪದಧಾತಿ ಯಥಾ 
| ಜಾಯಾಮಾನೀಯ ಗೃಹೇಷು ನಿಷಾದಯತಿ ತಾದೃಗೇವ ತ[ತತ್‌(೩.೨)ಪಶ್ಚಾತ್‌]ತ್ವಶ್ಚಾ ತ್ವಾಚೀ 
| 


1 
ನ್ವಾಸ್ತೇ ಸ್ವಯಮಾತೃಣ್ಣಾಂ ಚ 


ಗ | T 
| ಮುತ್ತಮಾಮುಪದಧಾತಿ ತಸಾ ತ್ಚಶ್ಚಾ: ಚೀ ಪತ್ನ ಶೆ ಸ್ರ 


ಆ 


| | 
ಪ್ರಾಣಂ ಚೈವಾಯುಶ್ಚ ಪ್ರಾಣಾನಾಮುತ್ತಮೌ 


| ಮುತ್ತಮೌ ನಾನ್ಯಾಮತ್ತ ರಾಮಿಷ್ಟಕಾಮುಪದ 


3/53 


| [| I | 
ನ್ನಾನ್ಯೋತ್ತರೇಷ್ಟಕೋಪಧೇಯಾ ಸ್ವಯಮಾತೃಣ್ಣಾಮುಪದಧಾತ್ವನೆ ವೈ ಸ್ವಯಮಾತೃಣ್ಣಾ | 


I | || 
ಇಮೂಮೇವೋಪಧತ್ತೇಂಶ್ವಮುಪಫ್ರಾಪಯತಿ ಪ್ರಾಣಮೇವಾಸ್ಯಾಂ ದಧಾತ್ಯಥೋ 
[ | I | 
ಪ್ರಾಜಾಪತ್ಯೋ ವಾ ಅಶ್ವಃ ಪ್ರಜಾಪತಿನೈವಾಗ್ನಿಂ ಚಿನುತೇ ಸ್ವಯಮಾತೃಣ್ಣಾ ಭವತಿ 
| | I I 
ಪ್ರಾಣಾನಾಮುಥ್ಸೃಷ್ಟಾ 5 ಅಥೋ ಸುವರ್ಗಸ್ಯ ಲೋಕಸ್ಯಾನುಖ್ಯಾತ್ಯಾ ಏಷಾ ವೈ ದೇವಾನಾಂ 


| I | I I || 
ವಿಕ್ರಾಂತಿರ್ಯದ್ವಿಕರ್ಣೀ ಯದ್ವಿಕರ್ಣೀಮುಪದಧಾತಿ ದೇವಾನಾಮೇವ ವಿಕ್ರಾಂತಿಮನು ವಿ 


ಖ 


[ I I | 
ಕಮತ ಉತ್ತರತ ಉಪದಧಾತಿ ತಸ್ಮಾದುತ್ತರತಉಪಚಾರೋಂಗ್ನಿರ್ವಾಯುಮತೀ ಭವತಿ 


| 
ಸಮಿದ್ಧ್ಯೈ ॥ ೩೪॥ 
I | 
ಸಂಭೃತಂ ಯನ್ನಾಕಸದೋ ಯನ್ನಾಕಸದಸ್ತತ್ವಶೂನಾಮೇಷಾ ವೈ ದ್ವಾವಿಗ್‌ಂಶತಿಶ್ವ ॥ 7 ॥ 


ಛಂದಾಗ್‌ಂಸ್ಕುಪ ದಧಾತಿ ಪಶವೋ ವೈ ಛಂದಾಗ್‌ಂಸಿ ಪಶೂನೇವಾವರುಂಧೇ 


|| | | 
ಛಂದಾಗ್‌ಂಸಿ ವೈ ದೇವಾನಾಂ ವಾಮಂ ಪಶವೋ ವಾಮಮೇವ ಪಶೂನವರುಂಧ ಏತಾಗ್‌ಂ ಹ | 


| | I 
ವೈ ಯಜ್ಞಸೇನಶ್ಚೈತ್ರಿಯಾಯಣಶ್ಚಿತಿಂ ವಿದಾಂಚಕಾರ ತಯಾ ವೈ ಸ ಪಶೂನವಾರುಂಧ 
I I 
ಯದೇತಾಮುಪ ದಧಾತಿ ಪಶೂನೇವಾವರುಂಧೇ ಗಾಯತ್ರೀಃ ಪುರಸ್ತಾದುಪದಧಾತಿ ತೇಜೋ 


| 
ವೈ ಗಾಯತ್ರೀ ತೇಜ ಏವ[(೩೫)ಮುಖತಃಮುಖತೋ ಧತ್ತೇ ಮೂರ್ಧನ್ವತೀರ್ಭವಂತಿ 


| Il I 
ಮೂರ್ಧಾನಮೇವೈನಗ್‌ಂ ಸಮಾನಾನಾಂ ಕರೋತಿ ತ್ರಿಷ್ಟುಭ ಉಪದಧಾತೀಂದ್ರಿಯಂ ವೈ | 


| | I | | | 
ತ್ರಿಷ್ಟುಗಿಂದ್ರಿಯಮೇವ ಮಧ್ಯತೋ ಧತ್ತೇ ಜಗತೀರುಪದಧಾತಿ ಜಾಗತಾ ವೈ ಪಶವಃ ಪಶೂ 


| I | | 
| ನೇವಾವ ರುಂಧೇಇನುಷ್ಟುಭ ಉಪದಧಾತಿ ಪ್ರಾಣಾ ವಾ ಅನುಷ್ಟುಪ್ಟಾಣಾನಾಮುಥ್ಸೃಷ್ಟೆ ಸ್ರ 
ಟು ಗ VY VY WW YW ೪) 


3/54 


|| 1 | [| 
ಬೃಹತೀರುಷ್ಟಿಹಾಃ ಪಚ್ಮೇರಕ್ಷರಪಚಜ್ಮೇರಿತಿ ವಿಷುರೂಪಾಣಿ ಛಂದಾಗ್‌ಂಸ್ಕುಪದಧಾತಿ 


| I | 
1] ವಿಷುರೂಪಾ ವೈ ಪಶವಃ ಪಶವ[ಪಶಮಃ(೩೬)]ಶ್ಚಂದಾಗ್‌ಂಸಿ ವಿಷುರೂಪಾನೇವ ಪಶೂನವ 


ರುಂಧೇ ವಿಷುರೂಪವಸ್ಯ ಗೃಹೇ ದೃಶ್ಯತೇ ಯಸ್ವೈತಾ ಉಪಧೀಯಂತೇ ಯ ಉ ಚೈನಾ 
1] ಏವಂ ವೇದಾತಿಚ್ಛಂದಸಮುಪಥಧಾತ್ಯಕಿಚ್ಛಂದಾ ವೈ ಸರ್ವಾಣಿ ಛಂದಾಗ್‌ಂಸಿ ಸರ್ವೇಭಿ 
| ರೇವೈನಂ ಛಂದೋಭಿಶ್ಚಿನುತೇ ವರ್ಷ ವಾ ಏಷಾ ಛಂದಸಾಂ ಯದತಿಚ್ಛಂದಾ ಯದತಿ 
1] ಚ್ರಂದಸಮುಪದಧಾತಿ ವರ್ಮೈೈವೈನಗ್‌ಂ ಸಮಾನಾನಾಂ ಕರೋತಿ ದ್ವಿಪದಾ ಉಪದಧಾತಿ 
|| ಡ್ರಿಪಾದ್ಯಜಮಾನಃ ಪ್ರತಿಷ್ಠಿತ್ಯೈ ॥ ೩೭ ॥ 
ತೇಜ ಏವ ಪಶವಃ ಪಶವೋ ಯಜಮಾನ ಏಕಂ ಚ ॥8 ॥ 

ಸರ್ವಾಭ್ಯೋ ವೈ ದೇವರಾಭ್ಯೋಆಗ್ನಿಶ್ಟೀಯತೇ ಯಥ್ಸಯುಜೋ ನೋಪದಧ್ಯಾದ್ದೇವತಾ 
ಅಸ್ಯಾಗ್ನಿಂ ವೃಂಜೀರನ್‌, ಯಥ್ಸಯುಜ ಉಪದಧಾತ್ಯಾತ್ಮನೈವೈನಗ್‌ಂ ಸಯುಜಂ ಚಿನುತೇ 
ನಾಗ್ನಿನಾ ವ್ಯಧ್ವತೇಂೇಥೋ ಯಥಾ ಪುರುಷಸ್ಸಾ ಪಭಿಸ್ಸಂತತ ಏವಮೇವೈತಾಭಿರಗ್ನಿ 
ಸ್ಲಂತತೋಂಗ್ನಿನಾ ವೈ ದೇವಾಸ್ಸುವರ್ಗಂ ಲೋಕಮಾಯನ್ಮಾ ಅಮೂಃ ಕೃತ್ತಿ ಕಾ ಅಭವನ್‌, 
॥| ಯಸ್ವೈತಾ ಉಪಧೀಯಂತೇ ಸುವರ್ಗಮೇವ [(೩೮)1 ಲೋಕಮೇತಿ ಗಚ್ಛತಿ ಪ್ರಕಾಶಂ ಚಿತ್ರ 
ಮೇವ ಭವತಿ ಮಂಡಲೇಷ್ಟಕಾ ಉಪದಧಾತೀಮೇ ವೈ ಲೋಕಾ ಮಂಡಲೇಷ್ಟಕಾ ಇಮೇ | 

ಖಲು ವೈ ಲೋಕಾ ದೇವಪುರಾ ದೇವಪುರಾ ಏವ ಪ್ರವಿಶತಿ ನಾರ್ತಿಮಾರ್ಭತ್ವಗ್ನಿಂ ಚಿಕ್ಕಾನೋ | 
ಸ ವಿಶ್ವಜ್ಯೋತಿಷ ಉಪದಧಾತೀಮಾನೇವೈತಾಭಿರ್ಲೋಕಾಇಣ್ಣೊ ತಿಷ್ಮತಃ ಕುರುತೇಂಥೋ 
ರ್ಪರ್ಸರ್ಥರ್ಸರ್ಸ್ಥರ್ಥರ್ಥರ್ಥರ್ಥರ್ಥ್ಸರ್ಥರ್ಥ್ಪರ್ಸ ರ್ಥ 


| 
ಪ್ರಾಣಾನೇವೈತಾ ಯಜಮಾನಸ್ಯ ದಾದ್ರತ್ಯೇತಾ ವೈ ದೇವತಾಸ್ಸುವರ್ಗ್ಯಾಸ್ತಾ ಏವಾನ್ವಾರಭ್ಯ 
I 
ಸುವರ್ಗಂ ಲೋಕಮೇತಿ ॥ ೩೯ ॥ 
ಸುವರ್ಗಮೇವ ತಾ ಏವ ಚತ್ವಾರಿ ಚ ॥ 9 ॥ 
| I | | | | 
ವೃಷ್ಟಿಸನೀರುಪ ದಧಾತಿ ವೃಷ್ಟಿಮೇವಾವ ರುಂಧೇ ಯದೇಕಧೋಪ ದಧ್ಯಾದೇಕಮೃತುಂ 
[ I | 
ಪರ್‌ಷೇದನುಪರಿಹಾರಗ್‌ಂ ಸಾದಯತಿ ತಸ್ಮಾಥ್ಸರ್ವಾನೃತೂನ್‌, ವರ್‌ಷತಿ ಪುರೋವಾತಸ 
| | My 
ನಿರಸೀತ್ಯಾಹೈತದ್ವೈ ವೃಷ್ಟ್ಯೈ ರೂಪಗ್‌ಂ ರೂಪೇಣೈವ ವೃಷ್ಟಿಮವರುಂಧೇ ಸಂಯಾನೀ 
| | | 
ಭಿರ್ವೈ ದೇವಾ ಇಮಾಶ್ಲೋಕಾನ್ಜಮಯುಸ್ತಥ್ಸಂಯಾನೀನಾಗ್‌ಂ ಸಂಯಾನಿತ್ವಂ ಯಥ್ಸಂ 
| NYY) 
ಯಾನೀರುಪದಧಾತಿ ಯಥಾಪ್ಸೃ ನಾವಾ ಸಂಯಾತ್ಕೇವ[ಏವಮ್‌(೪೦)ಏವೈತಾಭಿಃ] ಮೇವೈ |" 


ಎ | 
ತಾಭಿರ್ಯಜಮಾನ ಇಮಾಶ್ಲೋಕಾನ್ಫ್ಸಂಯಾತಿ ಪ್ಲವೋ ವಾ ಏಷೋಂಗ್ನೇರ್ಯಥ್ಲಂಯಾನೀ w 


I | I ಗ್ದ 
ರ್ಯಥ್ಸಂಯಾನೀರುಪ ದಧಾತಿ ಪ್ಲವಮೇವೈತಮಗ್ನಯ ಉಪದಧಾತ್ಯುತ ಯಸ್ಯೈತಾಸೂಪಹಿ 


ತಾಸ್ವಾಪೋಣಗ್ನಿಗ್‌ಂ ಹರಂತ್ಯಹೃತ ಏವಾಸ್ಯಾಗ್ನಿರಾದಿತ್ಯೇಷ್ಟಕಾ ಉಪದಧಾತ್ಯಾದಿತ್ಯಾ ವಾ 
ಏತಂ ಭೂತ್ರೈ ಪ್ರತಿನುದಂತೇ ಯೋತಲಂ ಭೂತ್ರೈ ಸನೂತಿಂ ನ ಪ್ರಾಪ್ನೋತ್ಕಾದಿತ್ಯಾ |" 
[ಅದಿತ್ಯಾ(೪೧)] ಏವೈನಂ ಭೂತಿಂ ಗಮಯಂತ್ರಸೌ ವಾ ಏತಸ್ಯಾದಿತ್ಯೋ ರುಚಮಾದತ್ತೇ 
ಯೂಂಗ್ನಿಂ ಚಿತ್ವಾ ನ ರೋಚತೇ ಯದಾದಿತ್ಯೇಷ್ಟಕಾ ಉಪದಧಾತ್ಯಸಾವೇವಾಸ್ಮಿನ್ನಾದಿತ್ಯೋ 
ರುಚಂ ದಧಾತಿ ಯಥಾಸೌ ದೇವಾನಾಗ್‌ಂ ರೋಚತ ಏವಮೇವೈಷ ಮನುಷ್ಯಾಣಾಗ್‌ಂ 
| ರೋಚತೇ ಫೃತೇಷ್ಟಕಾ ಉಪಧಧಾತ್ಯೇತದ್ವಾ ಅಗ್ನೇಃ ಪ್ರಿಯಂ ಧಾಮ ಯದ್ಭೃತಂ ಪ್ರಿಯೇಣೈ 
ಪ್ರರ ರ್ಥ ರ್ಥ ರ್ಥ ರ್ಥ ರ್ಥ ರ್ಥ್ಪರ್ಥ್ಪರ್ಥ್ಪ ರರ ರ್ಥ ರ್ಥ 


| I I 
| ವೈನಂ ಧಾಮ್ನಾ TS ತೇಜಸಾಂನುಪರಿಹಾರಗೌಂ 


ಸಾದಯತ್ಯಪರಿವರ್ಗಮೇವಾಸ್ಕಿನ್ರೇಜೋ ದಧಾತಿ ಪ್ರಜಾಪತಿರಗ್ಗಿಮಚಿನುತ ಸ ಯಶಸಾ 
ವ್ಯಾರ್ಥ್ಯತ ಸ ಏತಾ ಯಶೋದಾ ಅಪಶ್ವತ್ತಾ ಉಪಾಧತ್ತ ತಾಭಿರ್ವೆ ಸ ಯಶ ಆತ್ಮನ್ನಧತ್ತ 
y ಯದ್ಯಶೋದಾ ಉಪದಧಾತಿ ಯಶ ಏವ ತಾಭಿರ್ಯಜಮಾನ ಆತ್ಮನೃತ್ತೆ € ಪಂಚೋಪ 
| ದಧಾತಿ ಪಾಂಕ: ಪುರುಷೋ ಯಾವಾನೇವ ಪುರುಷಸ್ತ ಸನ್‌, ಯಶೋ ದಧಾತಿ ॥ ೪೩ ॥ 
ಏವಂ ಪ್ರಾಪ್ನೋತ್ಯಾದಿತ್ಯಾ ಅರ್ಧಯತ್ವೇಕಾನ್ನ ಪಂಚಾಶಚ್ಚ W 10 Wl 
ದೇವಾಸುರಾಸ್ಥಂಯತ್ತಾ ಆಸನ್ಯನೀಯಾಗ್‌ಂಸೋ ದೇವಾ ಆಸನ್ಫೂಯಾಗ್‌ಂಸೋಸಸು 
W ರಾಸ್ತ್ರೇ ದೇವಾ ಏತಾ ಇಷ್ಟಕಾ ಅಪಶ್ಯನ್ತಾ ಉಪಾದಧತ ಭೂಯಸ್ಕೃದಸೀತ್ಯೇವ 
| ಚೂಯಾಗ್‌ಂಸೋತಭವನ್ವನಸ್ಪತಿಭಿರೋಷಧೀಭಿರ್ವರಿವಸ್ಕೃದಸೀತೀಮಾಮಜಯನ್ವಾಚ್ಯ 
“| ಸೀತಿ ಪ್ರಾಚೀಂ ದಿಶಮಜಯನ್ನೂರ್ಧ್ವಾಸೀತ್ಯಮೂಮಜಯನ್ನಂತರಿಕ್ವಸದಸ್ಯಂತರಿಕ್ಷೇ ಸೀದೇ 
} ತ್ವಂತರಿಕ್ಚಮಜಯನ್ತ ತೋ ದೇವಾ ಅಭವನ್ಹ[ಅಭವನ್ನ್‌(೪೪)]ಪರಾಂಸುರಾ ಯಸ್ಕೈತಾ 
ತೆ ಉಪಧೀಯಂತೇ ಭೂಯಾನೇವ ಬ ಭವತ್ಯಭೀಮಾಶ್ಲೋಕಾಇ್ಮಾಯತಿ ಭವತ್ಯಾತ್ಮ ನಾ ಪರಾಂಸ್ಕ್ರ 
1॥| ಭ್ರಾತೃವ್ಯೋ ಭವತ್ಯಪ್ಪಷದಸಿ ಶ್ಯೇನಸದಸೀತ್ಯಾಹೈತದ್ವಾ ಅಗ್ನೇ ರೂಪಗ್‌ಂ ರೂಪೇಣ 
ವಾಗ್ನಿಮವರುಂಧೇ ಪೃಥಿವ್ಯಾಸ್ತಾ ಷೆ ದ್ರವಿಣೇ ಸಾದಯಾಮೀತ್ಯಾಹೇಮಾನೇವೈತಾಭಿರೋಕಾ 
ನ್ವ; ವಿಣಾವತಃ ಕುರುತ ಆಯಷ್ಯಾ ಉಪದಧಾತ್ಯಾಯುರೇವಾ[ಏವ(೪೫)ಆಸ್ಮಿನ್ಟ ಧಾತಿ]ಸ್ಮನ್ನ ಧಾ | 
| ತ್ಯಗ್ನೇ ಯತ್ತೇ ಪರಗ್‌ಂ ಹೃನ್ನಾಮೇತ್ಯಾಹೈತದ್ವಾ ಅಗ್ನೇಃ ಪ್ರಿಯಂ ಧಾಮ ಪ್ರಿಯಮೇವಾಸ್ಯ 
SST SSIS SSS SSS SS 


3/57 
0 ಊ ಊ ಟ 0 ಊ ಟ್ರ ಉಟ ಉಊಉ ಉಊ ಉ ಊಈ ಟು ಟು ೪ ಊ ೪ 


|| | 
ಧಾಮೋಪಾಪ್ನೋತಿ ತಾವೇಹಿ ಸಗ್‌ಂರಭಾವಹಾ ಇತ್ಯಾಹ ವ್ಯೇವೈನೇನ ಪರಿಧತ್ತೇ 


| I I I | I 
| ಪಾಂಚಜನ್ಯೇಷ್ವಪ್ಯೇಧ್ಯಗ್ನ ಇತ್ಯಾಹೈಷ ವಾ ಅಗ್ನಿಃ ಪಾಂಚಜನ್ಯೋ ಯಃ ಪಂಚಚಿತೀಕಸ್ತಸ್ಮಾ 


| | | 1 I | 
ದೇವಮಾಹರ್ತವ್ಯಾ ಉಪದಧಾತ್ಯೇತದ್ವಾ ಯತೂನಾಂ ಪ್ರಿಯಂ ಧಾಮ ಯದೃತವ್ಯಾ 


ಖುತೂನಾಮೇವ ಪ್ರಿಯಂ ಧಾಮಾವರುಂಧೇ ಸುಮೇಕ ಇತ್ಯಾಹ ಸಂವಥ್ಸರೋ ವೈ | 


| | 
ಸುಮೇಕಃ ಸಂವಥ್ಸರಸ್ಯೈವ ಪ್ರಿಯಂ ಧಾಮೋಪಾಪ್ನೋತಿ ॥ ೪೬॥ 


I | I I 
ಅಭವನ್ನಾಯುರೇವರ್ತವ್ಯಾ ಉಪ ಷಡ್ತಿಗ್‌ಂಶತಿಶ್ವ ॥ 11 ॥ 


ಚ 
| I | I 

| ಪ್ರಜಾಪತೇರಕ್ಷ್ಯಶ್ವಯತ್ತತ್ವರಾಂಪತತ್ತದಕ್ಟೋಂಭವದ್ಯದಶ್ವಯತ್ತದಶ್ವಸ್ಯಾಶ್ವತ್ವಂ ತದ್ದೇವಾ |; 

4 | I I | || ಗ 

| ಅಶ್ವಮೇಧೇನೈವ ಪ್ರತ್ಯದಧುರೇಷ ವೈ ಪ್ರಜಾಪತಿಗ್‌ಂ ಸರ್ವಂ ಕರೋತಿ ಯೋಶಶ್ವ | 


I [ [ I 
ಮೇಧೇನ ಯಜತೇ ಸರ್ವ ಏವ ಭವತಿ ಸರ್ವಸ್ಯ ವಾ ಏಷಾ ಪ್ರಾಯಸ್ಚಿತ್ತಿಸ್ಸರ್ವಸ್ಯ 


5 
| | ದ I 
ಭೇಷಜಗ್‌ಂ ಸರ್ವಂ ವಾ ಏತೇನ ಪಾಪ್ಮಾನಂ ದೇವಾ ಅತರನ್ನಪಿ ವಾ ಏತೇನ 


| | || | | 
ಬ್ರಹ್ಮಹತ್ಯಾಮತರನ್ವ್ಹ್ಸರ್ವಂ ಪಾಪ್ಮಾನಂ[ಪಾಪ್ಮಾನಮ್‌(೪೭)ತರತಿ ತರತಿ]ತರತಿ ತರತಿ | 


| 
ಬ್ರಹ್ಮಹತ್ಯಾಂ ಯೋಶ್ವಮೇಧೇನ ಯಜತೇ ಯ ಉ ಚೈನಮೇವಂ ವೇದೋತ್ತರಂ ವೈ 


[ | 1 || 
J ತತ್ರಜಾಪತೇರಕ್ಷ್ಯಶ್ವಯತ್ತ ಸ್ಮಾದಶ್ವಸ್ಯೋತ್ತರತೋಇವದ್ಯಂತಿ ದಕ್ಷಿಣತೋಇನ್ಯೇಷಾಂ ಪಶೂನಾಂ 


ಪೈತಸಃ ಕಟೋ ಭವತ್ಯಪ್ಪಯೋನಿರ್ವಾ ಅಶ್ವೋಂಫ್ರೃಜೋ ವೇತಸಸ್ಸ್ವ ಏವೈನಂ ಯೋನೌ 


| [ I 
| ಪ್ರತಿಷ್ಠಾಪಯತಿ ಚತುಷ್ಟೋಮಃ ಸ್ತೋಮೋ ಭವತಿ ಸರಡ್ಡ ವಾ ಅಶ್ವಸ್ಯ ಸಕ್ಸ್ಯಾ:ವೃಹತ್ತ 


| I 1 | 
ದ್ದೇವಾಶ್ಚತುಷ್ಟೋಮೇನೈವ ಪ್ರತ್ಯದಧುರ್ಯಚ್ಚತುಷ್ಟೋಮಃ ಸ್ತೋಮೋ ಭವತ್ಯಶ್ವಸ್ಯ 
ಭು ಊ ೪೫ ಗು ಉಳ ಉ ಊ (0 ಹು (ಗು ಓೂು ಟು ಟು ಜು ಹುಟು ಟು ೫ 


1 
ಸರ್ವತ್ವಾಯ ॥ ೪೮॥ 


I 
ಸರ್ವಂ ಪಾಪ್ಮಾನಮವೃಹದ್ದಾದಶ ಚ ॥ 121 


Il 
| ಉಥ್ಸನ್ನಯಜ್ಞ ಇಂದ್ರಾಗ್ನೀ ದೇವಾ ವಾ ಅಕ್ಷ ಯಾಸ್ತೋಮೀಯಾ ಅಗ್ನೇರ್ಭಾಗೋಸಸ್ಯಗ್ನೇ ಜಾತಾನ್ರಶ್ಮಿ 


I [| || ll | | 
ರಿತಿ ನಾಕಸದ್ಧಿ ಶ್ಚಂದಾಗ್‌ಂಸಿ ಸರ್ವಾಭ್ಯೋ ವೃಷ್ಟಿಸನೀರ್ದೇವಾಸುರಾಃ ಕನೀಯಾಗ್‌ಂಸಃ ಪ್ರಜಾಪತೇರಕ್ಷಿ 
ಗ ದ್ವಾದಶ ॥ 121 


| [| | | 
ಉಹ್ಸನ್ನಯಜ್ಞೋ ದೇವಾ ವೈ ಯಸ್ಯ ಮುಖ್ಯವತೀರ್ನಾಕಸದ್ಭಿರೇವೈತಾಭಿರಷ್ಟಾಚತ್ವಾರಿಗ್‌ಂಶತ್‌ 1480 


ಶ್ರೀ ಕೃಷ್ಣಾ; ರ್ಪಣಮಸ್ತು 


೫%ಅ೧ಣಖಅ೧ಣ 


[73575/775/75775/ 75775775757 7577775777 


WV WW YY UW VW BY YU UW ಭು 


ಪೈಪ್ರಿದಿಂಯ ಹಂಹಿಡಾ 
ಪಂಚಮಃ ಈಾಂಡಃ ಚತುರ್ಥಃ ಪ್ರಶ್ಪಃ | 
ಶೀ ಗುರುಭ್ಯೋ ನಮಃ ಹಂ: ಓಮ್‌ 

ದೇವಾಸುರಾಸ್ಗಂಯತ್ತಾ ಆಸನ್ತೇ ನ ವ್ಯಜಯಂತ ಸ ಏತಾ ಇಂದ್ರಸ್ತನೂರಪಶ್ವತ್ತಾ 
ಉಪಾಧತ್ತ ತಾಭಿರ್ವೈ ಸ ತನುಪಮಿಂದ್ರಿಯಂ ವೀರ್ಯಮಾತ್ಮನ್ನಧತ್ತ ತತೋ ದೇವಾ 
ಅಭವನ್ನರಾತಸುರಾ ಯದಿಂದ್ರತನೂರುಪದಧಾತಿ ತನುವಮೇವ ತಾಭಿರಿಂದ್ರಿಯಂ ವೀರ್ಯಂ 
| ಯಜಮಾನ ಆತ್ಮತ್ವ್ರತ್ತೇಂಥೋ ಸೇಂದ್ರಮೇವಾಗ್ನಿಗ್‌ಂ ಸತನುಂ ಚಿನುತೇ ಭವತ್ಯಾತ್ಮನಾ 
ಸ್ಯ ಭ್ರಾತೃವ್ಯೋ [ಭ್ರಾತೃವ್ಯಃ(೧) ಭವತಿ] ಭವತಿ ಯಜ್ಞೋ ದೇವೇಭ್ಯೋಂಪಾ 
ವರುಧನ್ಮಾಶಕ್ನುವನ್ತ ಏತಾ ಯಜ್ಞತ್ರನೂರಪಶ್ಯನ್ತಾ ಉಪಾದಧತ ತಾಭಿವೆನ್ಯ |; 
ತೇ ಯಜ್ಞಃ ಮವಾರುಂಧತ ಯದ್ಯಜ್ಞಃ ತನೂರುಪದಧಾತಿ ಯಜ್ಞಮೇವ ತಾಭಿರ್ಯಜಮಾ U 


I | | [ | I 
ನೋವ ರುಂಧೇ ತ್ರಯಸ್ವಿಗ್‌ಂಶತಮುಪ ದಧಾತಿ ತ್ರಯಸ್ವಿ। ಗ್‌ಂಶದ್ವೈ ದೇವತಾ ದೇವತಾ 


| ವ್ರ "7 
ಏವಾವರುಂಧೇಂಥೋ ಸಾತ್ಮಾನಮೇವಾಗ್ನಿಗ್‌ಂ ಸತನುಂ ಚಿನುತೇ ಸಾತ್ಮಾಂಮುಷ್ಮಿಲ್ಲೋಕೇ | 


|| [(೨)ಭವತಿ] ಭವತಿ ಯ ಏವಂ ವೇದ ಜ್ಯೋತಿಷ್ಯತೀರುಪ ದಧಾತಿ ಜ್ಯೋತಿರೇವಾಸ್ಮಿ |: 
1 | 
ನ್ಹಧಾತ್ಯೇತಾಭಿರ್ವಾ ಅಗ್ನಿಶ್ಚಿ ತೋ ಜ್ವಲತಿ ತಾಭಿರೇವೈನಗ್‌ಂ ಸಮಿಂಧ ಉಭಯೋರಸ್ಮೈ 
[ I 
| ಲೋಕಯೋಜ್ಯೋತಿರ್ಭವತಿ ನಕ್ಪತ್ರೇಷ್ಟಕಾ ಉಪದಧಾತ್ಯೇತಾನಿ ವೈ ದಿವೋ 


I I | 
ಜ್ಯೋತೀಗ್‌ಂಷಿ ತಾನ್ಯೇವಾವ ರುಂಧೇ ಸುಕೃತಾಂ ವಾ ಏತಾನಿ ಜ್ಯೋತೀಗ್‌ಂಷಿ ಯನ್ನಕ್ಷ ತ್ರಾಣಿ 


ಖಿ 


WWW WY YW WY (0 (0 WW Ww Ww 


4/60 
TOT UW UW 


WwW W 
ತಾನ್ಶೆ ್ಯೇವಾsಪ್ಸೊಃ ತತ್ರ ಹೋ ಅನೂಕಾಶಮೇವೆ 


WW WU ೪ 


I I 11) 
ೈತಾನಿ[ಏತಾನಿ(೩)1ಜ್ಯೊ ೇತೀಗ್‌ಂಷಿ ಕುರುತೇ 


WwW WY 


J ಸುವರ್ಗಸ್ಥ ಯ ಲೋಕಸ್ಯಾ ನುಖಾ ಿತ್ಯೈ ಯಥ್ಸಗ್ಗ್‌. ಸ್ಪ ಸೃಷ್ಟಾ ಉಪದಧ್ಯಾದ್ಧ ಷೆ ಲೋಕಮಪಿ | 


ಟ ಬಿಲ - 
ಣೆ ದಧ್ಯಾದವರ್‌ಷುಕಃ ಪರ್ಜನ್ಯಸ್ಸಾ ದಸಗ್ಗ್‌ ೦ಸ್ಪೃಷ್ಟಾ ಉಪ ದಧಾತಿ ವೃಷ್ಟಾ 5 ಏವ ಲೋಕಂ 
I | | 1 I 

ಕರೋತಿ ವರ್‌ಷುಕಃ ಪರ್ಜನ್ಯೋ ಭವತಿ ಪುರಸ್ತಾ ದನ್ಯಾಃ ಪ್ರತೀಚೀರುಪ ದಧಾತಿ 


ಲ್ಲ 


| | | || | 
ij ಪಶ್ಚಾ ದನ್ಯಾಃ ಪ್ರಾಚೀಸ್ತಸ್ನಾ ತ್ವಾಚೀನಾನಿ ಚ ಪ್ರತೀಚೀನಾನಿ ಚ ನಕ್ಷ; ತ್ರಾಣ್ಯಾವರ್ತಂತೇ 1೪॥ 
ಭ್ರಾತ್ಮವ್ಯೋ ಲೋಕ ಏವೈತಾನ್ಯೇಕಚತ್ವಾರಿಗ್‌ಂಶಚ್ಚಿ ॥ 1 ॥ 
| 
ಖಯತವ್ಯಾ ಉಪ ದಧಾತ್ಮೃ ತೂನಾಂ ಕ್‌ ಪ್ರೆ sd ದ್ವಂದ್ವ ್ವಮುಪದಧಾತಿ ತಸಾ ದ್ದ ಎ೦ದ್ವ 
I 
ಮೃತವೋಂಥೃತೇವ ವಾ ಏಷಾ ಯನ್ಮಧ್ಯಮಾ ಚಿತಿರಂತರಿಕ್ಷಮಿವ ವಾ ಏಷಾ 
| I I | 
| ದ್ವಂದ್ವಮನ್ಯಾಸು ಚಿತೀಷೂಪ ದಧಾತಿ ಚತಸ್ರೋ ಮಧ್ಯೇ ಧೃತ್ಯಾ ಅಂತಶ್ತೇಷಣಂ ವಾ 
I | 1 | I | | | 
ಏತಾಶ್ಚಿತೀನಾಂ ಯದೃತವ್ಯಾ ಯದೃತವ್ಯಾ ಉಪದಧಾತಿ ಚಿತೀನಾಂ ವಿಧೃತ್ಯಾ 
| I | I 
|] ಅವಕಾಮನೂಪ ದಧಾತ್ಯೇಷಾ ವಾ ಅಗ್ನೇರ್ಯೋನಿಸ್ಸಯೋನಿ[ಯೋನಿಮ್‌(೫)ಏವಾಗ್ನಿಂ] 
| 
“| ಮೇವಾಗ್ನಿಂ ಚಿನುತ ಉವಾಚ ಹ ವಿಶ್ವಾಮಿತ್ರೋದದಿಥ್ಲ ಬ್ರಹ್ಮಣಾಂನ್ನಂ ಯಸ್ಸೈತಾ 
| | | 

| ಉಪಧೀಯಾಂತೈ ಯ ಉ ಚೈನಾ ಏವಂ ವೇದದಿತಿ ಸಂವಥ್ಸರೋ ವಾ ಏತಂ ಪ್ರತಿಷ್ಠಾಯ್ಕೆ 
, | | | 

| ನುದತೇ ಯೋಗ್ಗಿಂ ಚಿತ್ತಾ ನ ಪ್ರತಿತಿಷ್ಠತಿ ಪಂಚ ಪೂರ್ವಾಶ್ಚಿತಯೋ ಭವಂತ್ಯಥ ಷಷ್ಕೀಂ 
» I 1 

| ಚಿತಿಂ ಚಿನುತೇ ಷಡ್ವಾ ಯತವಸ್ಸಂವಥ್ಸರ ಯತುಷ್ಟೇವ ಸಂವಪ್ಣರೇ ಪ್ರತಿ ತಿಷ್ಠತ್ರೇತಾ ವಾ [ವೈ 

I | 

ತ (೬)] ಅಧಿಪತ್ನೀರ್ನಾಮೇಷ್ಟಕಾ ಯಸ್ಕೆ ಸ್ಕೈತಾ ಉಪಧೀಯಂತೇಇಧಿಪತಿರೇವ ಸಮಾನಾನಾಂ 
WwW WY Ww 


Wb w WW YW WU WU YW WY 


4/61 
WDD YD YD DY Ww 
[| 1 [| [| || | 
ಭವತಿ ಯಂ ದ್ವಿಷ್ಯಾತ್ತಮುಪದಧದ್ದಾ ಕಯೇದೇತಾಭ್ಯ ಏವೈನಂ ದೇವತಾಭ್ಯ ಆ ವೃಶ್ಚತಿ 
೫ ತಾಜಗಾರ್ತಿಮಾರ್ಚತ್ನಂಗಿರಸಸು ವರ್ಗಂ ಲೋಕಂ ಯಂತೋ ಯಾ ಯಜಸ 
ಜ್‌ hd ಕಿ ೧_ ರ ಸ _ ಇರಿ 


| | | | 
ರಾಸೀತ್ತಾಮೃಷಿಭ್ಯಃ ಪ್ರತ್ಯೌಹನ್ತದ್ಧಿರಣ್ಯಮಭವದ್ಯದ್ಧಿರಣ್ಯಶಲೈೈಃ 


ನಿಷ್ಕೃತ್ಯಾ ಅಥೋ ಭೇಷಜಮೇವಾಸ್ಕ್ರೈ ಕರೋತ್ಯ[ಕರೋತಿ(೭)ಅಥೋ]ಥೋ ರೂಪೇಣೈ 


ದ [ I I 
| ವೈನಗ್‌ಂ ಸಮರ್ಧಯತ್ಯಥೋ ಹಿರಣ್ಯಜ್ಯೋತಿಷ್ಯೆವ ಸುವರ್ಗಂ ಲೋಕಮೇತಿ ಸಾಹಸ್ತವತಾ 


[ [ | [ | 
ಪ್ರೋಕ್ಟತಿ ಸಾಹಸ್ರಃ ಪ್ರಜಾಪತಿಃ ಪ್ರಜಾಪತೇರಾಪ್ತಾ ಔ ಇಮಾ ಮೇ ಅಗ್ಗ ಇಷ್ಟಕಾ 


| | ॥| | | 
ಧೇನವಸ್ಸಂತ್ವಿತ್ಯಾಹ ಧೇನೂರೇವೈನಾಃ ಕುರುತೇ ತಾ ಏನಂ ಕಾಮದುಘಾ ಅಮುತ್ರಾಮು 


ಹ್ಮಿಶ್ಲೋಕ ಉಪ ತಿಷ್ಠಂತೇ ॥ ಆ॥ 
ಸಯೋನಿಮೇತಾ ವೈ ಕರೋತ್ಯೇಕಾನ್ನ ಚಿತ್ವಾಂಗ್‌ಂಶಚ್ಚ 120 

ರುದ್ರೋ ವಾ ಏಷ ಯದಗ್ಗಿಸ್ಸ ಏತರ್‌ಹಿ ಜಾತೋ ಯರ್‌ಹಿ ಸರ್ವಶ್ವಿತಸ್ಸ ಯಥಾ | 
೪ ವಥ್ಲೋ ಜಾತಃ ಸ್ತ ನಂ ಪ್ರೇಫ್ಸತ್ಯೇವಂ ವಾ ಏಷ ಏತರ್‌ಹಿ ಭಾಗಧೇಯಂ ಪ್ರೇಪ್ಲತಿ ತಸ್ಮೈ 
“eid ಮಿಹುಯಾದಧ್ವರ್ಯಂ ಚ ಯಜಮಾನಂ ಚ ಧ್ಯಾಯೇಚ್ಛತರುದ್ರೀಯಂ 
ಜುಹೋತಿ ಭಾಗಧೇಯೇನೈವೈನಗ್‌ಂ ಶಮಯತಿ ನಾಂಂರ್ತಿಮಾರ್ಚ್ಯತೃಧ್ವರ್ಯರ್ನ ಯಜ |; 
ಮಾನೋ ಯದ್ಭಾಮ್ಯಾಣಾಂ ಪಶೂನಾಂ[(೯)]ಪಯಸಾ ಜುಹುಯಾದ್ಧಾಮ್ಯಾನ್ಹಶೂ ಇ್ಬಚಾ | 
1] ಎರ್ಪಯೇ ದ್ಯದಾರಣ್ಯಾಸಾಮಾರಣ್ಯಾಇ್ಗಾರ್ತಿಲಯವಾಗ್ವಾ ವಾ ಜುಹುಯಾ ದ್ಲವೀಧುಕ 
| ಯವಾಗ್ವಾ ವಾ ನ ಗ್ರಾಮ್ಯಾನ್ಪಶೂನ್‌, ಹಿನಸ್ತಿ ನಾಂ5ರಣ್ಯಾನಥೋ ಖಲ್ವಾಹುರನಾಹುತಿ 
ರ ರ್ಥರ್ಥರ್ಪರ್ಥರರರರ್ಥ್ಪರ್ಥ್ಪರ್ಪರ್ಥರ 


4/62 
Ww 


“VV ಭಘ ಗು VU WY WWW WY [೪ 

3 I | | | 

| ವೆನ್ಯ ಜರ್ತಿಲಾಶ್ವ ಗವೀಧುಕಾಶ್ವೇತ್ಯಜಕ್ಟೀರೇಣ ಜುಹೋತ್ಯಾಗ್ನೇಯೀ ವಾ ಏಷಾ 
| I 

|] ಯದಜಾತsಹುತ್ಕೈವ ಜುಹೋತಿ ನ ಗ್ರಾಮ್ಯಾನ್ಬಶೂನ್‌, ಹಿನಸ್ತಿ ನಾಂ5ರಣ್ಯಾ 

1 


ks I I | 
| ನ ರರಸಸ್ಸು ರ್ಗಂ ಲೋಕಂ ಯಂತೋತs[ಯಂತಃ(೧೦)ಅಜಾಯಾಂ]ಜಾಯಾಂ ಘರ್ಮಂ 
I | |] I Il 
ಪ್ರಾಸಿ%್ಹನ್ಸಾ ಶೋಚಂತೀ ಪರ್ಣಂ ಪರಾಂಜಿಹೀತ ಸೋ $೨ರ್ಕೋಇ*ಭವತ್ತದರ್ಕಸ್ಯಾ | 
I 

೯ತ್ವಮರ್ಕಪಣೇನ ಜುಹೋತಿ ಸಯೋನಿತ್ವಾಯೋದಜ್ರೆಷ್ಠಣಣ್ಣಹೋತ್ತೇಷಾ ವೈ 
ಕೆ [ | 

ರುದ್ರಸ್ಯ ದಿಕ್ಸ್ವಾಯಾಮೇವ ದಿಶಿ ರುದ್ರನ್ನಿರವದಯತೇ ಚರಮಾಯಾಮಿಷ್ಟಕಾಯಾ | 
4 | I | 
ಎ ಇಣ್ಜುಹೋತ್ಯಂತತ ಏವ ರುದ್ರನ್ನಿರವದಯತೇ ತ್ರೇಧಾವಿಭಕ್ತಂ ಜುಹೋತಿ ತ್ರಯ ಇಮೇ | 
-ಂ I | 

| ಲೋಕಾ ಇಮಾನೇವ ಲೋಕಾನ್ಮ್ಸಮಾವದ್ವೀರ್ಯಾನ್ಯರೋತೀಯತ್ಯಗ್ರೇ ಜುಹೋತ್ಯ 
ಟಃ | | I 
0 [ಹಜುಹೋತಿ(೧೧)ಅಥೇ..]ಫೇಯತ್ಯಥೇಯತಿ ತ್ರಯ ಇಮೇ ಲೋಕಾ ಏಭ್ಯ ಏವೈನಂ 
| pe 
(4 ಲೋಕೇಭ್ಯಃ ಶಮಯತಿ ತಿಸ್ರ ಉತ್ತ ರಾ ಆಹುತೀರ್ಜುಹೋತಿ ಷಟ್ಟ ಸ್ಲಿಂಪದ್ಯಂತೇ ಷಡ್ವಾ 
ತ | 1 I 
i ಹುತವ ಯತುಭಿರೇವೈನಗ್‌ಂ ಶಮಯತಿ ಯದನುಪರಿಕ್ರಾಮಂ ಜುಹುಯಾದಂತರವ | 
poe I ಗ” 
| ಚಾರಿಣಗ್‌ಂ ರುದ್ರಂ ಕುರ್ಯಾದಥೋ ಖಲ್ವಾಹುಃ ಕಸ್ಯಾಂ ವಾಂಹ ದಿಶಿ ರುದ್ರಃ ಕಸ್ಯಾಂ 
| ವೇಶ್ಯನುಪರಿಕ್ರಾಮಮೇವ ಹೋತವ್ಯಮಪರಿವರ್ಗಮೇವೈನಗ್‌ಂ ಶಮಯತ್ಯೇ[ಶಮಯತಿ | 
| (೧೨ಏತಾ?ತಾ ವೈ ದೇವಶಾಸ್ಸುವರ್ಗ್ಯಾ ಯಾ ಉತ್ತಮಾಸ್ತಾ ಯಜಮಾನಂ ವಾಚಯತಿ |" 


| 1 [ | I 
| ತಾಭಿರೇವೈನಗ್‌ಂ ಸುವರ್ಗಂ ಲೋಕಂ ಗಮಯತಿ ಯಂ ದ್ವಿಷ್ಯಾತ್ತಸ್ಯ ಸಂಚರೇ ಪಶೂನಾಂ |: 


| [ | | [| 
ನ್ಯಸ್ಯೇದ್ಯಃ ಪ್ರಥಮಃ ಪಶುರಭಿತಿಷ್ಯತಿ ಸ ಆರ್ತಿಮಾರ್ಚ್ಛತಿ WU ೧೩ I 


4/63 
TSS SSS ರ್ಥ 
ಪಶೂನಾಂ ಯಂತೋತಗ್ರೇ ಜುಹೋತ್ಯಪರಿವರ್ಗಮೇವೈನಗ್‌ಂ ಶಮಯತಿ ತ್ರಿಗ್‌ಂಶಚ್ಚ ॥ 3 ॥ 
ಅಶ್ಮನ್ನೂರ್ಜಮಿತಿ ಪರಿಷಿಂಚತಿ ಮಾರ್ಜಯತ್ವೇವೈನಮಥೋ ತರ್ಪಯತ್ರೇವ ಸ ಏನಂ 
ತೃಪ್ಟೋತಕ್ಸುಧ್ಯನ್ನಶೋಚನ್ನಮುಷ್ಠಿಶ್ಲೋಕ ಉಪ ತಿಷ್ಕತೇ ತೃಪ್ಯತಿ ಪ್ರಜಯಾ ಪಶುಭಿರ್ಯ 
1] ಏವಂ ವೇದ ತಾಂ ನ ಇಷಮೂರ್ಜಂ ಧತ್ತ ಮರುತಸ್ಸಗ್‌ಂರರಾಣಾ ಇತ್ಯಾಹಾನ್ನಂ ವಾ 


I I 
| ಊರ್ಗನ್ನಂ ಮರುತೋತನ್ನಮೇವಾವ ರುಂಧೇಶಶ್ಶಗ್ಗ್‌ಂಸ್ತೇ ಕ್ಲುದಮುಂ ತೇ ಶು[ಶುಕ್‌ 


ಗ | | | 1 ily: 
"| (೧೪)ಯಚ್ಚ್ಛತುಗೃಚ್ಛತು ಯಂ ದ್ವಿಷ್ಮ ಇತ್ಯಾಹ ಯಮೇವ ದ್ವೇಷ್ಟಿ ತಮಸ್ಯ ಕ್ಷುಧಾ ಚ ಶುಚಾ |" 


| ಜಾರ್ಪಯತಿ ತ್ರಿಃ ಪರಿಷಿಂಚನ್ಬರ್ಯೆತಿ ತ್ರಿವೃದ್ವಾ ಅಗ್ನಿರ್ಯಾವಾನೇವಾಗ್ದಿಸ್ತಸ್ಯ ಶುಚಗ್‌ಂ 
1 ಶಮಯತಿ ತ್ರಿಃ ಪುನಃ ಪರ್ಯೆತಿ ಷಟ್ಟ್ಸಂಪದ್ಯಂತೇ ಷಡ್ವಾ ಯತವ ಯತುಭಿರೇವಾಸ್ಯ ಚ 
| ಶುಚಗ್‌ಂ ಶಮಯತ್ಯಪಾಂ ವಾ ಏತತ್ಸುಷ್ಟಂ ಯಜ್ವೇತಸೋಇಪಾಗ್‌ಂ [...ಸೋ5ಪಾಮ್‌ 
(೧೫)] ಶರೋತವಕಾ ವೇತಸಶಾಖಯಾ ಚಾವಕಾಭಿಶ್ವ ವಿ ಕರ್‌ಷತ್ಯಾಪೋ ವೈ ಶಾಂತಾ 
1॥| ಶ್ವಾಂತಾಭಿರೇವಾಸ್ಯ ಶುಚಗ್‌ಂ ಶಮಯತಿ ಯೋ ವಾ ಅಗ್ನಿಂ ಚಿತಂ ಪ್ರಥಮಃ ಪಶು |; 
ರೆಧಕ್ರಾಮತೀಶ್ವರೋ ವೈ ತಗ್‌ಂ ಶುಚಾ ಪ್ರದಹೋ ಮಂಡೂಕೇನ ವಿ ಕರ್‌ಷತ್ಯೇಷ ವೈ |" 
ಚ ಪಶೂನಾಮನುಪಜೀವನೀಯೋ ನವಾ ಏಷ ಗ್ರಾಮ್ಯೇಷು ಪಶುಷು ಹಿತೋ ನಾsರಣ್ಯೇಷು 
ತಮೇವ ಶುಚಾರ್ಪಯತ್ಯಪ್ಪಾಭಿರ್ವಿಕೆರ್‌ಷೆಕರ್‌ಷತಿ(೧೬)ಅಷ್ಟಾಕ್ಷರಾ]ತೃಷ್ಟಾಕ್ಷರಾ ಗಾಯತ್ರೀ 
ಗಾಯತ್ರೋಣಗ್ನಿರ್ಯಾವಾನೇವಾಗ್ದಿಸ್ತಸ್ತ ಶುಚಗ್‌ಂ ಶಮಯತಿ ಪಾವಕವತೀಭಿರನ್ನಂ ವೈ |; 


| ಟ | 
ಪಾವಕೋಇನ್ನೇನೈವಾಸ್ಯ ಶುಚಗ್‌ಂ ಶಮಯತಿ ಮೃತ್ಯುರ್ವಾ ಏಷ ಯದಗ್ನಿರ್ಬ್ರಹ್ಮಣ 


OR RR RR [70 0) (0 [7]_7 


4/64 
WY WW WY ೪೫1 WW 1) [0 [) WY WY 


I | | I 
ಏತದ್ರೂಪಂ ಯತ್ಛೃಷ್ಣಾಜಿನಂ ಕಾರ್ಷೀ ಉಪಾನಹಾವುಪ ಮುಂಚತೇ ಬ್ರಹ್ಮಣೈವ 


ದ I I I 
ಮೃತ್ಯೋರಂತರ್ಧತ್ತೆ sಂತಮಣ್ಯತ್ಯೋರ್ಧತ್ತೆ. €s0ತರನ್ನಾದ್ಯಾದಿತ್ಯಾಹುರನ್ಯಾಮುಪ ಮುಂಚತೇ |W) 


KI) 


[1 | | ) 
| *ನ್ಯಾನ್ನಾಂತ[ಅಂತಃ(೧೭)ಏವ]ರೇವ ಮೃತ್ಯೋರ್ಧತ್ತೇಇವಾನ್ನಾದ್ಯಗ್‌ಂ ರುಂಧೇ ನಮಸ್ತೇ | 


I | || 
| ಹರಸೇ ಶೋಚಿಷ ಇತ್ಯಾಹ ನಮಸ್ಕೃತ್ಯ ಹಿ ವಸೀಯಾಗ್‌ಂಸಮುಪಚರಂತ್ಯನ್ಯಂ ತೇ 


ಅಸ್ಮತ್ತಪಂತು ಹೇತಯ ಇತ್ಯಾಹ ಯಮೇವ ದ್ವೇಷ್ಟಿ ತಮಸ್ಯ ಶುಚಾಂರ್ಪಯತಿ ಪಾವಕೋ 


I 
, ಅಸ್ಮಭ್ಯಗ್‌ಂ ಶಿವೋ ಭವೇತ್ಯಾಹಾನ್ನಂ ವೈ ಪಾವಕೋಂನ್ನಮೇವಾವ ರುಂಧೇ ದ್ವಾಭ್ಯಾಮಧಿ | 


| | I 

ಕ್ರಾಮತಿ ಪ್ರತಿಷ್ಠಿತ್ಯಾ ಅಪಸ್ಯವತೀಭ್ಯಾಗ್‌ಂ ಶಾಂತ್ಯೈ ॥ ೧೮ ॥ 
1 

ಶುಗ್ವೇತಸೋಂಪಾಮಷ್ಟಾಭಿರ್ವಿಕರ್‌ಷತಿ ನಾಂತರೇಕಾನ್ನ ಪಂಚಾಶಚ್ಚ 140 


| 
ನೃಷದೇ ವಡಿತಿ ವ್ಯಾಘಾರಯತಿ ಪಂಕ್ರ್ಯಾಂ5ಹುತ್ಯಾ ಯಜ್ಞಮುಖಮಾರಭತೇಂಕ್ಷ 


1] I | I I | 
ವ್ಯಾಘಾರಯತಿ ತಸ್ಮಾದಕ್ಷ್ಮಯಾ ಪಶವೋಇಜ್ಹಾನಿ ಪ್ರ ಹರಂತಿ ದ್ವಷ 


I 
} ರ್ಯಾದ್ಯಾತಯಾಮಾಸ್ಯ ವಷಟ್ಕಾರಸ್ಸಾ $ದ್ಯನ್ನ 


WY] 1 | | 
| ಹನ್ಯರ್ವಡಿತ್ಕಾಹ ಪರೋಕ್ಸಮೇವ ವಷಟ್ಕರೋತಿ ನಾಸ್ಯ ಯಾತಯಾಮಾ ವಷಟ್ಕಾರೋ | 


I | 
| ಭವತಿ ನ ಯಜ್ಞ] ಗ್‌ಂ ರಕ್ಷಾಗ್‌ಂಸಿ ಘ್ನಂತಿ ಹುತಾದೋ ವಾ ಅನ್ಯೇ ದೇವಾ [ದೇವಾಃ(೧೯) 


ದ | | 
ಅಹುತಾದೋಪನ್ಯೇ] ಅಹುತಾದೋಇನ್ಯೇ ತಾನಗ್ನಿಚಿದೇವೋಭಯಾನ್ಫೀಣಾತಿ ಯೇ ದೇವಾ 


| | || 
| ದೇವಾನಾಮಿತಿ ದಧ್ನಾ ಮಧುಮಿಶ್ರೇಣಾವೋಕ್ತತಿ ಹುತಾದಶ್ಟೆ ಅವ ದೇವಾನಹುತಾದಶ್ವ Ww 


I | [ | 
ಯಜಮಾನಃ ಪ್ರೀಣಾತಿ ತೇ ಯಜಮಾನಂ ಪ್ರೀಣಂತಿ ದಧೈವ ಹುತಾದಃ ಪ್ರೀಣಾತಿ ಮಧುಷಾ 


WU (0 (0 SW WW WY 


11 I I 
-5ಹುತಾದೋ ಗ್ರಾಮ್ಯಂ ವಾ ಏತದನ್ನಂ ಯದ್ದಧ್ಯಾರಣ್ಯಂ ಮಧು ಯದ್ದಧ್ನಾ ಮಧು 


I I | 
ಮಿಶ್ರೇಣಾವೋಕ್ಷ; ತ್ಯುಭಯಸ್ಯಾವರುದ್ಧೆ 34 ಗ್ರುಮುಷ್ಟಿನಾವೋಕ್ಷತಿ ಪ್ರಾಜಾಪತ್ಯೋ[..ಪತ್ಯಃ 


I I | || 

| (೨೦)]ವೈ ಗ್ರುಮುಷ್ಟಿಸ್ಸಯೋನಿತ್ವಾಯ ದ್ವಾಭ್ಯಾಂ ಪ್ರತಿಷ್ಠಿತ್ಯಾ ಅನುಪರಿಚಾರಮವೋಕ್ಷತ್ಯ 
I || | 1 

ಪರಿವರ್ಗಮೇವೈನಾನ್ರೀಣಾತಿ ವಿವಾ ಏಷ ಪ್ರಾಣೈಃ ಪ್ರಜಯಾ ಪಶುಭಿರ್‌ ಖಯಧ್ಯತೇ 
I I | | | | 

1, ಯೋಣಗ್ನಿಂ ಚಿನ್ಹನ್ನ| ಕ್ರಾಮತಿ ಪ್ರಾಣದಾ ಅಪಾನದಾ ಇತ್ಯಾಹ ಪ್ರಾಣಾನೇವಾಂತತ್ಮನ್ಛತ್ತೆ 


| 
ವರ್ಚೋದಾ ವರಿವೋದಾ ಇತ್ಯಾಹ ಪ್ರಜಾ ವೈ ವರ್ಚಃ ಪಶವೋ ವರಿವಃ ಪ್ರಜಾಮೇವ 


I | 1 [| 
ಪಶೂನಾತ್ಮನ್ನತ್ತ ಇಂದ್ರೋ ವೃತ್ರಮಹನ್ತಂ ವೃತ್ರೋ [ವೃತ್ತಃ(೨೧)) ಹತಷ್ಟೋಡಶಭಿ |, 


) | | 
ರ್ಭೋಗೈರಸಿನಾಥ್ಸ ಏತಾಮಗ್ಗಯೇತನೀಕವತ ಆಹುತಿಮಪಶ್ವತ್ತಾಮಜುಹೋತ್ತಸ್ಕಾಗ್ನಿರ 


' [ 1 
ನೀಕವಾನ್ಸೋನ ಭಾಗಧೇಯೇನ ಪ್ರೀತಷ್ಟೋಡಶಧಾ ವೃತ್ತಸ್ಯ ಭೋಗಾನಪ್ಯದಹ | 


ಡೆ | | I | 
ದ್ವೈಶ್ವಕರ್ಮಣೇನ ಪಾಪ್ಮನೋ ನಿರಮುಚ್ಯತ ಯದಗ್ನಯೇಇನೀಕವತ ಆಹುತಿಂ ಜುಹೋತ್ಯ 


| I | | 
ಗ್ಲಿರೇವಾಸ್ಕಾನೀಕವಾನ್ಸೈ ವನ ಭಾಗಧೇಯೇನ ಪ್ರೀತಃ ಪಾಪ್ಮಾನಮಪಿ ದಹತಿ ವೈಶ್ವಕರ್ಮಣೇನ | 


| 
ಪಾಪ್ಮನೋ ನಿರ್ಮುಚ್ಯತೇ ಯಂ ಕಾಮಯೇತ ಚಿರಂ ಪಾಪ್ಮನೋ[ಪಾಪ್ಮನಃ(೨೨)] 


| | | 
1॥| ನಿರ್ಮುಚ್ಯೇತೇ್ಯೇಕೈಕಂ ತಸ್ಯ ಜುಹುಯಾಚ್ಚಿರಮೇವ ಪಾಪ್ಮನೋ ನಿರ್ಮುಚ್ಯತ್ರೇ ಯಂ 


Wy | I I | 
“| ಕಾಮಯೇತ ತಾಜಕ್ಟಾಪ್ಮನೋ ನಿರ್ಮುಚ್ಯೇತೇತಿ ಸರ್ವಾಣಿ ತಸ್ಯಾನುದ್ರುತ್ಯ ಜುಹುಯಾ 


| || | 
| ತ್ತಾಜಗೇವ ಪಾಪ್ಮನೋ ನಿರ್ಮುಚ್ಯತೇಂಥೋ ಖಲು ನಾನೈವ ಸೂಕ್ತಾಭ್ಯಾಂ ಜುಹೋತಿ 
WW | 
| ನಾನೈವ ಸೂಕ್ತಯೋರ್ವೀರ್ಯಂ ದಧಾತ್ಯಥೋ ಪ್ರತಿಷ್ಠಿತ್ಯೈ ॥ ೨೩ ॥ 


WV WW YW WY WY WY OW YW Ww 


1 


ದೇವಾಃ ಪ್ರಾಜಾಪತ್ಯೋ ವೃತ್ತಶ್ಚಿರಂ ಪಾಪ್ಮನಶ್ಚತ್ವಾಂಗ್‌ಂಶಚ್ಚ ॥ 5 ॥ 

ಉದೇನಮುತ್ತರಾಂ ನಯೇತಿ ಸಮಿಧ ಆ ದಧಾತಿ ಯಥಾ ಜನಂ ಯತೇಇವಸಂ ಕರೋತಿ 
ತಾದೃಗೇವ ತತ್ತಿಸ್ರ ಆ ದಧಾತಿ ತ್ರಿವೃದ್ವಾ ಅಗ್ನಿರ್ಯಾವಾನೇವಾಗ್ದಿಸ್ತಸ್ಕೈ ಭಾಗಧೇಯಂ 
ಕರೋತ್ಯೌದುಂಬರೀರ್ಭವಂತ್ಯೂರ್ಗ್ವಾ ಉದುಂಬರ ಊರ್ಜಮೇವಾಸ್ಮಾ ಅಪಿ ದಧಾತ್ಯುದು 
ತ್ವಾ ವಿಶ್ವೇ ದೇವಾ ಇತ್ಯಾಹ ಪ್ರಾಣಾ ವೈ ವಿಶ್ವೇ ದೇವಾಃ ಪ್ರಾಣೈ[ಪ್ರಾಣೆ (೨೪)ಏವ] 
ರೇವೈನಮುದ್ಯಚ್ಛತೇಂಗ್ನೇ ಭರಂತು ಚಿತ್ತಿಭಿರಿತ್ಯಾಹ ಯಸ್ಮಾ ಏವೈನಂ ಚಿತ್ತಾಯೋ 
ದೃಚ್ಛತೇ ತೇನೈವೈನಗ್‌ಂ ಸಮರ್ಧಯತಿ ಪಂಚ ದಿಶೋ ದೈವೀರ್ಯಜ್ಞಮವಂತು ದೇವೀರಿ 
ತ್ಯಾಹ ದಿಶೋ ಹ್ಯೇಷೋನು ಪ್ರಚ್ಯವತೇಂಪಾಮತಿಂ ದುರ್ಮತಿಂ ಬಾಧಮಾನಾ ಇತ್ಯಾಹ 
ರಕ್ಷೆ ಸಾಮಪಹತ್ಯೈ ರಾಯಸ್ಟೋಷೇ ಯಜ್ಞಪತಿಮಾಭಜಂತೀರಿತ್ಯಾಹ ಪಶವೋ ವೈ ರಾಯ 
ಸ್ಟೋಷಃ [(೨೫)] ಪಶೂನೇವಾವ ರುಂಧೇ ಷಡ್ಕಿರ್‌, ಹರತಿ ಷಡ್ವಾ ಯತವ ಯತುಭಿರೇವೈ 


| | I | 
ನಗ್‌ಂ ಹರತಿ ದ್ವೇ ಪಂಗೃಹ್ಯವತೀ ಭವತೋ ರಕ್ಷಸಾಮಪಹತ್ವೈ ಸೂರ್ಯರಶ್ಮಿರ್‌ ಹರಿಕೇಶಃ 


| || I I 
ಪುರಸ್ತಾದಿತ್ಯಾಹ ಪ್ರಸೂತ್ಯೈ ತತಃ ಪಾವಕಾ ಆಶಿಷೋ ನೋ ಜುಷಂತಾಮಿತ್ಯಾಹಾನ್ನಂ ವೈ 


| | | | 
ಪಾವಕೋಂನ್ನಮೇವಾವ ರುಂಧೇ ದೇವಾಸುರಾಸ್ಸಂಯತ್ತಾ ಆಸನ್ತೇ ದೇವಾ ಏತದಪ್ರತಿರಥ 
1 | | 
ಮಪಶ್ಯನ್ವೇನ ವೈ ತೇ ಪ್ರ!ಪ್ರತಿ(೨೬)ಅಸುರಾ1ತ್ಯಸುರಾನಜಯನ್ತದಪ್ರತಿರಥಸ್ಯಾಪ್ರತಿರಥತ್ವಂ 
[| || 1 
ಯದಪ್ಪತಿರಥಂ ದ್ವಿತೀಯೋ ಹೋತಾನ್ವಾಹಾಪ್ರತ್ಯೇವ ತೇನ ಯಜಮಾನೋ ಭ್ರಾತ್ಮವ್ಯಾ 


| | I 11 
ಇಯತ್ಯಥೋ ಅನಭಿಜಿತಮೇವಾಭಿ ಜಯತಿ ದಶರ್ಚಂ ಭವತಿ ದಶಾಕ್ಷರಾ ವಿರಾಡ್ವಿರಾಜೇಮೌ 


| || 1 
ಲೋಕಿ ವಿಧೃತಾವನಯೋರ್ಲೋಕಯೋರ್ವಿಧೃತ್ಯಾ ಅಥೋ ದಶಾಕ್ಷರಾ ವಿರಾಡನ್ನಂ 
| 1 | | || 
ವಿರಾಡ್ವಿರಾಜ್ಯೇವಾನ್ನಾದ್ಯೇ ಪ್ರತಿ ತಿಷ್ಠತ್ಯಸದಿವ ವಾ ಅಂತರಿಕ್ಷ; ಮಂತರಿಕ್ಷ ಮಿವಾ ಇ5ಗ್ನೀಧ್ರ 
|| | ಟ 1 | 
ಮಾಗ್ನೀಧ್ರೇ[ಆಗ್ನೀಧ್ರೇ(೨೭)ಅಶ್ಮಾನಂ]ಶ್ಮಾನನ್ನಿದಧಾತಿ ಸತ್ತ್ವಾಯ ದ್ವಾಭ್ಯಾಂ ಪ್ರತಿಷ್ಠಿತ್ಯೈ 
[ [| | | | 
ವಿಮಾನ ಏಷ ದಿವೋ ಮಧ್ಯ ಆಸ್ತ ಇತ್ಯಾಹ ವ್ಯೇವೈತಯಾ ಮಿಮೀತೇ ಮಧ್ಯೇ ದಿವೋ 


I | | 
ನಿಹಿತಃ ಪೃಶ್ವಿರಶ್ಮೇತ್ಯಾಹಾನ್ನಂ ವೈ ಪೃಶ್ವ್ಯನ್ನಮೇವಾವ ರುಂಧೇ ಚತಸೃಭಿರಾ ಪುಚ್ಛಾದೇತಿ 


| | | 
ಚತ್ವಾರಿ ಛಂದಾಗ್‌ಂಸಿ ಛಂದೋಭಿರೇವೇಂದ್ರಂ ವಿಶ್ವಾ ಅವೀವೃಧನ್ನಿತ್ಯಾಹ ವೃದ್ಧಿ ಮೇವೋ 


ಪಾವರ್ತತೇ ವಾಚಾನಾಗ್‌ಂ ಸತ್ಪತಿಂ ಪತಿ[ಪತಿಮ್‌(೨೮)ಇತ್ಯಾಹ1ಮಿತ್ಯಾಹಾನ್ನಂ ವೈ 
ವಾಜೋನ್ನಮೇವಾವ ರುಂಧೇ ಸುಮ್ನಹೂರ್ಯಜ್ಞೋ ದೇವಾಗ್‌ಂ ಆ ಚ ವಕ್ಷದಿತ್ಯಾಹ 
ಪ್ರಜಾ ವೈ ಪಶವಸ್ಸುನ್ನಂ ಪ್ರಜಾಮೇವ ಪಶೂನಾ 
ದೇವಾಗ್‌ಂ ಆಚ ವಕ್ಚದಿತ್ಯಾಹ ಸ್ವಗಾಕೃತ್ತ್ಯೈ ವಾಜಸ್ಯ ಮಾ ಪ್ರಸವೇನೋದ್ಭಾಭೇಣೋದಗ್ರ 
ಭೀದಿತ್ಯಾಹಾಸೌ ವಾ ಆದಿತ್ಯ ಉದ್ಯನ್ನುದ್ಧಾಭ ಏಷ ನಿಮ್ರೋಚನ್ನಿಗ್ರಾಭೋ 
ಬ್ರಹ್ಮಣೈವಾಂಂತ್ಮಾನಮುದ್ಗ ಹ್ಞಾತಿ ಬ್ರಹ್ಮಣಾ ಭ್ರಾತೃವ್ಯಂ ನಿ ಗೃಹ್ಣಾ ತಿ॥೨೯॥ 
ಪ್ರಾಣ್ಯಃ ಪೋಷೋಪಪ್ರತ್ಯಾಗ್ನೀದ್ರೇ ಪತಿಮೇಷ ದಶ ಚ ॥ 6॥ 

ಪ್ರಾಚೀಮನು ಪ್ರದಿಶಂ ಪ್ರೇಹಿ ವಿದ್ವಾನಿತ್ಯಾಹ ದೇವಲೋಕಮೇವೈತಯೋಪಾವರ್ತತೇ | 

ಕ್ರಮಧ್ವಮಗ್ನಿನಾ ನಾಕಮಿತ್ಕಾಹೇಮಾನೇವೈತಯಾ ಲೋಕಾನ್ಯಮತೇ ಪೃಥಿವ್ಯಾ ಅಹಮು | 


ಂತರಿಕ್ಷಮಾತರುಹಮಿತ್ಕಾಹೇಮಾನೇವೈತಯಾ ಲೋಕಾನ್ಪ್ಯಮಾರೋಹತಿ ಸುವರ್ಯಂತೋ 


T | I | WW 
ನಾಪೇಕ್ವ ಂತ ಇತ್ಯಾಹ ಸುವರ್ಗಮೇವೈತಯಾ ಲೋಕಮೇತ್ಯಗ್ತೇ ಪ್ರೇಹಿ [(೩೦)ಪ್ರಥಮೋ॥ | 


ಪ್ರಥಮೋ ದೇವಯತಾಮಿತ್ಯಾಹೋಭಯೇಷ್ಟೇವೈತಯಾ ದೇವಮನುಷ್ಯೇಷು ಚಕ್ಸು ರ್ದಧಾತಿ 
ಪಂಚಭಿರಧಿ ಕ್ರಾಮತಿ ಪಾಂಕ್ತೋ ಯಜ್ಞೋ ಯಾವಾನೇವ ಯಜ್ಞಸ್ತೇನ ಸಹ ಸುವರ್ಗ 
ಶ್ಲೋಕಮೇತಿ ನಕ್ಟೋಷಾಸೇತಿ ಪುರೋಜನುವಾಕ್ಯಾಮನ್ವಾಹ ಪ್ರತ್ಯಾ ಅಗ್ನೇ ಸಹಸ್ರಾಕ್ಷೇತ್ಯಾಹ 
ತಸ್ಮೈ ತೇ ವಿಧೇಮ ವಾಚಾಯ ಸ್ವಾಹೇತ್ಯಾ 


1 I 
ಸಾಹಸ್ರಃ ಪ್ರಜಾಪತಿಃ ನ ಪ್ರೈ 


ಹಾನ್ನಂ ವೈ ವಾಜೋಇನ್ನಮೆ ಮೇವಾವ[(೩೧)ರುಂಧೇ]ರುಂಧೇ ದಧ್ನಃ ಪೂರ್ಣಾಮೌದುಂಬರೀಗ್‌ಂ 
ಸ್ವಯಮಾತೃಣ್ಣಾಯಾಂ ಇತತ ದಧ್ಯೂರ್ಗುದುಂಬರೋಜಸೌ ಸ್ವಯಮಾತೃ 
ಣ್ಲಾಂಮುಷ್ಯಾಮೇವೋರ್ಜಂ ದಧಾತಿ ತಸ್ಮಾದಮುತೋ5ರ್ವಾಚೀಮೂರ್ಜಮುಪ 
ಜೀವಾಮಸ್ತಿಸೃಭಿಸ್ಸಾದಯತಿ ತ್ರಿವೃದ್ವಾ ಆಗ್ನಿರ್ಯಾವಾನೇವಾಗ್ದಿಸ್ತಂ ಪ್ರತಿಷ್ಠಾಂ ಗಮಯತಿ 
ಪ್ರೇದ್ಧೋ ಅಗ್ನೇ ದೀದಿಹಿ ಪರೋ ನ ಇತ್ಯೌದುಂಬರೀಮಾ ದಧಾತ್ಯೇಷಾ ವೈ ಸೂರ್ಮಿೀ 
ಕರ್ಣಕಾವತ್ಯೇತಯಾ ಹ ಸ್ಮ [ಸ್ಕ(೩೨)] ವೈ ದೇವಾ ಅಸುರಾಣಾಗ್‌ಂ ಶತತರ್‌ಹಾಗ್‌ 
ಸ್ಪೃಗ್‌ಂಹಂತಿ ಯದೇತಯಾ ಸಮಿಧಮಾಧಧಾತಿ ವಜ್ರಮೇವೈತಚ್ಛತಫ್ಲೀಂ ಯಜಮಾನೋ 
ಭ್ರಾತ್ಮವ್ಯಾಯ ಪ್ರ ಪ್ರ ಹರತಿ ಸ್ಮೃತ್ಯಾ ಅಛಂಬಟ್ಕಾರಂ ವಿಧೇಮ ತೇ ಪರಮೇ ಜನ್ಮನ್ನ ಗ್ಗ ಇತಿ 
ವೈಕಂಕತೀಮಾ ದಧಾತಿ ಭಾ ಏವಾವ ರುಂಧೇ ತಾಗ್‌ಂ ಸವಿತುರ್ವರೇಣ್ಯಸ್ಯ ಚಿತ್ರಾಮಿತಿ 
ಶಮೀಮಯೀಗ್‌ಂ ಶಾಂತ್ಯಾ ಅಗ್ನಿರ್ವಾ ಹ ವಾ ಅಗ್ನಿಚಿತಂ ದುಹೇಗ್ನಿಚಿದ್ವಾಗ್ಗಿಂ ದುಹೇ 0) 


 ತಾಗ್‌ಂ[ತಾಮ್‌(೩೩)ಸವಿತುಃ] ಸವಿತುರ್ವರೇಣ್ಯಸ್ಯ ಚಿತ್ರಾಮಿತ್ಯಾಹೈಷ ವಾ ಅಗ್ನೇರ್ಧೋಹ 


ORR RRR RR) 


ಸಮಸ್ಯ ಣ್ಯ:ಬವ: ಕ್ರಾಯಸೊೋಂಪ್ರೇಶ್ರೇನಲಹಾಸ್ಟೈನನ್‌ರುಸ ಯಹೇಲಯದ್ರೇತಯಾ 
ಮ ೊ ೊ ೊೋ ಇವ | 
ಪ್ರಜಾಪತಲ ಪ್ರಾಸ ಕಪ್ರಜಾದಕೆಂ/ಪ್ರೊಾಪ್ರೈಸ ಮ್ಯೂನಯಯು ಜಾಹೋತಿ (1 
ನಿದಾಯತ ಸ:ಿಶೊಂನುಪ್ರಪಿಶ್ವಜ್ಞಕ್ರಸಸಹಾ:ದಿಶೋ ಧ್ಯಾಯೇಡ್ನಿಗೃಷ್ಣವಿಷ್ಯಸವುವ [ಟಿ 
ರುಸಿಫೇ ಹಣ್ಣ್ಯಾಪುರಸುಜ್ನಾಹೋತಡ್ವೇಸೆೋಪುಷ್ತಾತ್ಮರುಸ್ತೈವ್ವಾಸ್ಕಾನಾರಪ್ರಯ್ಯಾಯ | 


ಸ್ಲಂವೃಹ್ಪನೋಸಿಘಣ್ಯಶ್ವಾನಕಸ್ತಸ್ಷಾಗಾಗ್ಲಾತ್‌ಢಗಿಬವಗಡೇವ ವ್ರೈಜಸನರಮವ:ಮಾಧೇ |, 
ಪ್ರತಿಷ್ಠಿತ ರಾಷ್ಟ್ರಂ ೈಸಸತ್ಸಾಸರೊ ವ್ರಿಜ್ಯುಕುತೋ ಮೈಶನ್ಯನರಗ್‌ಂ:ಡುತ್ತಾ ನರು | 
ಸ್ರಾಹೋತಿದರಾಷ್ಟ್ರಿಂಖದ ವಿಶ್ರಮನು ನಬಧಾಪ್ರೊಭೆಣೃಪ್ವಾವರಸ್ಯಾವಶ್ರವಯನ್ನು |" 
ಪಾಹಾಂಸ್ಯುಂಯಾದ್ರತಾಗ್ಯಾಹೋತಿ ತನ್ಮಪಷವೀವಿಶಮತಿ ದತಿ-ಮಾರುವಾಸಭನೂತ 


i | +; i 
ತನ ಭವೂತಿಸಸಪುರ್ಷಣು-ವೈ:ವವಡುತೋಭಗಾಶ್ರಗವಪ ಹಿಶನುವ್ನದಸುಧಲ್ಮಸಣೇವ | 


K 1 [ | [ [ | \ | I | 1 
ಗಣಮ್ಹನುದ್ರುಶ್ಯ ಯುಹ್ನೋತಿವಿಪಮೇಭಾಸ್ಕಾಅನ್ನುವಕ್ಕಾವನ್ನಂ ಕರೋತಿ ಗರು ; 


ಅಗ್ನೇ ಪ್ರೇಷ್ಯವ ಸ್ಮ ದುಹೇ ತಾಂ ಪ್ರಜಾಪತೇಸ್ಸಾಕ್ಟಾನ್ಮನುಷ್ಯವಿಶಮೇಕವಿಗ್‌ಂಶತಿಶ್ಚ ॥ 7 ॥ 

ವಸೋರ್ಧಾರಾಂ ಜುಹೋತಿ ವಸೋರ್ಮೇ ಧಾರಾಂಸ ಸದಿತಿ ವಾ ಏಷಾ ಹೂಯತೇ 
ಫೃತಸ್ಯ ವಾ ಏನಮೇಷಾ ಧಾರಾಂಮುಷ್ಠಿಶ್ಲೋಕೇ ಪಿನ್ವಮಾನೋಪ ತಿಷ್ಠತ ಆಜ್ಯೇನ 
| ಜುಹೋತಿ ತೇಜೋ ವಾ ಆಜ್ಯಂ ತೇಜೋ ವಸೋರ್ಧಾರಾ ತೇಜಸೈವಾಸ್ಕ್ರೈ ತೇಜೋತವ 
ರುಂಧೇಂಥೋ ಕಾಮಾ ವೈ ವಸೋರ್ಧಾರಾ ಕಾಮಾನೇವಾವ ರುಂಧೇ ಯಂ ಕಾಮಯೇತ 
ಪ್ರಾಣಾನಸ್ಯಾನ್ನಾದ್ಯಂ ವಿ[(೩೭) ಛಿಂದ್ಯಾಮ್‌]ಚ್ಛಿಂದ್ಯಾಮಿತಿ ವಿಗ್ರಾಹಂ ತಸ್ಯ ಜುಹುಯಾ 
ತ್ರಾಣಾನೇವಾಸ್ಕಾನ್ನಾದ್ಯಂ ವಿ ಚ್ಛಿನತ್ತಿ ಯಂ ಕಾಮಯೇತ ಪ್ರಾಣಾನಸ್ಯಾನ್ನಾದ್ಯಗ್‌ಂ ಸಂತನು 
ಯಾಮಿತಿ ಸಂತತಾಂ ತಸ್ಯ ಜುಹುಯಾತ್ಪಾಣಾನೇವಾಸ್ಯಾನ್ನಾದ್ಯಗ್‌ಂ ಸಂತನೋತಿ ದ್ವಾದಶ 
ದ್ವಾಡಶಾನಿ ಜುಹೋತಿ ದ್ವಾದಶ ಮಾಸಾಃ ಸಂವಥ್ಸರಸ್ನಂವಥ್ಗರೇಣೈವಾಸ್ಮಾಅನ್ನಮವ 
ರುಂಧೇಂನ್ನಂ ಚ ಮೇತಕ್ಸುಚ್ಚ ಮ ಇತ್ಯಾಹೈತದ್ವಾ [ವೈ(೩೮)] ಅನ್ನಸ್ಯ ರೂಪಗ್‌ಂ 
ರೂಪೆ ಪೇಣೈವಾನ್ನಮವರುಂಧೇಕಸ್ದಿಶ್ಚ ಮ ಆಪಶ್ಚ ಮ ಇತ್ಯಾ ಿಹೈಷಾ ವಾ ಅನ್ನಸ್ತ ಯೋನಿ 
ಸ್ಲತೋನ್ವೇವಾನ್ನಮವ ರುಂಥೇಧೇೇಂದ್ರಾಣಿ ಜುಹೋತಿ ದೇವತಾ ಏವಾವ ರುಂಧೇ 
41] ಯತ್ನರ್ಪೇಷಾಮರ್ಧಮಿಂದ್ರಃ ಪ್ರತಿ ತಸ್ಮಾದಿಂದ್ರೋ ದೇವತಾನಾಂ ಭೂಯಿಷ್ಯಭಾಕ್ತಮ 


ತ್‌ 


| I 
ಇಂದ್ರಮುತ್ತ ರಮಾಹೇಂದ್ರಿಯಮೇ ವಾಸ್ಮಿನ್ನುಪ ಪರಿಷ್ಟಾ ಿದ್ದಧಾತಿ ಯಜ್ಞಾ ಪ್ಲಿಯುಧಾನಿ ಜುಹೋತಿ 


ಯಜ್ಞೋ ೇ [ಯಜ್ಞಃ(೩೯)]ವೈ ಯ ಜ್ಞಾಯುಧಾನಿ ಯಜ್ಞ ಸ್ಥಮೇವಾವ ರುಂಛೇಂಥೋ ಏತದ್ವೈ 


| 
ಯಜ್ಞಸ್ಯ ರೂಪಗ್‌ಂ ರೂಪೆ ಣೈ ವ ಯಜ್ಞಮ ವರುಂಧೇಂವಭೃಥಶ್ಚ ಮೇಸ್ತ ಗಾಕಾರಶ್ಚ ಮ 


ಇತ್ಯಾಹ ಸ್ವಗಾಕೃತ್ಯಾ ಆಗ್ಗಿತ್ಚ ಮೇ ಘರ್ಮಶ್ಚ ಮ ಇತ್ಯಾಹೈತದ್ದೆ $ ಬ್ರಹ್ಮವರ್ಚಸಸ್ಯ 


ರೂಪಗ್‌ಂ ರೂಪೇಣೈವ ಬ್ರಹ್ಮವರ್ಚಸಮವ ರುಂಧ ಯಕ್ಸ ಮೇ ಸಾಮ ಚ ಮ ಇತ್ಯಾಹೈ 


[ಆಹ(೪೦)ಏತತ್‌]ತದ್ವೈ 


| 
ಛಂದಸಾಗ್‌ಂ ರೂಪಗ್‌ಂ ರೂಪೇಣೈವ ಛಂದಾಗ್‌ಂಸ್ಕವ ರುಂಧೇ 


I 
ಗರ್ಭಾಶ್ಚ ಮೇ ವಥ್ಸಾಶ್ಚ ಮ ಇತ್ಯಾಹೈತದ್ವೈ ಪಶೂನಾಗ್‌ಂ ರೂಪಗ್‌ಂ ರೂಪೇಣೈವ 


| 
ಪಶೂನವ ರುಂಧೇ ಕಲ್ಪಾಇ್ಹಹೋತ್ಕಕ್ಕ್ಸ್‌ಪ್ತಸ್ಯ ಕ್ಲ್‌ಪ್ರ್ಯೈ ಯುಗ್ಮದಯುಜೇ ಜುಹೋತಿ 


|| 
ಮಿಥುನತ್ವಾ ಯೋತ್ತ ರಾವತೀ ಭವತೋಂಳಭಿಕ್ರಾಂತ್ಕಾ 


| 
ಏಕಾ ಚ ಮೇ ತಿಸ್ರಶ್ಚ ಮ ಇತ್ಯಾಹ 


ದೇವಛಂದಸಂ ವಾ ಏಕಾ ಚ ತಿಸ್ಪಶೆ [(೪೧)ಮನುಷ್ಯಭಂದಸಂ] ಮನುಷ್ಯಭಂದಸಂ ಚತಸ್ತ 
ಶ್ಚಾಷ್ಟೌ ಚ ದೇವಛಂದಸಂ ಚೈವ ಮನುಷ್ಯಭಂದಸಂ ಚಾವ ರುಂಧ ಆ ತ್ರಯಸ್ವ್ರಿಗ್‌ಂಶತೋ 
I I | | 
ಜುಹೋತಿ ತ್ರಯಸ್ತ್ರಿಗ್‌ಂಶದ್ವೈ ದೇವತಾ ದೇವತಾ ಏವಾವರುಂಧ ಆಂಪ್ಟಾಚಿತ್ವಾರಿಗ್‌ಂಶತೋ 
| I 
ಜುಹೋತ್ಯಷ್ಟಾಚತ್ವಾರಿಗ್‌ಂಶದಕೆ ರಾ ಜಗತೀ ಜಾಗತಾಃ ಪಶವೋ ಜಗತ್ಯೈವಾಸ್ಮೈ ಪಶೂ 
1 
ನಪ ರುಂಧೇ ವಾಜಶ್ಚ ಪ್ರಸವಶ್ಚೇತಿ ದ್ವಾದಶಂ ಜುಹೋತಿ ದ್ವಾದಶ ಮಾಸಾಸ್ಥಂವಥ್ಸರ 


[ 
ಸ್ಲಂವಥ್ಸರ ಏವ ಪ್ರತಿ ತಿಷ್ಠತಿ ॥ ೪೨॥ 


[ 
ಎ ವೈ ಯಜ್ಞಸ್ಸಾಮ ಚ ಮ ಇತ್ಯಾಹ ಚ ತಿಸ್ಪಶ್ಚೈಕಾನ್ನ ಪಂಚಾಶಚ್ಚ 180 


I 
ಅಗ್ನಿರ್ದೇವೇಭ್ಯೋತಪಾಕ್ರಾಮದ್ಗಾ ಫಗಥೇಯಮಿಚ್ಛಮಾನಸ್ತಂ ದೇವಾ ಅಬ್ರುವನ್ನುಪ ನ ಆ 


ಟ 
ವರ್ತಸ್ವ ಹವ್ಯನ್ನೋ ವಹೇತಿ ಸೋಬ್ರವೀದ್ವರಂ ವೃಣ್ಯೆ ಮಹ್ಯಮೇವ ವಾಜಪ್ರಸವೀಯಂ 


ಜುಹವನ್ನಿ ತಿ ತಸಾ ದಗ್ನ ಯೇ ಮಹ ಜುಹ್ವೆ ತಿ ಯದಾ ಜಪ್ರಸವೀಯಂ ಗ್ಗ 


4/72 


OOOO EEE 


ಮೀವ: ತದ್ಯಾರಧೇಯೇನ್ನಂಸಮಧರಯತ್ರಿಥೊಳ್ರಅಭಷೇಕ್ಷ; ವಾಸ್ತು ರ್ಸಭಿತುರ್ಹಶಭಿ 
ಜಜ್ಞಹೋತಿ- ಸೆಪ್ತಲದ್ರಮನ್ಯಯಸಧರಯುಸ್ನಬನಡ್ಸಪಸಲಣ)ಅರಣವ್ಯರಣೆತ್ಯಟುಭಯಾಷೂ 
ಮೆವರುದ್ದ್‌” ಫ್ರಾ 'ಅನ್ನಸ್ಯನ್ನಸ್ಯ, [ಖಹೊತ್ಯ ಸ್ನಷ್ಯಾಮ್ಯಸ್ಯಾವರುದ್ಧಾ್ಯ ಔಮುಕಜನೇಣ ಯ್ರಜೇಣ 


ಜ್ವುಹೆಸಾತ್ಕೂ ಗ ತಮಂಬದ ಸರಕಾ ಮನ್ನಮಿವ್ಪದಂ 


ಗ್ನವೆಣ್ಯ:ಬೇಬಾನಾಮೃಥಿಷಿಕ್ತೋತ್ಸಚನ್ನ ಕುಷ್ಯಾಣಾ ಶಸ್ಯೊದಗ್ಗಿ ಚಿದ್ರುರ್‌ಭತಿಸಭಾವೆಕಡ 


ಪಧುದಗಳ್ಳರಸ್ನ ನೃನ್ನಮನ್ನಮುವಸ ಖೂಹಂ ಪೈನ:ಪರೇಷಥ 'ಮುದ್ದಾಫೇದನ್ನಾ ದಾಸಿ 


WN 


| ಡುಸುವಕೆನಡಾನ್ಞಾನಿಮೀಮಸ್ರು(ಅಭಿ(ಆರಾಗಪಾನತ್ತ್ಯಕ್ರಲಯಾಪತಲತೆರ ನಹಬ್ದಡಪಸೇತ 
; ಆ ತರ ಮಾ ಾಮೃಹ್ಯ ನಾಸ ಸಾತ: ಜಾಷ್ಟೆಯ್ಯತಿ 


ಡಕ ಸನದ ತ್ರೆಥಐವಾಸ್ಟ್ರಪ್ರತ್ರೇ ಕಾಮಮನ್ನಾಧ್ಯರ ಮುಹ್ಹಾತೆಲಸಾಷ್ಟಭ್ಯತೋ 
ಯಮಕ ಾಷ್ಟನೇವಾಸಿಯರಧರವಣ್ಯನ ಎಲರ ಹಡಪ್ವಂಯತ್ನವಯತುಸ್ಟೀವ್‌ಪ್ರತಿ 
ಶಿಷ್ಟ ಭುವನಸ್ಯಪಶಕಾಶಿರಥಪಾಹೆಂಪಂಚರ್ಯಾಯತೀಕ್ಷರನಹೋತ್ರಿ ವಜ್ರೋಧಭಂರಥೊಃ 


ಸ I 
| ವಜ್ರೀಣೈವ ದಿಶೋ[ದಿಶಃ (೪೫)ಅಭಿ)*ಭಿ ಜಯತ್ಯಗ್ಗಿಟಿತಗ್‌೦ ಬಕ ಅಟುಖಿಭ್ಯನಿನ್ದೇ 


ವಾತೋಭಿ ಫನತ್ತೇಸಾತನಾನಾನ್ನಿ ಉಂನೋತ್ಯಭ್ಯವೈನಮಮುಸ್ಟಿಪೋಟ್‌ನಾತಃ ಪವತೇ 


ly | ಹ್‌ ಕ ಕ | 
| ಶೀಣಿ ಜ್ರಾಹೋತಿತ್ರಯ್ರಮೇಶಟೇಕಾ ಬಟ್ಯ ಬನ್ನ ಲೋಕಸ್ಯ ವಾತನುಷಹುದೇ 
| | | [| ಕ 
14) - 1 | ಸ 1 | ei | 
| ಧ್ಯಂಭೇಹಣ್ಣಾಲಿನಾಜಾಹ್ರೋತಿನ ಹ್ಯೇತ್ವೇಷಾಮನ್ಯಫಾತಾತಿತವಕಬ್ಟತೇ ಕಲದ 


EEE EEE 


ಪ್ತ 


CRE 


BHC VSS SVS OV 


ಓಷಧಯಸ್ಸಪ್ಪಾ ಭಿ ದಿಶೋಂನ್ಯಥಾ ದ್ವೇ ಚ॥9॥ 

ಸುವರ್ಗಾಯ ವೈ ಲೋಕಾಯ ದೇವರಥೋ ಯುಜ್ಯತೇ ಯತ್ರಾಕೂತಾಯ ಮನುಷ್ಯರಥ | 
ಏಷ ಖಲು ವೈ ದೇವರಥೋ ಯದಗ್ಗಿರಗ್ನಿಂ ಯುನಜ್ಮಿ ಶವಸಾ ಫೃತೇನೇತ್ಯಾಹ 
ಯುನಕ್ರ್ಯೇವೈನಗ್‌ಂ ಸ ಏನಂ ಯಕ್ತಸ್ಟು ವರ್ಗಂ ಲೋಕಮಭಿ ವಹತಿ ಯಥ್ಸರ್ವಾಭಿಃ 


ಗ_ 


I Il [| I 
ಪಂಚಭಿರ್ಯುಣಸ್ಚಾ ದುಕ್ತೊ ಆಸ್ಯಾಗ್ನಿಃ ಪ್ರಚ್ಯುತಸ್ಸಾ (ದಪ್ರತಿಷ್ಠಿತಾ ಆಹುತಯಸ್ಸು 5ರ 


ಪ್ರತಿಷ್ಠಿತಾಸ್ಸ್ಫೋಮಾ ಅಪ್ರತಿಷ್ಠಿತಾನ್ಯುಕ್ಥಾನಿ ತಿಸೃಭ್ಯಃ ಪ್ರಾತಸ್ಸವಸೇಇಭಿ ಮೃಶತಿ ತ್ರಿವೃ 
[ತ್ರವ್ಯತ್‌(೪೭)ವಾ!ದ್ವಾ ಆಗ್ನಿರ್ಯಾವಾನೇವಾಗ್ನಿಸ್ತಂ ಯುನಕ್ತಿ ಯಥಾಂನಸಿ ಯುಕ್ತ ಅಧೀಯತ | 
ಏವಮೇವ ತತ್ವತ್ಯಾಹುತಯಸ್ಸಿಷ್ಠಂತಿ ಪ್ರತಿ ಸ್ತೋಮಾಃ ಪ್ರತ್ಯುಕ್ಥಾನಿ ಯಜ್ಞಾಯಜ್ಞಿಯಸ್ಯ | 
ಸ್ತೋತ್ರೇ ದ್ವಾಭ್ಯಾಮಭಿ ಮೃಶತ್ರೇತಾವಾನ್‌, ವೈ ಯಜ್ಞೋ ೇ ಯಾವಾನಗ್ನಿಷ್ಟೋಮೋ 
ಭೂಮಾ ತ್ವಾ ಅಸ್ಕಾತ ಊರ್ಧ್ವಃ ಕ್ರಿಯತೇ ಯಾವಾನೇವ ಯಜ್ಞಸ್ತ ಮಂತತೋನ್ವಾ | 
ಹೋಹತಿ ದ್ವಾಭ್ಯಾಂ ಪ್ರತಿಷ್ಠಿತ್ಯಾ ಏಕಯಾಂಪ್ರಸ್ತುತಂ ಭವತ್ಯಥಾ[ಅಥ (೪೮) ಅಭಿಸಭಿ 
ಮೃಶತ್ಯುಪೈನಮುತ್ತ ರೋ ಯಜ್ಞೋ ನಮತ್ಯಥೋ ಸಂತತ್ರೈ ಪ್ರವಾ ಏಷೋತಸ್ಕ್ಮಾ | 


I 1 | I 
ಲೊ ಕಾಚ ವತೇ ಯೋಗಿಂ ಚಿನುತೇ ನ ವಾ ಏತಸಾನಿಷಕ ಆಹುತಿರವ ಕಲತೇ ಯಾಂ 
ಬು ಬರ್‌ RU _ ಶಿ ಸಕ ಕ 


| [ | | 
ವಾ ಏಷೋನಿಷ್ಟಕ ಆಹುತಿಂ ಜುಹೋತಿ ಸ್ಪವತಿ ವೈ ಸಾ ತಾಗ್‌ಂ ಸ್ಪವಂತೀಂ ಯಜೋಂನು 
| ಕ ಪ ತ Sef ತು. 5 


I | | | | 
ಪರಾ ಭವತಿ ಯಜ್ಞಂ ಯಜಮಾನೋ ಯತ್ನುನಶ್ಚಿತಿಂ ಚಿನುತ ಆಹುತೀನಾಂ ಪ್ರತಿಷ್ಠಿತ್ಯೈ 


I [ | | 1 
ಪ್ರತ್ಯಾಹುತಯಸ್ವಿಷ್ಠಂತಿ[ತಿಷ್ಠಂತಿ(೪೯)]ನ ಯಜ್ಞಃ ಪರಾ ಭವತಿ ನ ಯಜಮಾನೋಜಷ್ಟಾವುಪ 


| ಪಧಾತೃಷ್ಟಾಕ್ಷರಾ ಗಾಯತ್ರೀ ಗಾಯತ್ರೇಣೈವೈನಂ ಛಂದಸಾ ಚಿನುತೇ ಯದೇಕಾದಶ |. 
ತ್ರೈಷ್ಟುಭೇನ ಯದ್ದಾ ದಶ ಜಾಗತೇನ ಛಂದೋಭಿರೇವೈನಂ ಚಿನುತೇ ನಪಾತ್ಕೋ ವೈ | 
ನಾಮೈಷೋಣಗ್ನಿರ್ಯತ್ಪುನಶ್ಚಿತಿರ್ಯ ಏವಂ ವಿದ್ವಾನ್ಪುನಶ್ಚಿತಿಂ ಚಿನುತ ಆ ತೃತೀಯಾ 
ತ್ಲುರುಷಾದನ್ನಮತ್ತಿ ಯಥಾ ವೈ ಪುನರಾಧೇಯ ಏವಂ ಪುನಶ್ಚಿತಿಯೋಗ್ಲ್ಯಾಧೇಯೇನ ನ 
[ನ(೫೦)ಯರ್ಧ್ನೋತಿ]ರ್ಧ್ನೊತಿ ಸ ಪುನರಾಧೇಯಮಾ ಧತ್ರೆ ಯೋಗ್ಗಿಂ ಚಿತ್ವಾ ನರ್ಧ್ನೊೋತಿ 


| I 
ಸ ಪ್ರನಶ್ಚಿತಿಂ ಚಿನುತೇ ಯತ್ಪುನಶ್ಚಿತಿಂ ಚಿನುತ ಬುದ್ಧ್ಯಾ ಅಥೋ ಖಲ್ವಾಹುರ್ನ ಚೇತವ್ಯೇತಿ 


I 
ಆ 


| I 
ರುದ್ರೋ ವಾ ಏಷ ಯದಗ್ನಿರ್ಯಥಾ ವ್ಯಾಘ್ರಗ್‌ಂ ಸುಪ್ತಂ ಬೋಧಯತಿ ತಾದೃಗೇವ 


| I I I 
ತದಥೋ ಖಲ್ವಾಹುಶ್ಚೆ, ತವ್ಯೇತಿ ಯಥಾ ವಸೀಯಾಗ್‌ಂಸಂ ಭಾಗಧೇಯೇನ ಬೋಧಯತಿ 
' | I I | | 
ತಾದೃಗೇವ ತನ್ಮನುರಗ್ನಿಮಚಿನುತ ತೇನ ನಾ55ರ್ಧ್ನೋಇದ್ಸ ಏತಾಂ ಪುನಶ್ಚಿತಿಮಪಶ್ಯತ್ತಾಮ 
|| I I || 
ಚಿನುತ ತಯಾ ವೈ ಸ ಆರ್ಧ್ನೊದ್ಧತ್ಪುನಶ್ಚಿತಿಂ ಚಿನುತ ಯಧ್ಯೈ ॥ ೫೧॥ 
ತ್ರಿವೃದಥ ತಿಷ್ಮಂತ್ಯಗ್ನ್ಯಾಧೇಯೇನ ನಾಚಿನುತ ಸಪ್ತದಶ ಚ ॥ 10 ॥ 
I I 
ಛಂದಶ್ಚಿತಂ ಚಿನ್ವೀತ ಪಶುಕಾಮಃ ಪಶವೋ ವೈ ಛಂದಾಗ್‌ಂಸಿ ಪಶುಮಾನೇವ ಭವತಿ 
| | I | 
1) ಶ್ಯೇನಚಿತಂ ಚಿನ್ವೀತ ಸುವರ್ಗಕಾಮಃ ಶ್ಯೇನೋ ವೈ ವಯಸಾಂ ಪತಿಷ್ಠಃ ಶ್ಯೇನ ಏವ ಭೂತ್ವಾ 
1 [G 

ಸುವರ್ಗಂ ಲೋಕಂ ಪತತಿ ಕಜ್ಯಚಿತಣ್ಣೆನ್ನೀತ ಯಃ ಕಾಮಯೇತ ಶೀರ್‌ಷಣ್ವಾನಮುಷ್ಠಿ |" 

ಸ ಹ KE ಚವ'ವ 5 eer 
3 1 | 

| ಲ್ಲೋಕೇ ಸ್ಯಾಮಿತಿ ಶೀರ್‌ಷಣ್ವಾನೇವಾಮುಷ್ಠಿಲ್ಲೋಕೇ ಭವತ್ಯಲಜಚಿತೇಸ್ಸ್‌ ನ್ವೀತ ಚತು 


I | I I I 1 
| ಸೇತಂ ಪ್ರತಿಷ್ಠಾಕಾಮಶ್ಚತಸ್ರೋ ದಿಶೋ ದಿಕ್ಷ್ವೇವ ಪ್ರತಿ ತಿಷ್ಠತಿ ಪ್ರಉಗಚಿತ೯್ಟೆನ್ವೀತ 


RR (1) 1) [0 1) 1) [() [01 (1) [)] 


ಭ್ರಾತೃವ್ಯವಾನ್ಟ್ರೈ!ಪ್ರ(೫೨)ಏವ]ವ ಭ್ರಾತೃವ್ಯಾನ್ನುದತ ಉಭಯತಃ ಪ್ರ ಉಗಣ್ಜಿನ್ವೀತ ಯಃ | 
ಕಾಮಯೇತ ಪ್ರಜಾತಾನ್ನಾ ೃತೃವ್ಯಾನ್ನುದೇಯ ಪ್ರತಿ ಜನಿಷ್ಯಮಾಣಾನಿತಿ ಪ್ರೈವ ಜಾತಾ 
ನ್ಯಾತೃವ್ಯಾನ್ನುದತೇ ಪ್ರತಿ ಜನಿಷ್ಕಮಾಣಾನ್ರಥಚಕ್ಕಚಿತ್ಹಕ್ಟಿನ್ವೀತ ಭ್ರಾತೃವ್ಯವಾನ್‌, ವಜ್ರೋ 
ವೈ ರಥೋ ವಜ್ರಮೇವ ಭ್ರಾತೈವ್ಯೇಭ್ಯಃ ಪ್ರ ಹರತಿ ದ್ರೋಣಚಿತಕ್ಜಿನ್ವೀತಾನ್ನಕಾಮೋ 
ದ್ರೋಣೇ ವಾ ಅನ್ನಂ ಭ್ರಿಯತೇ ಸಯೋನ್ಯೇವಾನ್ನಮವ ರುಂಧೇ ಸಮೂಹ್ಯಣ್ಟೆ ನ್ವೀತ 
ಪಶುಕಾಮಃ ಪಶುಮಾನೇವ ಭವತಿ [(ಅ)ಪರಿಚಾಯ್ಯಂ] ಪರಿಚಾಯ್ಯ್ಛೆ; ನ್ವೀತ ಗ್ರಾಮಕಾಮೋ 
ಗ್ರಾಮ್ಮೇವ ಭವತಿ ಶೃಶಾನಚಿತೇಫ್ರನ್ವೀತ ಯಃ ಕಾಮಯೇತ ಪಿತೃಲೋಕ ಖುಧ್ನುಯಾಮಿತಿ 
ಪಿತೃಲೋಕ ಏವರ್ಧೋತಿ ವಿಶ್ವಾಮಿತ್ರಜಮದಗ್ನೀ ವಸಿಷ್ಠೇನಾಸ್ಪರ್ಧೇತಾಗ್‌ಂ ಸ ಏತಾ | 
ಜಮದೆಗ್ನಿರ್ವಿಹವ್ಯಾ ಅಪಶ್ಯತ್ತಾ ಉಪಾಧತ್ತ ತಾಭಿವೇ ಸ ವಸಿಷ್ಠಸ್ಯೇಂದ್ರಿಯಂ ವೀರ್ಯ 
ಮವೃಜ್ಞ, ಯದ್ವಿಹವ್ಯಾ ಉಪದಧಾತೀಂದ್ರಿಯಮೇವ ತಾಭಿರ್ವೀರ್ಯಂ ಯಜಮಾನೋ 
ಭ್ರಾತೃವ್ಯಸ್ಯ ವೃಜಕ್ಕ್ವೀ ಹೋತುರ್ಧಿಷ್ಟಿಯ ಉಪ ದಧಾತಿ ಯಜಮಾನಾಯತನಂ ವೈ 
[(೫೪)]ಹೋತಾ ಸ್ವ ಏವಾಸ್ಮಾ ಆಯತನ ಇಂದ್ರಿಯಂ ವೀರ್ಯಮವರುಂಧೇ ದ್ವಾದಶೋಪ 
ದಧಾತಿ ದ್ವಾದಶಾಕ್ಷ! ರಾ ಜಗತೀ ಜಾಗತಾಃ ಪಶವೋ ಜಗತ್ಯೈವಾಸ್ಕ್ರೈ ಪಶೂನವ 
ರುಂಧೇಇಷ್ಟಾಪಷ್ಟಾವನ್ಯೇಷು ಧಿಷ್ಲಿಯೇಷೂಪ ದಧಾತ್ರಷ್ಟಾಶಫಾಃ ಪಶವಃ ಪಶೂನೇವಾವ 


ರುಂಧೇ ಷಣ್ಮಾರ್ಜಾಲೀಯೇ ಷಡ್ವಾ ಯತವ ಯತವಃ ಖಲು ವೈ ದೇವಾಃ ಪಿತರ 


ಯತೂನೇವ ದೇವಾನಿತ ನ್ಟೀಣಾತಿ ೫೫೪ 


ಸ್‌ 


| | 
ಪ್ರ ಭವತಿ ಯಜಮಾನಾಯತನಂ ವಾ ಅಷ್ಟಾ ಚತ್ವಾರಿಗ್‌ಂಶಚ್ಚ ॥ 11 ॥ 


[| | | 
ವಾಜಸಾತಯ ಇತ್ಯ ನುಷ್ಟುಕ್ಚ ೈತಿಪ ಪದ ವತಿ ತಿಸ್ರೋ5ನುಷ್ಟುಭಶ್ಚತಸ್ರೋ ಗಾಯತ್ರಿಯೋ 


MA ಭಿಸ್ವಿಷ್ಠಗ್ಗೌಂಸ್ತಿಷ್ಠತಿ ಯಚ್ಛತಸ್ರೋ ಗಾಯತ್ರಿಯಸ್ತಸ್ಮಾ 


[ 
ತುರಃ ಪದಃ MO ಪರಮಾ ವಾ ಏಷಾ ಛಂದಸಾಂ 


ಚ 


ರಮಸ್ವಿರಾತ್ರೋ ೧ ಯಜ್ಞಾ; ನಾಂ ಪರ | 
ಪಶೂನಾಂ pee ಪರಮತಾಂ ಗಮಯತ್ಯೇಕವಿಗ್‌ಂಶಮಹ 
ರ್ಭವತಿ [ಭವತಿ(೫೬)] ಯಸ್ಮಿನ್ನಶ್ವ ಆಲಭ್ಯತೇ ದ್ವಾದಶ ಮಾಸಾಃ ಪಂಚರ್ತವಸ್ತ್ರಯ 
ಇಮೇ ಲೋಕಾ ಅಸಾವಾದಿತ್ಯ ಏಕವಿಗ್‌ಂಶ ಏಷ ಪ್ರಜಾಪತಿಃ ಪ್ರಾಜಾಪತ್ಯೋಂಶ್ವಸ್ತಮೇವ 
ಸಾಕ್ಟಾದೃಧ್ನೋತಿ ಶಕ್ಟರಯಃ ಪೃಷ್ಠಂ ಭವಂತ್ಯನ್ಯದನ್ಯಚ್ಛಂದೋ5 
ಪಶವ ಆ ಲಭ್ಯಂತ ಉತೇವ ಗ್ರಾಮ್ಯಾ ಉತೇವಾಂ5ರಣ್ಯಾ ಆ 
ಭವಂತ್ಯಶ್ವಸ್ಯ ಸರ್ವತ್ವಾಯ ಪಾರ್ಥುರಶ್ಶಂ ಬ್ರಹ್ಮಸಾಮಂ ಭವತಿ ರಶ್ಮಿನಾ ವಾ 
[ಅಶ್ವೆಃ(೫೭)] ಯತ ಈಶ್ವರೋ ವಾ ಅಶ್ವೋಂಯತೋಆಪ್ಪ್ರತಿಷ್ಠಿತಃ ಪರಾಂ ಪರಾವತಂ 
ಗಂತೋರ್ಯತ್ಪಾ! ರ್ಥುರಶ್ಮಂ ಬ್ರಹ್ಮಸಾಮಂ ಭವತ್ಯಶ್ವಸ್ಯ ಯತ್ಯೆ 4 ಧೃತ್ಯೈ ಸಂಜ್ಯೃತ್ಯಚ್ಛಾ 
ವಾ ಕಸಾಮಂ ಭವತ್ಯುಥ್ಸನ್ನಯಜ್ಲೋ ವಾ ಏಷ ಯದಶ್ವಮೇಧಃ ಕಸ್ತದ್ವೇದೇತ್ಯಾಹುರ್ಯದಿ 
| 


ಸರ್ವೋ ವಾ ಕ್ರಿಯತೇ ನ ವಾ ಸರ್ವ ಇತಿ ಯಥ್ನಂಕೃ ತ್ಯಚ್ಛಾವಾಕಸಾಮಂ ಭವತ ೈಶ್ವಸ್ಯ 


ಸರ್ವತ್ವಾಯ ಪರ್ಯಾಪ್ತಾ ಲ ಅನಂತರಾಯಾಯ ಸರ್ವಸ್ತೊ ೀಮೋತತಿರಾತ್ರ ಉತ್ತ ಮಮಹ 


I I 
ರ್ಭವತಿ ಸರ್ವಸ್ಯಾಇ*ಪ್ರೈ ಸರ್ವಸ್ಯ ಜಿತ್ಕೈ ಸರ್ವಮೇವ ತೇನಾಪ್ನೋತಿ ಸರ್ವಂ 


ಜಯತಿ ॥ ೫೮೫ 

ಅಹರ್ಭವತಿ ವಾ ಅಶ್ವೋಹರ್ಭವತಿ ದಶ ಚ॥12॥ 
ದೇವಾಸುರಾಸ್ತೇನರ್ತವ್ಯಾ ರುದ್ರೋತಕ್ಕೆನ್ನೃಷದೇ ವಡುದೇನಂ ಪ್ರಾಚೀಮಿತಿ ವಸೋರ್ಧಾರಾ 
ಮಗ್ಗಿರ್ದೇವೇಭ್ಯಃ ಸುವರ್ಗಾಯ ಯತ್ರಾಕೂತಾಯ ಛಂದಶ್ಚಿತಂ ಪವಸ್ವ ದ್ವಾದಶ ॥ 12॥ 
ದೇವಾಸುರಾ ಅಜಾಯಾಂ ವೈ ಗ್ರಮುಷ್ಟಿಃ ಪ್ರಥಮೋ ದೇವಯತಾಮೇತದ್ವೈ 


[ | 
ಛಂದಸಾಮೃಧ್ನೋತ್ಕಷ್ಟೆ ಪಂಚಾಶತ್‌ u 58 
[| 
Wl ದೇವಾಸುರಾಸ್ಸರ್ವಣ್ಣುಯತಿ u 


ಹರಿಃ ಓಮ್‌ 


ಶ್ರೀ ಕೃಷ್ಣಾರ್ಪಣಮಸ್ತು 


೫ಳಂಖಹ ಅಣ 


ಪೈಪ್ರಿದೀೀಯ ಪಂಹಿಡಾ 
ಪಂಚಮಃ ಕಾಂಡಃ ಪ್ರಥಮಃ ಪ್ರಶ್ನಃ 


॥ ಪ್ರಥಮಾಂಂಸುವಾಹಃ ॥ 


ಯಸ್ಯ ನಿಃಶ್ವಸಿತಂ ವೇದಾಯೋ ವೇದೇಭ್ಯೋತಖಿಲಂ ಜಗತ್‌! 
ನಿರ್ಮಮೇ ತಮಹಂ ವಂದೇ ವಿದ್ಯಾತೀರ್ಥಮಹೇಶ್ವರಮ್‌ ॥ 


ಚತುರ್ಥಕಾಂಡೇ ಚಿತ್ಯರ್ಥಮಂತ್ರಾಃ ಸರ್ವತ್ರ ವರ್ಣಿತಾಃ! 
ಬ್ರಾಹ್ಮಣಂ ಪಂಚಮೇ ಕಾಂಡೇ ತತ್ರ ಸಪ್ತ ಪ್ರಪಾಠಕಾಃ ॥ 


ಮಂತ್ರವ್ಯಾಖ್ಯಾ ಚತುರ್ಥಾದೌ ಶಿಷ್ಟಮೌಪಾನುವಾಕ್ಯಗಮ್‌ | 
ಏಕಾದಶಾನುವಾಕಾಃ ಸ್ಕುರಾದ್ಯೇಂರ್ಥಾಸ್ತ್ವೇವಮೀರಿತಾಃ ॥ 


ಚತುರ್ಥಕಾಂಡದಲ್ಲಿ ಅಗ್ನಿಚಯನಾಂಗಮಂತ್ರಗಳು ಹೇಳಲ್ಪಟ್ಟಿವೆ. ಈ ಪಂಚಮಕಾಂಡದಲ್ಲಿ ಅವುಗಳ 
ಬ್ರಾಹ್ಮಣವು ಹೇಳಲ್ಪಡುತ್ತದೆ. ಇದಕ್ಕೆ ಅಗ್ನ್ಯಾರ್ಷೇಯವೆಂದೂ ಹೆಸರು.” 


ಪ್ರಥಮಪ್ರಪಾಠಕದಲ್ಲಿ ಹನ್ನೊಂದು ಅನುವಾಕಗಳು ಇವೆ. ಅವುಗಳಲ್ಲಿರುವ ವಿಷಯಗಳು ಹೀಗಿವೆ :- 


* ಬ್ರಾಹ್ಮಣಭಾಗ ವಿವರಣೆ 
ಅ ಆಅ 
ಸಾವಿತ್ರಹೋಮವಿಧಿ 


ಸಾವಿತ್ರಾಣಿ ಜುಹೋತಿ ಪ್ರಸೂತ್ಯೈ [ಕರ್ಮದಲ್ಲಿ]ಪ್ರವೃತ್ತಿಗಾಗಿ ಸವಿತೃದೇವತೆಯನ್ನು ಪ್ರಕಾಶಿ [1 
ಸುವ ಮಂತ್ರಗಳಿಂದ ಹೋಮವನ್ನು ಮಾಡಬೇಕು. 


*1 ಐದನೆಯ ಕಾಂಡದ ಬ್ರಾಹ್ಮಣಭಾಗಕ್ಕೆ ಶ್ರೀಸಾಯಣಾಚಾರ್ಯರ ಭಾಷ್ಯವೂ, ಶ್ರೀ ಭಟ್ಟಭಾಸ್ಕರಮಿಶ್ರರ ಭಾಷ್ಯವೂ ಉಪಲಬ್ಧ ವಿದೆ. 
ಶ್ರೀ ಸಾಯಣಾಚಾರ್ಯರು ಈ ಕಾಂಡದಲ್ಲಿನ ಬ್ರಾಹ್ಮಣಭಾಗದ ವಿವರಣೆಯನ್ನು ನಾಲ್ಕನೆಯ ಕಾಂಡದ ಮಂತ್ರಗಳೊಡನೆಯೇ 
ನೀಡಿದಾರೆ. 
೦ 


*2 ಬ್ರಾಹ್ಮಣಭಾಗದ ವಾಕ್ಯಗಳಿಗೆ ಪದಶಃ ಅರ್ಥವನ್ನು ನೀಡಿಲ್ಲ. ಕಠಿಣಪದಗಳಿಗೆ ಟಿಪ್ಪಣಿಯಲ್ಲಿ ಅರ್ಥವನ್ನು ನೀಡಲಾಗಿದೆ. 


WwW WWW WY YW WW YW YW YW YW [) 


ಪೃಷ್ಟಯಜುರ್ವೇದ ಈನ್ನಡ ಪ್ರಕಾಶನ/೨ 


I 
ಚತುಗನ್ಬ್ಣಹೀತೇನ ಜುಹೋತಿ ಚತುಷ್ಟಾದಃ ಪಶವಃ ಪಶೂನೇವಾವರುಂಧೇ 


I 
ಸೆ ಪ 
ಚತಸ್ರೋ ದಿಶೋ ದಿಕ್ಸೇವ ಪ್ರತಿತಿಷ್ಠತಿ 
ಚತುರ್ಗಹೀತೇನೇತಿ ಚತುಃ-ಗೃಹೀತೇನ 1 ಜುಹೋತಿ | ಚತುಷ್ಪಾದ ಇತಿ ಚತುಃ-ಪಾದಃ । ಪಶವಃ । ಪಶೂನ್‌ | 
ಏವ! ಅವೇಶಿ। ರುಂಧೇ। ಚತಸ್ರಃ। ದಿಶಃ! ದಿಕ್ಷು! ಏವ ಪ್ರತೀತಿ ತಿಷ್ಠತಿ 


ಸಾವಿತ್ರಾಹುತಿರಭ್ರೇಶ್ವ ಸ್ವೀಕಾರಃ ಪ್ರಥಮೇ ಭವೇತ್‌ । 
ದ್ವಿತೀಯೇ ಮೃತ್ಸನಂ ಗಚ್ಛನ್ನಶ್ವೇನಾಕ್ರಾಮಯೇದ್ಭುವಮ್‌ ॥ 
ತೃತೀಯೇ ತೂತ್ಯಮಯ್ಯಾಶ್ವಂ ಭೂಸಂಸ್ಕಾರೋ ಜಲಾದಿಭಿಃ 
ಚತುರ್ಥೇ ತು ಮೃದಂ ಖಾತ್ವಾ ಸಂಭರೇಚ್ಛ; ರ್ಮಪತ್ರಯೋಃ ॥ 
ಪಂಚಮೇ ಸಂಭೃತಾಮೇತಾಂ ಯಜ್ಞ! ಭೂಮೌ ಸಮಾಹರೇತ್‌ | 
ಷಷ್ಠೇ ತೂಖಾಂ ನಿರ್ಮಿಮೀತ ಸಪ್ತಮೇ ಸಂಸ್ಕರೋತಿ ತಾಮ್‌ । 
ಅಷ್ಟಮೇ ಪಶವೋ ವಹ್ನೇರುಖ್ಯಸ್ಯ ನವಮೇ ಜನಿಃ। 

ಉಖ್ಯಂ ದಧೀತ ದಶಮೇ ಸ್ಯಾದಂತ್ಯಶ್ಚಾ ಶ್ವಮೇಧಿಕಃ | 
ಅಧ್ಯೇತುಮನುವಾಕೋತತ್ರ ಪ್ರೋಕ್ತ ಉತ್ಕೃಷ್ಕತಾಂ ಗತಃ ॥ 
ಸಮಿದ್ಧ. ಮಿತ್ಯೇವಮಾದ್ಯಾ ಅಶ್ವಸ್ಯಾಪ್ರಿಯ ಈರಿತಾಃ ॥ 


ಬ್ರಾಹ್ಮಣಭಾಗ ವಿವರಣೆ 
ಚತುಗನ್ಯಹೀತದ್ರವ್ಯವಿಧಿ; ಪ್ರಶಂಸೆ 
ಚತುರ್ಗಹೀತೇನ ಜುಹೋತಿ ಸಾವಿತ್ರಹೋಮವನ್ನು ಚತುಗನ್ಯಹೀತದಿಂದ 
ಮಾಡಬೇಕು. 
ಚತುಷ್ಟಾದಃ ಪಶವಃ ಪಶುಗಳು ನಾಲ್ಕು ಪಾದಗಳನ್ನು ಹೊಂದಿವೆ. 
| ಪಶೂನ್‌ ಏವ ಅವರುಂಧೇ [ಚತುಗನ್ಬಹೀತಹೋಮದಿಂದ]ಪಶುಸಂಪತ್ತನ್ನು 
ಪಡೆಯುತ್ತಾನೆ. 
ಚತಸ್ರಃ ದಿಶಃ ದಿಕ್ಕುಗಳೂ ನಾಲ್ಕು. 
ದಿಕ್ಷುಏವ ಪ್ರತಿತಿಷ್ಠತಿ [ಈ ಚತುರ್ಗೃಹೀತಹೋಮದಿಂದ] ಎಲ್ಲ ದಿಕ್ಕು 
ಗಳಲ್ಲಿಯೂ ಉತ್ತಮಸ್ಸಿತಿಯನ್ನು ಹೊಂದುತ್ತಾನೆ. 


| ತಾತ್ಪರ್ಯ:- ಅಗ್ನಿಚಯನದಲ್ಲಿ ಉಖೆಗಾಗಿ ಮಣ್ಣನ್ನು ಸಂಗ್ರಹಿಸಲು ಹೊರಡುವಾಗ ಮಾಡಬೇಕಾದ ಸಾವಿತ್ರ 
| ಹೋಮದ ವಿಧಿಯಿದು. ಆಪಸ್ತಂಬರು "ಅಷ್ಟಗೃಹೀತಮ್‌' [ಆಪ. ಶ್ರೌ. ಸೂ. 16. 1.4] ಎಂದು ಶಾಖಾಂತರವನ್ನು 
ಅನುಸರಿಸಿ ಹೇಳಿರುತ್ತಾರೆ. 


ಪೈಡ್ತಿಲೀಯ ಸಂಹಿಪಾ/೫-೧-೧/೩ 


ಳು ಗ WVU BY ಭ್ರ ಭಗ WU YL YY WY 


ಛಂದಾಗ್‌ಂಸಿ ದೇವೇಭ್ಯೋಪಾಕ್ರಾಮನ್ನ ವೋಃಭಾಗಾನಿ ಹವ್ಯಂ ವಕ್ಷಾ ಮ 


| 
ಇತಿ ತೇಭ್ಯ ಏತಚ್ಚ ತುಗಗಹೀತಮಧಾರಯನ್ಪುರೋನುವಾಕ್ಕಾಯ್ಕೆ 


ಛಂದಾಗ್‌ಂಸಿ | ದೇವೇಭ್ಯಃ | ಅಪೇತಿ | ಅಕ್ರಾಮನ್ನ್‌ । ನ। ವಃ | ಅಭಾಗಾನಿ | ಹವ್ಯಮ್‌ | ವಕ್ಷಾ ಕ್ರಮೆ! | ಇತಿ | 
ತೇಭ್ಯಃ । ಏತತ್‌ । ಚತುರ್ಗೃಹೀತಮಿತಿ ಚತುಃ-ಗೃಹೀತಮ್‌ । ಅಧಾರಯನ್ಸ್‌ | ಪುರೋನುವಾಕ್ಕಾಯಾ ಇತಿ 
ಪುರಃ-ಅನುವಾಕ್ಕಾಯ್ಕೆ | 

ಬ್ರಾಹ್ಮಣಭಾಗ 


ಚತುಗನ್ಯಹೀತದ ಮತ್ತೊಂದು ವಿಧವಾದ ಪ್ರಶಂಸೆ 


ಛಂದಾಗ್‌ಂಸಿ ಅಭಾಗಾನಿ ವಃ ಹವ್ಯಮ್‌ ನ ಗಾಯತ್ರಿಯೇ ಮುಂತಾದ ಛಂದೋದೇವತೆಗಳು 

ವಕ್ಸ್ಯಾಮಃ ಇತಿ ನಮಗೆ ಭಾಗವನ್ನು ಕಲಿಸದಿದ್ದರೆ ನಿಮಗಾಗಿ ಹವ್ಯಗ 
ಳನ್ನು ನಾವು ಒಯ್ಯುವುದಿಲ್ಲ [ಹವ್ಯಗಳನ್ನು ಸ್ವೀಕರಿ 
ಸಲು ನಿಮ್ಮನ್ನು ಆಹ್ವಾನಿಸುವುದಿಲ್ಲ] ಎಂದು 

ದೇವೇಭ್ಯಃ ಇಂದ್ರಾದಿದೇವತೆಗಳಿಂದ 

ಅಪಾಕ್ರಾಮನ್‌ ದೂರಕ್ಕೆ ಹೊರಟು ಹೋದರು. 

ತೇಭ್ಯಃ [ಆಗ ಆ ದೇವತೆಗಳು] ಛಂದೋದೇವತೆಗಳಿಗಾಗಿ 

ಏತತ್‌ ಚತುರ್ಗಹೀತಮ್‌ ಜುಹೂವಿನಲ್ಲಿ ಗೃಹೀತವಾದ ಹವಿಸ್ಸಿನ ಈ 
ಚತುರ್ಗಹೀತವನ್ನು 

ಅಧಾರಯನ್‌ ಭಾಗವನ್ನಾಗಿ ಕಲ್ಪಿಸಿದರು. 

ಪ್ರರೋನುವಾಕ್ಯಾಯ್ಕೆ ಪ್ರರೋನುವಾಕ್ಕೆಯ ಅಭಿಮಾನಿಯಾದ ಗಾಯತ್ರೀ 
ಛಂದೋದೇವತೆಗೂ 


ಕರ್ಮದಲ್ಲಿ ಪ್ರವೃತ್ತಿಗಾಗಿ ಎಂಟು ಮಂತ್ರಗಳಿಂದ ಒಂದು ಹೋಮವನ್ನು ಮಾಡಬೇಕು. "ಯುಂಜಾನಃ' ಎಂದು 
ಆರಂಭಗೊಂಡು “ಸುವರ್ಜಿತಮ್‌' ಎಂದು ಮುಕ್ತಾಯಗೊಳ್ಳುವ ಎಂಟು ಮಂತ್ರಗಳಿಂದ ಒಂದು ಹೋಮವನ್ನು 
ಮಾಡಬೇಕು. ಇದರಿಂದ ಸವಿತೃರೂಪನಾದ ಪರಮಾತ್ಮನ ಅನುಮತಿಯನ್ನು ಪಡೆದಂತಾಗುತ್ತದೆ. 

ಈ ಸಾವಿತ್ರಹೋಮವನ್ನು ಏಳು ಯಕ್ಕುಗಳಿಂದ ಕೂಡಿದ ಎಂಟನೆಯದಾದ ಯಜುಸ್ಸಿನಿಂದ ಮಾಡಬೇಕು. ಈ | 
ಹೋಮವು ಒಂದೇ ಆದರೂ ಮಂತ್ರಗಳು ಅನೇಕವಿರುವುದರಿಂದ "ಸಾವಿತ್ರಾಣಿ' ಎಂದು ಬಹುವಚನವಿದೆ. 

ಈ ಸಾವಿತ್ರಹೋಮವನ್ನು ಚತುಗಕೃಹೀತ [ನಾಲ್ಕು ಬಾರಿ ಗ್ರಹಿಸಿದ ಹವಿಸ್ಸು] ದಿಂದ ಮಾಡಬೇಕು. ಚತುಃ [|W 
ಸಂಖ್ಯೆಯನ್ನು ಶ್ರುತಿಯು ಪ್ರಶಂಸಿಸುತ್ತದೆ. 


ಅ WVU VW UW YY UY WY WW W 


ಪೃಷ್ಣಯಜುರ್ವೇದ ಈನ್ನಡ ಪ್ರಕಾಶನ/೪ 


WW 0 UL WY SVU UY WY YW YW WY 


| | I 
ಯಾಜ್ಯಾಯೈ ದೇವತಾಯೈ ವಷಟ್ಕಾರಾಯ ಯಚ್ಚತುಗನೃಹೀತಂ ಜುಹೋತಿ 


[ | [ | I 
ಛಂದಾಗ್‌ಂಸ್ಕೇವ ತತ್ವಿ "ಣಾತಿ ತಾನ್ಯಸ್ಯ ಪ್ರೀತಾನಿ ದೇವೇಭ್ಯೋ ಹವ್ಯಂ 
I [ 
ವಹಂತಿ ಯಂ ಕಾಮಯೇತ [ಕಾಮಯೇತ(೧)] 


I | 
ಯಾಜ್ಯಾಯ್ಯೆ | ದೇವತಾಯ್ಯೆ । ವಷಟ್ಕಾರಾಯೇತಿ ವಷಟ್‌-ಕಾರಾಯ | ಯತ್‌ | ಚತುಗ್ಗಹೀತಮಿತಿ ಚತುಃ- 
| | ಭ 
ಗೃಹೀತಮ್‌ | ಜುಹೋತಿ | ಛಂದಾಗ್‌ಂಸಿ | ಏವ। ತತ್‌ | ಪ್ರೀಣಾತಿ | ತಾನಿ | ಅಸ್ಯ । ಪ್ರೀತಾನಿ | ದೇವೇಭ್ಯಃ | 


ಹವ್ಯಮ್‌ | ವಹಂತಿ । ಯಮ್‌ | ಕಾಮಯೇತ। (೧)1 


ವಿವರಣೆ 


ಯಾಜ್ಯಾನುವಾಕ್ಕೆಯ ಅಭಿಮಾನಿಯಾದ 
ತ್ರಿಷ್ಟುಪ್ಪಂದೋದೇವತೆಗೂ 
ದೇವತಾಭಿಮಾನಿಯಾದ ಜಗತೀಛಂದೋ 
ದೇವತೆಗೂ 
(| ವಷಟ್ಕಾರಾಯ ವಷಟ್ಕಾರಾಭಿಮಾನಿಯಾದ ಅನುಷ್ಟುಪ್ಪಂದೋ 
ದೇವತೆಗೂ[ಭಾಗವನ್ನು ಕಲ್ಪಿಸಿದರು] 
ಯತ್‌ ಚತುಗನೃಹೀತಮ್‌ ಜುಹೋತಿ ಯಜಮಾನನು ಚತುಗನೃಹೀತಹೋಮವನ್ನು 
ಮಾಡುವುದು ಯಾವುದುಂಟೋ 
| ತತ್‌ ಛಂದಾಗ್‌ಂಸಿ ಏವ ಪ್ರೀಣಾತಿ ಅದು ಗಾಯತ್ರ್ರ್ವಾದಿಛಂದೋದೇವತೆಗಳನ್ನು ತೃಪ್ತಿ 
ಪಡಿಸುತ್ತದೆ. 
ಪ್ರೀತಾನಿ ತಾನಿ ಹೀಗೆ ತೃಪ್ತಿಹೊಂದಿದ ಛಂದೋದೇವತೆಗಳು 
| ದೇವೇಭ್ಯಃ ಅಸ್ಯ ಹವ್ಯಮ್‌ ವಹಂತಿ ದೇವತೆಗಳಿಗೆ ಈ ಯಜಮಾನನು ನೀಡುವ ಹವ್ಯ 
ವನ್ನು ಒಯ್ಯುತ್ತ. ವೆ./ದೇವತೆಗಳನ್ನು ಆಹ್ವಾನಿಸುತ್ತ. ವೆ. 


ಛಂದೋದೇವತೆಗಳು ತಮಗೆ ಹವಿಸ್ಸನ್ನು ತರುವಂತೆ ಮಾಡಲು ದೇವತೆಗಳು ಚತುಗನೃಹೀತವನ್ನು ಆ 
ದೇವತೆಗಳಿಗೆ ಭಾಗವನ್ನಾಗಿ ಕಲ್ಪಿಸಿದರೆಂಬ ಇತಿಹಾಸದಿಂದ ಚತುಗಣೃಹೀತದ ಇನ್ನೊಂದು ಬಗೆಯ ಪ್ರಶಂಸೆಯನ್ನು [4 
| ಶ್ರುತಿಯು ತಿಳಿಸುತ್ತಿದೆ. 


OE EEE 


ಪೈತ್ರಿರೀಯ ಸಂಹಿಡಾ/೫-೧-೫/೫ 
ಭು (ಭಟ್ರ) ROR ORO [ಉಟ [ಟ್ರ [ಬ ಭ್ರ OR ORO 
I I | WW 
ಪಾಪೀಯಾನ್ನಾ oN ಕದಿತ್ಯೇಕೈಕಂ ತಸ್ಯ 1 


| I I 
ಜುಹುಯಾದಾಹುತೀಭಿರೇವೈನಮಪಗೃಹ್ನಾ ತಿ ಪಾಪೀಯಾನ ವತಿ 


| | | | | 
ಯಂ ಕಾಮಯೇತ ವಸೀಯಾನ್ನಾ ನ ದಿತಿ ಸರ್ವಾಣಿ ತಸ್ಯಾನುದ್ರುತ್ಯ 


I 1 | I | | 
ಪಾಪೀಯಾನ್‌ | ಸ್ಯಾತ್‌ । ಇತಿ | ಏಕೈಕಮಿತ್ಯೇಕಮ್‌-ಏಕಮ್‌ | ತಸ್ಯ । ಜುಹುಯಾತ್‌ | ಆಹುತೀಭಿರಿತ್ಯಾಹುತಿ- 
I | | 
ಭಿಃ | ಏವ ಏನಮ್‌ | ಅಪೇತಿ ಗೃಹ್ಣಾತಿ । ಪಾಪೀಯಾನ್‌ | ಭವತಿ | ಯಮ್‌ । ಕಾಮಯೇತ | ವಸೀಯಾನ್‌ | 


\ [| [| [| [| 
ಸ್ಯಾತ್‌ | ಇತಿ । ಸರ್ವಾಣಿ | ತಸ್ಯ। ಅನುದ್ರುತ್ಯೇತ್ಯನು-ದ್ರುತ್ಯ! 


ಬ್ರಾಹ್ಮಣಭಾಗ ವಿವರಣೆ 
ಪ್ರತ್ಯೇಕ ಹೋಮದ ನಿಂದೆ 


ಯಮ್‌ ಪಾಪೀಯಾನ್‌ ಸ್ಯಾತ್‌ ಇತಿ [ಅಧ್ವರ್ಯವು] ಯಾವ ಯಜಮಾನನನ್ನು 

ಕಾಮಯೇತ ಅವನು ದರಿದ್ರನಾಗಲಿ ಎಂದು ಅಪೇಕ್ಷಿಸುವನೋ 
ಅವನ [ಸಾವಿತ್ರಹೋಮದಲ್ಲಿ] 

ಏಕೈಕಮ್‌ ಜುಹುಯಾತ್‌ ಒಂದೊಂದು ಮಂತ್ರದಿಂದಲೂ ಪ್ರತ್ಯೇಕವಾಗಿ 
ಹೋಮ ಮಾಡಬೇಕು. 

ಆಹುತೀಭಿಃ ಏವ ಆಹುತಿಗಳಿಂದ 

| ಏನಮ್‌ ಅಪಗೃಹ್ಣಾತಿ ಇವನನ್ನು ಧನದಿಂದ ದೂರವಾಗುವಂತೆ ಮಾಡು 
ತ್ತಾನೆ. [ಪಾಪಿಷ್ಠನಾಗುವಂತೆ ಮಾಡುತ್ತಾನೆ] 

ಪಾಪೀಯಾನ್‌ ಭವತಿ ಆ ಯಜಮಾನನು ಅತಿ ದರಿದ್ರನಾಗುತ್ತಾನೆ. 


ಏಕಹೋಮದ ಪ್ರಶಂಸೆ 


ಯಮ್‌ [ಅಧ್ವರ್ಯವು] ಯಾವ ಯಜಮಾನನನ್ನು 

ವಸೀಯಾನ್‌ ಸ್ಯಾತ್‌ ಇತಿ ಕಾಮಯೇತ ಅತಿಧನಿಕನಾಗಲೆಂದು ಬಯಸುತ್ತಾನೆಯೋ 
ಆ ಯಜಮಾನನಿಗೆ ಸಂಬಂಧಿಸಿದ [ಸಾವಿತ್ರ ಹೋಮ |W 
ದಲ್ಲಿ] 


ಎಲ್ಲ ಮಂತ್ರಗಳನ್ನೂ ಅನುಕ್ರಮವಾಗಿ ಹೇಳಿ ಕ್ಡ 


Ww Wy WY WW UW WW Wy WwW 


ಪೃಷ್ಣಯಜುರ್ವೇದ ನ್ನಡ ಪ್ರಪಾಶನ/೬. 


| I | I | 
ಜುಹುಯಾದಾಹುತ್ಯೈವೈನಮಭಿ ಕ್ರಮಯತಿ ವಸೀಯಾನ್ಸ ೈವತ್ಯಥೋ 
|| I 
ಯಜ್ಞ ಸೈವೈಷಾಇಭಿಕ್ರಾಂತಿರೇತಿ ವಾ ಏಷ ಯಜ್ಞಃ ಮುಖಾದೃದ್ಧಾ 5 


ಯೋಗ್ಲೇದೇವತಾಯಾ ಏತ್ಯಷ್ಟಾವೇತಾನಿ 


I 
ಜುಹುಯಾತ್‌ । ಆಹುತ್ಯಾ ಇತ್ಯಾ-ಹುತ್ಯಾ | ಏವ | ಏನಮ್‌ । ಅಭೀತಿ । ಕ್ರಮಯತಿ | ವಸೀಯಾನ್‌ । ಭವತಿ । 


I I 1 I | 
ಅಥೋ ಇತಿ | ಯಜ್ಞಸ್ಯ ಏವ । ಏಷಾ | ಅಭಿಕ್ರಾಂತಿರಿತ್ಯಭಿ-ಕ್ರಾಂತಿಃ | ಏತಿ । ವೈ । ಏಷಃ | ಯಜ್ಞಮುಖಾದಿತಿ 


| | [| 
ಯಜ -ಮುಖಾತ್‌!। ಯದಾ $1ಯಃ। ಅಗ್ಗ | ದೇವತಾಯಾಃ । ಏತಿ ಟ ಅಷೌ,। ಏತಾನಿ । 
ಜು ಆ ಓಕ Mw ಟಿ 


ಬ್ರಾಹ್ಮಣಭಾಗ ವಿವರಣೆ 
ಜುಹುಯಾತ್‌ ಒಂದು ಹೋಮವನ್ನು ಮಾಡಬೇಕು. 
ಆಹುತ್ಯಾ ಏವ ಮಂತ್ರಸಮುದಾಯದ ಅನಂತರದಲ್ಲಿ ಮಾಡುವ 
ಆಹುತಿಯಿಂದ 
| ಏನಮ್‌ [ಅವನು] ಈ ಯಜಮಾನನನ್ನು 
“| ಅಭಿಕ್ರಮಯತಿ ಎಲ್ಲರ ಮೇಲಿರುವಂತೆ ಮಾಡುತ್ತಾನೆ. 
ವಸೀಯಾನ್‌ ಭವತಿ ಆ ಯಜಮಾನನು ಅಧಿಕ ಶ್ರೀಮಂತನಾಗುತ್ತಾನೆ/ 
ಶ್ರೇಷ್ಠನಾಗುತ್ತಾನೆ. 
ಅಥೋ ಏಷಾ ಮತ್ತು ಈ ಆಹುತಿಯು ಈ ಚಯನವನ್ನೇ ವ್ಯಾಪಿ 
ಯಜ್ಞಸ್ಯ ಅಭಿಕ್ರಾಂತಿಃ ಏವ ಸಿದಂತೆಯೇ/ವಶಪಡಿಸಿಕೊಂಡಂತೆಯೇ ಆಗುತ್ತದೆ. 


ಅಷ್ಟಸಂಖ್ಯೆಯ ಪ್ರಶಂಸೆ 


| ಯಃ ಯಾವ ಯಜಮಾನನು 
| ಅಗ್ನೇಃ ದೇವತಾಯಾಃ ಏತಿ ಹೋಮವನ್ನು ಮಾಡಿ ಅಗ್ನಿಯನ್ನು ಬಿಟ್ಟು ಉಖಾ 
ಸಂಭರಣಾದಿಗಳಿಗೆ ತೆರಳುವನೋ, 
ಏಷಃ ಯಜ್ಞಮುಖಾತ್‌ ಯದಾ ಕೆ ಇವನು ಯಜ್ಞ ಪ್ರಾರಂಭದಿಂದಲೂ, ಯಜ್ಞಃ ಫಲ 
[ದೇವತಾಯಾಃ ಅಗ್ನೇಃ] ಸಮೃದ್ಧಿಯಿಂದಲೂ, (ಯಜ್ಞದೇವತೆಯಾದ ಅಗ್ನಿ 


ಯಿಂದಲೂ) 
|] ಏತಿ ವೈ ದೂರನಾಗಿ ಹೋಗುತ್ತಾನೆ. 
| ಏತಾನಿ ಅಷ್ಟೆ ಈ ಎಂಟು ಮಂತ್ರಗಳೂ 
0 10 ಉಲ) ಭಟ್ರ ಟ್ರ ಊ 0 OR RO (0) ಭು ಟ್ರ 


ಪೈಡ್ರಿಲೀಯ ಸಂಹಿತಾ/೫-೧-೧/೭ 


] [ | | 
ಸಾವಿತ್ರಾಣಿ ಭವಂತ್ಯಷ್ಟಾಕ್ಷಃ ರಾ ಗಾಯತ್ರೀ ಗಾಯತ್ರೋಃ[ಗಾಯತ್ರಃ(೨) 


| | | 
ಅಗ್ನಿಸ್ತೆ €...ಗ್ನಿಸ್ತೆ "ನೈವ ಯಜ್ಞಮುಖಾದೃಧ್ಯಾ ಅಗ್ನೇರ್ದೇವತಾಯ್ಕೆ 


I I ] 
ಸಾವಿತ್ರಾಣಿ ಭವಂತ್ಯಾಹುತಿರ್ನವಮೀ 


1 || 
ತ್ರಾಣಿ | ಭವಂತಿ | ಅಷ್ಟಾಕ್ಟರೇತ್ಯಷ್ಟಾ-ಅಕ್ಷಃ ರಾ। ಗಾಯತ್ರೀ | ಗಾಯತ್ರಃ 1 (೨) 1 ಅಗ್ನಿ! ! ತೇನ | ಏವ | 


I | | | 
ಖಾದಿತಿ ಯಜ್ಞ-ಮುಖಾತ್‌ | ಯದ್ದ್ಯ್ಯಾಃ | ಅಗ್ನೇಃ | ದೇವತಾಯ್ಕೆ । ನ । ಏತಿ । ಅಷ್ಟೆ । ಸಾವಿತ್ರಾಣಿ | 


[ 
೦ತಿ ಆಹುತಿರಿತ್ಯಾ-ಹುತಿಃ | ನವಮೀ! 


ಬ್ರಾಹ್ಮಣಭಾಗ 


ಸಾವಿತ್ರಾಣಿ ಭವಂತಿ ಸವಿತೃದೇವತಾಕವಾಗಿವೆ. 

ಅಷ್ಟಾಕ್ಷರಾ ಗಾಯತ್ರೀ ಗಾಯತ್ರೀಛಂದಸ್ಸು ಎಂಟು ಅಕ್ಷರಗಳ 
ಪಾದವುಳ್ಳದ್ದು. 

ಅಗ್ನಿಃ ಗಾಯತ್ರಃ ವಿರಾಟ್ಟುರುಷನ ಮುಖದಿಂದ ಜನಿಸಿದ 
ಗಾಯತ್ರಿಯೂ, ಅಗ್ನಿಯೂ ಒಂದೇ ಕಡೆಯಲ್ಲಿ 
ಜನಿಸಿದವರು. 


೫! ತೇನ ಏವ ಈ ಅಷ್ಟಸಂಖ್ಯೆಯ ಸಾವಿತ್ರಮಂತ್ರಗಳಿಂದ 


ಹೋಮ ಮಾಡುವುದರಿಂದಲೇ 
ಯಜ್ಞಮುಖಾತ್‌ ಬದ್ಭ್ಯ್ಯಃ ಯಜ್ಞಪ್ರಾರಂಭದಿಂದಲೂ, ಯಜ್ಞಫಲಸಮೃದ್ಧಿ 
ಯಿಂದಲೂ 
ದೇವತಾಯ್ಕೆ ಅಗ್ನೇಃ ನ ಏತಿ ಯಜ್ಞದೇವತೆಯಾದ ಅಗ್ನಿಯಿಂದಲೂ ಯಜ 
ಮಾನನು ದೂರನಾಗುವುದಿಲ್ಲ. 


ಮಂತ್ರ ಮತ್ತು ಆಹುತಿಗಳ ಒಟ್ಟು ಸಂಖ್ಯೆಯ ಪ್ರಶಂಸೆ 


ಗ ಸಾವಿತ್ರಾಣಿ ಅಷ್ಟೌ ಭವಂತಿ ಎಂಟು ಸವಿತೃದೇವತಾಕವಾಗಿರುವ ಮಂತ್ರಗಳು. 
ತ ಆಹುತಿಃ ನವಮೀ ಇವುಗಳಿಂದ ಮಾಡುವ ಹೋಮವು ಒಂಬತ್ತನೆಯದು. 


ಸ್ಪರ ರ್ಥ ರ್ಥ ರ್ಥ್ಪರರರ್ಪರ್ಥರ್ಪರ್ಪ ರ ರ್ಥ್ಪರ್ಪರ-ಃಜ 


ಪೃಷ್ಣಯಜುವ್ವೇದ ಕನ್ನಡ ಪ್ರಕಾಶನ/೮ 


| [ I | 
ತ್ರಿವೃತಮೇವ ಯಜ್ಞಮುಖೇ ವಿ ಯಾತಯತಿ ಯದಿ ಕಾಮಯೇತ 


| || I 
ಛಂದಾಗ್‌ಂಸಿ ಯಜ್ಞ ಯಶಸೇನಾರ್ಪಯೇಯಮಿತ್ಯ್ಯಚಮಂತಮಾಂ 
| [ 1 || 
ಕುರ್ಯಾಚ್ಛೆಂದಾಗ್‌ಂಸ್ಕೇವ ಯಜ್ಞಃ ಯಶಸೇನಾರ್ಪಯತಿ 


[ | 
ತ್ರಿವೃತಮಿತಿ ತ್ರಿ-ವೃತಮ್‌ । ಏವ । ಯಜ್ಞಮುಖ ಇತಿ ಯಜ್ಞ-ಮುಖೇ । ವೀತಿ । ಯಾತಯತಿ | ಯದಿ | 
ಜಳ — RL ಇ ಷಾ 


ಕಾಮಯೇತ | ಛಂದಾಗ್‌ಂಸಿ | ಯಜ್ಞ ಯಶಸೇನೇತಿ ಯಜ್ಞ; -ಯಶಸೇನ । ಅರ್ಪಯೇಯಮ್‌ । ಇತಿ । ಯಚಮ್‌ | 


[ 
ಅಂತಮಾಮ್‌ | ಕುರ್ಯಾತ್‌ | ಛಂದಾಗ್‌ಂಸಿ ಏವ! ಯಜ್ಞಯಶಸೇನೇತಿ ಯಜ್ಞ-ಯಶಸೇನ । ಅರ್ಪಯತಿ | 


ಬ್ರಾಹ್ಮಣಭಾಗ ವಿವರಣೆ 


| ಯಜ್ಞಮುಖೇ [ಯಜಮಾನನು] ಯಜ್ಞಾರಂಭದಲ್ಲಿಯೇ 
ತ್ರಿವೃತಮ್‌ ಏವ ವಿಯಾತಯತಿ *ತ್ರಿವೃತ್‌ಸ್ತೋತ್ರವನ್ನು ನೆರವೇರಿಸಿದವನಾ 
ಗುತ್ತಾನೆ. 


ಹೇಯ-ಉಪಾದೇಯಪಕ್ಷಗಳ ಸಯುಕ್ತಿಕವಾದ ವಿವರಣೆ. 


| ಯದಿ [ಅಧ್ವರ್ಯವು] ಒಂದು ವೇಳೆ 


ಛಂದಾಗ್‌ಂಸಿ ಛಂದೋದೇವತೆಗಳಿಗೇ 


ಯಜ್ಞಯಶಸೇನ ಅರ್ಪಯೇಯಮ್‌ ಇತಿ ಯಜ್ಞಫಲವನ್ನು ಸೇರುವಂತೆ ಮಾಡುವೆನೆಂದು 
ಕಾಮಯೇತ ಇಚ್ಛಿಸಿದರೆ 


45] ಬುಚಮ್‌ ಅಂತಮಾಮ್‌ ಕುರ್ಯಾತ್‌ ಎಂಟು ಮಂತ್ರಗಳಲ್ಲಿ ಖಕ್ಕನ್ನೇ ಕೊನೆಯದನ್ನಾಗಿ 


ಮಾಡಬೇಕು. 


Ww ಛಂದಾಗ್‌ಂಸಿ ಏವ ಯಜ್ಞಯಶಸೇನ [ಇದರಿಂದ] ' ಛಂದಸ್ಸುಗಳನ್ನೇ ಯಜ್ಞದ: ಫಲ 
| ಅರ್ಪಯತಿ ವನ್ನು ಪಡೆದವುಗಳನ್ನಾಗಿಸುತ್ತಾನೆ. 


ಅಧ್ವರ್ಯವು ಯಜಮಾನನನ್ನು ದರಿದ್ರನಾಗಲಿ ಎಂದು ಬಯಸುವುದಿಲ್ಲ. ಪ್ರತ್ಯೇಕ ಹೋಮದಿಂದ ಆ ರೀತಿ 


!॥| ಆಗುತ್ತದೆ ಎಂಬುದರ ತಾತ್ಪರ್ಯ-ಯಜಮಾನನಿಗಾಗಿ ಕೆಲಸ ಮಾಡಬೇಕಾದ ಯತ್ತಿಜರು ಅವನಿಗೆ ಕೇಡನ್ನು 
| ಬಯಸಬಾರದು. ಹೀಗಾಗಿ ಪ್ರತ್ಯೇಕ ಹೋಮವನ್ನು ಅನುಷ್ಠಿಸಬಾರದು-ಎಂಬುದಾಗಿರುತ್ತದೆ. 


7 * ತ್ರಿವೃತ್‌ಸ್ತೋತ್ರನಿರ್ವಾಹಕಗಳಾದ ಯಕ್‌ಗಳು ಒಂಬತ್ತು. 


MOTOS ರಸ ರರ ರರ ರಘ 


ಪೈತ್ರಿಲೀಯ ಸಂಹಿತಾ/೫-೧-೧/೯ 
MOTT 
11) 


COE EEO 
[ [ 
ಯದಿ ಕಾಮಯೀತ ಯಜಮಾನಂ ಯಜ್ಞಃ ಯಶಸೇನಾರ್ಪಯೇಯಮಿತಿ 


ನ | | | I I 
| ಯಜುರಂತಮಂ ಕುರ್ಯಾದ್ಯಜಮಾನಮೇವ ಯಜ್ಞಯಶಸೇನಾರ್ಪಯತ್ಯೃಚಾ 
W ಟ್‌ ¥ d § § 


ಸ್ತೋಮಗ್‌ಂ ಸಮರ್ಧಯೇತ್ಯಾ!..ರ್ಧಯೇತಿ(೩)ಆಹ]ಹ ಸಮೃಧ್ಯೈ 


[| 
ಯದಿ । ಕಾಮಯೇತ । ಯಜಮಾನಮ್‌ । ಯಜ್ಞ ಯಶಸೇನೇತಿ ಯಜ್ಞ. _ಯಶಸೇಸ । ಅರ್ಪಯೇಯಮ್‌ | ಇತಿ | 


I 
ಯಜುಃ । ಅಂತಮಮ್‌ । ಕುರ್ಯಾತ್‌ । ಯಜಮಾನಮ್‌ । ಏವ । ಯಜ್ಞಯಶಸೇನೇಶಿ ಯಜ್ಞ-ಯಶಸೇನ | 


1 1 I | 
ಅರ್ಪಯತಿ | ಯಚಾ | ಸ್ತೋಮಮ್‌ | ಸಮಿತಿ | ಅರ್ಧಯ । ಇತಿ | ಆಹ | ಸಮೃಧ್ಯಾ ಇತಿ ಸಮ್‌-ಬಧ್ಯ್ಯೈ। 


po _—-_ ಕಾಣಾ ಹ ಜಾ ಇ 


ಬ್ರಾಹ್ಮಣಭಾಗ ವಿವರಣೆ 


ಯದಿ ಯಜಮಾನಮ್‌ [ಅಧ್ವರ್ಯುವು] ಒಂದು ವೇಳೆ ಯಜಮಾನನಿಗೆ 
ಯಜ್ಞಯಶಸೇನ ಅರ್ಪಯೇಯಮ್‌ ಇತಿ ಯಜ್ಞಫಲವು ಸೇರುವಂತೆ ಮಾಡುವೆನೆಂದು 
ಕಾಮಯೇತ ಬಯಸಿದರೆ 

ಯಜುಃ ಅಂತಮಮ್‌ ಕುರ್ಯಾತ್‌ "ಇಮಂ ನೋ ದೇವ...” ಎಂಬ ಯಜುರ್ಮಂತ್ರವನ್ನು |) 


ಕೊನೆಯ ಮಂತ್ರವನ್ನಾಗಿಸಬೇಕು. 
ಯಜಮಾನಮ್‌ ಏವ ಯಜ್ಞಂ ಯಶಸೇನ [ಇದರಿಂದ] ಯಜಮಾನನನ್ನೇ ಯಜ್ಞ; ಫಲವನ್ನು 
ಅರ್ಪಯತಿ ಹೊಂದಿದವನನ್ನಾಗಿ ಮಾಡುತ್ತಾನೆ. 


"ಯಚಾ...ವರ್ತನಿ' ಮಂತ್ರದ ಪ್ರಥಮಭಾಗದ ವಿವರಣೆ 


ಯಚಾ ಸ್ತೋಮಮ್‌ ಸಮರ್ಧಯ ಇತಿ [ಶ್ರುತಿಯು] "ಯಚಾ ಸ್ತೋಮಂ ಸಮರ್ಧಯ' ಎಂದು 
ಆಹ ಸಮೃಧ್ಯೈ ಹೇಳುತ್ತಿದೆ. ಇದು ಸಮೃದ್ಧಿ ಗಾಗಿ ಹೇಳಲ್ಪಟ್ಟಿದೆ. 


ಅಧ್ವರ್ಯುವು ಎಲ್ಲ ಮಂತ್ರಗಳನ್ನೂ ಉಚ್ಚರಿಸಿ ಹೋಮವನ್ನು ನೆರವೇರಿಸಿದರೆ, ಮಂತ್ರಗಳು ಒಂದನ್ನೊಂದು 

| ಸೇರಿಕೊಂಡಿರುವುದರಿಂದ ಯಜಮಾನನನ್ನು ವ್ಯಾಪ್ತನನ್ನಾಗಿ ಮಾಡಿ ಧನಿಕನನ್ನಾಗಿ ಮಾಡುತ್ತಾನೆ. ಬಿಡಿ ಬಿಡಿಯಾದ 
ಹವನದಿಂದ ಸಂಪತ್ತು ಬಿಟ್ಟುಹೋಗುವುದು. ಒಗ್ಗೂಡಿದ ಹವನದಿಂದ ಸಂಪತ್ತು ಸೇರುವುದು. 

ಯಜಮಾನನು ಹೋಮವನ್ನು ಮಾಡಿ ಉಖಾಸಂಭರಣಾದಿಗಳಿಗೆ ಹೋದರೆ, ಯಜ್ಞ್ಯ ಫಲದಿಂದಲೂ, ಅಗ್ನಿ 


ದೇವತೆಯಿಂದಲೂ ದೂರನಾಗುತ್ತಾನೆ. ಎಂಟು ಸಂಖ್ಯೆಯ ಮಂತ್ರಗಳಿಂದ ಸಾವಿತ್ರಹೋಮವನ್ನು ಅನುಷ್ಠಿಸಿದರೆ, 


ಗ) 


WwW _ ಗೈ) ww ww WO WOW WwW WW 


ಪೃಷ್ಣಯಜುರ್ವೇದ ಈನ್ನಡ ಪ್ರಠಾಶನ/೧೦ 


WVU WY WU ೪ WY 


WW WW WU WY W 
| [ I | 
ಚತುರ್ಭಿರಭ್ರಿಮಾ ದತ್ತೇ ಚತ್ವಾರಿ ಛಂದಾಗ್‌ಂಸಿ ಛಂದೋಭಿರೇವ ದೇವಸ್ಯ 


| [ 1| [ 
ತ್ವಾ ಸವಿತುಃ ಪ್ರಸವ ಇತ್ಯಾಹ ಪ್ರಸೂತ್ಯಾ ಅಗ್ನಿರ್ದೇವೇಭ್ಯೋ ನಿಲಾಯತ 


KW ಚತುರ್ಭಿರಿತಿ ಚತುಃ-ಭಿಃ । ಅಭ್ರಿಮ್‌ | ಏತಿ ದತ್ತೇ। ಚತ್ವಾರಿ | ಛಂದಾಗ್‌ಂಸಿ | ಛಂದೋಭಿರಿತಿ ಛಂದಃ-ಭಿಃ | 
| 

ಏವ । ದೇವಸ್ಯ | ತ್ವಾ | ಸವಿತುಃ | ಪ್ರಸವ ಇತಿ ಪ್ರ-ಸವೇ । ಇತಿ । ಆಹ | ಪ್ರಸೂತ್ಯಾ ಇತಿ ಪ್ರ-ಸೂತ್ಯೈ | ಅಗ್ನಿಃ | 

ಕ ದೇವೇಭ್ಯಃ ॥ ನಿಲಾಯತ। 


ಬ್ರಾಹ್ಮಣಭಾಗ ವಿವರಣೆ 
ಅಭ್ರಿ [ಅಗೆಯುವ ಸಾಧನ] ಗ್ರಹಣವಿಧಿ 


| ಚತುರ್ಭಿಃ ಅಭ್ರಿಮ್‌ ಆ ದತ್ತೇ “ದೇವಸ್ಯ ತ್ವಾ...” ಎಂದು ಆರಂಭವಾಗುವ ನಾಲ್ಕು 

ಮಂತ್ರಗಳಿಂದ ಅಭ್ರಿ [ಅಗೆಯುವ ಸಾಧನವನ್ನು] 

ತೆಗೆದುಕೊಳ್ಳಬೇಕು. 

| ಛಂದಾಗ್‌ಂಸಿ ಚತ್ವಾರಿ ಗಾಯತ್ರೀ, ತ್ರಿಷ್ಟುಪ್‌, ಜಗತೀ, ಅನುಷ್ಟುಪ್‌-ಎಂದು 
ನಾಲ್ಕು ಛಂದಸ್ಸುಗಳು. 

ಛಂದೋಭಿಃ ಏವ (ಈ ಮಂತ್ರಗಳನ್ನು ಹೇಳುವುದರಿಂದ) ಛಂದಸ್ಸುಗ 
ಳಿಂದಲೇ (ಅಭ್ರಿಯನ್ನು ಗ್ರಹಣ ಮಾಡಿದಂತಾ 
ಗುತ್ತದೆ.) 

ಚ ದೇವಸ್ಯ ತ್ವಾ ಸವಿತುಃ ಪ್ರಸವೇ ಇತಿ ಪ್ರೇರಕನಾದ ಸವಿತೃದೇವನ/ಪರಮಾತ್ಮನ ಅನುಜ್ಞೆ 

ಆಹ ಪ್ರಸೂತ್ಯೈ ಯಾಗಲಾಗಿ ಎಂದು ಮಂತ್ರವು ಹೇಳಿರುವುದು ದೇವನ 
ಅನುಮತಿಯನ್ನು ಪಡೆಯಲು ಕಾರಣವಾಗುತ್ತದೆ. 


ವೇಣುವಿಧಿಯ ಇತಿಹಾಸ 


| ಅಗ್ನಿಃ ದೇವೇಭ್ಯಃ ನಿಲಾಯತ 


ಒಂದು ಕಾಲದಲ್ಲಿ ಬೇಸರ ಹೊಂದಿದ ಅಗ್ನಿಯು 
ದೇವತೆಗಳಿಂದ ದೂರವಾಗಿ ಹೊರಟುಹೋದನು. 


| ಗಾಯತ್ರಿಯ ಪಾದವು ಎಂಟು ಅಕ್ಷರಗಳುಳ್ಳದಾದುದರಿಂದ, ಗಾಯತ್ರಿಯೂ *ಅಗ್ನಿಯೂ ಒಮ್ಮೆಲೇ ಜನಿಸಿರುವುದ 
| ರಿಂದ ಅಗ್ನಿಯಿಂದಲೂ, ಯಜ್ಞಃ ಫಲದಿಂದಲೂ ವಂಚಿತನಾಗುವುದಿಲ್ಲ. 


wy] * ತೈ. ಸಂ. 7.1.1 


11) ೧1) 0) (0 (ಗ DR DR 0 0 (0) 0) RR 


ಪೈತ್ರಿಲೀಯ ಸಂಹಿಡಾ/೫-೧-೧/೧೧ 


ರ್ಪ್ರರ್ಪ್ರಾರ್ಥರ್ಷ ರ್ಥ ರ್ಥರ್ಥರ್ಥರ್ಥರ್ಥ್ಪರ್ಥ್ಪರ್ಪರ್ಪರ್ಪರ್ಥ್ಪರಘ 
i || | 
ಸ ಫೆಲಾಯಾಸಸ್ರಾವಿಶಲ್ಞಭತಾಮ್ಯಸಾಶ್ರಿಮಮುಸಚಚ್ಛದ್ದ ಪ್ತೀಹೋಸ್ಸುಷರನ್‌ಂ 


ಆ. 5 ನಡಸಸ್ಯಾದ್ಯಭನವರುಸಿಯಿಸಿಷ್ಟಾಯ ಭಂ 


ಸರಮೇಗುಮ್ಯ್‌ಸಪ್ರೇತಿ 1ಅವಿಶತ್‌! | ಸು]ಬಪ್ರತಾಮ್‌॥ ಊಪಿಮ್‌ ಅನ್ರುತಿಂಸಮಿತು। ಭುವಃ ಯತ್‌ 
ಮೇಣೊರಸುಖರಮ್‌ । ಸ್ಪಪ್ಟಿರಾ ಅಧ್ಯ ಭವುತ್ತಿನಿಸಯೋನಿತ್ವಾಯೇಕಿ ಸಯೋನಿಂತ್ವಾಯ ಧ್ಯದಸಹಯಿ 


ಬ್ರಾಹ್ಮಣಭಾಗ ಜರ ಯ ಬಡ ! ವಿಷನಣೆ ಜ। ಹಲಳ 


ಸಃ ವೇಣುಮ್‌ ಪ್ರಾವಿಶತ್‌ ಅವನು ಬಿದಿರನ್ನು ಪ್ರವೇಶಿಸಿದನು. 
ಹರಟದಿ ಅಭ್ರಿಯ ರಂಧ್ರಕರಣದ ವಿಧಿ ಗಂಭಕ್ಮಾಹ್ಮದ 


ಯತ್‌ ವೇಣೋಃ ಸುಷಿರಮ್‌ ೦ ಬ್ರಿಯೆದ್ದಂಲ್ದಿಂಸ್ರಾಚಿಖಡ್ದಂತೆ ಯಾವ ಬಿದಿರಿನ ರಂಧ್ರವುಂಟೋ 
ಸಃ ಏತಾಮ್‌ ಊತಿಮ್‌ ಅನು ಆ ಅಗ್ನಿಯು ಬಿದಿರಿನ ರಂಧ್ರವನ್ನು ರಕ್ಷಣವಾಗಿ 


ಆಶ್ರಯಿಸಿ ಸಂಚರಿಸಿದನು. ಲಲ 50050 ಜಾ 
ಸುಷಿರಾ ಆಭ್ರಿಃ ಭವತೀ ಟಂ ರಂದ ೯5 ಅಭ್ರಿಯು ರಂಧ್ರಯುಕ್ತವಾಗಿರಬೇಕು. ಕಂಡ] ಇದು 


ಸಯ್ಲೊಔಿತ್ತಾಯ ಡಿ ಬಂದಗ ಅಳ ; ಬಂಗ ನಾತು ಫ್ಯೂಂದುವದ್ಧಕಿ 


೮5೮೧ ದಂಟಿಂಹಟ “ಡಿದಂಟಿ  ಬೃಹಾಕಾರಣವಾಗುತ್ತ ಕಡಹ 


Ry ಸೇರಿದ ಎಂಟು ಮಂತ್ರಗಳಿರದೆ'ಔಶಿಬತ್ತು ಸಂಖ್ಯೆಯಾಗುವುದರಿಂದ ಯಜ್ಞಾರಂಭದಲ್ಲಿಯೇ 
ಜ್ಯತಸ್ನರ ವೀ ತಾಡಸಾಡಾಸನತ್ತಟಿ ದಾ ಎನಡಸಡಯರ 
ಸಟ ಕಡೆಯ ಮಂತ್ರವು ಜಗ್ರೂಪೆೌರಬೇಕೆ? ಯಜುಸ್ಸಿನ ರೂಪವಿರಬೇಕೆ? yo ಎರಡು 


ಪಕ್ಷ] ಗಳನು ಪ್ರಸ್ತಾ, ವಿಸಲಾಗಿದೆ. ಇಲ್ಲಿ ಯ್ಯ ತಾಕು ಕೀರಿಟ ದಲ ದಕ್ಷಿ ಣೆಯನ್ನು ಪಡೆದು ಯಜಮಾನನ 
ಕಾರ್ಯವನ್ನು ನಿರ್ವಹಿಸತಕ್ಕವರು. ವರಿಗೆ್‌ಜಿಮಾನನ ವೇ ಮುಖ್ಯ ಯು ಆದುದರಿಂದ 


ಯಬುರ್ನಂತ್ರಪನ್ನೇಕ್ಟೊನೆಯಸುಂತ್ರಹನ್ನಾರಿ ಮಾಡಬೇಕು. ಇದೇ ಅವರು ಅನುಸಶ್ರಿಸ್ಛೇಕದ ಸನ್ನಪೂಭಹ 
ಈ 'ಅರ್ಥವಾದಭಾಗದ ಒಟ್ಟು ಅಭಿಪ್ರಾಯವಾಗಿಹೆಚಿಕಗೆಯೇ ಹಲವು ಕಡೆಗಳಲ್ಲಿ "ಯದಿ ಕುಮೆಯೇತ' "ಯಂ 
ಕಾಮಯ್ದೇತ' ಮೊಹಳಾದಲೊಖಗಳಿನೊ ಅ ಕವಯದಲ ಟ 15೫7 

"ಯಚಾ.. ವರ್ತನ ಎಂ ಮ ಇತ್ರದ ವತ್ರ್ರೊಂದು ಚತುಗ್ಯಾಹೀತಹೋಮವನ್ನ ಮಾತನು ಇದು 
ಸಮೃದ್ಧಿಗೆ ಕಾರಣವಾಗುತ್ತದೆ. ಭಟ ಸ ಥಾಸ್ಕರರು ಇದು ಉಪಸ್ಥಾನಮಂತ್ರವೆಂದು ಹೇಳಿರುತ್ತಟ 


ಅಭಿಗ್ರಹಣದ ವಿಷಯದಲ್ಲಿ ಆಪಸ್ತಂಬರು ಹೀಗೆ ಏನಿಯೋಗವನ್ನು ಹೇಳರುತ್ತಾ ರೆ. ue 


ಸ್ಪಮ್ಯಕ್ತರತ್ವ್‌ ಅದ ದಂರ ಟಿಇ ಯ್ಯುಗಿಅ 


ಕಾಕ ಪ ಮಾಮನ ೧೨ 


| 
ಸ ಯತ್ರಯತ್ರಾವಸತ್ತತ್ಯೃಷ್ಣ ಮಭವತ್ಯಲ್ಯಾ ಹೀ ಭವತಿ ರೂಪ ಸಮೃಧ್ಯಾ 


ಣ 
I 


ಉಭಯತಸ್ಸ್ದೂ ರ್ಭವತೀತಶ್ವಾಮುತಶ್ಚಾರ್ಕಸ್ಥಾ RE 


| I 
| ಸಃ 1 ಯತ್ರಯತ್ರೇತಿ ಯತ್ರ-ಯತ್ರ । ಅವಸತ್‌ | ತತ್‌ | ಕೃಷ್ಣಮ್‌ । ಅಭವತ್‌ | ಕಲ್ಯಾಷೀ | ಭವತಿ | 


ರೂಪಸಮೃಧ್ಯಾ ಇತಿ ರೂಪ-ಸಮೃಧ್ವೈ ! ಉಭಯತಃಕ್ಸ್ಯೂರಿತ್ಯುಭಯತಃ-ಕ್ಲ್ಯೂಃ | ಭವತಿ 1 ಇತಃ | ಚ | 


| [ [| [| 
ಅಮುತಃ | ಚ ಅರ್ಕಸ್ಯ। ಅವರುಧ್ಯಾ ಇತ್ಯವ-ರುದ್ಧೆ ಚ 


ಬ್ರಾಹ್ಮಣಭಾಗ 


ಅಭ್ರಿಯ ಕೃಷ್ಣರಂಧ್ರಯುಕ್ತದ ವಿಧಿ . 


ಸಃ ಯತ್ರಯತ್ರ ಅವಸತ್‌ ಆ ಅಗ್ನಿಯು ವೇಣುವಿನ ರಂಧ್ರದಲ್ಲಿ ಎಲ್ಲೆಲ್ಲಿ 
ವಾಸಿಸಿದನೋ/ಸಂಚರಿಸಿದನೋ 

ತತ್‌ ಕೃಷ್ಣಮ್‌ ಅಭವತ್‌ ಕಲ್ಮಾಷೀ ಆ ಸ್ಥಳವು ಕಾಡುಗಿಚ್ಚಿನಿಂದ ಕಪ್ಪಾಯಿತು. ಅಭ್ರಿಯು 
ಕಪ್ಪಾದ ಬಿಂದುವಿನ ಚಿಹ್ನೆಯಿಂದ ಕೂಡಿರಬೇಕು. 
[ವಿಧಿ] 

ರೂಪಸಮೃಧ್ಯೈ ಇದು ಯಜಮಾನನ ರೂಪಸಮೃದ್ಧಿ] ಗೆ ಕಾರಣವಾಗು 
ತ್ತದೆ. 

ಅಭ್ರಿಯ ನಿಶಿತತ್ವ[ತೀಕ್ಷೃತೆ] ವಿಧಿ 


ಉಭಯತಃಕ್ಲ್ನೂಃ ಭವತಿ ಮೊದಲು-ತುದಿಭಾಗಗಳಲ್ಲಿ ಅಭ್ರಿಯು ತೀಕ್ಷ್ಣವಾ 
ಗಿರಬೇಕು. 

ಇತಃ ಚ ಅಮುತಃ ಚ ಇದು ಈ ಲೋಕ-ಪರಲೋಕಗಳೆರಡರಲ್ಲಿಯೂ 

ಅರ್ಕಸ್ಯ ಅವರುದೆ ಕೆಂ ಪೂಜೆಗೆ/ಗೌರವಕ್ಕೆ ಸಾಧನವಾಗುತ್ತದೆ. 


| ಕ್ಸ್ವೂಂವಾ, ಪ್ರಾದೇಶಮಾತ್ರೀಮರತ್ನಿಮಾತ್ರೀಂ ವ್ಯಾಮಮಾತ್ರೀಮಪರಿಮಿತಾಂ ವಾ...'[ಆಪ. ಶ್ರೌ. ಸೂ. 16.1.7] 
ಈ ಕಲ್ಪ ಸೂತ್ರದಲ್ಲಿ ಶಾಖಾಂತರೀಯದ ಪಕ್ಷಗಳನ್ನೂ ಅವಲಂಬಿಸಿ ತಿಳಿಸಿರುತ್ತಾರೆ. 


WW 0 WW WY 


1 


ತೈತ್ತಿರೀಯ ಸಂಹಿಡಾ/೫-೧-೧/೧೩ 


I 1 | | 
ವ್ಯಾಮಮಾತ್ರೀ ಭವತ್ಕೇತಾವದ್ವೈ ಪುರುಷೇ ವೀರ್ಯಂ ವೀರ್ಯಸಂಮಿತಾ*ಪರಿ 


[ | | 
ಮಿತಾ ಭವತ್ಯಪರಿಮಿತಸ್ಯಾವರುದ್ಧ್ಯೈ ಯೋ ವನಸ್ಪತೀನಾಂ ಫಲಗ್ರಹಿಃ 


| | [| n | [| 
ವ್ಯಾಮಮಾತ್ರೀತಿ ವ್ಯಾಮ-ಮಾತ್ರೀ । ಭವತಿ | ಏತಾವತ್‌ | ವೈ | ಪುರುಷೇ | ವೀರ್ಯಮ್‌ | ವೀರ್ಯಸಂಮಿತೇತಿ 


| | | I 
ವೀರ್ಯ-ಸಂಮಿತಾ । ಅಪರಿಮಿತೇತ್ಯಪರಿ-ಮಿತಾ । ಭವತಿ । ಅಪರಿಮಿತಸ್ಯೇತ್ಯಪರಿ-ಮಿತಸ್ಯ । ಅವರುಧ್ಯಾ 


| [ | 
ಇತ್ಯವ-ರುಧ್ಯೈ | ಯಃ । ವನಸ್ಪತೀನಾಮ್‌ । ಫಲಗ್ರಹಿರಿತಿ ಫಲ-ಗ್ರಹಿಃ 


ಬ್ರಾಹ್ಮಣಭಾಗ 
ಅಭ್ರಿಯ ಪ್ರಮಾಣ 


ವ್ಯಾಮಮಾತ್ರೀ ಭವತಿ ಅಭ್ರಿಯು ಐದು ಅಥವಾ ನಾಲ್ಕು ಅರತ್ನಿ [ಗುದ್ದು 
ಮೊಳ]ಗಳ ಪರಿಮಾಣವನ್ನು ಹೊಂದಿರಬೇಕು. 

ಪುರುಷೇ ವೀರ್ಯಮ್‌ ಏತಾವತ್‌ ವೈ ಇಷ್ಟೇ ಪುರುಷನ ಶಕ್ತಿಸೂಚಕವಾದುದರಿಂದ 

ವೀರ್ಯಸಂಮಿತಾ ಅಭ್ರಿಯು ಪುರುಷನ ಶಕ್ತಿಗೆ ಕಾರಣವಾಗುತ್ತದೆ/ 
ಶಕ್ತಿಯಷ್ಟಿರುತ್ತದೆ. 

ಅಪರಿಮಿತಾ ಭವತಿ ಪರಿಮಾಣವು ಇಷ್ಟೇ ಎಂದು ಗೊತ್ತಿಲ್ಲದೆ 
ಅಪರಿಮಿತಪರಿಮಾಣವಾಗಿರಬೇಕು. [ಪಕ್ಸಾ ನಿಂತರ 
ವಿಧಿ] 

ಅಪರಿಮಿತಸ್ಯ ಅವರುಧ್ಯೈ ಇದು ಅಪರಿಮಿತವಾದ ಫಲಪ್ರಾಪ್ತಿಗೆ ಕಾರಣವಾ 
ಗಿರುತ್ತದೆ. 


ವೇಣುವಿಧಿ 


ವನಸ್ಪತೀನಾಮ್‌ ಯಃ ಫಲಗ್ರಹಿಃ ವೃಕ್ಷಗಳಲ್ಲಿ ಯಾವುದು ಹೆಚ್ಚು ಫಲಗಳನ್ನು ಕೊಡುವ 
ವೃಕ್ಷವಿದೆಯೋ 
"ದೇವಸ್ಯ ತ್ವಾ' ಎಂದು ಆರಂಭವಾಗುವ ನಾಲ್ಕು ಮಂತ್ರಗಳಿಂದ ಅಭ್ರಿಯನ್ನು ತೆಗೆದುಕೊಳ್ಳಬೇಕು. ನಾಲ್ಕು 
ಮಂತ್ರಗಳಿಂದ ಪರಿಗ್ರಹವೆಂಬುದು ನಾಲ್ಕು ಛಂದಸ್ಸುಗಳಿಂದ ಪರಿಗ್ರಹ ಮಾಡಿದಂತಾಗುತ್ತದೆ. ಹಾಗೂ ಸವಿತೃ 
ದೇವನ ಅನುಮತಿಯನ್ನು ಪಡೆಯಲು ಕಾರಣವಾಗುತ್ತದೆ. 


WW WW WW W 


ಪೃಷ್ಣಯಜುರ್ವೇದ ಈನ್ನಡ ಪ್ರಠಾಶನ/೧೪ 
| 3 1 ್ಷ ಮ | 


೪'ಬೇರ್ಯಾವಸನೃಶಿತ್ರಬರ್ಪಕ ವೆಣ್ಣಹಿಪಳ ಛ Ro ದ್ಯಾ 


& 


| H 
ಯೆ ಗಲಿ ಯಾಮ ಸದ್ಯವರೆಜ್ದ Lt ಉಂದು ಇಂಟ 


| 
ಮಯೇತ ಗ್ರಾಯತ್ಕೋಧ ಯೇತಿ ಚೆ ಸಪ್ತವಿಗ್ಸ್‌ ಗ್ಸ್‌ಂಶತಿಶ್ಚ॥ 
ಓಂ 3 ಬಿದಾ 


| 
ಫ್ರಂ pn EU RS 
ಚಾ ಇಡಾಂ ಜಾಂ ಟು | EUR ಚ್ಹಾ ಇಲ್‌ ಬೌ ಬಿರು ವಿ $ 
pe ಗ್‌ 


ಭವತಿ । ವೀರ್ಯಸ್ಯ | ಅವರುಧ್ಯಾ ಇತ್ಯವ-ರುಡ್ರ್ಯಸಸನಿರ ಪಲ ತ್ಕಾ | ರಾತ್ರ ಹರದ 156೦ 1 


ಚ್ರಾಹ್ಯಣಭಾಗ 


ಸಃ ವೇಣುಃ ಈ ಡಜನ್‌ ಕವು/ ವನಸ್ಪತಿಯ ಬಿದಿರಾಗಿದೆ. 
ಏಷಾಮ್‌ ವೀರ್ಯಾವಾನ್‌ ಫಲವನ್ನು ನೀಡುವ ವನಸ್ಪತಿಗಳಲ್ಲಿ ಹೆಚ್ಚು ಶಕ್ತಿಯನ್ನು 
ಪುಲಗ್ರಹಿಳ೦ಅ ಯಿಂದ 6ದಥಿಅ ಯಡ ಯಲ ಅಕೊಡುವ ಕಾಳನ್ನು [ಬಿದಿರಕ್ಕಿಯಷ್ಟ)ಧೀಡ್ರಪುದಸೂಿದ. 
ವೈಣವೀಭಿವತಿವೀರ್ಯಸ್ಯ ಅವರು ಬಗ(ಅಯಾಅಭ್ರಿಯು ಬಿದಿರಿನಿಂದ ನಿರ್ಮಿಸಿದುದಾಗಿರಬೇಕು. 
ದಂ೦ದಯಂದಟಯ್ನಾಕಿತ ಹಯ 1೫ ಇದು ಶಕ್ತಿಯ ಕಾಕಾ ಚ. 
GENCE ಗೃಕತ SENG ಜಿಲ ಸಂಡಿಂಜಾಯಿಂಡಿ 
ಅಗ್ನಿಯು,ದೇವತೆಗಳಿಂಧೆ ಬತ ನೌ ಕ್ಷಔರನ್ನು ಪ್ರವೇಶಿಸಿ, ಬಿದಿರಿನ ರಂಧ್ರದ್ಧಲ್ಲಿ ಸಂಚರಿಸಿದನ್ನು. 
ಹೀಗಾಗಿ ಆ ಸ ದ! ಸಾ ನನಔಂನಲ್ಲಿ ಕಪ್ಪಾದ ಬಿಂದುವಿರುವಂತೆ "ಟ್ರಿ ಜಸ 
RATS BULK, UENO ಡ್‌ ವಾಗಿ ಇರಬೇಕು. ಅದರ ಅಳತೆಯು ನಾಲ್ಕು ಅಥವಾ 
ಐದು ಗುದುಮೊಳದಷಿರಬೇಕು. ಅಥವಾ [ಈಟರಮಿತಪರಿಮಾಣವಿರಬೇಕು. ಅಭ್ರಿಯು ಬಿದಿರಿನಿಂದ 


ನಾತಿ ಇತಲ್ಲಪಾ ತಳದಿಂದ ವಿಧಿಗಳು. ಅವುಗಳ ಅರ್ಥನೆಪಗಾಸಿಟಲದಿಲಡಅ 
ಯಗ 


Rak 
ಜಯಂ ಗಲಥ ಹಿ ಊಂ ಅಳಗ್ಗಕ್ಕದ ಕೆ ಗಲ $0 ಇರದಾರಾತ್ಮಿಷಜದ 


ಇ Fo 
. ಆಜಂ 


ಕೀ -೫9ಓಠಂಹಿಯಗಿಹಿ ಧಿ ಬಂಳಗಶ್ರಂಯ ಯೀ hb ದಂ " ಪ ಹಡಂಬ" 
“eB ಯೌಪ್‌ ಜ,5ಂಗಂತಂದಣಿಯಾ ಹಗ೦ಜ ದಂ ಇದಂ ವೀದ ಉಯಂಡಿಹಗಲಿಹ' ಬಂತಿಗಶಂಯ 
ಬಂಗರ ಅಡಯಿಂದಜ್ಯಲಯಕಿದಯಲಅ ಜಜೂದಿ 


WW WV WY VU YYW WW YW BY WY WY 


॥ ಧ್ವಿಡಿಂಯೋಾಂಂಸುವಾಹಃ ॥ 


] | I | 
ವ್ಯದ್ಧಂ ವಾ ಏತದ್ಯಜ್ಞಸ್ವ ಯದಯಜುಷ್ಯೇಣ ಕ್ರಿಯತ 


| I 
ಇಮಾಮಗೃಭ್ಹನ್ರಶನಾಮೃತಸ್ಯೇತ್ಯಶ್ವಾಭಿಧಾನೀಮಾ ದತ್ತೇ 


| [ 
ಯಜುಷ್ಕೃತ್ಯೈ ಯಜ್ಞಸ್ಯ ಸಮೃದ್ಧ್ಯೈ 


[ | 1 I 
ಇಮಾಮ್‌ । ಅಗೃಭ್ಣನ್ನ್‌! ರಶನಾಮ್‌ | ಯತಸ್ಯ। ಇತಿ । ಅಶ್ವಾಭಿಧಾನೀಮಿತ್ಯಶ್ವ-ಅಭಿಧಾನೀಮ್‌ | ಏತಿ । ದತ್ತೇ। 
[ 
ಯಜುಷ್ಕೃತ್ಯಾ ಇತಿ ಯಜುಃ-ಕೃತ್ಯೈ | ಯಜ್ಞಸ್ಯ | ಸಮೃಧ್ಯಾ ಇತಿ ಸಮ್‌-ಖದ್ದ್ಯೈ! 


ಪ್ರಥಮಾನುವಾಕದಲ್ಲಿ ಅಭ್ರಿಯನ್ನು ಪರಿಗ್ರಹಿಸುವ ವಿಧಿಯು ಹೇಳಲ್ಪಟ್ಟಿತು. ಈ ಎರಡನೆಯ 
ಅನುವಾಕದಲ್ಲಿ ಅಶ್ವದಿಂದ-ಮೃತ್ತಿ; ಕೆಯ ಖನನವನ್ನು ಮಾಡುವ ಭೂಮಿಯನ್ನು-ತುಳಿಸುವ ವಿಧಿಯು 
ಹೇಳಲ್ಪಟ್ಟಿದೆ. 


ಬ್ರಾಹ್ಮಣಭಾಗ ವಿವರಣೆ 
ಕುದುರೆಯನ್ನು ಕಟ್ಟುವ ಹಗ್ಗವನ್ನು ತೆಗೆದುಕೊಳ್ಳುವ ವಿಧಿ 


ಅಯಜುಷ್ಯೇಣ ಯತ್‌ ಕ್ರಿಯತೇ ಮಂತ್ರರಹಿತವಾಗಿ [ಯಜ್ಞದ] ಯಾವ ಕ್ರಿಯೆಯು 
ಮಾಡಲ್ಲಡುತ್ತದೆಯೋ, 
| ಏತತ್‌ ಯಜ್ಞಸ್ಯ ವ್ಯೃದ್ಧಮ್‌ ವೈ ಆ ಯಜ್ಞಃ ದ ಅಂಗವು ಸಮೃದ್ಧಿ: ಹೀನವಾಗುತ್ತದೆ. 
] ಇಮಾಮ್‌ ಅಗೃಭ್ದನ್‌ ರಶನಾಮ್‌ “ಇಮಾಮ್‌...ಯತಸ್ಯ' ಎಂಬ ಮಂತ್ರವನ್ನು ಹೇಳಿ 
| ಖುತಸ್ಯ ಇತಿ ಅಶ್ವಾಭಿಧಾನೀಮ್‌ ಆ ಕುದುರೆಯನ್ನು ಕಟ್ಟುವ ಹಗ್ಗವನ್ನು ತೆಗೆದುಕೊಳ್ಳ 
ಬೇಕು. [ವಿಧಿ] 
ಈ ಕಾರ್ಯವನ್ನು ಯಜುರ್ಮಂತ್ರದಿಂದ ಅನುಷ್ಠಿಸು 
ವುದಕ್ಕಾಗಿ ಹೀಗೆ ಮಾಡಬೇಕು. 
ಯಜ್ಞ] ದ ಫಲಸಮೃದ್ಧಿ] ಗಾಗಿ ಹೀಗೆ ಅನುಷ್ಠಿಸಬೇಕು. 


ರ್ಪರ್ಥಾರ ರ್ಥ ರ್ಥ ರ್ಪರ್ಥ್ಪರ್ಥರ್ಥ 


ಪೃಷ್ಟಯಜುರ್ವೇದ ಪನ್ನಡ ಪ್ರಠಾಶನ/೧೬ 
|| I | 
ಪ್ರತೂರ್ತಂ ವಾಜಿನ್ನಾ ದ್ರವೇತ್ಯಶ್ವಮಭಿ ದಧಾತಿ 
[ I | 
ರೂಪಮೇವಾಸ್ಯೈತನ್ಮಹಿಮಾನಂ ವ್ಯಾಚಷ್ಟೇ ಯುಣಣ್ವಾ, ಥಾಗ್‌ಂ ರಾಸಭಂ 


| 
ಯುವಮಿತಿ ಗರ್ದಭಮಸತ್ಯೇವ 


| I | | 
| ಪ್ರಕೂರ್ತಮಿತಿ ಪ್ರ-ತೂರ್ತಮ್‌ | ವಾಜಿನ್ಸ್‌ | ಏತಿ । ದ್ರವ | ಇತಿ । ಅಶ್ವಮ್‌ | ಅಭೀತಿ । ದಧಾತಿ | ರೂಪಮ್‌ | 


ಏವ । ಅಸ್ಯ । ಏತತ್‌ | ಮಹಿಮಾನಮ್‌ | ವ್ಯಾಚಷ್ಟ ಇತಿ ವಿ-ಆಚಷ್ಟೇ | ಯುಣಸ್ವಾಥಾಮ್‌ । ರಾಸಭಮ್‌ | 
| 
ಯುವಮ್‌ | ಇತಿ! ಗರ್ದಭಮ್‌ | ಅಸತಿ। ಏವ! 


ಬ್ರಾಹ್ಮಣಭಾಗ ವಿವರಣೆ 
ಕುದುರೆಯನ್ನು ಕಟ್ಟುವ ವಿಧಿ: ಅರ್ಥವಾದ 


ಪ್ರತೂರ್ತಮ್‌ ವಾಜಿನ್ನಾದ್ರವ ಇತಿ ಶೀಘ್ರವಾಗಿ ಹೋಗು (ನಡೆ) ಎಂದು ಹೇಳುವ 
"ಪ್ರತೂರ್ತಂ ವಾಜಿನ್‌ ಆ ದ್ರವ' ಎಂಬ ಮಂತ್ರದಿಂದ 
ಅಶ್ವಮ್‌ ಅಭಿದಧಾತಿ [ಅಧ್ವರ್ಯುವು] ಕುದುರೆಯನ್ನು ಕಟ್ಟಬೇಕು. [ವಿಧಿ] 
ಏತತ್‌ ರೂಪಮ್‌ ಏವ ಈ ಮಂತ್ರದ ಸ್ವರೂಪವು/ಈ ಮಂತ್ರವು 
ಅಸ್ಯ ಮಹಿಮಾನಮ್‌ ವಿ ಆಚಷ್ಟೇ ಅಶ್ವದ ಮಹತ್ವ್ವವನ್ನು-/ಅಶ್ವದ ಸ್ವರೂಪವಾದ 
ಶೀಘ್ರಗಮನವನ್ನು [ಮಹತ್ವವನ್ನೇ] ಚೆನ್ನಾಗಿ- 
ಹೇಳುತ್ತದೆ. 
ಗರ್ದಭಬಂಧನವಿಧಿ; ಅರ್ಥವಾದ 


ಯುಇಸ್ವಾಥಾಮ್‌ ರಾಸಭಮ್‌ ಯುವಮ್‌ "ಯುಂಜಾಥಾಮ್‌...ಯುವಮ್‌' ಈ ಮಂತ್ರದಿಂದ 

ಇತಿ ಗರ್ದಭಮ್‌ [ಅಭಿದಧಾತಿ] ಯಜಮಾನದಂಪತಿಗಳು ಕತ್ತೆ ಯನ್ನು ಕಟ್ಟಬೇಕು. 
[ವಿಧಿ] 

ಅಸತಿ ಏವ ಹೀನವಾದ ಮಣ್ಣ ನ್ನು ಹೊರುವ ಕಾರ್ಯದಲ್ಲಿಯೇ 


ತಾತ್ಪರ್ಯ:-ಅಗ್ನಿಚಯನದ ಅಂಗವಾಗಿ ಮೃತ್ತಿಕಾಖನನವನ್ನು ಮಾಡಲು ಕುದುರೆಯನ್ನು ಆ ಸ್ಥಳಕ್ಕೆ 
ಕರೆದೊಯ್ಯಬೇಕು. ಕುದುರೆಯನ್ನು ಕಟ್ಟಲು ಮಂತ್ರಪೂರ್ವಕವಾಗಿ ಹಗ್ಗವನ್ನು ಪರಿಗ್ರಹಿಸಬೇಕು. "ಇಮಾಮ್‌... 
ಆರಪಂತೀ' ಎಂಬುದು ಆ ಮಂತ್ರ. ಆದು ಯಕ್ಕೇ ಆದರೂ ಯಜುರ್ವೇದದಲ್ಲಿ ಪಠಿತವಾಗಿರುವುದರಿಂದ 
ಯಜುರ್ಮಂತ್ರವೆಂದು ಹೇಳಿದೆ. 


ತೈ್ತೀಯ ಸಂಹಿತಾ/೫-೧-೨/೧೭ 


[ [ I | 
ಗರ್ದಭಂ ಪ್ರತಿಷ್ಠಾಪಯತಿ ತಸ್ಮಾದಶ್ವಾದ್ದ ರ್ದಭೋಇಸತ್ತರೋ 


| ತ 
ಯೋಗೇಯೋಗೇ ತವಸ್ತರಮಿತ್ಯಾಹ [ಇತ್ಯಾಹ(೫)] ಯೋಗೇಯೋಗ 


| 
ಏವೈನಂ ಯುಜ್ಯ್ಛ್ರೇ ವಾಜೀವಾಜೇ ಹವಾಮಹ ಇತ್ಯಾಹಾ- 


| || | 
ಗರ್ದಭಮ್‌ । ಪ್ರತೀತಿ | ಸ್ಥಾಪಯತಿ । ತಸ್ಮಾತ್‌ । ಅಶ್ವಾತ್‌ । ಗರ್ದಭಃ | ಅಸತ್ತರ ಇತ್ಯಸತ್‌-ತರಃ | 


ಯೋಗೇಯೋಗ ಇತಿ ಯೋಗೇ-ಯೋಗೇ 1 ತವಸ್ತರಮಿತಿ ತವಃ-ತರಮ್‌ । ಇತಿ 1 ಆಹ | (೫) | 


|| || 
ಯೋಗೇಯೋಗ ಇತಿ ಯೋಗೇ-ಯೋಗೇ | ಏವ! ಏನಮ್‌ । ಯುಜ್ಸೇ \ ವಾಜೇವಾಜ ಇತಿ ವಾಜೇ-ವಾಜೇ । 


ಹವಾಮಹೇ । ಇತಿ | ಆಹ! 


ಬ್ರಾಹ್ಮಣಭಾಗ ವಿವರಣೆ 


ಗರ್ದಭಮ್‌ ಪ್ರತಿಷ್ಠಾಪಯತಿ ಕತ್ತೆಯನ್ನು ನಿಯೋಜಿಸಿದಂತೆ ಆಗುತ್ತದೆ. 

ತಸ್ಮಾತ್‌ ಅಶ್ವಾತ್‌ (ರಥವನ್ನು ಎಳೆಯುವ ಕಾರ್ಯವನ್ನು ಮಾಡುವ) 
ಕುದುರೆಗಿಂತಲೂ 

ಗರ್ದಭಃ ಅಸತ್ತರಃ ಗರ್ದಭವು ಹೀನವಾಗಿದೆ. 


"ಯೋಗೇಯೋಗೇ' ಎಂಬ ಮಂತ್ರದ ಮೂರು ಭಾಗಗಳ ತಾತ್ಪರ್ಯ 


ಯೋಗೇಯೋಗೇ ತವಸ್ತರಮ್‌ ಇತಿ ಆಯಾ ಮುಖ್ಯಕಾರ್ಯವು ಒದಗಿದಾಗ ಬಲಿಷ್ಠವಾದ 

ಆಹ ಅಶ್ವವನ್ನು ಆಹ್ವಾನಿಸುತ್ತೇವೆ. ಎಂದು ಮಂತ್ರವು 
ಹೇಳುವುದು. 

ಏನಮ್‌ ಯೋಗೇಯೋಗೇ ಏವ ಇದರಿಂದ ಆಯಾ ಮುಖ್ಯಕಾರ್ಯದಲ್ಲಿಯೇ ಅಶ್ವ 

ಯುಖ್ಯ್ಮ್ಸೇ ವನ್ನು ನಿಯೋಜಿಸಿದಂತಾಗುತ್ತದೆ. 

ವಾಜೇವಾಜೇ ಹವಾಮಹೇ ಇತಿ ಆಹ ಶ್ರುತಿಯು "ವಾಜೇವಾಜೇ ಹವಾಮಹೇ' ಎಂದು | 
ಹೇಳುತ್ತದೆ. "ಆಯಾ ಅನ್ನಪ್ರಾಪ್ತಿನಿಮಿತ್ತವಾಗಿ ಯತ್ತಿಗ್ಯ | 
ಜಮಾನರಾದ ನಾವು ನಿನ್ನನ್ನು ಆಹ್ವಾನಿಸುವೆವು' 
ಎಂದು ಈ ಮಂತ್ರಭಾಗವು ತಿಳಿಸುತ್ತಿದೆ. 


ಪೃಷ್ಣಯಜುರ್ವೇದ ಈನ್ನಡ ಪ್ರಕಾಶನ/೧೮ 
WW WY VW VW WY WY ಉ WY WW 


| I 
-ನ್ನಂ ವೈ ವಾಜೋಂನ್ನಮೇವಾವರುಂಧೇ ಸಖಾಯ ಇಂದ್ರಮೂತಯ 


| | | 
ಇತ್ಯಾಹೇಂದ್ರಿಯಮೇವಾವರುಂಧೇಇಗ್ನಿರ್ದೇವೇಭ್ಯೋ ನಿಲಾಯತ ತಂ 


1 1 
ಪ್ರಜಾಪತಿರನ್ವವಿಂದ- 


| 1 1 [| I [ 
| ಅನ್ನಮ್‌ | ವೈ | ವಾಜಃ | ಅನ್ನಮ್‌ | ಏವ | ಅವೇತಿ | ರುಂಧೇ | ಸಖಾಯಃ | ಇಂದ್ರಮ್‌ | ಊತಯೇ | ಇತಿ | 
1 [ 1 
ಆಹ | ಇಂದ್ರಿಯಮ್‌ । ಏವ | ಅವೇತಿ | ರುಂಧೇ । ಅಗ್ನಿಃ 1 ದೇವೇಭ್ಯಃ \ ನಿಲಾಯತ | ತಮ್‌ । ಪ್ರಜಾಪತಿರಿತಿ 
|| 
| ಪ್ರಜಾ-ಪತಿಃ । ಅನ್ವಿತಿ । ಅವಿಂದತ್‌। 


ಬ್ರಾಹ್ಮಣಭಾಗ ವಿವರಣೆ 


(1 ಅನ್ನಮ್‌ ವೈ ವಾಜಃ ವಾಜವೆಂದರೆ ಅನ್ನವಷ್ಟೆ. 
4] ಅನ್ನಮ್‌ ಏವ ಅವ ರುಂಧೇ [ಈ ಮಂತ್ರಭಾಗದಿಂದ] ಯಜಮಾನನು ಅನ್ನವನ್ನು 


ಚ ಪಡೆಯುತ್ತಾನೆ. 
ಸಖಾಯಃ ಇಂದ್ರಮ್‌ ಊತಯೇ ಇತಿ ಗೆಳೆಯರಾಗಿರುವ ಖತ್ವಿಗ್ಯಜಮಾನರಾದ ನಾವು 


| ಆಹ ಇಂದ್ರನಂತಿರುವ/ಇಂದ್ರಿಯಪ್ರದವಾದ ಅಶ್ವವನ್ನು 


ರಕ್ಷಣೆಗಾಗಿ ಆಹ್ವಾನಿಸುತ್ತೇವೆ ಎಂದು ಶ್ರುತಿಯು 
ಹೇಳುವುದು. 


“| ಇಂದ್ರಿಯಮ್‌ ಏವ ಅವ ರುಂಧೇ ಇದರಿಂದ ಯಜಮಾನನು ಇಂದ್ರಿಯಶಕ್ತಿಯನ್ನು 


ಹೊಂದುವನು. 
ಅಶ್ವವನ್ನು ಮುಂದಿಟ್ಟುಕೊಂಡು ಗಮನವಿಧಿ; ಅರ್ಥವಾದ 


| ಅಗ್ನಿಃ ದೇವೇಭ್ಯಃ ನಿಲಾಯತ ಒಂದು ಸಮಯದಲ್ಲಿ ಅಗ್ನಿಯು ದೇವತೆಗಳು ಕಾಣ 


| ತಮ್‌ ಪ್ರಜಾಪತಿಃ ಅನು ಅವಿಂದತ್‌ ದಂತೆ ದೂರಕ್ಕೆ ಹೊರಟುಹೋದನು. ಪ್ರಜಾಪತಿ 


ದೇವನು ಅಗ್ನಿಯನ್ನು ಹುಡುಕಿ ಪಡೆದನು. 


9] ತಾತ್ಸರ್ಯ:-"ಪ್ರತೂರ್ತಂ...ಯೋನಿ? ಎಂಬ ಮಂತ್ರದಿಂದ ಕುದುರೆಯನ್ನು ಅಧ್ವರ್ಯುವು ಕಟ್ಟಬೇಕು. ಈ 


ಷು 


(| ಮಂತ್ರವು ಅಶ್ವದ ಶೀಘ್ರಗಮನವೆಂಬ ಸ್ವರೂಪವನ್ನೇ ಪ್ರಕಾಶಿಸುತ್ತದೆ. ಅಲ್ಲದೆ ಅಶ್ವದ ದ್ಯುಲೋಕಜನ್ಮ ಮುಂತಾದ 


| ಮಹತ್ವ್ವವನ್ನೂ ತಿಳಿಸುವುದು. 


WY YS WY WW YW 


W) 


ಪೈತ್ರಿಲೀಯ ಸಂಹಿಡತಾ/೫-೧-೨/೧೯ 


| [ [| 
ಏತತ್ಯಿಯತೇ ಯಚ್ಛ್ರೇಯಸಾ ಚ ಪಾಪೀಯಸಾ ಚ ಸಮಾನಂ ಕರ್ಮ ಕುರ್ವಂತಿ 


| [ [| [| I 1 
ಪ್ರಾಜಾಪತ್ಯ ಇತಿ ಪ್ರಾಜಾ-ಪತ್ಯಃ | ಅಶ್ವಃ | ಅಶ್ವೇನ 1 ಸಮಿತಿ 1 ಭರತಿ 1 ಅನುವಿತ್ತಾ § ಇತ್ಯನು-ವಿತ್ತೆ ಕಲೆ! 


ಪಾಪವಸ್ಯಸಮಿತಿ ಪಾಪ-ವಸ್ಯಸಮ್‌ । ವೈ । ಏತತ್‌ | ಕ್ರಿಯತೇ । ಯತ್‌ | ಶ್ರೇಯಸಾ | ಚ | ಪಾಪೀಯಸಾ | ಚ| 


ಸಮಾನಮ್‌ । ಕರ್ಮ | ಕುರ್ವಂತಿ | 


ವಿವರಣೆ 


ಪ್ರಜಾಪತಿಯಿಂದ ಜನ್ಯವಾದ ಅಶ್ವವು ಪ್ರಾಜಾಪತ್ಯ 
ವೆನಿಸಿದೆ. 

[ಆದುದರಿಂದ] ಕುದುರೆಯೊಡನೆ [ಅಗ್ನಿಗೆ/ಚಯನಕ್ಕೆ 
ಸಾಧನವಾದ ಮಣ್ಣನ್ನು] ಸಂಗ್ರಹಿಸಲು ಹೋಗಬೇಕು. 
[ವಿಧಿ] 

ಇದು ಅಗ್ನಿಯನ್ನು ತಿಳಿಯುವುದಕ್ಕೆ ಸಾಧನವಾಗುತ್ತದೆ. 


ಅಶ್ವದ ಪ್ರರೋನಯನವಿಧಿ; ಅರ್ಥವಾದ 


ಶ್ರೇಯಸಾ ಚ ಪಾಪೀಯಸಾ ಚ ಶ್ರೇಷ್ಠವಾದ ಸಾಧನದಿಂದಲೂ, ಕನಿಷ್ಠವಾದ 
ಸಾಧನದಿಂದಲೂ 

ಸಮಾನಮ್‌ ಕರ್ಮ ಕುರ್ವಂತಿ(ಇತಿ) ಯತ್‌ ಸಮಾನವಾದ ಕರ್ಮವನ್ನು ಮಾಡುತ್ತಾರೆಂಬುದು 
ಯಾವುದುಂಟೋ 


ಯಜಮಾನದಂಪತಿಗಳು ಮಂತ್ರಪೂರ್ವಕವಾಗಿ ಗರ್ದಭಬಂಧನವನ್ನು ಮಾಡುತ್ತಾರೆ. ಅಶ್ವಕ್ಕಿಂತಲೂ ಗರ್ದಭವು 
ನಿಕೃಷ್ಟಕಾರ್ಯವನ್ನು ಮಾಡುವುದರಿಂದ ಅದನ್ನು ರಾಜ-ಮಂತ್ರಿಗಳು ಆದರಿಸುವುದಿಲ್ಲ. 
ಅಶ್ವವು ಯೋಧರನ್ನೂ, ರಥವನ್ನೂ ಒಯ್ಯುತ್ತ; ದೆಯಷ್ಟೆ. ಹೀಗಾಗಿ ಅಶ್ವವನ್ನು ಆಯಾ ಕರ್ಮದಲ್ಲಿ 
ಯೋಜಿಸಲಾಗುತ್ತದೆ. 
ವೇದದಲ್ಲಿ ಮಂತ್ರವಾಕ್ಯದ ವಿವರಣೆಯು ಅಲ್ಲಲ್ಲಿ ಬರುತ್ತದೆ. ಅವೆಲ್ಲವೂ ಸಾಮಾನ್ಯವಾಗಿ ಅರ್ಥವಾದಗಳಾಗಿ 
ವಿಧಿಯನ್ನು ಪ್ರಶಂಸಿಸುತ್ತವೆ. ಯಜಮಾನನು ವಿವಿಧಶಕ್ತಿಯನ್ನು ಹೊಂದುವುದರಿಂದ ಈ ವಿಧಿಗಳು ಪ್ರಶಸ್ತವಾದವುಗಳು. 


ಪೃಷ್ಣಯಜುರ್ವೇದ ಈನ್ನಡ ಪ್ರಶಾಶನ/೨೦ 


I [ || | 
ಪಾಪೀಯಾನ್‌[ಪಾಪೀಯಾನ್‌(೬)] ಹ್ಯಶ್ವಾದ್ಗ: ರ್ದಭೋಶಶ್ವಂ ಪೂರ್ವಂ 


[| | 
ನಯಂತಿ ಪಾಪವಸ್ಯಸಸ್ಯ ವ್ಯಾವೃತ್ತೆ 56 ತಸ್ಮಾಚ್ಛ್ರೇಯಾಗ್‌ಂಸಂ 


| I | I | 
ಪಾಪೀಯಾನ್ಪಶ್ಚಾದನ್ವೇತಿ ಬಹುವೆಣ್ಯ ಭವತೋ ಭ್ರಾತೃವ್ಯೋ ಭವತೀ- 


I 1 | I | 

ಪಾಪೀಯಾನ್‌ | (೬) | ಹಿ। ಅಶ್ವಾತ್‌ । ಗರ್ದಭಃ | ಅಶ್ವಮ್‌ | ಪೂರ್ವಮ್‌ | ನಯಂತಿ | ಪಾಪವಸ್ಯಸಸ್ಯೇತಿ 
[| (| [| H I | 

ಪಾಪ-ವಸ್ಯಸಸ್ಯ | ವ್ಯಾವೃತ್ತ್ಯಾ ಇತಿ ವಿ-ಆವೃತ್ತ್ಯೈ | ತಸ್ಮಾತ್‌ | ಶ್ರೇಯಾಗ್‌ಂಸಮ್‌ । ಪಾಪೀಯಾನ್‌ | ಪಶ್ಚಾತ್‌ 


1 1 1 I 
ಅನ್ವಿತಿ । ಏತಿ | ಬಹುಃ 1ವೈ। ಭವತಃ । ಭ್ರಾತೃವ್ಯಃ । ಭವತಿ । 


ಬ್ರಾಹ್ಮಣಭಾಗ ವಿವರಣೆ 


ಏತತ್‌ ಪಾಪವಸ್ಯಸಮ್‌ ವೈ ಕ್ರಿಯತೇ ಇದು ಅತ್ಯಂತ ನಿಕೃಷ್ಟವಾದ ಕಾರ್ಯವು 
ಮಾಡಲ್ಪಟ್ಟಂತೆ ಆಗುತ್ತದೆ. 

ಅಶ್ವಾತ್‌ ಗರ್ದಭಃ ಪಾಪೀಯಾನ್‌ ಹಿ ಕತ್ತೆಯು ಕುದುರೆಗಿಂತಲೂ ಹೀನವೆಂಬುದು 
ಲೋಕಪ್ಪಸಿದ್ದವಾಗಿದೆ. 

ಅಶ್ವಮ್‌ ಪೂರ್ವಮ್‌ ನಯಂತಿ ಕುದುರೆಯನ್ನು ಮುಂದೆ ಒಯ್ಯಬೇಕು. 

ಪಾಪವಸ್ಯಸಸ್ಯ ವ್ಯಾವೃತ್ತ್ಯೈ ಇದು ನಿಕೃಷ್ಟಕಾರ್ಯವನ್ನು ನಿವಾರಿಸಿದಂತೆ 
ಆಗುತ್ತದೆ. 

ತಸ್ಮಾತ್‌ ಶ್ರೇಯಾಗ್‌ಂಸಮ್‌ ಪಾಪೀಯಾನ್‌ ಆದುದರಿಂದಲೇ ಲೋಕದಲ್ಲಿ ಉತ್ತಮನನ್ನು 

ಪಶ್ಚಾತ್‌ ಅನ್ವೇತಿ ಕನಿಷ್ಠನು ಅನುಸರಿಸಿ ಹೋಗುತ್ತಾನೆ. 


"ಪ್ರತೂರ್ವನ್‌...' ಮಂತ್ರದಲ್ಲಿ "ಅಶಸ್ತೀರವಕ್ರಾಮನ್‌' ಎಂಬ ಭಾಗದ ತಾತ್ಪರ್ಯ 
ಬಹುಃ ವೈ ಭವತಃ ಭ್ರಾತೃವ್ಯಃ ಭವತಿ [ಲೋಕದಲ್ಲಿ] ಐಶ್ವರ್ಯವನ್ನು/ಶ್ರೇಯಸ್ಸನ್ನು 


ಹೊಂದಲು ಅಪೇಕ್ಷಿ] ಸುವವನಿಗೆ ಅನೇಕರು 
ಹಗೆಗಳಾಗುತ್ತಾರೆ. 


"ಯೋಗೇಯೋಗೇ' ಮೊದಲಾದ ಮೂರು ಮಂತ್ರಗಳಿಂದ ಅಧ್ವರ್ಯವೇ ಮೊದಲಾದವರು ಕುದುರೆಯನ್ನು |) 


ಮುಂದಿಟ್ಟುಕೊಂಡು ಮಣ್ಣನ್ನು ಅಗೆಯುವ ಪ್ರದೇಶಕ್ಕೆ ಹೋಗಬೇಕು. ಇದು ವಿಧಿ. 


ಗು ಉ೪ಘ WW WY 


ಪೈತ್ರಿಲೀಯ ಹಂಹಿಡಾ/೫-೧-೨/೨೧ 


I | I 
-ವ ಖಲು ವಾ ಏಷ ಯೋಗ್ಲಿಂ ಚಿನುತೇ ವಜ್ರ್ಯಶ್ವಃ ಪ್ರತೂರ್ವನ್ನೇಷ್ಯವಕ್ರಮ 


| | | I 
ನ್ನಶಸ್ತೀರಿತ್ಯಾಹ ವಜ್ರೇಣೈವ ಪಾಪ್ಮಾನಂ ಭ್ರಾತೃವ್ಯಮವಕ್ರಾಮತಿ ರುದ್ರಸ್ಯ 


| | I 
ಷ್‌ ಷ್‌ 
ಗಾಣಪತ್ಯಾದಿತ್ಯಾಹ ರೌದ್ರಾ ವೈ ಪಶವೋ 
| | | 
ಇವ! ಖಲು। ವೈ । ಏಷಃ ಯಃ! ಅಗ್ನಿಮ್‌ | ಚಿನುತೇ | ಪಜ್ರೀ | ಅಶ್ವ ಪ್ರತೂರ್ವನ್ನಿತಿ ಪ್ರ-ತೂರ್ವನ್ನ್‌ | ಏತಿ | 
ಇಹಿ | ಅವಕ್ರಾಮನ್ನಿತ್ಯವ-ಕ್ರಾಮನ್ಸ್‌! ಅಶೆಸ್ತೀಃ | ಇತಿ! ಆಹ | ವಚ್ರೇಣ | ಏವ | ಪಾಪ್ಕಾನಮ್‌ | ಭ್ರಾತೃವ್ಯಮ್‌ | 


[| | [| [| [| [| 
ಅವೇತಿ । ಕ್ರಾಮತಿ। ರುದ್ರಸ್ಯ! ಗಾಣಪತ್ಯಾದಿತಿ ಗಾಣ-ಪತ್ಯಾತ್‌ | ಇತಿ । ಆಹ। ರೌದ್ರಾಃ। ವೈ! ಪಶವಃ। 


ಬ್ರಾಹ್ಮಣಭಾಗ ವಿವರಣೆ 


ಯಃ ಅಗ್ನಿಮ್‌ ಚಿನುತೇ ಯಾವನು ಚಯನಯಾಗವನ್ನು ಅನುಷ್ಠಿಸುವನೋ 


ಏಷಃ ಭವತಿ ಇವ ಖಲು ವೈ ಈತನು ಶ್ರೇಯಸ್ಸನ್ನು ಬಯಸುವವನಷ್ಟೆ. (ಅವನಿಗೂ 
ಹಲವರು ವಿರೋಧಿಗಳು ಇರುತ್ತಾರೆ.) 

ಅಶ್ವಃ ವಜ್ರೀ, ಅಶ್ವವು ವಜ್ರಧರನಾದ ಇಂದ್ರನಿಗೆ ಸಮಾನವಾಗಿದೆ. 

ಪ್ರತೂರ್ವನ್‌ ಏಹಿ ಅವಕ್ರಾಮನ್‌ ಅಶಸ್ತೀಃ ಆಈ ಮಂತ್ರವು ಅಶ್ವವನ್ನು ಉದ್ದೇಶಿಸಿ "ಶತ್ರುರೂಪ 

ಇತಿ ಆಹ ವಾದ ಪಾಪಗಳನ್ನು ಹೋಗಲಾಡಿಸುತ್ತಾ ನೀನು 


ಮುನ್ನಡೆ' ಎಂದು ಹೇಳುತ್ತದೆ. 
ವಜ್ರೇಣ ಏವ ಪಾಪ್ಮಾನಮ್‌ ಭ್ರಾತೃವ್ಯಮ್‌ (ಇದರಿಂದ) ಪಾಪರೂಪಶತ್ರುವನ್ನು ವಜ್ರಾಯುಧ 
ಅವಕ್ರಾಮತಿ ದಿಂದ ಹೋಗಲಾಡಿಸಿದವನಾಗುತ್ತಾನೆ. 


“ರುದ್ರಸ್ಯ ಗಾಣಪತ್ಯಾತ್‌' ಎಂಬ ಮಂತ್ರಭಾಗದ ವಿವರಣೆ/ಅರ್ಥವಾದ 


ರುದ್ರಸ್ಯ ಗಾಣಪತ್ಯಾತ್‌ ಇತಿ ಆಹ "ರುದ್ರಸ್ಯ ಗಾಣಪತ್ಯಾತ್‌ ಮಯೋಭೂ ಃ ಏಹಿ' ಎಂಬ 
ಭಾಗವು “ಅಶ್ವವೇ! ನೀನು ರುದ್ರನ ಅನುಗ್ರಹದಿಂದ 
ಸುಖಕರನಾಗು' ಎಂದು ಹೇಳುತ್ತದೆ. 

ಪಶವಃ ರೌದ್ರಾಃ ವೈ ಪಶುಗಳು ರುದ್ರದೇವತಾಕವಾದವುಗಳು. 


ಕುದುರೆ ಮತ್ತು ಕತ್ತೆಗಳ ಪೈಕಿ ಕುದುರೆಯು ಉತ್ಕೃಷ್ಟವಾದುದೆಂದು ಪ್ರಸಿದ್ಧವಾಗಿದೆ. ಹೀಗಾಗಿ ಕುದುರೆಯನ್ನು 
ಮುಂದೆ ಮಾಡಿಕೊಂಡೇ ಮೃತ್ರಿಕಾಸಂಗ್ರಹವನ್ನು ಅನುಷ್ಠಿಸಬೇಕು. 


ಪೃಷ್ಟಯಜುರ್ವೇದ ಈನ್ನಡ ಪ್ರಠಾಶನ/೨೨ 


[ 
ರುದ್ರಾದೇವ [(೭)]ಪಶೂನ್ನಿರ್ಯಾಚ್ಯಾತ್ಮನೇ ಕರ್ಮ ಕುರುತೇ ಪೂಷ್ಣಾ 
| | [ I 
2 ಇ ದ ಹ ಇ 
ಸಯುಜಾ ಸಹೇತ್ಯಾಹ ಪೂಷಾ ವಾ ಅಧ್ವನಾಗ್‌ಂ ಸನ್ನೇತಾ ಸಮಷ್ಟೆ 54 
I I 
ಪ್ರರೀಷಾಯತನೋ ವಾ ಏಷ ಯದಗ್ನಿರಜ್ಲೆ ರಸೋ ವಾ 
ರುದ್ರಾತ್‌ | ಏವ | (೭) | ಪಶೂನ್‌ । ನಿರ್ಯಾಬ್ಯೇತಿ ನಿಃ-ಯಾಜ್ಯ । ಆತ್ಮನೇ । ಕರ್ಮ | ಕುರುತೇ | ಪೂಷ್ಣಾ । 
ಸಯುಜೇತಿ ಸ-ಯುಜಾ । ಸಹ | ಇತಿ । ಆಹ | ಪೂಷಾ | ವೈ । ಅಧ್ವನಾಮ್‌ । ಸನ್ನೇತೇತಿ ಸಮ್‌-ನೇತಾ | 


1 [| 
ಸಮಷ್ಟ್ಯಾ ಇತಿ ಸಮ್‌-ಅಷ್ಟೈ ! ಪುರೀಷಾಯತನ ಇತಿ ಪುರೀಷ-ಆಯತನಃ | ವೈ । ಏಷಃ | ಯತ್‌ | ಅಗ್ನಿಃ 


ಅಜ್ಲಿರಸಃ। ವೈ | 
ಗಿ 


ಬ್ರಾಹ್ಮಣಭಾಗ ವಿವರಣೆ 
ರುದ್ರಾತ್‌ ಏವ ಪಶೂನ್‌ ನಿರ್ಯಾಚ್ಯ ಪಶುಸ್ವಾಮಿಯಾದ ರುದ್ರನನ್ನು ಸಂಪೂರ್ಣವಾಗಿ 
ಯಾಚಿಸಿ, ಪಶುಗಳನ್ನು ಪಡೆದು 
ಆತ್ಮನೇ ಕರ್ಮ ಕುರುತೇ ತನಗಾಗಿ ಯಜ್ಞಃ ರೂಪವಾದ ಕರ್ಮವನ್ನು ಮಾಡು 
ತ್ತಾನೆ. 


“ಪೂಷ್ಣಾ...ಸಹ' ಎಂಬ ಮಂತ್ರವಾಕ್ಕದ ತಾತ್ಪರ್ಯ-ಅರ್ಥವಾದ 


ಪೂಷ್ಣಾ ಸಯುಜಾ ಸಹ ಇತಿ ಆಹ "ಫೋಷಕನಾದ ಪೂಷದೇವನೊಡನೆ ಹೋಗು' 
ಎಂದು ಈ ಮಂತ್ರಭಾಗವು ಹೇಳುತ್ತದೆ. 

ಪೂಷಾ ವೈ ಅಧ್ವನಾಮ್‌ ಸನ್ನೇತಾ ಪೋಷಕನಾದ ಪೂಷದೇವನು ಒಳ್ಳೆಯ ಮಾರ್ಗದಲ್ಲಿ 
ಚೆನ್ನಾಗಿ ಒಯ್ಯಬಲ್ಲನು. 

ಸಮಷ್ಟೈ್ಯೈ ಈ ಮಂತ್ರವನ್ನು ಹೇಳುವುದರಿಂದ ಪೂಷನೊಡನೆ 
ಸೇರಿ ಹೋಗುವುದಕ್ಕೆ ನಿಮಿತ್ತವಾಗುತ್ತದೆ. 


“ಪ್ರರೀಷ್ಯಮ್‌' “ಅಂಗಿರಸ್ವತ್‌' ಎಂಬುದರ ವಿವರಣೆ/ಅರ್ಥವಾದ 


ಯತ್‌ ಅಗ್ನಿಃ ಏಷಃ ಪುರೀಷಾಯತನಃ ವೈ ಯಾವ ಚಯನಾಗ್ನಿಯುಂಟೋ, ಈತನು ಮಣ್ಣ; ನ್ನೇ/ 
ಧೂಳಿಯನ್ನೇ ಆಶ್ರಯವನ್ನಾಗಿ ಉಳ್ಳವನಷ್ಟೆ. 
ಅಜ್ಜೆರಸಃ ವೈ ಏತಮ್‌ ಅಂಗಿರಸರೇ ಈ ಅಗ್ನಿಯನ್ನು 


ಪೈತ್ರಿಲೀಯ ಸಂಹಿತಾ/೫-೧-೨/೨೩ 


ಏತಮಗ್ರೇ ದೇವತಾನಾಗ್‌ಂ ಸಮಭರನ್ವೃಥಿವ್ಯಾಸ್ನಧಸ್ಥಾ ದಗ್ನಿಂ 
ಪುರೀಷ್ಯಮಜ್ಗೆರಸ್ವದಚ್ಛೇಹೀತ್ಯಾಹ ಸಾಯತನಮೇವೈನಂ ದೇವತಾಭಿ 
ಸಂ ಭರತ್ಯಗ್ನಿಂ ಪುರೀಷ್ಯಮಜ್ಞೆ ರಸ್ವದಚ್ಛೇಮ ಇತ್ಯಾಹ ಯೇನ [(೮)] 

ಸಂಗಚ್ಛತೇ ವಾಜಮೇವಾಸ್ಯ ವೃಜ್ತ್ತ್ತೇ 

ಏತಮ್‌ | ಅಗ್ರೇ । ದೇವತಾನಾಮ್‌ | ಸಮಿತಿ । ಅಭರನ್ನ್‌ | ಪೃಥಿವ್ಯಾ: | ಸಧಸ್ಥಾದಿಕಿ ಸಧ-ಸ್ಕಾತ್‌ | ಅಗ್ನಿಮ್‌ | 

ಪುರೀಷ್ಯಮ್‌ | ಅಜೆ ರಸ್ತೃತ್‌ | ಅಚ್ಛ | ಇಹಿ | ಇತಿ ಆಹ । ಸಾಯತನಮಿತಿ ಸ-ಆಯತನಮ್‌ । ಏವ । ಏನಮ್‌ | 

ದೇವತಾಭಿಃ | ಸಮಿತಿ । ಭರತಿ | ಅಗ್ನಿಮ್‌ | ಪ್ರರೀಷ್ಯಮ್‌ | ಅಜ್ಜಿ ರಸ್ವ್ರತ್‌ | ಅಚ್ಛ । ಇವ 1 ಇತಿ ಅಹ | ಯೇನ | 

(೮) | ಸಂಗಚ್ಛತ ಇತಿ ಸಮ್‌-ಗಚ್ಛಿತೇ | ವಾಜಮ್‌ | ಏವ। ಅಸ್ಯ। ವೃಜ್ಯ್ವೇ। 


ಬ್ರಾಹ್ಮಣಭಾಗ ವಿವರಣೆ 


ದೇವತಾನಾಮ್‌ ಅಗ್ರೇ ಸಮಭರನ್‌ ದೇವತೆಗಳಿಗೆ ಮೊದಲೇ ಸಂಪಾದಿಸಿದರು. 

ಪೃಥಿವ್ಯಾಃ ಸಧಸ್ಥಾ: ತ್‌ ಅಜ್ಗೆರಸ್ವತ್‌ ಭೂಮಿಯ ಪ್ರದೇಶವಿಶೇಷದಿಂದ ಅಂಗಿರೋ 
ಮುನಿಗಳಂತೆ 

ಪುರೀಷ್ಯಮ್‌ ಅಗ್ನಿಮ್‌ ಅಚ್ಚ ಇಹಿ "ಪುರೀಷ್ಕನಾದ ಅಗ್ನಿಯನ್ನು ಹೊಂದುವುದಕ್ಕೆ ಹೋಗು' 

ಇತಿ ಆಹ ಹೀಗೆ ಈ ಮಂತ್ರವು ಹೇಳುತ್ತದೆ. 

ಸಾಯತನಮ್‌ ಏವ ಏನಮ್‌ ಇದರಿಂದ ಆಶ್ರಯದಿಂದ ಕೂಡಿದ ಅಗ್ನಿಯನ್ನೇ 

ದೇವತಾಭಿಃ ಸಂಭರತಿ ದೇವತೆಗಳೊಡನೆ ಯಜಮಾನನು ಸಂಪಾದಿಸಿದವನಾ 
ಗುತ್ತಾನೆ. 


ದಾರಿಯಲ್ಲಿ ದ್ವೇಷ್ಠನೊಡನೆ ಸಂಧಿಸಿದರೆ ಯಜಮಾನನ ಕರ್ತವ್ಯವಿಧಿ; ಫಲ 


ಅಗ್ನಿಮ್‌ ಫುರೀಷ್ಯಮ್‌ ಅಜ್ದೆರಸ್ವತ್‌ "ಪುರೀಷವೇ ಆಶ್ರಯವಾಗಿರುವ ಅಗ್ನಿಯನ್ನು ಹೊಂದಲು 
ಅಚ್ಛೇಮಃ ಇತಿ ಆಹ ಹೋಗುತ್ತೇವೆ.” ಎಂದು ಈ ಮಂತ್ರವು ಹೇಳುತ್ತದೆ. 
ಯೇನ ಸಂಗಚ್ಛತೇ ಯಜಮಾನನು ಯಾವ ದ್ವೇಷ್ಠನೊಡನೆ ಸೇರುತ್ತಾನೆಯೋ 
ಅಸ್ಯ ವಾಜಮ್‌ ಏವ ವೃಜುಸ್ಕೇ ಅವನ ಅನ್ನವನ್ನು ಈ ಮಂತ್ರದಿಂದ ನಾಶಪಡಿಸುತ್ತಾನೆ. 


ಪೃಷ್ಟಯಜುರ್ವೇದ ಈನ್ನಡ ಪ್ರಠಾಶನ/೨೪ 


| 
ಪ್ರೋಚ್ಯಾಗ್ನಿಸ್ಸಮ್ಭೃತ್ಯ ಇತ್ಯಾಹುರಿಯಂ ವೈ 


ಏತಚ್ಛ್ರೋತ್ರಂ ಯದ್ವಲ್ಮೀಕೋಣಗ್ಲಿಂ 


' | | 
ೈರಿಷ್ಯಾಮ ಇತಿ ವಲ್ಮೀಕವಪಾಮುಪತಿಷ್ಠತೇ 


ಭ 
ಪ್ರಜಾಪತಯ ಇತಿ ಪ್ರಜಾ-ಪತಯೇ | ಪ್ರತಿಪ್ರೋಜ್ಯೇತಿ ಪ್ರತಿ-ಪ್ರೋಚ್ಯ । ಅಗ್ನಿಃ । ಸಮ್ಮೃತ್ಯ ಇತಿ ಸಮ್‌-ಭೃತ್ಯಃ ॥ 
| 
ಇತಿ । ಆಹುಃ! ಇಯಂ | ವೈ । ಪ್ರಜಾಪತಿರಿತಿ ಪ್ರಜಾ-ಪತಿಃ | ತಸ್ಯಾಃ । ಏತತ್‌ | ಶ್ರೋತ್ರಮ್‌ । ಯತ್‌ | ವಲ್ಮೀಕಃ| 
Il [| I 
| ಅಗ್ನಿಮ್‌ । ಪುರೀಷ್ಯಮ್‌ । ಅಜ್ಲೆ ರಸ್ವತ್‌ । ಭರಿಷ್ಯಾಮಃ | ಇತಿ | ವಲ್ಮೀಕವಪಾಮಿತಿ ವಲ್ಮೀಕ-ವಪಾಮ್‌ | 


ಉಪೇತಿ 1 ತಿಷ್ಠತೇ | 


ಬ್ರಾಹ್ಮಣಭಾಗ 
ವಲ್ಮೀಕವಪೋಪಸ್ಥಾನವಿಧಿ; ಅರ್ಥವಾದ 


ಪ್ರಜಾಪತಯೇ ಪ್ರತಿಪ್ರೋಚ್ಯ ಅಗ್ನಿಃ ಪ್ರಜಾಪತಿಗೆ ತಿಳಿಸಿ ಅಗ್ನಿಯು ಸಂಪಾದಿಸಲ್ಪಡಬೇಕು 
ತ್ಯ! ಇತಿ ಆಹುಃ ಎಂದು ತಿಳಿದವರು ಹೇಳುತ್ತಾರೆ. 
| ಇಯಂ ವೈ ಪ್ರಜಾಪತಿಃ ಈ ಭೂಮಿಯೇ ಪ್ರಜಾಪತಿಯು. 
| ಯತ್‌ ವಲ್ಮೀಕಃ ಹುತ್ತವೆಂಬುದು ಯಾವುದಿದೆಯೋ 
ತಸ್ಯಾಃ ಏತತ್‌ ಶ್ರೋತ್ರಮ್‌ ಇದು ಈ ಭೂಮಿಯ ಶ್ರೋತ್ರ[ಕಿವಿ] ರೂಪವಾಗಿದೆ. 
ಫುರೀಷ್ಯಮ್‌ ಅಗ್ನಿಮ್‌ ಅಜ್ಜ ರಸ್ವತ್‌ ಪುರೀಷ್ಯಾಗ್ನಿಯನ್ನು ಅಂಗಿರಸರಂತೆ ಸಂಪಾದಿಸುವೆವು. 
| ಭರಿಷ್ಯಾಮಃ ಇತಿ (ಹೀಗೆ) ಈ ಮಂತ್ರದಿಂದ 
ವಲ್ಮೀಕವಪಾಮ್‌ ಉಪತಿಷ್ಠತೇ ವಲ್ಮೀಕ(ಹುತ್ತ)ದ ವಪೆ (ತೆಳುವಾದ ಮೇಲ್ಭಾಗ) 
ಯನ್ನು ಉಪಸ್ಥಾ ನ ಮಾಡಬೇಕು, [ವಿಧಿ] 


ಶ್ರೇಯಸ್ಸನ್ನು ಬಯಸುವವನು ಚಯನಯಾಗವನ್ನು ಅನುಷ್ಠಿಸುವುದರಿಂದ ಇಂದ್ರನಂತಿರುವ ಅಶ್ವವನ್ನು ಮುಂದಿಟ್ಟು 
ಕೊಳ್ಳುವುದರಿಂದ ಪಾಪರೂಪವಾದ ಶತ್ರುವನ್ನು ದೂರಮಾಡುತ್ತಾನೆ. 
"ಸೋಇಬ್ರವೀದ್ವರಂ ವೃಣಾ ಅಹಮೇವ ಪಶೂನಾಮಧಿಪತಿರಸಾನೀತಿ ತಸ್ಮಾದ್ರುದ್ರ! ಪಶೂನಾಮಧಿಪತಿಃ' 
ಎಂಬ ಶ್ರುತಿಯಂತೆ ರುದ್ರನು ಪಶುಗಳ ಸ್ವಾಮಿಯೆಂದು ತಿಳಿಯುತ್ತದೆ. ಹೀಗೆ "ರೌದ್ರಾ ವೈ ಪಶವಃ' ಎಂಬ ಶ್ರುತಿ. 


ತೈತ್ತಿರೀಯ ಸಂಹಿತಾ/೫-೧-೨/೨೫ 


I | [| I 
ಸಾಕ್ಸಾ ದೇವ ಪ್ರಜಾಪತಯೇ ಪ್ರತಿಪ್ರೋಚ್ಯಾಗ್ನಿಗ್‌ಂ ಸಂಭರತ್ಯಗ್ನಿಂ ಪುರೀಷ್ಯ 
| I I [| ] | 
ಮಜ್ಗೆರಸ್ವದ್ಭರಾಮ ಇತ್ಯಾಹ ಯೇನ ಸಂಗಚ್ಛತೇ ವಾಜಮೇವಾಸ್ಯ ವೃಜ್ಕೇನ್ವ 


| || I 
ಗ್ನಿರುಷಸಾಮಗ್ರಮ[..ಸಾಮಗ್ರಮ್‌(೯)ಅಖ್ಯದಿತ್ಯಾ]ಖ್ಯದಿತ್ಯಾಹಾನುಖ್ಯಾತ್ಯಾ 


1 [| [| [| 
ಸಾಕ್ಸಾ। ದಿತಿ ಸ-ಅಕ್ಸಾತ್‌ | ಏವ I ಪ್ರಜಾಪತಯ ಇತಿ ಪ್ರಜಾ-ಪತಯೇ I ಪ್ರತಿಪ್ರೋಚ್ಯೇತಿ ಪ್ರತಿ-ಪ್ರೋಚ್ಯ I 
(| | |] 
ಅಗ್ನಿಮ್‌ I ಸಮಿತಿ I ಭರತಿ I ಅಗ್ನಿಮ್‌ I ಪುರೀಷ್ಯಮ್‌ I ಅಜ್ಜೆರಸ್ವತ್‌ | ಭರಾಮಃ 1 ಇತಿ । ಆಹ 1 ಯೇನ 1 
| | 
ಸಂಗಚ್ಛೆತ ಇತಿ ಸಮ್‌-ಗಚ್ಛತೇ | ವಾಜಮ್‌ | ಏವ ಅಸ್ಯ! ವೃಜ್ಯ್ಕ್ಯೇ | ಅನ್ವಿತಿ | ಅಗ್ಗೀ! ಉಷಸಾಮ್‌ | ಆಗ್ರಮ್‌ | 


[| | [| 
(೯)! ಅಖ್ಯತ್‌ 1ಇತಿ। ಆಹ | ಅನುಖ್ಯಾತ್ಕಾ ಇತ್ಯನು-ಖ್ಯಾತ್ಯೈ । 


ಬ್ರಾಹ್ಮಣಭಾಗ ವಿವರಣೆ 


ಸಾಕ್ಲಾತ್‌ ಪ್ರಜಾಪತಯೇ ಏವ ಪ್ರತಿಪ್ರೋಚ್ಯ ಸಾಕ್ಟಾತ್‌ ಪ್ರಜಾಪತಿದೇವನಿಗೇ ತಿಳಿಸಿ, 


ಅಗ್ನಿಮ್‌ ಸಂಭರತಿ (ಯಜಮಾನನು) ಅಗ್ನಿಯನ್ನು ಸಂಪಾದಿಸುತ್ತಾನೆ. 
ಹಿಂದಿರುಗಿ ಬರುವಾಗ ಮಾಡಬೇಕಾದ ಕರ್ತವ್ಯವಿಧಿ; ಅರ್ಥವಾದ 

ಫುರೀಷ್ಯಮ್‌ ಅಗ್ನಿಮ್‌ ಮೃತ್ತಿಕೆಯು ಆಶ್ರಯವಾಗಿರುವ ಅಗ್ನಿಯನ್ನು 

ಅಜ್ಗೆರಸ್ವತ್‌ ಭರಾಮಃ | ಅಂಗಿರಸರಂತೆ ಸಂಪಾದಿಸುತ್ತೇವೆ 

ಇತಿ ಆಹ ಎಂದು ಈ ಮಂತ್ರವು ಹೇಳುತ್ತದೆ. 

ಯೇನ ಸಂಗಚ್ಛತೇ ಯಾವ ಹಗೆಯನ್ನು ಸಂಧಿಸುತ್ತಾನೆಯೋ 

ಅಸ್ಯ ವಾಜಮ್‌ ಏವ ವೃಜ್ಜೇ ಈತನ ಅನ್ನವನ್ನು ನಾಶಪಡಿಸುತ್ತಾನೆ. 


ವಲ್ಮೀಕವಪೆಯ ಪ್ರದೇಶದಿಂದ ಮುಂದೆ ಹೋಗುವ ವಿಧಿ 
ಅನು ಅಗ್ನಿಃ ಉಷಸಾಮ್‌ ಅಗ್ರಮ್‌ ಅಖ್ಯತ್‌ ಈ ಅಗ್ನಿಯು ಕ್ರಮವಾಗಿ ಉಷಃಕಾಲಾದಿಗಳಲ್ಲಿ ಎಲ್ಲ 
ಇತಿ ಆಹ ಲೋಕಗಳನ್ನೂ ಪ್ರಕಾಶಗೊಳಿಸುತ್ತದೆ ಎಂದು ಈ 
ಮಂತ್ರವು ಹೇಳುತ್ತದೆ. 


ಅನುಖ್ಯಾತ್ಯೈ ಇದು ಅನುಕ್ರಮವಾಗಿ ಪ್ರಕಾಶಕ್ಕೆ ಕಾರಣವಾಗುತ್ತದೆ. 


ಪೃಷ್ಟಯಜುರ್ವೇದ ಕನ್ನಡ ಪ್ರಠಾಶನ/೨೬ 


| 1 [ | 
ಆಗತ್ಯ ವಾಜ್ಯಧ್ವನ ಆಕ್ರಮ್ಯ ವಾಜಿನ್ಸೃಥಿವೀಮಿತ್ಯಾಹೇಚ್ಛತ್ಯೇವೈನಂ 


I [ || I 
ಪೂರ್ವಯಾ ವಿನ್ನತ್ಯುತ್ತರಯಾ ದ್ವಾಭ್ಯಾಮಾಕ್ರಮಯತಿ ಪ್ರತಿಷ್ಠಿತ್ಯಾ 


| I | 
ಅನುರೂಪಾಭ್ಯಾಂ ತಸ್ಮಾದನುರೂಪಾಃ ಪಶವಃ ಪ್ರಜಾಯಂತೇ 


| | | || | I I 
ಆಗತ್ಯೇತ್ಯಾ-ಗತ್ಯ | ವಾಜೀ | ಅಧ್ವನಃ | ಆಕ್ರಮ್ಯೇತ್ಯಾ-ಕ್ರಮ್ಯ । ವಾಜಿನ್ನ್‌ | ಪೃಥಿವೀಮ್‌ | ಇತಿ | ಆಹ | ಇಚ್ಛೆ ತಿ! 
[ | 
ಏವ । ಏನಮ್‌ । ಪೂರ್ವಯಾ | ವಿಂದತಿ । ಉತ್ತರಯೇತ್ಯುತ್‌-ತರಯಾ । ದ್ವಾಭ್ಯಾಮ್‌ । ಏತಿ । ಕ್ರಮಯತಿ | 
ಪ್ರತಿಷ್ಠಿತ್ಯಾ ಇತಿ ಪ್ರತಿ-ಸಿತ ತ್ಯ | ಅನುರೂಪಾಭ್ಯಾ ಮಿತ್ರ ನು-ರೂಪಾಭ್ಯಾಮ್‌ | ತಸ್ಮಾತ್‌ | ಅನುರೂಪಾ ಇತ್ಯ ಸು 


ರೂಪಾಃ।ಟ ಪಶವಃ | ಪ್ರೇತಿ | ಜಾಯಂತೇ । 


ಬ್ರಾಹ್ಮಣಭಾಗ ವಿವರಣೆ 


ಅಶ್ವದ ಪಾದಗಳನ್ನು ಮೃತ್ಸನನಪ್ರದೇಶದಲ್ಲಿ ಇಡುವ ವಿಧಿ 


ಆಗತ್ಯ ವಾಜ್ಯಧ್ವನಃ ಈ ಅಶ್ವವು ಮಣ್ಣನ್ನು ಅಗೆಯಲು ತಕ್ಕುದಾದ ಪ್ರದೇಶಕ್ಕೆ 
ಬಂದು ಮಾರ್ಗಮಧ್ಯದ ಬಾಧಕಗಳನ್ನು ನವಾರಿಸುತ್ತ ದೆ. 

ಆಕ್ರಮ್ಯ ವಾಜಿನ್ಸೃಥಿವೀಮ್‌ ಇತಿ "ಅಶ್ವವೇ! ನೀನು ಮಾನಸಜ್ಞಾನದಿಂದ ಯೋಗ್ಯವಾದ 

ಆಹ ಮಣ್ಣನ್ನು ನಿಶ್ಚಯಿಸಿ, ಕಾಲಿನಿಂದ ಆಕ್ರಮಿಸು' ಎಂದು ಈ 
ಎರಡು ಮಂತ್ರಗಳು ಹೇಳುತ್ತವೆ. 

ಪೂರ್ವಯಾ ಏನಮ್‌ ಇಚ್ಛತಿ ಏವ ಮೊದಲನೆಯ ಮಂತ್ರದಿಂದ ಯೋಗ್ಯಪ್ರದೇಶವನ್ನು 
ನಿಶ್ಚಯಿಸುತ್ತದೆ. 

ಉತ್ತರಯಾ ವಿಂದತಿ ಉತ್ತರಮಂತ್ರದಿಂದ ಆ ಪ್ರದೇಶವನ್ನು ಆಕ್ರಮಿಸಿ 
ಹೊಂದುತ್ತದೆ. 

ಅನುರೂಪಾಭ್ಯಾಮ್‌ ಹೀಗೆ ಅನುರೂಪವಾದ ಎರಡು ಮಂತ್ರಗಳಿಂದ 

ದ್ವಾಭ್ಯಾಮ್‌ ಆ ಕ್ರಮಯತಿ ಮೃತ್ಸನನಪ್ರದೇಶವನ್ನು ಕುದುರೆಯಿಂದ ತುಳಿಸುತ್ತಾನೆ. 

ಪ್ರತಿಷ್ಠಿತ್ಯೆ ಇದು ಸರಿಯಾದ ಸ್ಥಿ ತಿಗೆ ಕಾರಣವಾಗುತ್ತದೆ. 

ತಸ್ಮಾತ್‌ ಅನುರೂಪಾಃ ಪಶವಃ ಆದುದರಿಂದ ಯಜಮಾನನ ಅಗ್ನಿಹೋತ್ರಾದಿಕರ್ಮ 
ಗಳಿಗೆ ಅನುರೂಪವಾದ ಗವಾದಿಪಶುಗಳು ಜನಿಸುತ್ತವೆ 


ಪೈತ್ರಿಲೀಯ ಸಂಹಿತಾ/೫-೧-೨/೨೭ 


| | | 
ಸೆಂಡ್‌ ಡ್‌ ಖ್‌ 
ದ್ಯೌಸ್ತೇ ಪೃಷ್ಠಂ ಪೃಥಿವೀ ಸಧಸ್ಥ ಮಿತ್ಯಾಹೈ 


ಭ್ಯೋ ವಾ ಏತಲ್ಲೊ ಕೇಭ್ಯಃ 
| | I | 
ಪ್ರಜಾಪತಿಸ್ಸ ೪ರಯದ್ರೂಪಮೇವಾಸ್ಯೈತನ್ಮಹಿಮಾನಂ ವ್ಯಾಚಷ್ಟೇ ವಜ್ರೀ ವಾ 


ಏಷ ಯದಶ್ವೋ 


[| I I 
ದ್ಯೌಃ । ತೇ | ಪೃಷ್ಠಮ್‌ | ಪೃಥಿವೀ I ಸಧಸ್ವ ಮಿತಿ ಸಧ-ಸ್ವ: ಮ್‌ 1 ಇತಿ। ಆಹ। ಏಭ್ಯಃ ವೈ! ಏತಮ್‌ \ ಲೋಕೇಭ್ಯಃ \ | 
ಪ್ರಜಾಪತಿರಿತಿ ಪ್ರಜಾ-ಪತಿಃ । ಸಮಿತಿ । ಐರಯತ್‌ । ರೂಪಮ್‌ । ಏವ | ಅಸ್ಯ । ಏತತ್‌ | ಮಹಿಮಾನಮ್‌ | 


| | | 
ವ್ಯಾಚಷ್ಟ ಇತಿ ವಿ-ಆಚಪ್ಟೇ। ವಜ್ರೀ | ವೈ ಏಷಃ ಯತ್‌ | ಆಶ್ವಃ। 


ಬ್ರಾಹ್ಮಣಭಾಗ ವಿವರಣೆ 


ಅಶ್ವದ ಬೆನ್ನನ್ನು ಚೆನ್ನಾಗಿ ಉಜ್ಜುವ ವಿಧಿ; ಅರ್ಥವಾದ 
ದ್ಯೌಃ ತೇ ಪೃಷ್ಠಮ್‌ ಪೃಥಿವೀ “ಅಶ್ವವೇ! ಈ ಮಂತ್ರವು ದ್ಯುಲೋಕವೇ ನಿನ್ನ ಬೆನ್ನು' | 
ಸಧಸ್ಥಮ್‌ ಇತಿ ಆಹ ಮೊದಲಾಗಿ ಹೇಳುತ್ತದೆ. 
ಏಭ್ಯಃ ಲೋಕೇಭ್ಯಃ ವೈ ಏತಮ್‌ ಪ್ರಜಾಪತಿದೇವನು ಮೊದಲು ಈ ದ್ಯಲೋಕಾದಿ 
ಪ್ರಜಾಪತಿಃ ಸಮೈರಯತ್‌ ಗಳಿಂದ ಅಶ್ವವನ್ನು ಹುಡುಕಿಕೊಂಡು ಬಂದನು. ' 
ಅಸ್ಕ ರೂಪಮ್‌ ಏವ ಏತತ್‌ ಆದುದರಿಂದ ಈ ಮಂತ್ರವೇ ಅಶ್ವಕ್ಕೆ ಇರುವ 
ಮಹಿಮಾನಮ್‌ ವ್ಯಾಚಷ್ಟೇ ದ್ಯುಲೋಕಾದಿರೂಪಸಂಬಂಧವನ್ನು ಹೇಳುತ್ತದೆ. 
(ಬೇರೆಯವರು ಆ ವಿಷಯದಲ್ಲಿ ಹೇಳುವುದೇನಿದೆ?) 


ದ್ವೇಷ್ಯನನ್ನು ಕುದುರೆಯ ಕಾಲಿನ ಕೆಳಗೆ ಹಾಕಿದಂತೆ ಭಾವಿಸುವ ವಿಧಿ 


ಯತ್‌ ಆಶ್ವಃ ಏಷಃ ವಜ್ರೀ ವೈ ಈ ಕುದುರೆಯು ವಜ್ರದಂತೆ ಗಟ್ಟಿಯಾದ ಹಲ್ಲುಗ 
ಳುಳ್ಳದುದು. 


ಈ ಚಯನಪ್ರಕರಣದಲ್ಲಿ ಅಗ್ನಿಶಬ್ದವು ಸಂದರ್ಭಾನುಸಾರವಾಗಿ ಇಟ್ಟಿಗೆಗಳ ಕಟ್ಟಡವನ್ನೂ, ಅದರ ಅಗ್ನಿಯನ್ನೂ, | 
ಆ ಇಟ್ಟಿಗೆಗಳ ಮೂಲವಾದ ಮೃತ್ರಿಕೆಯನ್ನೂ ತಿಳಿಸುತ್ತದೆ. 

ಯಜಮಾನನಿಗೆ ದಾರಿಯಲ್ಲಿ ಹಗೆಯು ಸಂಧಿಸದಿದ್ದರೆ ಮಾನಸಿಕವಾಗಿ ಸ್ಮರಿಸಿ ಮಂತ್ರವನ್ನು ಹೇಳಬೇಕು. 
ವಲ್ಮೀಕವಪೆಯ ಉಪಸ್ಥಾನದಿಂದ ಪ್ರಜಾಪತಿದೇವನಿಗೆ ತಿಳಿಸಿ ಅಗ್ನಿಯನ್ನು ಯಜಮಾನನು ಸಂಪಾದಿಸುತ್ತಾನೆ. 
“ಅಗ್ನಿಂ...ಅಚ್ಛೇಹಿ' ಎಂಬಲ್ಲಿ ಪ್ರಶ್ನೋತ್ತರರೂಪವಾಗಿ ಭಟ್ಟಭಾಸ್ಕರಮಿಶ್ರರು ವಿವರಿಸುತ್ತಾರೆ. 


Ww WwW 


ಪೃಷ್ಣಯಜುರ್ವೇದ ಪನ್ನಡ ಪ್ರಕಾಶನ/೨೮ 


ಬವ ಕ್ತ 
ದದ್ಭಿರನ್ಯತೋದದ್ಭ್ಯೋ ಭೂಯಾಶ್ಲೋಮಭಿರುಭಯಾದದ್ಭ್ಯೋ ಯಂ 


ಬ_ ಶಿ 
| 


I I I 
ದ್ವಿಷ್ಯಾತ್ತಮಧಸ್ಪದಂ ಧ್ಯಾಯೇದ್ವಜ್ರೇಣೈವೈನಗ್ಗ್‌ ೦ ಸ್ತೃಣುತೇ ॥ ೧೦-2 ॥ 


೦೨ 


[ಆಹ ಪಾಪೀಯಾಸ್ರುದ್ರಾದೇವ ಯೇನಾಗ್ರಂ ವಜ್ರೀ ವೈ ಸಪ್ತದಶ ಚ ॥] 


ದದ್ಮಿರಿತಿ ದತ್‌-ಭಿಃ। ಅನ್ಯತೋದದ್ಭ್ಯ ಇತ್ಯನ್ಯತೋದತ್‌-ಭ್ಯಃ । ಭೂಯಾನ್‌ | ಲೋಮಭಿರಿತಿ ಲೋಮ-ಭಿಃ | 


| I 1 
ಉಭಯಾದದ್ಭ್ಯ ಇತ್ಯುಭಯಾದತ್‌-ಭ್ಯಃ । ಯಮ್‌ । ದ್ವಿಷ್ಯಾತ್‌ । ತಮ್‌ । ಅಧಸ್ಪದಮಿತ್ಯಧಃ-ಪದಮ್‌ | 


I 
ಧ್ಯಾಯೇತ್‌ | ವಜ್ರೇಣ । ಏವ। ಏನಮ್‌ । ಸ್ತೃಣುತೇ ॥ ೧೦೫ 


ಬ್ರಾಹ್ಮಣಭಾಗ 
ಅನ್ಯತೋದದ್ಭ ಜೆ 
ದದ್ದಿಃ ಭೂಯಾನ್‌ 
ಉಭಯಾದದ್ಭ ಕೆ 


ಲೋಮಭಿಃ ಭೂಯಾನ್‌ 


ಯಮ್‌ ದ್ವಿಷ್ಯಾತ್‌ ತಮ್‌ ಅಧಸ್ಪದಮ್‌ 
ಧ್ಯಾಯೇತ್‌ 
ಏನಮ್‌ ವಜ್ರೇಣ ಏವ ಸ್ತೃಣುತೇ 


ವಿವರಣೆ 


ಒಂದೇ ಸಾಲಿನಲ್ಲಿ ಹಲ್ಲು; ಗಳುಳ್ಳ ಗವಾದಿಗಳಿಗಿಂತ 
ಎರಡು ಕಡೆಗಳಲ್ಲಿಯೂ ಹಲ್ಲುಗಳನ್ನು ಹೊಂದಿರು | 
ವುದರಿಂದ ಶ್ರೇಷ್ಠವಾದುದ್ದಾ ಗಿದೆ. 

ಎರಡು ಸಾಲಿನಲ್ಲಿಯೂ ದಂತಗಳನ್ನು ಹೊಂದಿರುವ 
ಕತ್ತೆ ಮೊದಲಾದವುಗಳಿಗಿಂತಲೂ 

ವಿಶೇಷವಾಗಿ ಲೋಮಗಳನ್ನೂ ಕೇಸರಗಳನ್ನೂ 
ಅಧಿಕವಾಗಿ ಹೊಂದಿರುವುದರಿಂದ ಶ್ರೇಷ್ಠವಾಗಿದೆ. 
ಹಗೆಯನ್ನು ಅಶ್ವದ ಕಾಲುಗಳ ಕೆಳಗೆ ಹಾಕಿದಂತೆ 
ಧ್ಯಾನಿಸಬೇಕು. 


ಈ ಶತ್ರುವನ್ನು ವಜ್ರದಂತೆ ಕಠಿಣವಾದ ಗೊರಸು 


ಗಳಿಂದಲೇ ಹಿಂಸಿಸಿದವನಾಗುತ್ತಾನೆ. 


“ಕಿಮ್‌ ಅಚ್ಛೇಹಿ?' ಎಂಬ ಪ್ರಶ್ನೆಗೆ "ಅಗ್ನಿಂ ಪುರೀಷ್ಯಮ್‌ ಅಂಗಿರಸ್ವತ್‌ ಅಚ್ಛೇಮಃ' ಎಂಬುದು ಉತ್ತರ. 


ಇಲ್ಲಿ ವಿನಿಯೋಗದಲ್ಲಿಯೂ ಭೇದವಿದೆ. 


ಹಿಂದಿರುಗುವಾಗ ಹೇಳಬೇಕಾದುದನ್ನು ಇಲ್ಲಿ ಪ್ರಾಸಂಗಿಕವಾಗಿ ಹೇಳಲಾಗಿದೆಯೆಂದು ಸಾಯಣರು ಹೇಳಿರುತ್ತಾರೆ. 


ಈ ಬ್ರಾಹ್ಮಣಭಾಗದಲ್ಲಿ ವಲ್ಮೀಕವಪೆಯ ಪ್ರದೇಶದಿಂದ ಮುಂದೆ ಹೋಗುವ ವಿಧಿ, ಅಶ್ವದ ಪಾದಾಕ್ರಮಣ, | 


ಅಶ್ವದ ಬೆನ್ನನ್ನು ತಿಕ್ಕುವ ವಿಧಿ, ಅಶ್ವದ ಪಾದದ ಕೆಳಗೆ ಶತ್ರುವನ್ನು ಹಾಕಿದಂತೆ ಭಾವಿಸುವ ವಿಧಿ, ಅದರ ಅರ್ಥವಾದ 


DORMER 


॥ ಪೃಷಿ6ಯೊಾಂಂನುವಾಪಃ ॥ 


I ಲ | I 
ಉತ್ಯಾಮೋದಕ್ರಮೀದಿತಿ ದ್ವಾಭ್ಯಾಮುತ್ಯಮಯತಿ ಪ್ರತಿಷ್ಠಿತ್ಯಾ 


|| 1 I || | I I 
ಉದಿತಿ । ಕ್ರಾಮ । ಉದಿತಿ | ಅಕ್ರಮೀತ್‌ । ಇತಿ । ದ್ವಾಭ್ಯಾಮ್‌ । ಉದಿತಿ । ಕ್ರಮಯತಿ | ಪ್ರತಿಷ್ಠಿತ್ಯಾ ಇತಿ ಪ್ರತಿ- 


ಸತ್ಯ! 


ಎರಡನೆಯ ಅನುವಾಕದಲ್ಲಿ ಅಶ್ವಾಕ್ರಮಣವು ಹೇಳಲ್ಪಟ್ಟಿತು. ಈ ಮೂರನೆಯ ಅನುವಾಕದಲ್ಲಿ ಅಶ್ವವು 
ಮೆಟ್ಟಿದ ಪ್ರದೇಶಕ್ಕೆ ಸಂಬಂಧಿಸಿದ ಸಂಸ್ಕಾರಗಳು ಹೇಳಲ್ಪಡುತ್ತವೆ. 


ಬ್ರಾಹ್ಮಣಭಾಗ ವಿವರಣೆ 
ಅಶ್ವದ ಉದಜ್ಮುಖ/ಪ್ರಾಜ್ಮುಖಉತ್ಕಮಣವಿಧಿ; ಅರ್ಥವಾದ 


ಉತ್ಕ್ರಾಮ [“ಹೇ! ಅಶ್ವವೇ! ಯಜಮಾನನಾದ ನನ್ನ ಮಹಾ 
ಸೌಭಾಗ್ಯಕ್ಕಾಗಿ ಮಣ್ಣನ್ನು ಅಗೆಯುವ ಪ್ರದೇಶದಿಂದ] | 
ಮೇಲೆ ಬಾ' ಎಂದು ಹೇಳುವ ಮತ್ತು 
ಉದಕ್ರಮೀತ್‌ [ಧನಪ್ರದವಾದ ಮತ್ತು ಗಮನಶೀಲವಾದ ಅಶ್ವವು | 
ಖನನಪ್ರದೇಶದಿಂದ] ಮೇಲೆ ಬಂದಿತು/ಬರಲಿ 


ಎಂದು ಹೇಳುವ 

ಇತಿ ಅನುರೂಪಾಭ್ಯಾಮ್‌ "ಮೇಲೆ ಬಾ' "ಮೇಲೆ ಬಂದಿತು' ಎಂದು 
ಪರಸ್ಪರಾನುರೂಪಗಳಾಗಿರುವ 

ದ್ವಾಭ್ಯಾಮ್‌ ಉತ್ಕ್ರಮಯತಿ ಎರಡು ಮಂತ್ರಗಳಿಂದ ಅಶ್ವವನ್ನು ಉತ್ತರಮುಖ 
ವಾಗಿ ಮೇಲಕ್ಕೆ ತರಬೇಕು [ವಿಧಿ] 

ಪ್ರತಿಷ್ಠಿತ್ಯೈ ಇದು ದೃಢಸ್ಥಿ ತಿಗೆ ಕಾರಣವಾಗುತ್ತದೆ. 


ತಾತ್ಸರ್ಯ:- "ಉತ್ಪಾಮ' ಮತ್ತು "ಉದಕ್ರಮೀತ್‌' ಎಂದು ಆರಂಭಗೊಳ್ಳುವ ಮಂತ್ರಗಳ ಆದಿಯಲ್ಲಿ ಉತ್ಕಮಣ 
ಎಂದು ಹೇಳಿರುವುದರಿಂದ ಅನುಷ್ಠಿಸಬೇಕಾದ ಕರ್ಮದ ದೃಷ್ಟಿಯಿಂದ ಅನುರೂಪತೆಯು ಇದೆ. 


ಪೃಷ್ಟಯಜುರ್ವೇದ ಪನ್ನಡ ಪ್ರಶಾಶನ/೩೦ 


ಅನುರೂಪಾಭ್ಯಾಂ ತಸ್ಕಾ ಒದನುರೂಪಾಃ ಪಶವಃ ಪ್ರಚಾಯಂತೇಂಪ ಉಪಸ್ಕ ಜತಿ 
ಯತ್ರ ವಾ ಆಪ ಉಪ ಪಗಚ್ಛ ಂತಿ ತದೋಷಧಯಃ ಪ್ರ ಪ್ರತಿತಿಷ್ಠಂತ್ಯೊ ಷಧೀಃ 


ಪ್ರತಿತಿಷ್ಯಂತೀಃ ಪಶವೋಇನು ಪ್ರತಿತಿಷ್ಠಂತಿ ಪಶೂನ್‌ ಯಜ್ಞೋ ಯಜ್ಞಂ ೦ 


| 
ಯಜಮಾನೋ 


| [ 
ಅನುರೂಪಾಭ್ಯಾ ಮಿತ್ತ ಶೈಮು-ರೂಪಾಭ್ಯಾಮ್‌ | ತಸ್ಮಾತ್‌ | ಅನುರೂಪಾ ಇತ್ಯ ನು-ರೂಪಾಃ | ಪಶವಃ | ಪ್ರೇತಿ | 


I 
ಜಾಯಂತೇ । ಅಪಃ | ಉಪೇತಿ | ಸೃಜತಿ | ಯತ್ರ ವೈ! ಅಪಃ | ಉಪಗಚ್ಛ ಂತೀತ್ಸು )ಪ-ಗಚ್ಛ ೦ತಿ | ತತ್‌! 


ಓಷಧಯಃ | ಪ್ರತೀತಿ | ತಿಷ್ಠಂತಿ | ಓಷಧೀಃ | ಪತಿತಿಷ್ಠಂತೀರಿತಿ ಪ್ರತಿ-ತಿಷ್ಠಂತೀಃ | ಪಶವಃ | ಅನು | ಪ್ರತೀತಿ | 


ತಿಷ್ಠಂತಿ | ಪಶೂನ್‌ | ಯಜ್ಞಃ | ಯಜ್ಞ ಮ್‌। ಯಜಮಾನಃ | 


ಬ್ರಾಹ್ಮಣಭಾಗ ವಿವರಣೆ 


ತಸ್ಮಾತ್‌ ಅನುರೂಪಾಃ ಪಶವಃ ಆದುದರಿಂದ ಲೋಕದಲ್ಲಿ ಪಶುಗಳೂ ಪರಸ್ಪರಾನು 
ಪ್ರಜಾಯಂತೇ  ರೂಪವಾಗಿಯೇ ಜನಿಸುತ್ತವೆ. 


ಕುದುರೆಯ ಹೆಜ್ಜೆಯ ಪ್ರದೇಶದಲ್ಲಿ/ಮೃತ್ಸನನಪ್ರದೇಶದಲ್ಲಿ ನೀರನ್ನು ಹಾಕುವ ವಿಧಿ; ಅರ್ಥವಾದ 


ಅಪಃ ಉಪಸೃಜತಿ ಅಶ್ವಪದದಲ್ಲಿ (ಹೆಜ್ಜೆ) ನೀರನ್ನು ಹಾಕಬೇಕು. [ವಿಧಿ] 
ಯತ್ರ ವೈ ಆಪಃ ಉಪಗಚ್ಛಂತಿ ಎಲ್ಲಿ ನೀರು ಇರುತ್ತದೆಯೋ 

ಅಲ್ಲಿ ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತವೆ. 
ಪ್ರತಿತಿಷ್ಠಂತೀಃ ಓಷಧೀಃ ಪಶವಃ ಚೆನ್ನಾಗಿ ಬೆಳೆದ ಓಷಧಿಗಳನ್ನು ಅನುಸರಿಸಿ ಪಶುಗಳು 
ಅನು ಪ್ರತಿ ತಿಷ್ಠಂತಿ ಚೆನ್ನಾಗಿ ಬಾಳುತ್ತವೆ. 

ಗವಾದಿಪಶುಗಳನ್ನು ಅನುಸರಿಸಿ ಯಜ್ಞ; ವ [ಚೆನ್ನಾಗಿ 

ನಡೆಯುತ್ತದೆ.) 

ಯಜ್ಞಫಲವನ್ನು ಹೊಂದಿ ಯಜಮಾನನು [ಚೆನ್ನಾಗಿ 


ವೈತ್ತಿಲೀಯ ಸಂಹಿತಾ/೫-೧-೩/೩೧ 


| [ | | 
ಡ್‌ ಡ್‌ ತ ಡಹ ಣಿ 
ಯಜಮಾನಂ ಪ್ರಜಾಸ್ತಸ್ಮಾದಪ ಉಪಸ್ಕಜತಿ ಪ್ರತಿಷ್ಠಿತ್ಯೈ 


I I I || 
ಯದಧ್ವ ರ್ಯುರನಗ್ನಾ! ವಾಹುತಿಂ ಜು ಪಜ ಸ್ತ 


(೧೧)ಸ್ಯಾದ್ರ ದಕಾ ಗ್‌ಂಸಿ] ಸ ಸ್ಸ್ಯಾದ್ರ ದ್ರಕ್ಟಾಗ್‌ ೦ಸಿ ಯಜ್ಞಗ್‌ಂ ಹನ್ಯುರ್‌ 


| 
ಹಿರಣ )ಮುಪಾಸ್ಯ ಜು ಜುಹೋತ್ಯ- 


ಯಜಮಾನಮ್‌ | ಪ್ರಜಾ ಇತಿ ಪ್ರ-ಜಾಃ | ತಸ್ಮಾತ್‌ । ಅಪಃ | ಉಪೇತಿ ಸೃಜತಿ | ಪ್ರತಿಷ್ಠಿತ್ಯಾ ಇತಿ ಪ್ರತಿ-ಸ್ಥಿತ್ಯೈ 


| 
ಯತ್‌ | ಅಧ್ವರ್ಯುಃ | ಅನಗ್ನೌ | ಆಹುತಿಮಿತ್ಯಾ-ಹುತಿಮ್‌ | ಜುಹುಯಾತ್‌ | ಅಂಧಃ | ಅಧ್ವರ್ಯುಃ | (೧೧)! 


[| [| [| || 
ಸ್ಯಾತ್‌ | ರಕ್ಷಾಗ್‌ಂಸಿ | ಯಜ್ಞ ಮ್‌। ಹನ್ಯುಃ I ಹಿರಣ್ಯಮ್‌ । ಉಪಾಸ್ಯೇತ್ಯುಪ-ಅಸ್ಯ | ಜುಹೋತಿ ] 


ಬ್ರಾಹ್ಮಣಭಾಗ ವಿವರಣೆ 


ಯಜಮಾನಮ್‌ ಪ್ರಜಾಃ ಯಜಮಾನನನ್ನು ಅನುಸರಿಸಿ ಪ್ರಜೆಗಳು ಚೆನ್ನಾಗಿ 
ಬದುಕುತ್ತಾರೆ. 

ತಸ್ಮಾತ್‌ ಅಪಃ ಉಪಸೃಜತಿ ಪ್ರತಿಷ್ಠಿತ್ಯೈ ಆದುದರಿಂದ ಉತ್ತರೋತ್ತರವಾಗಿ ಎಲ್ಲರ ಉತ್ತಮ 
ಸ್ಥಿ ತಿಗಾಗಿ ನೀರನ್ನು ಹಾಕಬೇಕು. 


ಹಿರಣ್ಯದಲ್ಲಿ ಮನಸ್ವತೀಮಂತ್ರಗಳಿಂದ ಹೋಮವಿಧಿ; ಅರ್ಥವಾದ 


ಅಧ್ವರ್ಯುಃ ಯತ್‌ ಅನಗ್ನೌ ಆಹುತಿಮ್‌ ಅಧ್ವರ್ಯವು ಅಗ್ನಿರಹಿತಪ್ರದೇಶದಲ್ಲಿ ಯಾವಾಗ 
ಜುಹುಯಾತ್‌ ಹೋಮವನ್ನು ಮಾಡುವನೋ(ಆಗ) 

ಅಧ್ವರ್ಯುಃ ಅಂಧಃ ಸ್ಯಾತ್‌ ಅಧ್ವರ್ಯುವು ಕುರುಡನಾಗುತ್ತಾನೆ. 

) ರಕ್ಷಾಗ್‌ಂಸಿ ಯಜ್ಞಮ್‌ ಹನ್ಯುಃ (ರಕ್ಷಕನಾದ ಅಗ್ನಿಯಿಲ್ಲದುದರಿಂದ)ರಾಕ್ಚಸರು ಯಜ್ಞ 
ವನ್ನು ನಾಶಪಡಿಸುವರು. 

| ಹಿರಣ್ಯಮ್‌ ಉಪಾಸ್ಯ ಜುಹೋತಿ (ಅಗ್ನಿಯಿಲ್ಲದ ಅಶ್ವಪದಪ್ರದೇಶದಲ್ಲಿ ಹೋಮ 
ಮಾಡುವ ದೋಷದ ಪರಿಹಾರಕ್ಕಾಗಿ) ಅಶ್ವಪಾದ 
ಪ್ರದೇಶದಲ್ಲಿ ಚಿನ್ನವನ್ನು ಇಟ್ಟು ಮನಸ್ವತೀ ಮಂತ್ರಗ 
ಳಿಂದ ಹೋಮವನ್ನು ಮಾಡಬೇಕು.[ವಿಧಿ] 


ಕೃಷ್ಣಯಜುರ್ವೇದ ಡನ್ನಡ ಪ್ರಠಾಶನ/೩೨ 


| || I 
-ಗ್ಲಿವತ್ಯೇವ ಜುಹೋತಿ ನಾಂಧೋಧ್ವರ್ಯರ್ಭವತಿ ನ ಯಜ್ಞಃ ಗ್‌ಂ 


I | I | I 
ರಕ್ಟಾಗ್‌ಂಸಿ ಘ್ನಂತಿ ಜಿಘರ್ಮ್ಯಗ್ನಿಂ ಮನಸಾ ಘೃತೇನೇತ್ಯಾಹ ಮನಸಾ ಹಿ 


I | | ` | | 
ಪುರುಷೋ ಯಜ್ಞಮಭಿಗಚ್ಛತಿ ಪ್ರತಿಕ್ಷ್ಯಂತಂ ಭುವನಾನಿ ವಿಶ್ವೇತ್ಯಾಹ 


1 | I 
ಆಗ್ನಿವತೀತ್ಯಗ್ನಿ-ವತಿ । ಏವ । ಜುಹೋತಿ | ನ | ಅಂಧಃ । ಅಧ್ವರ್ಯಃ | ಭವತಿ । ನ । ಯಜ್ಞಮ್‌ । ರಕ್ಷಾಗ್‌ಂಸಿ | 
I | 
ಫ್ಲಂತಿ | ಜಫರ್ಮಿ । ಅಗ್ನಿಮ್‌ | ಮನಸಾ । ಫೃತೇನ । ಇತಿ । ಆಹ | ಮನಸಾ | ಹಿ ! ಪುರುಷಃ । ಯಜ್ಞಮ್‌ | 


|| | | | 
ಅಭಿಗಚ್ಛತೀತ್ಯಭಿ-ಗಚ್ಛಿತಿ  ಪ್ರತಿಕ್ಚ್ಯಂತಮಿತಿ ಪ್ರತಿ-ಕ್ಷ್ಯಂತಮ್‌ । ಭುವನಾನಿ | ವಿಶ್ವಾ। ಇತಿ । ಆಹ! 


ಬ್ರಾಹ್ಮಣಭಾಗ ವಿವರಣೆ 
ಅಗ್ನಿವತಿ ಏವ ಜುಹೋತಿ ಸುವರ್ಣವು ಅಗ್ನಿಯಂತೆ ಪ್ರಕಾಶಮಾನವಾಗಿರುವುದ 
ರಿಂದ/ತೈಜಸವಾಗಿರುವುದರಿಂದ ಅಗ್ನಿಯುಕ್ತವಾದ 
ಪ್ರದೇಶದಲ್ಲಿಯೇ ಹೋಮ ಮಾಡಿದವನಾಗುತ್ತಾನೆ. 
ಅಧ್ವರ್ಯುಃ ಅಂಧಃ ನ ಭವತಿ ಅಧ್ವರ್ಯುವು ಕುರುಡನಾಗುವುದಿಲ್ಲ. 
ಯಜ್ಞಮ್‌ ರಕ್ಷಾಗ್‌ಂಸಿ ನ ಘ್ನಂತಿ ಯಜ್ಞಃ ವನ್ನು ರಾಕ್ಷಸರು ನಾಶಪಡಿಸಲಾರರು. (ಹೀಗೆ 
ಯಾವ ದೋಷವೂ ಉಂಟಾಗುವುದಿಲ್ಲ) 


ಮನಸ್ವತೀಮಂತ್ರದ ಮೊದಲ ಪಾದದ ವಿವರಣೆ. 
ಜಿಫರ್ಮಿ ಅಗ್ನಿಮ್‌ ಮನಸಾ ಫೃತೇನ "ಅಗ್ನಿಯನ್ನು ಮನಸ್ಸಿನಿಂದ ಧ್ಯಾನಿಸುತ್ತಾ ತುಪ್ಪವನ್ನು 
ಇತಿ ಆಹ ಹೋಮ ಮಾಡುತ್ತೇನೆ” ಎಂದು ಈ ಮಂತ್ರಭಾಗವು 
ಹೇಳುತ್ತದೆ. 
| ಮನಸಾ ಹಿ ಯಜಮಾನನು ಮನಸ್ಸಿನಿಂದಲೇ ತಾನೇ 
ಪುರುಷಃ ಯಜ್ಞಮ್‌ ಅಭಿಗಚ್ಛತಿ ಯಜ್ಞವನ್ನು ಮಾಡುವೆನೆಂದು ಸಂಕಲ್ಪಿಸುವನಷ್ಟೆ. 


ಎರಡನೆಯ ಪಾದದ ವಿವರಣೆ 
| ಪ್ರತಿಕ್ಷ್ಯಂತಮ್‌ ಭುವನಾನಿ ವಿಶ್ವಾ ಇತಿ “ಎಲ್ಲ ಲೋಕಗಳಲ್ಲಿಯೂ ಪ್ರತ್ಯೇಕವಾಗಿ ವಾಸಿಸುವ 
ಅಗ್ನಿಯನ್ನು ಧ್ಯಾನ ಮಾಡುತ್ತಾ ಹೋಮ ಮಾಡು 
ತ್ತೇನೆ” ಎಂದು ಈ ಮಂತ್ರಭಾಗವು ಹೇಳುತ್ತದೆ. 


ತೈತ್ತೀಯ ಸಂಹಿಡಾ/೫-೧-೩/೩೩ 


ಇತಿ । ಆಹ। ಅನ್ನಮ್‌ | ಏವ। ಅಸ್ಕೈ | ಸ್ವದಯತಿ | 


ಬ್ರಾಹ್ಮಣಭಾಗ 
ಏಷಃ ಸರ್ವಮ್‌ ಪ್ರತ್ಯಜ್‌ ಹಿ ಕ್ಷೇತಿ 


ತೃತೀಯಭಾಗದ ವಿ 


ಪೃಥುಮ್‌ ತಿರಶ್ಚಾ ವಯಸಾ ಬೃಹಂ 
ಇತಿ ಆಹ 


ಏಷಃ ಜಾತಃ ಅಲ್ಪಃ ಮಹಾನ್‌ ಭವತಿ ಹಿ 


ಮಂತ್ರದ ಕೊನೆಯ 


ವ್ಯಚಿಷ್ಠಮ್‌ ಅನ್ನಮ್‌ ರಭಸಮ್‌ 
| ವಿದಾನಮ್‌ ಇತಿ ಆಹ 


| ಅಸ್ಮೈ ಅನ್ನಮ್‌ ಏವ ಸ್ವದಯತಿ 


| | | | 
ಸರ್ವಗ್ಗ್‌ಂ ಹ್ಯೇಷ ಪ್ರತ್ಯಜ್ಸೇತಿ ಪೃಥುಂ ತಿರಶ್ಚಾ ವಯಸಾ ಬೃಹಂತ 
I ] I 
ಮಿತ್ಯಾಹಾಲ್ಲೋ ಹ್ಯೇಷ ಜಾತೋ ಮಹಾ[ಮಹಾನ್‌(೧೨)ಭವತಿ]ನ ವತಿ 
| | | I | 
ವ್ಯಚಿಷ್ಠಮನ್ನಗ್‌ಂ ರಭಸಂ ವಿದಾನಮಿತ್ಯಾಹಾನ್ನಮೇವಾಸ್ಮೈ ಸ್ವದಯತಿ 
ಸರ್ವಮ್‌ | ಹಿ | ಏಷಃ | ಪ್ರತ್ಯಜ್ಸ್‌ | ಕ್ಷೇತಿ | ಪೃಥುಮ್‌ | ತಿರಶ್ಚಾ | ವಯಸಾ । ಬೃಹಂತಮ್‌ | ಇತಿ | ಆಹ | 


| | || [ 
ಅಲ್ಬಃ | ಹಿ। ಏಷಃ | ಜಾತಃ । ಮಹಾನ್‌ | (೧೨) ಭವತಿ ! ವ್ಯಚಿಷ್ಠಮ್‌ । ಅನ್ನಮ್‌ । ರಭಸಮ್‌ | ವಿದಾನಮ್‌ | 


ವಿವರಣೆ 


ಈ ಅಗ್ನಿಯು ಯಜಮಾನರೆಲ್ಲರಿಗೂ ಅಭಿಮುಖ 
ನಾಗಿ/ಪ್ರತ್ಯಜ್ಮುಖನಾಗಿ ವಾಸಿಸುವನಷ್ಟೆ. 


ವರಣೆ-ಅರ್ಥವಾದ 


"ಗಾತ್ರದಿಂದಲೂ, ವಯಸ್ಸಿನಿಂದಲೂ ಮಹಾಂತನಾ 
ಗಿರುವ ಅಗ್ನಿಯನ್ನು ಧ್ಯಾನಿಸುತ್ತಾ ಹೋಮ ಮಾಡು 
ತ್ತೇನೆ' ಎಂದು ಈ ಮಂತ್ರಭಾಗವು ಹೇಳುತ್ತದೆ. 

ಈ ಅಗ್ನಿಯು ಹುಟ್ಟುವಾಗ ಅಲ್ಪನಾಗಿ ಕಾಣಿಸಿದರೂ 
ಬಳಿಕ ಗಾತ್ರದಿಂದಲೂ ಕಾಲದಿಂದಲೂ ಮಹಾಂತ 
ನಾಗುವನಷ್ಟೆ. 


ಭಾಗದ ವಿವರಣೆ 


"ರುಚಿಕರವಾದ ವಿವಿಧವಾದ ಅನ್ನವನ್ನು ಬೇಗನೆ 
ಲಭಿಸುವಂತೆ ಮಾಡುವ ಅಗ್ನಿಯಲ್ಲಿ ಹೋಮ 
ಮಾಡುತ್ತೇನೆ' ಎಂದು ಈ ಮಂತ್ರಭಾಗವು 
ಹೇಳುತ್ತದೆ. ಫಿ 
ಇದರಿಂದ ಈ ಯಜಮಾನನಿಗೆ ರುಚಿಕರವಾದ 
ಅನ್ನವು ಲಭಿಸುತ್ತದೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೪ 


| 
ಸರ್ವವಮಸ್ಮೈೈ ಸ್ವ ಸ್ವದತೇ ಯ ಏವಂ ವೇದಾ*ತ್ವಾ ಜಿಘರ್ಮಿ ವಚಸಾ 


ಘೃತೇನೇತ್ಯಾಹ ತಸ್ಮಾದ್ಯತ್ಪು ರುಷೋ ಮನಸಾಂಭಿ ಗಚ್ಛತಿ ತದ್ವಾಚಾ 


I I | | 
ವದತ್ಯರಕ್ಷನೇತ್ಕಾಹ ರಕ್ಷಸಾಮಪಹತ್ಯ್ಯೈ 


(| [| || 
ಸರ್ವಮ್‌ । ಆಸ್ಕೈ । ಸ್ವದತೇ | ಯಃ । ಏವಮ್‌ । ವೇದ | ಏತಿ । ತ್ವಾ | ಜಘರ್ಮಿ । ವಚಸಾ | ಘೃತೇನ ಇತಿ | 
ll [ [| 
ಆಹ । ತಸ್ಮಾತ್‌ | ಯತ್‌ | ಪುರುಷಃ | ಮನಸಾ । ಅಭಿಗಚ್ಛತೀತ್ಸ ಭಿ-ಗಚ್ಛತಿ 1 ತತ್‌।ಟ ವಾಚಾ | ವದತಿ । ಅರಕ್ಷಸಾ | 
| [ | t 
ಇತಿ! ಆಹ | ರಕ್ಷಸಾಮ್‌ । ಅಪಹತ್ಯಾ ಇತ್ಯಪ-ಹತ್ಯೈ \ 


ಬ್ರಾಹ್ಮಣಭಾಗ 
ವೇದನಪ್ರಶಂಸೆ 
ಅಸ್ಕೈ ಸರ್ವಮ್‌ ಸ್ವದತೇ ಯಃ ಇದನ್ನು ತಿಳಿದ ಯಜಮಾನನ ಅನ್ನವೆಲ್ಲವೂ ರುಚಿಕರ 
ಏವಮ್‌ ವೇದ ವಾಗಿರುತ್ತದೆ. 


ದ್ವಿತೀಯಮಂತ್ರದ ಪ್ರಥಮಭಾಗದ ವಿವರಣೆ/ಅರ್ಥವಾದ 

ಆ ತ್ವಾ ಜಿಫರ್ಮಿ ವಚಸಾ ಘೃತೇನ "ಎಲೈ! ಅಗ್ನಿಯೇ! ವಾಗ್ರೂಪವಾದ ಮಂತ್ರದಿಂದ ನಿನಗೆ 

ಇತಿ ಆಹ ತುಪ್ಪವನ್ನು ಅರ್ಪಿಸುತ್ತೇನೆ' ಎಂದು ಎರಡನೆಯ 
ಮಂತ್ರದ ಪ್ರಥಮಭಾಗವು ಹೇಳುತ್ತದೆ. 

ತಸ್ಮಾತ್‌ ಯತ್‌ ಪುರುಷಃ ಮನಸಾ ಆದುದರಿಂದಲೇ (ಪ್ರಥಮಮಂತ್ರದಲ್ಲಿ "ಮನಸಾ' 

ಅಭಿಗಚ್ಛತಿ ತತ್‌ ವಾಚಾ ವದತಿ ಎಂಬುದಾಗಿಯೂ ದ್ವಿತೀಯಮಂತ್ರದಲ್ಲಿ "ವಚಸಾ 
ಎಂದು ಹೇಳಿರುವುದರಿಂದ) ಲೋಕದಲ್ಲಿ ಜನರು 
ಮೊದಲು ಮನಸ್ಸಿನಲ್ಲಿ ಸಂಕಲ್ಪಿಸಿದುದನ್ನು ಬಳಿಕ 
ಮಾತಿನಿಂದ ಹೇಳುತ್ತಾರೆ. 


| “ಅರಕ್ಷಸಾ” ಎಂಬ ಪದದ ವಿವರಣೆ 

ಅರಕ್ಷಸಾ ಇತಿ ಆಹ ರಕ್ಷಸಾಮ್‌ (ಅರಕ್ಷಸಾ ಮನಸಾ ತತ್‌ ಜುಷಸ್ವ) "ಎಲೈ! ಅಗ್ನಿಯೇ! 
ಕ್ರೂರವಲ್ಲದ/ಶಾಂತವಾದ ಮನಸ್ಸಿನಿಂದ ಆ ಆಜ್ಯಾಹುತಿ 
ಯನ್ನು ಸ್ವೀಕರಿಸು' ಎಂದು ಈ ಮಂತ್ರಭಾಗವು ಹೇಳು 
ತ್ತದೆ. ಇದು ರಾಕ್ಷಸರ ನಾಶಕ್ಕೆ ಕಾರಣವಾಗುತ್ತದೆ. 


ಪೈತ್ರಿಲೀಯ ಸಂಹಿಡಾ/೫-೧-೩/೩೫ 


ಚು ಚಟು ಭಳ ಕು ಭು ಉಊ ಊಉಊ VOU ಭು) [ಬ ಭು YU UW 
I | 
ಮರ್ಯಶ್ರೀಃಸ್ಟೃಹಯದ್ವರ್ಣೋ 


[ | | 
ಅಗ್ನಿರಿತ್ಯಾಹಾಪಚಿತಿಮೇವಾಸ್ಥಿನ್ನ ಧಾತ್ಯಪಚಿತಿಮಾನ್ಯ ವತಿ ಯ ಏವ 


[ಏವಂ(೧೩)ವೇದ] ಔೇದ ಮನಸಾ ತ್ರೈ ತಾಮಾಪ್ತಮರ್‌ಹತಿ 
I I 
ಯಾಮಧ್ವರ್ಯರನಗ್ನಾವಾಹುತಿಂ ಜುಹೋತಿ 


I I 1 I 
ಮರ್ಯಶ್ರೀರಿತಿ ಮರ್ಯ- ಶ್ರೀಃ | ಸ್ಪ್ರಹಯದ್ವರ್ಣ ಇತಿ ಸ್ಪೃಹಯತ್‌-ವರ್ಣಃ | ಅಗ್ನಿಃ । ಇತಿ 1 ಆಹ | 


[| [| [| 
ಅಪಚಿತಿಮಿತ್ಯಪ-ಚಿತಿಮ್‌ । ಏವ | ಅಸ್ಮಿನ್‌ । ದಧಾತಿ । ಅಪಚಿತಿಮಾನಿತ್ಯಪಚಿತಿ-ಮಾನ್‌ । ಭವತಿ । ಯಃ | 


ಏವಮ್‌ | (೧೩) | ವೇದ । ಮನಸಾ ।ತು1ವೈ। ತಾಮ್‌ । ಆಷ್ರ್ರಮ್‌ | ಅರ್‌ಹತಿ | ಯಾಮ್‌ । ಅಧ್ವರ್ಯುಃ | 


ಅನಗ್ನೌ | ಆಹುತಿಮಿತ್ಯಾ-ಹುತಿಮ್‌ | ಜುಹೋತಿ | 


ಬ್ರಾ ಹ್ಮಣಭಾಗ ವಿವರಣೆ 
ದ್ವಿತೀಯಮಂತ್ರದ ತೃತೀಯಪಾದದ ವಿವರಣೆ 

ಮರ್ಯಶ್ರೀಃ ಸ್ಪೃಹಯದ್ವರ್ಣಃ ಅಗ್ನಿಃ ಈ ಅಗ್ನಿಯು ಮನುಷ್ಯರಿಂದ ಆಶ್ರಯಿಸಲ್ಪಡುವವನೂ 

ಇತಿ ಆಹ ಯಜಮಾನರು ಅಪೇಕ್ಷಿಸುವ ರೂಪವುಳ್ಳವನೂ ಆಗಿರು 
ತ್ತಾನೆಂದು ಈ ಮಂತ್ರಭಾಗವು ಹೇಳುತ್ತದೆ. 

ಅಸ್ಮಿನ್‌ ಅಪಚಿತಿಮ್‌ ಏವ ದಧಾತಿ ಇದರಿಂದ ಯಜಮಾನನು ಅಗ್ನಿಯಲ್ಲಿ ಪೂಜೆಯನ್ನು 
ಸಲ್ಲಿಸಿದಂತೆ ಆಗುತ್ತದೆ. 

ಅಪಚಿತಿಮಾನ್‌ ಭವತಿ ಯಃ ಏವಮ್‌ ಹೀಗೆ ತಿಳಿದವನು ಲೋಕದಲ್ಲಿ ಗೌರವವನ್ನು ಗಳಿಸು 

ವೇದ ತ್ತಾನೆ. [ಈ ಮಂತ್ರದ ಅರ್ಥಜ್ಞಾ; ನದ ಪ್ರಶಂಸೆ] 


ಮನಸ್ವತೀಮಂತ್ರಗಳ ವಿಧಿ; ಪ್ರಶಂಸೆ; ಮಂತ್ರದ್ವಿತ್ವದ ಪ್ರಶಂಸೆ 


ಅಧ್ವರ್ಯುಃ ಯಾಮ್‌ ಆಹುತಿಮ್‌ ಅಧ್ವರ್ಯುವು ಯಾವ ಆಹುತಿಯನ್ನು ಅಗ್ನಿಗಿಂತಲೂ 
ಅನಗ್ಗೌ ಜುಹೋತಿ ಬೇರೆಡೆಯಲ್ಲಿ ಮಾಡುತ್ತಾ ನೆಯೋ, 


ತಾಮ್‌ ಮನಸಾ ತು ವೈ ಆಪ್ತಮ್‌ ಆ ಆಹುತಿಯನ್ನು (ನಾನು ಅಗ್ನಿಯಲ್ಲಿಯೇ ಹೋಮ 
ಅರ್‌ಹತಿ ಮಾಡಿದೆನೆಂದು)ಮನಸ್ಸಿನಿಂದ ಕಲ್ಪಿಸಬಲ್ಲವನಾಗಿರುತ್ತಾನೆ. 


ಚ ಗ ಗ ಗಟ ಗ ಗು ಗಗ ಗಗ ಗಗ್ಚ್ಚ್ಸಲ್ಸ್ಚ] 


ಪೃಷ್ಟಯಜುರ್ವೇದ ಪಸ್ನಡ ಪ್ರಷಾಶನ/೩೬ 


WW YU WU YL WVU YY WY WW YW WY 


| I 
ನಸ್ವತೀಭ್ಯಾಂ  ಜುಹೋತ್ಯಾಹುತ್ಯೋರಾಪ್ತೈ ದ್ವಾಭ್ಯಾಂ ತ್ಯ 


| I I 
ಯಜ್ಞ; ಮುಖೇಯಜ್ಞ; ಮುಖೇ ವೈ ಕ್ರಿಯಮಾಣೇ ಯಜ್ಞ] ಗ್‌ಂ ರಕ್ಬಾಗ್‌ಂಸಿ ಜಿಫಾಗ್‌ಂ 


| 
| -ಸಂತ್ಯೇತರ್‌ಹಿ ಖಲು ವಾ ಏತದ್ಯಜ್ಞಮುಖಂ ಯಹ್ಯೇನದಾಹುತಿರಪ್ನು; ತೇ 


I | I Wl I 
ಮನಸ್ವತೀಭ್ಯಾಮ್‌ । ಜುಹೋತಿ । ಆಹುತ್ಯೋರಿತ್ಯಾ-ಹುತ್ಯೋಃ | ಆಪ್ರ್ಯೈ | ದ್ವಾಭ್ಯಾಮ್‌ । ಪ್ರತಿಷ್ಠಿತ್ಯಾ ಇತಿ 

I | I I 
ಪ್ರತಿ-ಸ್ಥಿತ್ಯೆ 1 ಯಜ್ಞಮುಖೇಯಜ್ಞಮುಖ ಇತಿ ಯಜ್ಞಮುಖೇ-ಯಜ್ಞಮುಖೇ | ವೈ | ಕ್ರಿಯಮಾಣೇ ! 


| I I | 
ಯಜ್ಞ; ಮ್‌ ಟ ರಕ್ಬಾಗ್‌ಂಸಿ | ಜಿಘಾಗ್‌ಂಸಂತಿ | ಏತರ್‌ಹಿ | ಖಲು! ವೈ | ಏತತ್‌ I ಯಜ್ಞ ಮುಖಮಿತಿ ಯಜ್ಞ 


[| 
| ಮುಖಮ್‌ ಯರ್‌ಹಿ। ಏನತ್‌ ಆಹುತಿರಿತ್ಯಾ-ಹುತಿಃ । ಅಶ್ಲತೇ। 


ಬ್ರಾಹ್ಮಣಭಾಗ ವಿವರಣೆ 


ಮನಸ್ವತೀಭ್ಯಾಮ್‌ ಜುಹೋತಿ "ಜಿಘರ್ಮ್ಯಗ್ನಿಂ ಮನಸಾ' "ಅರಕ್ಸಸಾ' ಎಂದು ಮನ 
ಶ್ರಬ್ಬಯುಕ್ತವಾದ ಖುಕ್ಕುಗಳಿಂದ ಹಿರಣ್ಯದಲ್ಲಿ 
ಇ ಹೋಮವನ್ನು ಮಾಡಬೇಕು. 
ಆಹುತ್ಯೋಃ ಆಪ್ರ್ಮೈ ಇದು ಆಹುತಿಗಳ ಪ್ರಾಪ್ತಿಗೆ ಸಾಧನವಾಗುತ್ತದೆ. 
ದ್ವಾಭ್ಯಾಮ್‌ (ಜುಹೋತಿ) ಪ್ರತಿಷ್ಠಿತ್ಯೈ ಎರಡು ಮಂತ್ರಗಳಿಂದ ಹೋಮ ಮಾಡಬೇಕು. ಇದು 
ಪ್ರಕೃಷ್ಣಸ್ಥಿ ತಿಗೆ ಕಾರಣವಾಗುತ್ತದೆ. 


ಪರಿಲೇಖನವಿಧಿ; ಅರ್ಥವಾದ 
1 ಯಜ್ಞಮುಖೇಯಜ್ಞಮುಖೇ ವೈ ಯಜ್ಞಾರಂಭವನ್ನು ಮಾಡುತ್ತಿರಲಾಗಿ 
12 ಕ್ರಿಯಮಾಣೇ (ಸತಿ) 
ಸ ರಕ್ಷಾಗ್‌ಂಸಿ ಯಜ್ಞಮ್‌ ಜಿಫಾಗ್‌ಂಸಂತಿ ರಾಕ್ಚಸರು ಆ ಯಜ್ಞವನ್ನು ನಾಶಪಡಿಸಲು ಇಚ್ಛಿಸುತ್ತಾರೆ. | 
| ಯರ್‌ಹಿ ಆಹುತಿಃ ಏನತ್‌ ಅಶ್ಲ್ಯತೇ ಯಾವಾಗ ಆಹುತಿಯು ಅಶ್ವದ ಪದಸ್ಥಾನವನ್ನು | 
ವ್ಯಾಪಿಸುತ್ತದೆಯೋ 
| ಏತರ್‌ಹಿ ಖಲು ವೈ ಏತತ್‌ ಆಗ ಈ ಅಶ್ವಪದಸ್ಥಾನವು ಯಜ್ಞಾರಂಭದ ಸ್ಥಾನವೇ 
| ಯಜ್ಞಮುಖಮ್‌ ಆಗುತ್ತದೆಯಷ್ಟೆ. 


CO OO COON OR ON ORO 


ತೈತ್ತರೀಯ ಸಂಹಿತಾ/೫-೧-೩/೩೭ 


| 
ಪರಿ ಲಿಖತಿ ರಕ್ಷಸಾಮಪಹತ್ತೆ ತಿಸೃಭಿಃ ಪರಿ ಲಿಖತಿ ತ್ರಿವೃದ್ಧಾ 
ವ್‌ ೪೮ 5 "ಲ್‌ 


| I 
ತು ಸಷ 
ಅಗ್ನಿರ್ಯಾವಾನೇವಾಗ್ನಿಸ್ತ ಸ್ಮಾದ್ರಕ್ಟಾ ಗ್‌ಂಸ್ಕಪಹಂತಿ 


| [ | [| [| I | 
ಪರೀತಿ । ಲಿಖತಿ | ರಕ್ಷಸಾಮ್‌ । ಅಪಹತ್ಯಾ ಇತ್ಯಪ-ಹತ್ಯೈ | ತಿಸೃಭಿರಿತಿ ತಿಸೃ-ಭಿಃ | ಪರೀತಿ  ಲಖತಿ ತ್ರಿವೃದಿತಿ 


( || | 
ತ್ರಿ-ವೃತ್‌ । ವೈ । ಅಗ್ನೀ | ಯಾವಾನ್‌ | ಏವ। ಅಗ್ನೀ | ತಸ್ಮಾತ್‌! ರಕ್ಷಾಗ್‌ಂಸಿ | ಅಪೇತಿ | ಹಂತಿ | 


ಬ್ರಾಹ್ಮಣಭಾಗ ವಿವರಣೆ 


ಪರಿ ಲಿಖತಿ ಮೃತ್ಸನನದ ಪ್ರದೇಶದ ಸುತ್ತಲೂ ರೇಖೆಗಳನ್ನು 
ಹಾಕಬೇಕು. [ವಿಧಿ] 
ರಕ್ಷಸಾಮ್‌ ಅಪಹತ್ಯೈ ಇದು ರಕ್ಷೋ ನಾಶಕ್ಕೆ ಕಾರಣವಾಗುತ್ತದೆ. 


ಹೊರಗಿನ ರೇಖೆಯು ದೊಡ್ಡದಾಗಿರುವಂತೆ ರೇಖಾತ್ರಯವಿಧಿ; ಅರ್ಥವಾದ 


ತಿಸೃಭಿಃ ಪರಿಲಿಖತಿ ಮಣ್ಣನ್ನು ಅಗೆಯುವ ಪ್ರದೇಶದ ಸುತ್ತಲೂ “ಪರಿ 
ವಾಜಪತಿಃ' “ಪರಿ ತ್ವಾಗ್ನೇ' “ತ್ವಮಗ್ನೇ ದ್ಯುಭಿಃ? ಎಂಬ 
ಮೂರು ಖಕ್ಕುಗಳಿಂದ ಮೂರು ರೇಖೆಗಳನ್ನು 
ಮಾಡಬೇಕು. 

ಅಗ್ನಿಃ ತ್ರಿವೃತ್‌ ವೈ ಅಗ್ನಿಯು "ಆಹವನೀಯ' “ಗಾರ್‌ಹಪತ್ಯ' “ದಕ್ಷಿಣಾಗ್ನಿ' 
ಎಂದು ತ್ರಿಗುಣನಾಗಿ ಇರುತ್ತಾನೆ. 

ಯಾವಾನ್‌ ಏವ ಅಗ್ನಿಃ '. ಅಗ್ನಿಯು ಯಾವ ಪರಿಮಾಣವುಳ್ಳವನಾಗಿರುತ್ತಾನೆಯೋ 
(ಈ ಎಲ್ಲ ಅಗ್ನಿಗಳಿಂದಲೂ) 

ತಸ್ಮಾತ್‌ ರಕ್ಷಾಗ್‌ಂಸಿ ಅಪಹಂತಿ (ಮಂತ್ರಗಳು ಮೂರು ಇರುವುದರಿಂದ) ಆ ಎಲ್ಲ ಅಗ್ನಿ 
ಪ್ರದೇಶದಿಂದಲೂ ಅಧ್ವರ್ಯುವು ರಕ್ಷೋಗಣಗಳನ್ನು 
ನಾಶಪಡಿಸುತ್ತಾನೆ. 


ಕುದುರೆಯ ಹೆಜ್ಜೆಯ ಪ್ರದೇಶದಲ್ಲಿ ಉಪಸೃಜನವಿಧಿಯೂ, ಮನಸ್ವತೀಮಂತ್ರಗಳಿಂದ ಹಿರಣ್ಯದಲ್ಲಿ ಹೋಮ 
ವಿಧಿಯೂ, ಅದರ ಅರ್ಥವಾದವೂ, ಮಂತ್ರದ ಪಾದಶಃ ಅರ್ಥವಿವರಣೆಯೂ ಇದೆ. 

"ಯಃ ಏವಂ ವೇದ' ಎಂದು ಶ್ರುತಿಯಲ್ಲಿ ಅನೇಕ ಕಡೆಗಳಲ್ಲಿ ಇದೆ. ಈ ವಿವರಣೆಯನ್ನು “ವೇದನಪ್ರಶಂಸೆ' 
ಎನ್ನುತ್ತಾರೆ. ಮಂತ್ರಾರ್ಥವನ್ನು ತಿಳಿಯಬೇಕು ಎಂದು ಆ ರೀತಿಯ ವಿವರಣೆಯ ತಾತ್ಪರ್ಯ. 

ಮನಸ್ಸಿನಲ್ಲಿಯೇ ಅಗ್ನಿಯಲ್ಲಿ ಹೋಮ ಮಾಡಿದೆನೆಂದು ಭಾವಿಸಬಹುದು. ಇದಕ್ಕೆ ಮನಸ್ವತೀಮಂತ್ರಗಳು 


ಅನುರೂಪವಾಗಿವೆ. ಇವುಗಳ ದ್ವಿತ್ವವು ಪ್ರಕೃಷ್ಟಸ್ಥಿತಿಗೆ ಕಾರಣವಾಗುತ್ತದೆ. ಇದು ಪ್ರಶಂಸೆ. 


ಟು ಓಟು ಹು ಊ ರ ಹಟ (ಯ WW UW 


ಪೃಷ್ಟಯಜುವೇ€ಂದ ಈನ್ನಡ ಪ್ರಕಾಶನ/೩೮ 


WVU WY VU YU ಗಜ UY UY WY WY 


[(೧೪) ಗಾಯತ್ರಿಯಾ] ಗಾಯತ್ರಿಯಾ ಪರಿ ಲಿಖತಿ ತೇಜೋ ವೈ ಗಾಯತ್ರೀ 


I I 
ತೇಜಸೆ ವೈ ನಂ ಪರಿ ಗೃಹ್ಣಾತಿ ತ್ರಿಷ್ಟುಭಾ ಪರಿ ಲಿಖತೀಂದ್ರಿಯಂ ವೈ 


್ರಿಷ್ಟುಗಿಂದ್ರಿಯೇಣೈವೈನಂ ಪರಿ ಗೃಹ್ಣಾತ್ಯನುಷ್ಟುಭಾ ಪರಿಲಿಖ- 


(೧೪) 1 ಗಾಯತ್ರಿಯಾ | ಪರೀತಿ 1 ಲಿಖತಿ | ತೇಜಃ ವೈ! ಗಾಯತ್ರೀ \ ತೇಜಸಾ | ಏವ | ಏನಮ್‌ | ಪರೀತಿ | 


ಗೃಹ್ಣಾತಿ I ತ್ರಿಷ್ಟುಭಾ | ಪರೀತಿ | ಲಿಖತಿ | ಇಂದ್ರಿಯಮ್‌ | ವೈ | ತ್ರಿಷ್ಟುಕ್‌ | ಇಂದ್ರಿಯೇಣ | ಏವ I ಏನಮ್‌ | 


| [ 1 I 
ಪರೀತಿ । ಗೃಹ್ಣಾತಿ! ಅನುಷ್ಟುಭೇತ್ಯನು-ಸ್ತುಭಾ । ಪರೀತಿ ಲಿಖತಿ | 


ಬ್ರಾಹ್ಮಣಭಾಗ 


| ಗಾಯತ್ರಿಯಾ ಪರಿಲಿಖತಿ 


ತೇಜಃ ವೈ ಗಾಯತ್ರೀ 


ಏನಮ್‌ ತೇಜಸಾ ಏವ ಪರಿಗೃಹ್ಲಾತಿ 


11 ತ್ರಿಷ್ಟುಭಾ ಪರಿಲಿಖತಿ 


| ಇಂದ್ರಿಯಮ್‌ ವೈ ತ್ರಿಷ್ಟುಕ್‌ 
| ಏನಮ್‌ ಇಂದ್ರಿಯೇಣ ಏವ 


| ಪರಿಗೃಹ್ಣಾತಿ 


ಅನುಷ್ಟುಭಾ ಪರಿಲಿಖತಿ 


OG 


ಸ್ಟ 


ಛಂದಸ್ಸುಗಳ ಪ್ರಶಂಸೆ 


Wb 


ಗಾಯತ್ರೀಛಂದೋಯುಕ್ತವಾದ "ಪರಿ ವಾಜಪತಿಃ' 
ಎಂಬ ಮಂತ್ರದಿಂದ ಅಧ್ವರ್ಯುವು ಪರಿಲೇಖನ 
ಮಾಡುತ್ತಾನೆ. 

(ಪ್ರಜಾಪತಿಯ ಮುಖದಿಂದ ತೇಜಸ್ವಿಯಾದ ಅಗ್ನಿ 
ಯೊಡನೆ ಹುಟ್ಟಿದ) ಗಾಯತ್ರಿಯೂ ಸಹ ತೇಜಃ 
ಸ್ವರೂಪಳೇ. 

(ಹೀಗಾಗಿ ಈ ಪರಿಲೇಖನದಿಂದ) ಈ ಅಗ್ನಿಪ್ರದೇಶ 
ವನ್ನು ತೇಜಸ್ಸಿನಿಂದಲೇ ಸುತ್ತುಗಟ್ಟಿದಂತಾಗುತ್ತದೆ. 
ಬಳಿಕ ತ್ರಿಷ್ಟುಪ್‌ ಛಂದಸ್ಸಿನ “ತ್ವಮಗ್ನೇ ದ್ಯುಭಿ 
ಎಂಬ ಖಯಕ್ಕಿ ನಿಂದ ಪರಿಲೇಖನವನ್ನು ಮಾಡಬೇಕು. 
ತ್ರಿಷ್ಟುಪ್‌ ಛಂದಸ್ಸು ಇಂದ್ರಿಯಶಕ್ತಿಸ್ವರೂಪವಷ್ಟೆ. 
ಇಂದ್ರಿಯಸಾಮರ್ಥ್ಯದಿಂದಲೇ ಈ ಪ್ರದೇಶವನ್ನು 
ಸುತ್ತುಗಟ್ಟಿದಂತಾಗುತ್ತದೆ. 

“ಪರಿ ತ್ವಾಗ್ನೇ' ಎಂಬ ಅನುಷ್ಟುಪ್‌ಛಂದಸ್ಸಿನ ಮಂತ್ರ 
ದಿಂದ ಪರಿಲೇಖನವನ್ನು ಮಾಡಬೇಕು. 


(ಭೂ ಗ?) WW YW [ಬ 


ತೈತ್ತರೀಯ ಸಂಹಿಡಾ/೫-೧-೩/೩೯ 
ಉಗ ಗು ಉಗ ಗ ಗಭ) WWW UW YW 


Wy I I I 
-ತ್ಯನುಷ್ಟುಫ್ಸರ್ವಾಣಿ ಛಂದಾಗ್‌ಂಸಿ ಪರಿಭೂಃ ಪರ್ಯಾಪ್ತ 


I Il 
ಮಧ್ಯತೋತನುಷ್ಟುಭಾ ವಾಗ್ವಾ ಅನುಷ್ಟುಪ್ಪಸ್ಮಾನ್ಮಧ್ಯತೋ ವಾಚಾ ವದಾಮೋ 


| | | 
ಗಾಯತ್ರಿಯಾ ಪ್ರಥಮಯಾ ಪರಿ ಲಿಖತ್ಯಥಾನುಷ್ಟುಭಾ- 


| | 1] ಭ 
ಅನುಷ್ಟುಬಿತ್ಯನು-ಸ್ತುಪ್‌ । ಸರ್ವಾಣಿ । ಛಂದಾಗ್‌ಂಸಿ । ಪರಿಭೂರಿತಿ ಪರಿ-ಭೂಃ | ಪರ್ಯಾಪ್ತ್ಯಾ ಇತಿ ಪರಿ 
[| । 
ವಾಚಾ । ವದಾಮಃ | ಗಾಯತ್ರಿಯಾ | ಪ್ರಥಮಯಾ | ಪರೀಶಿ | ಲಿಖತಿ । ಅಥ ಅನುಷ್ಟುಭೇತ್ಯನು-ಸ್ತುಭಾ! 


ಬ್ರಾಹ್ಮಣಭಾಗ ವಿವರಣೆ 


ಅನುಷ್ಟುಪ್‌ ಸರ್ವಾಣಿ ಛಂದಾಗ್‌ಂಸಿ ಅನುಷ್ಟುಪ್‌ ಛಂದಸ್ಸು ವಾಗ್ರೂಪವಾಗಿ ಎಲ್ಲ 

ಪರಿಭೂಃ ಛಂದಸ್ಸುಗಳನ್ನೂ ವ್ಯಾಪಿಸಿದೆ. 

ಪರ್ಯಾಪ್ತ್ಯೈ ಆದುದರಿಂದ ಪರಿಲೇಖನವು ಎಲ್ಲವನ್ನೂ ವ್ಯಾಪಿಸು 
ವುದಕ್ಕೆ ಕಾರಣವಾಗುತ್ತದೆ. 


ಈ ಛಂದಸ್ಸುಗಳ ಕ್ರಮವಿಧಿ; ಅರ್ಥವಾದ 


| [ 11 p 
ಆಪ್ರ್ಯೈ | ಮಧ್ಯತಃ | ಅನುಷ್ಟುಭೇತ್ರನು-ಸ್ತುಭಾ । ವಾಕ್‌ ವೈ | ಅನುಷ್ಟುಬಿತ್ಯನು-ಸ್ತುಪ್‌ । ತಸ್ಮಾತ್‌! ಮಧ್ಯತಃ! |) 
| 


ಮಧ್ಯತಃ ಅನುಷ್ಟುಭಾ ಪರಿಲಿಖತಿ ಮಧ್ಯದಲ್ಲಿ ಅನುಷ್ಟುಪ್‌ ಛಂದಸ್ಸಿನಿಂದ (ಪರಿ ತ್ವಾಗ್ನೇ) 
ಪರಿಲೇಖನವನ್ನು ಮಾಡಬೇಕು. 

ಅನುಷ್ಟುಪ್‌ ವಾಕ್‌ ವೈ ಅನುಷ್ಟುಪ್‌ ಛಂದಸ್ಸು ವಾಗ್ರೂಪವಾಗಿದೆ. 

ತಸ್ಮಾತ್‌ ಮಧ್ಯತಃ ವಾಚಾ ವದಾಮಃ ಆದುದರಿಂದ ನಾವು ಮುಖಮಧ್ಯವರ್ತಿಯಾದ 
ನಾಲಗೆಯಿಂದ ಮಾತನಾಡುತ್ತೇವೆ. 

ಪ್ರಥಮಯಾ ಗಾಯತ್ರಿಯಾ ಪರಿಲಿಖತಿ "ಪರಿ ವಾಜಪತಿಃ' ಎಂಬುದಾಗಿ ಮೊದಲು ಪಠಿತ | 
ವಾಗಿರುವ ಗಾಯತ್ರೀಛಂದಸ್ಸಿನ ಯಕ್ಕಿನಿಂದ | 
ಮೊದಲನೆಯದಾಗಿ ಪರಿಲೇಖನ ಮಾಡಬೇಕು. 

ಅಥ ಅನುಷ್ಟುಭಾ ಪರಿಲಿಖತಿ ಅನಂತರ "ಪರಿ ತ್ವಾಗ್ನೇ'ಎಂಬ ಅನುಷ್ಟುಪ್‌ ಛಂದಸ್ಸಿನ [1) 
ಯಕ್ಕಿನಿಂದ ಪರಿಲೇಖನವನ್ನು ಮಾಡಬೇಕು. 


MOTTO TTTTTISTTTTT TW 


ಪೃಷ್ಣಯಜುರ್ವೇದ ಈನ್ನಡ ಪ್ರಪಾಶನ/೪೦ 


[ [ [ | 
೩ 5ಥ ತ್ರಿಷ್ಟುಭಾ ತೇಜೋ ವೈ ಗಾಯತ್ರೀ ಯಜ್ಞೋ! 5ನುಷ್ಟುಗಿಂದ್ರಿಯಂ ತ್ರಿಷ್ಟುಪ್ತೇ 


| | I 
ಜಸಾ ಚೈವೇಂದ್ರಿಯೇಣ ಚೋಭಯತೋ ಯಜ್ಞಂ ಪರಿ ಗೃಹ್ಣಾತಿ ॥ ೧೫-3 ॥ 
= ಹ 2 ನಾ 
ಗ [ಅಂಧೋತಧ್ವರ್ಯರ್ಮಹಾನ್ನ ವತಿ ಯ ಏವಗ್‌ಂ ಹಂತಿ ತ್ರಿಷ್ಟುಭಾ ತೇಜೋ ವೈ ಗಾಯತ್ರೀ ತ್ರಯೋದಶ ಚ॥] 


| 
ಅಥ | ತ್ರಿಷ್ಟುಭಾ | ತೇಜಃ | ವೈ । ಗಾಯತ್ರೀ । ಯಜ್ಞಃ | ಅನುಷ್ಟುಗಿತ್ಯನು-ಸ್ತುಕ್‌ । ಇಂದ್ರಿಯಮ್‌ | ತ್ರಿಷ್ಟುಪ್‌ | 


I | 1 
ತೇಜಸಾ । ಚ। ಏವ! ಇಂದ್ರಿಯೇಣ । ಚ। ಉಭಯತಃ | ಯಜ್ಞಮ್‌ | ಪರೀತಿ । ಗೃಹ್ಣಾತಿ ॥ ೧೫-೩ ॥ 


ಬ್ರಾಹ್ಮಣಭಾಗ ವಿವರಣೆ 


| ಅಥ ತ್ರಿಷ್ಟುಭಾ ಪರಿಲಿಖತಿ ಬಳಿಕ “ತ್ವಮಗ್ನೇ ದ್ಯುಭಿಃ' ಎಂಬ ತ್ರಿಷ್ಟುಪ್‌ ಛಂದಸ್ಸಿನ 
ಮಂತ್ರದಿಂದ ಪರಿಲೇಖನವನ್ನು ಮಾಡಬೇಕು. 
; ಗಾಯತ್ರೀ ತೇಜಃ ವೈ ಗಾಯತ್ರಿಯು ತೇಜಃಸ್ವರೂಪವಾಗಿದೆ. 
ಅನುಷ್ಟುಕ್‌ ಯಜ್ಞಃ ಅನುಷ್ಟುಪ್‌ಛಂದಸ್ಸು ಯಜ್ಞ, ಸ್ವರೂಪವಾಗಿದೆ. 
೪] ತ್ರಿಷ್ಟುಪ್‌ ಇಂದ್ರಿಯಮ್‌ ತ್ರಿಷ್ಟುಪ್‌ಛಂದಸ್ಸು ಇಂದ್ರಿಯಸಾಮರ್ಥ್ಯರೂಪವಾಗಿದೆ. 
| ತೇಜಸಾ ಚ ಏವ ಇಂದ್ರಿಯೇಣ ಚ (ಅಧ್ವರ್ಯವು ಹೀಗೆ ಗಾಯತ್ರೀ-ಅನುಷ್ಟುಪ್‌- 
ತ್ರಿಷ್ಟುಪ್‌ಗಳಿಂದ ಪರಿಲೇಖನ ಮಾಡುವುದರಿಂದ) 
ತೇಜಸ್ಸಿನಿಂದಲೂ, ಇಂದ್ರಿಯಶಕ್ತಿಯಿಂದಲೂ 
| ಉಭಯತಃ ಯಜ್ಞಮ್‌ ಪರಿಗೃಹ್ಣಾತಿ ಆದಿಯಲ್ಲಿಯೂ, ಅಂತ್ಯದಲ್ಲಿಯೂ ಯಜ್ಞವನ್ನು 
ಪರಿಗ್ರಹಿಸಿದವನಾಗುತ್ತಾನೆ. 


| ಪರಿಲೇಖನದಲ್ಲಿ ಶ್ರುತಿಯಲ್ಲಿ ಮೊದಲು ಗಾಯತ್ರೀ-ತ್ರಿಷ್ಟುಪ್‌-ಅನುಷ್ಟುಪ್‌-ಈ ಕ್ರಮವೂ, ಪುನಃ ಗಾಯತ್ರೀ- 
ಅನುಷ್ಟುಪ್‌-ತ್ರಿಷ್ಟುಪ್‌- ಈ ಕ್ರಮವೂ ಪಾಠದಲ್ಲಿರುವಂತೆ ಹೇಳಿದೆ. ಇವುಗಳ ಪ್ರಶಂಸೆಯೂ ಇದೆ. 


DEORE 


WY WV 1) WY WU W WW YW W 


॥ ಈಡುಥಧೋೊನಮವಾಷ ॥ 


[ I [ || I 
ದೇವಸ್ಯ ತ್ವಾ ಸವಿತುಃ ಪ್ರಸವ ಇತಿ ಖನತಿ ಪ್ರಸೂತ್ಯಾ ಅಥೋ 


| 1 [| 
ದೇವಸ್ಯ | ತ್ವಾ! ಸವಿತುಃ। ಪ್ರಸವ ಇತಿ ಪ್ರ-ಸವೇ ಇತಿ | ಖನತಿ ಪ್ರಸೂತ್ಯಾ ಇತಿ ಪ್ರ-ಸೂತ್ಯ್ಯೆ | ಅಥೋ ಇತಿ । 


ಮೂರನೆಯ ಅನುವಾಕದಲ್ಲಿ ಅಶ್ವಾಕ್ರಮಣಾದಿಗಳು ಹೇಳಲ್ಪಟ್ಟವು. ಈ ನಾಲ್ಕನೆಯ ಅನುವಾಕದಲ್ಲಿ 
ಖನನಾದಿಗಳು ಹೇಳಲ್ಪಡುತ್ತವೆ. 


ಬ್ರಾಹ್ಮಣಭಾಗ 
ಖನನವಿಧಿ; ಅರ್ಥವಾದ 


*ಸವಿತುಃ ದೇವಸ್ಯ ಪ್ರಸವೇ ಸತಿ ತ್ವಾ ಪ್ರೇರಕನಾದ ಪರಮಾತ್ಮನ ಅನುಜ್ಞೆಯಾಗಲಾಗಿ 

ಅಶ್ವಿನೋಃ ಬಾಹುಭ್ಯಾಮ್‌ ಅಶ್ವಿನೀದೇವತೆಗಳ ತೋಳುಗಳಿಂದಲೂ 

ಪೂಷ್ಣಃ ಹಸ್ತಾಭ್ಯಾಮ್‌ ಪೋಷಕನಾದ ಪೂಷದೇವನ ಕೈಗಳಿಂದಲೂ 

ಪೃಥಿವ್ಯಾಃ ಸಧಸ್ಥೆ € ಪುರೀಷ್ಯಂ ಅಗ್ನಿಮ್‌ ಭೂಮಿಯ ಮೇಲಾ ಿಗದಲ್ಲಿ 

ಅಂಗಿರಸ್ವತ್‌ ಖನಾಮಿ ಪಾಂಸುಯೋಗ್ಯನಾದ ಅಗ್ನಿಯಾದ ನಿನ್ನನ್ನು 
ಅಂಗಿರಸರಂತೆ ಅಗೆಯುತ್ತೇನೆ 

ಇತಿ ಖನತಿ ಎಂಬ ಮಂತ್ರದಿಂದ ಖನನವನ್ನು ಮಾಡಬೇಕು. 

| ಪ್ರಸೂತ್ಯೈ ಇದು ಸವಿತೃದೇವನ ಅನುಮತಿಗೆ ಕಾರಣವಾ | 

ಗುತ್ತದೆ. 

ಅಥೋ ಮತ್ತೆ 


* ಶ್ರುತಿಯ ಬ್ರಾಹ್ಮಣಭಾಗದಲ್ಲಿ ಪ್ರತೀಕ(ಮಂತ್ರದ ಒಂದು ಭಾಗ)ವನ್ನು ನಿರ್ದೇಶಿಸಿರುವುದುಂಟು. ಪೂರ್ಣಮಂತ್ರದ ಪಾಠವೂ |. 1 
| ಇರುತ್ತದೆ. ಇಲ್ಲಿಯ ಪೂರ್ಣಮಂತ್ರವು ನಾಲ್ಕನೆಯ ಕಾಂಡದಲ್ಲಿದೆ. 


TTS TS 7] 


ಸ MOTT TTT Tw 


ಪೃಷ್ಟಯಖಜುರ್ವೇದ ಪನ್ನಡ ಪ್ರಕಾಶನ/೪೨ 


I | | | 
ಧೂಮಮೇವೈತೇನ ಜನಯತಿ ಜ್ಯೋತಿಷ್ಮಂತಂ ತ್ವಾಂಗ್ನೇ ಸುಪ್ರತೀಕಮಿತ್ಯಾಹ 


| [ || | 
ಜ್ಯೋತಿರೇವೈತೇನ ಜನಯತಿ ಸೋಇಂಗ್ನಿರ್ಜಾತಃ ಪ್ರಜಾಶ್ಶುಚಾಂರ್ಪಯತ್ತಂ 
ತ್‌ 5 a KE Ww 
[ I | 
ದೇವಾ ಅರ್ಧಚೇನಾಶಮಯೇ್ಛ್‌ವಂ ಪ್ರಜಾಭ್ಯೋಹಿಗ್‌ಂಸಂತಮಿತ್ಯಾಹ 1 


| 1 
ಧೂಮಮ್‌ | ಏವ । ಏತೇನ | ಜನಯತಿ | ಜ್ಯೋತಿಷ್ಯಂತಮ್‌ | ತ್ವಾ! ಅಗ್ನೇ | ಸುಪ್ರತೀಕಮಿತಿ ಸು-ಪ್ರತೀಕಮ್‌ | 


| I | 
ಇತಿ | ಆಹ | ಜ್ಯೋತಿಃ । ಏವ । ಏತೇನ । ಜನಯತಿ । ಸಃ । ಅಗ್ನೀ | ಜಾತಃ | ಪ್ರಜಾ ಇತಿ ಪ್ರ-ಜಾಃ | ಶುಚಾ | 


1 I [| 
ಆರ್ಪಯತ್‌ | ತಮ್‌ | ದೇವಾಃ । ಅರ್ಧರ್ಚೇನೇತ್ಯರ್ಧ-ಯಚೇನ | ಅಶಮಯನ್ನ್‌ | ಶಿವಮ್‌ । ಪ್ರಜಾಭ್ಯ ಇತಿ 


| I I 
| ಪ್ರಜಾಭ್ಯಃ । ಅಹಿಗ್‌ಂಸಂತಮ್‌ | ಇತಿ । ಆಹ! 


ಬ್ರಾಹ್ಮಣಭಾಗ ವಿವರಣೆ 


.| ಏತೇನ ಧೂಮಮ್‌ ಏವ ಜನಯತಿ ಈ ಮಂತ್ರದಿಂದ ಹೊಗೆಯನ್ನೇ ಉತ್ಪತ್ತಿ ಮಾಡಿದವ 


ನಾಗುತ್ತಾನೆ. 

ಜ್ಯೋತಿಷ್ಕಂತಮ್‌ ತ್ವಾ ಅಗ್ನೇ “ಹೇ! ಅಗ್ನಿಯೇ! ಸುಮುಖನೂ ಜ್ಯೋತಿಷ್ಠಂತನೂ 

ಸುಪ್ರತೀಕಮ್‌ ಇತಿ ಆಹ ಆಗಿರುವ ನಿನ್ನನ್ನು ಪಡೆಯುವುದಕ್ಕಾಗಿ ಅಗೆಯುತ್ತೇನೆ' 
-ಹೀಗೆ ಎರಡನೆಯ ಮಂತ್ರವು ಹೇಳುತ್ತದೆ. 

ಏತೇನ ಜ್ಯೋತಿಃ ಏವ ಜನಯತಿ ಇದರಿಂದ ಅಧ್ವರ್ಯುವು ಜ್ಯೋತಿಯನ್ನೇ ಉತ್ಪತ್ತಿ 
ಮಾಡಿದವನಾಗುತ್ತಾನೆ. 


ಎರಡನೆಯ ಮಂತ್ರದ "ಶಿವಂ ಪ್ರಜಾಭ್ಯಃ' ಎಂಬುದರ ವಿವರಣೆ/ಅರ್ಥವಾದ 


| ಜಾತಃ ಸಃ ಅಗ್ನಿ ಪ್ರಜಾಃ ಶುಚಾ ಆ ಅಗ್ನಿಯು ಜನಿಸಿದೊಡನೆಯೇ ಪ್ರಜೆಗಳನ್ನು ತಾಪಕ್ಕೆ 
ಆರ್ಪಯತ್‌ ಗುರಿ ಮಾಡಿದನು. 

ದೇವಾಃ ತಮ್‌ ಅರ್ಧರ್ಜೆೇನ ದೇವತೆಗಳು ಆ ಅಗ್ನಿಯನ್ನು "ಶಿವಂ ಪ್ರಜಾಭ್ಯಃ | 
ಅಶಮಯನ್‌ ಅಹಿಗ್‌ಂಸಂತಮ್‌' ಎಂಬ ಯಕ್ಕಿನ ಅರ್ಧಭಾಗದಿಂದ 


ಶಾಂತಗೊಳಿಸಿದರು. 
| ಶಿವಮ್‌ ಪ್ರಜಾಭ್ಯಃ ಅಹಿಗ್‌ಂಸಂತಮ್‌ ಈ ಮಂತ್ರಭಾಗವು ಪ್ರಜೆಗಳನ್ನು ಹಿಂಸಿಸದಿರುವ ಅಗ್ನಿ |) 
15 ಇತಿ ಆಹ ಯನ್ನು ಪಡೆಯಲು ಅಗ್ನಿಯನ್ನು ಶಾಂತಗೊಳಿಸುತ್ತದೆ. 1 


1) 1001) (0) 10) 10) 10) 1) WU WW WY 


ತೈತ್ತರೀಯ ಸಂಹಿತಾ/೫-೧-೪/೪೩ 


| | || I 
ಪ್ರಜಾಭ್ಯ ಏವೈನಗ್‌ಂ ಶಮಯತಿ ದ್ವಾಭ್ಯಾಂ ಖನತಿ ಪ್ರತಿಷ್ಠಿತ್ಯಾ ಅಪಾಂ 


| I 
ಪೃಷ್ಠಮಸೀತಿ ಪ್ರಷ್ಠರಪರ್ಣಮಾ[(೧೬)ಹರತ್ಯಪಾಂ]ಹರತ್ಯಪಾಂ ವಾ ಏತತ್ರೃಷ್ಠಂ 


| | ] 
ಯತ್ಪುಷ್ಕರಪರ್ಣಗ್‌ಂ ರೂಪೇಣೈವೈನದಾಹರತಿ ಪುಷ್ಕರಪರ್ಣೇನ ಸಂಭರತಿ 


| I | | I 
ಪ್ರಜಾಭ್ಯ ಇತಿ ಪ್ರ-ಜಾಭ್ಯಃ । ಏವ । ಏನಮ್‌ । ಶಮಯತಿ । ದ್ವಾಭ್ಯಾಮ್‌ । ಖನತಿ | ಪ್ರತಷ್ಠಿತ್ಯಾ ಇತಿ ಪ್ರತಿ- 
| 
ಸ್ಥಿತ್ರೈ ! ಅಪಾಮ್‌ । ಪೃಷ್ಠಮ್‌ | ಅಸಿ | ಇತಿ | ಪುಷ್ಕರಪರ್ಣಮಿತಿ ಪುಷ್ಕರ-ಪರ್ಣಮ್‌ | ಏತಿ । (೧೬)! ಹರತಿ | 
| 
ಅಪಾಮ್‌ | ವೈ | ಏತತ್‌ । ಪೃಷಮ್‌ । ಯತ್‌ । ಪುಷ್ಪರಪರ್ಣಮಿತಿ ಪುಷ್ಪರ-ಪರ್ಣಮ್‌ । ರೂಪೇಣ । ಏವ | 
೫ ಅತ್‌ ಫೃ ಪುಷ್ಕರಪ ನ ತ ತ್ತ 


[| 
ಏನತ್‌ | ಏತಿ ಹರತಿ । ಪುಷ್ಠರಪಣೇನೇತಿ ಪ್ರಷ್ಕರ-ಪಣೇೇನ | ಸಮಿತಿ । ಭರತಿ। 


ಬ್ರಾಹ್ಮಣಭಾಗ ವಿವರಣೆ 


ಪ್ರಜಾಭ್ಯಃ ಏವ ಏನಮ್‌ ಶಮಯತಿ ಅಧ್ವರ್ಯವು ಇದರಿಂದ ಅಗ್ನಿಯು ಪ್ರಜೆಗಳನ್ನು 
ಹಿಂಸಿಸದಿರುವಂತೆ ಶಾಂತಗೊಳಿಸುತ್ತಾನೆ. 

ದ್ವಾಭ್ಯಾಮ್‌ ಖನತಿ ಪ್ರತಿಷ್ಠಿತ್ಯೈ ಹೀಗೆ ಎರಡು ಮಂತ್ರಗಳಿಂಡ ಖನನ ಮಾಡುವುದು 
ಯಜಮಾನನ ಪ್ರತಿಷ್ಠೆಗೆ ಕಾರಣವಾಗುತ್ತದೆ. 


ತಾವರೆ ಎಲೆಯ ಆಹರಣ-ಅರ್ಥವಾದ 


ಅಪಾಮ್‌ ಪೃಷ್ಠಮ್‌ ಅಸಿ ಇತಿ "ಎಲೈ! ಪದ್ಮಪತ್ರವೇ! ನೀರಿನ ಬೆನ್ನಿನಂತೆ ಮೇಲಾ ಗದ 

ಪುಷ್ಕರಪರ್ಣಮ್‌ ಆಹರತಿ ಲ್ಲಿರುವೆ? ಎಂಬ ಮಂತ್ರದಿಂದ ಪದ್ಮಪತ್ರವನ್ನು ತರ 
ಬೇಕು. 

ಯತ್‌ ಪುಷ್ಕರಪರ್ಣಮ್‌ ಅಪಾಮ್‌ ಪ್ರಷ್ಠರಪರ್ಣವೆಂಬುದು ನೀರಿನ ಮೇಲುಭಾಗದಲ್ಲಿರು 

ಏತತ್‌ ಪೃಷ್ಠಮ್‌ ವೈ ವುದರಿಂದ ನೀರಿನ ಬೆನ್ನಿನಂತೆ ಇದೆಯಷ್ಟೆ. 

ರೂಪೇಣ ಏವ ಏನತ್‌ ಆಹರತಿ (ನೀರಿನ ಮೇಲೆ ಇದೆಯೆಂಬ ವಾಸ್ತವವನ್ನು ಮಂತ್ರವು 
ಹೇಳುವುದರಿಂದ) ಅನುರೂಪವಾದ ಮಂತ್ರದಿಂದಲೇ 
ಪದ್ಮಪತ್ರವನ್ನು ತಂದವನಾಗುತ್ತಾನೆ. 

ಪುಷ್ಕರಪರ್ಣೆೇನ ಸಂ ಭರತಿ ಪ್ರಷ್ಠರಪರ್ಣದಿಂದ ದೊನ್ನೆಯನ್ನು ಮಾಡಿ ಮಣ್ಣನ್ನು 
ಸಂಗ್ರಹಿಸಬೇಕು. 


1 


TEST 


ಪೃಷ್ಣಯಜುರ್ವೇದ ಪನ್ನಡ ಪ್ರಪಾಶನ/೪೪ 


ಭಗ 0 VU ಭಉ WY ಊಉ HY WY WW WY W 


[ I ದ 

ಯೋನಿರ್ವಾ ಅಗ್ನೇಃ ಪ್ರಷ್ಕರಪರ್ಣಗ್‌ಂ ಸಯೋನಿಮೇವಾಗ್ನಿಗ್‌ಂ ಸಂಭರತಿ 
[| | 
ಕೃಷ್ಣಾಜಿನೇನ ಸಂಭರತಿ ಯಜ್ಞೋ ವೆ ಕೃಷ್ಣಾಜಿನಂ ಯಜ್ಞೇನ್ನೆವ ಯಜ್ಞಗ್‌ಂ 
ಲ್‌ ದಾ ಲಲ್‌ ಲ್‌ ಕಾ 
I || | 11 
ಸಂಭರತಿ ಯದ್ಭಾಮ್ಯಾಣಾಂ ಪಶೂನಾಂ ಚರ್ಮಣಾ ಸಂಭರೇ- 

ಯೋನಿಃ | ವೈ 1 ಅಗ್ನೇಃ । ಪುಷ್ಕರಪರ್ಣಮಿತಿ ಪುಷ್ಕರ-ಪರ್ಣಮ್‌ । ಸಯೋನಿಮಿತಿ ಸ-ಯೋನಿಮ್‌ | ಏವ | 
ಅಗ್ನಿಮ್‌ । ಸಮಿತಿ । ಭರತಿ ಕೃಷ್ಣಾಜಿನೇನೇತಿ ಕೃಷ್ಣ-ಅಜಿನೇನ । ಸಮಿತಿ । ಭರತಿ ! ಯಜ್ಞಃ | ವೈ | 
ಕೃಷ್ಣಾ ಜಿನಮಿತಿ ಕೃಷ್ಣ-ಅಜಿನಮ್‌ | ಯಜ್ಞೇನ । ಏವ | ಯಜ್ಞಮ್‌ | ಸಮಿತಿ | ಭರತಿ। ಯತ್‌ | ಗ್ರಾಮ್ಯಾಣಾಮ್‌ | 


| ಪಶೂನಾಮ್‌ | ಚರ್ಮಣಾ |! ಸಂಭರೇದಿತಿ ಸಮ್‌-ಭರೇತ್‌ । 


ಬ್ರಾಹ್ಮಣಭಾಗ ವಿವರಣೆ 


15] ಪುಷ್ಕರಪರ್ಣಮ್‌ ಅಗ್ನೇಃ ಯೋನಿಃ ವೈ ಪುಷ್ಕರಪರ್ಣವು ಅಗ್ನಿಯ *ಸ್ಥಾನವಾಗಿದೆ. 
ಸಯೋನಿಮ್‌ ಏವ ಅಗ್ನಿಮ್‌ ಸಂ ಭರತಿ ಸ್ವಸ್ಥಾ ನದಿಂದಲೇ ಅಗ್ನಿಯನ್ನು ಸಂಗ್ರಹಿಸಿದಂತೆ 
ಆಗುತ್ತದೆ. 


ಕೃಷ್ಣಾಜಿನದಿಂದ ಮೃತ್ತಿಕಾಸಂಗ್ರಹಣವಿಧಿ; ಅರ್ಥವಾದ 


ಕೃಷ್ಣಾಜಿನೇನ ಸಂಭರತಿ ಜಿಂಕೆಯ ಚರ್ಮದಿಂದ ಮಣ್ಣನ್ನು ಸಂಗ್ರಹಿಸಬೇಕು. 
ಯಜ್ಞಃ ವೆ ಹೆ ಕೃಷ್ಣಾ ಜಿನಮ್‌ ಕೃಷ್ಣಾ ಜಿನವು ಯಜ್ಞ, ಸ್ವರೂಪವಾಗಿದೆ.*1 
1b ಯಚ್ಛೇನ ಏವ ಯಜ್ಞಮ್‌ ಸಂ ಭರತಿ ಯಜ್ಞಃ ದಿಂದಲೇ ಯಜ್ಞಃ ರೂಪವಾದ ಮಣ್ಣನ್ನು 


ಸಂಗಹಿಸಿದಂತೆ ಆಗುತ್ತದೆ. 
ಗ್ರಾಮ್ಯಾಣಾಮ್‌ ಪಶೂನಾಮ್‌ ಅಧ್ವರ್ಯವು ಗ್ರಾಮ್ಯಗಳಾದ ಗವಾದಿಪಶುಗಳ 
1! ಚರ್ಮಣಾ ಯತ್‌ ಸಂಭರೇತ್‌ ಚರ್ಮದಿಂದ ಮೃತ್ತಿಕೆಯನ್ನು ಸಂಗ್ರಹಿಸಿದರೆ 


| * ಈ ವಿಷಯವು ಆರುಣಕೇತುಕಚಯನದಲ್ಲಿ "ಜಾನುದಫ್ನೀಮುತ್ತರವೇದೀಂ ಖಾತ್ವಾ | ಅಪಾಂ ಪೂರಯಿತ್ವಾ ಗುಲ್ಭದಘ್ನಮ್‌ | 


| ಪುಷ್ಕರಪಣ್ಣೆೈಃ ಪುಷ್ಕರದಂಡೈಃ ಪುಷ್ಕರೈಶ್ಚ ಸಗ್ಗ್‌ಂಸ್ತೀರ್ಯ | ತಸ್ಮಿನ್ವಿಹಾಯಸೇ | ಅಗ್ನಿಂ ಪ್ರಣೀಯೋಪಸಮಾಧಾಯ' 
"| ಎಂಬುದಾಗಿ ಶ್ರುತಿಯಲ್ಲಿ ತಿಳಿಸಲ್ಪಟ್ಟಿದೆ. 


| *] ದರ್ಶಪೂರ್ಣಮಾಸಪ್ಪಕರಣದಲ್ಲಿ "ಯಜ್ಞೋ ದೇವೇಭ್ಯೋ ನಿಲಾಯತ | ಕೃಷ್ಣೋ ರೂಪಂ ಕೃತ್ವಾ' ಎಂದಿದೆ. 


TOUTS TS TTT TTS 


WD 


( WwW WY W 


ತೈತ್ತರೀಯ ಸಂಹಿಡಾ/೫-೧-೪/೪೫ 


I | 
-ದ್ದಾಮ್ಯಾನ್ಹಶೂಇ್ಭುಚಾಂರ್ಪಯೇತ್ಕೃಷ್ಣಾ ಜಿನೇನ ಸಂಭರತ್ಯಾರಣ್ಯಾನೇವ 


ಪಶೂ[ಪಶೂನ್‌(೧೭)ಶುಚಾಂರ್ಪಯತಿ]ಇ್ಫಚಾಂರ್ಪಯತಿ 
ತಸ್ಮಾಥ್ಸಮಾಪತ್ಪಶೂನಾಂ ಪ್ರಜಾಯಮಾನಾನಾಮಾರಣ್ಯಾಃ ಪಶವಃ 
ಕನೀಯಾಗ್‌ಂಸಶ್ಯುಚಾ ಹ್ಯೃತಾ ಲೋಮತಸ್ಸಂಭರತ್ಯ- 
ಗ್ರಾಮ್ಯಾನ್‌ | ಪಶೂನ್‌ | ಶುಚಾ | ಅರ್ಪಯೇತ್‌ । ಕೃಷ್ಣಾ ಜಿನೇನೇತಿ ಕೃಷ್ಣ-ಅಜಿನೇನ | ಸಮಿತಿ | ಭರತಿ । 
ಆರಣ್ಯಾನ್‌ । ಏವ । ಪಶೂನ್‌ | (೧೭) । ಶುಚಾ | ಅರ್ಪಯತಿ ತಸ್ಮಾತ್‌ । ಸಮಾವತ್‌ । ಪಶೂನಾಮ್‌ | 
ಪ್ರಜಾಯಮಾನಾನಾಮಿತಿ ಪ್ರ-ಜಾಯಮಾನಾನಾಮ್‌ | ಆರಣ್ಯಾಃ । ಪಶವಃ | ಕನೀಯಾಗ್‌ಂಸಃ | ಶುಚಾ! ಹಿ | 


ಯತಾಃ । ಲೋಮತಃ | ಸಮಿತಿ | ಭರತಿ | 


ಬ್ರಾಹ್ಮಣಭಾಗ ವಿವರಣೆ 


ಗ್ರಾಮ್ಯಾನ್‌ ಪಶೂನ್‌ ಶುಚಾ ಗ್ರಾಮ್ಯಪಶುಗಳನ್ನು ದುಃಖದಿಂದ ಪೀಡಿತವಾದವುಗ 

ಅರ್ಪಯೇತ್‌ ಳನ್ನಾಗಿ ಮಾಡುವನು. 

ಕೃಷ್ಣಾ ಜಿನೇನ ಸಂಭರತಿ (ಆದುದರಿಂದ) ಕೃಷ್ಣಾಜಿನದಲ್ಲಿ ಸಂಗ್ರಹಿಸಬೇಕು. 

ಆರಣ್ಯಾನ್‌ ಪಶೂನ್‌ ಏವ ಶುಚಾ ಅರಣ್ಯದ ಪ್ರಾಣಿಗಳನ್ನೇ ದುಃಖಪೀಡಿತಗಳನ್ನಾಗಿ ( 

ಅರ್ಪಯತಿ ಮಾಡುತ್ತಾನೆ. 

ತಸ್ಮಾತ್‌ ಸಮಾವತ್‌ ಪ್ರಜಾಯಮಾ ಆದುದರಿಂದ ಸಮಾನವಾಗಿ ಜನಿಸುವ ಪಶುಗಳ 

ನಾನಾಮ್‌ ಪಶೂನಾಮ್‌ ಪೈಕಿ 

ಆರಣ್ಯಾಃ ಪಶವಃ ಆರಣ್ಯಪಶುಗಳು ಕನಿಷ್ಠವಾದವುಗಳು. 

ಕನೀಯಾಗ್‌ಂಸಃ ಶುಚಾ ಹಿ ಖತಾಃ (ಗ್ರಾಮ್ಯಪಶುಗಳಂತೆ) ಪೋಷಣಾದಿಗಳು ಇಲ್ಲದಿರು 
ವುದರಿಂದ ಕಷ್ಟಕ್ಕೆ ಒಳಗಾಗುತ್ತವೆ. 


ಪ್ರಷ್ಠರಪರ್ಣದ ದೊನ್ನೆಯಿಂದ ಕೃಷ್ಣಾಜಿನದ ಲೋಮಭಾಗದಲ್ಲಿ ಮೃತ್ತಿಕಾಸಂಗ್ರಹಣವಿಧಿ; ಅರ್ಥವಾದ 


ಲೋಮತಃ ಸಂಭರತಿ ಅಗೆದ ಮಣ್ಣನ್ನು ಕೃಷ್ಣಾಜಿನದ ಕೂದಲುಳ್ಳ ಭಾಗ 
ದಲ್ಲಿ ಸಂಗ್ರಹಿಸಬೇಕು. 


ಉಗ WW WY WEY YY UW YW Ww 


ಪೃಷ್ಟಯಜುರ್ವೇದ ಈನ್ನಡ ಪ್ರಶಾಶನ/೪೬ 


I I I I 
-ತೋ ಹ್ಯಸ್ಯ ಮೇಧ್ಯಂ ಕೃಷ್ಣಾ ಜಿನಂ ಚ ಪ್ರಷ್ಠರಪರ್ಣಂ ಚ ಸಗ್ಗ್‌ಂಸ್ತ ಲಣಾತೀಯಂ 


1. | [ 
ವೈ ಕೃಷ್ಣಾಜಿನಮಸೌ ಪುಷ್ಕರಪರ್ಣಮಾಭ್ಯಾಮೇವೈನಮುಭಯತಃ 


I | | 
ಪರಿಗೃಹ್ನಾ ತ್ಯಗ್ನಿರ್ದೇವೇಭ್ಯೋ ನಿಲಾಯತ ತಮಥರ್ವಾಂನ್ವಪಶ್ಯ- 


[ || [| 1 
ಅತಃ | ಹಿ | ಅಸ್ಯ । ಮೇಧ್ಯಮ್‌ । ಕೃಷ್ಣಾಜಿನಮಿತಿ ಕೃಷ್ಣ-ಅಜಿನಮ್‌ । ಚ । ಪುಷ್ಕರಪರ್ಣಮಿತಿ ಪುಷ್ಕರ- 
| 
ಪರ್ಣಮ್‌ | ಚ । ಸಮಿತಿ । ಸ್ತೃಣಾತಿ | ಇಯಮ್‌ । ವೈ । ಕೃಷ್ಣಾಜಿನಮಿತಿ ಕೃಷ್ಣ-ಅಜಿನಮ್‌ । ಅಸೌ | 
I 
ಪುಷ್ಕರಪರ್ಣಮಿತಿ ಪುಷ್ಕರ-ಪರ್ಣಮ್‌ । ಆಭ್ಯಾಮ್‌ ! ಏವ । ಏನಮ್‌ । ಉಭಯತಃ । ಪರೀತಿ ಗೃಹ್ಣಾತಿ | 


ಅಗ್ನಿಃ | ದೇವೇಭ್ಯಃ | ನಿಲಾಯತ | ತಮ್‌। ಅಥರ್ವಾ | ಅನ್ವಿತಿ | ಅಪಶ್ಯತ್‌ | 
ಬ್ರಾಹ್ಮಣಭಾಗ ವಿವರಣೆ 


ಅಸ್ಯ ಅತಃ ಮೇಧ್ಯಮ್‌ ಹಿ ಏಕೆಂದರೆ ಈ ಕೃಷ್ಣಾಜಿನದ ಈ ಸ್ಥಾನವು ಪವಿತ್ರ 
ವಾದುದಷ್ಟೆ. 

ಕೃಷ್ಣಾಜಿನಮ್‌ ಚ ಪುಷ್ಕರಪರ್ಣಮ್‌ ಚ ಕೃಷ್ಣಾಜಿನವನ್ನೂ ಅದರ ಮೇಲೆ ತಾವರೆ ಎಲೆ 

ಸಗ್ಗ್‌ಂಸ್ಕೃಣಾತಿ : ಯನ್ನೂ ಚೆನ್ನಾಗಿ ಹಾಸಬೇಕು. 

ಇಯಮ್‌ ವೈ ಕೃಷ್ಣಾಜಿನಮ್‌ ಈ ಭೂಮಿಯೇ ಕೃಷ್ಣಾಜಿನವು. 

| ಅಸೌ ಪ್ರಷ್ಕರಪರ್ಣಮ್‌ ಈ ದ್ಯುಲೋಕವು ತಾವರೆ ಎಲೆಯಾಗಿದೆ. 

ಏನಮ್‌ ಆಭ್ಯಾಮ್‌ ಉಭಯತಃ ಏವ ಈ ಯಜ್ಞ; ವನ್ನು ಈ ಎರಡು ಲೋಕಗಳಿಂದ ಊರ್ಧ್ವ 

ಪರಿ ಗೃಹ್ಣಾತಿ -ಅಧೋಭಾಗಗಳಲ್ಲಿ ಸಂಗ್ರಹಿಸಿದಂತೆ ಆಗುತ್ತದೆ. 
“ಅಥರ್ವಾ ತ್ವಾ...' ಎಂಬ ಮಂತ್ರದ ಅರ್ಥವಿವರಣೆ- ಅರ್ಥವಾದ 

ಅಗ್ನಿಃ ದೇವೇಭ್ಯಃ ನಿಲಾಯತ ಒಂದು ಸಮಯದಲ್ಲಿ ಅಗ್ನಿಯು ದೇವತೆಗಳಿಂದ 


ದೂರವಾದನು. 
ಅಥರ್ವಾ ತಮ್‌ ಅನು ಅಪಶ್ಯತ್‌ ಅಥರ್ವಮುನಿಯು ಆ ಅಗ್ನಿಯನ್ನು ಹುಡುಕಿ ಪಡೆದು 


ಪೈಡ್ರಿಲೀಯ ಹಂಹಿತಾ/೫-೧-೪/೪೭ 


| | | 
-ದಥರ್ವಾ ತ್ವಾ ಪ್ರಥಮೋ ನಿರಮಂಥದಗ್ನ ಇತ್ಯಾ[ಇತಿ(೧೮)ಆಹ]ಹ ಯ 


1 [ I | I 
ಏವೈನಮನ್ವಪಶ್ಯತ್ತೇನೈವೈನಗ್‌ಂ ಸಂಭರತಿ ತ್ವಾಮಗ್ನೇ ಪುಷ್ಠರಾದಧೀತ್ಯಾಹ 


I [ 
ಪುಷ್ಕರಪರ್ಣೇ ಹ್ಯೇನಮುಪಶ್ರಿತಮವಿಂದ- 


| | 
ಅಥರ್ವಾ | ತ್ವಾ । ಪ್ರಥಮಃ । ನಿರಿತಿ | ಅಮಂಥತ್‌ । ಅಗ್ನೇ | ಇತಿ | (೧೮) | ಆಹ | ಯಃ | ಏವ | ಏನಮ್‌ | 


| [| ಟ 1 [| [ I 
ಅನ್ವಪಶ್ಯದಿತ್ಯನು-ಅಪಶ್ಯತ್‌ | ತೇನ। ಏವ | ಏನಮ್‌ | ಸಮಿತಿ ಭರತಿ | ತ್ವಾಮ್‌ ಅಗ್ನೇ | ಪುಷ್ಕರಾತ್‌। ಅಧೀತಿ । 


| | 
ಇತಿ । ಆಹ। ಪುಷ್ಕರಪರ್ಣ ಇತಿ ಪುಷ್ಕರ-ಪಣೇ । ಹಿ! ಏನಮ್‌ | ಉಪಶ್ರಿತಮಿತ್ಯುಪ-ಶ್ರಿತಮ್‌ | ಅವಿಂದತ್‌! 


ಬ್ರಾಹ್ಮಣಭಾಗ 


ವಿವರಣೆ 


"ಅಥರ್ವಾ...' ಎಂಬ ಮಂತ್ರಭಾಗದ ವಿವರಣೆ 


ಅಥರ್ವಾ ತ್ವಾ ಪ್ರಥಮಃ ನಿರಮಂಥತ್‌ 
ಅಗ್ನೇ ಇತಿ ಆಹ 


ಯಃ ಏವ ಏನಮ್‌ ಅನ್ವಪಶ್ಯತ್‌ 


ತೇನ ಏವ ಏನಮ್‌ ಸಂ ಭರತಿ 


"ಹೇ! ಅಗ್ನಿಯೇ! ಅಥರ್ವಮುನಿಯು ನಿನ್ನನ್ನು 
ಮೊದಲು ಮಥನ ಮಾಡಿ ಪಡೆದನು' ಎಂದು ಈ 
ಮಂತ್ರಭಾಗವು ಹೇಳುತ್ತದೆ. (ಈ ಮಂತ್ರವು 
“ಪುರೀಷ್ಯೋಸಿ' ಎಂದು ಆರಂಭಗೊಳ್ಳುತ್ತದೆ. 
ಮೃತ್ಸನನಪ್ಪ್ರದೇಶದ ಅಭಿಮಂತ್ರಣದಲ್ಲಿ ವಿನಿಯುಕ್ತ.) 
ಯಾವ ಅಥರ್ವಮುನಿಯು ಈ ಪುರೀಷ್ಯಾಗ್ನಿಯನ್ನು 
ಪಡೆದನೋ 

ಅವನಿಂದಲೇ ಪುರೀಷ್ಯಾಗ್ನಿಯನ್ನು ಅಧ್ವರ್ಯುವು 
ಕೃಷ್ಣಾಜಿನದಲ್ಲಿ ಹಾಸಿರುವ ತಾವರೆ ಎಲೆಯಲ್ಲಿ 
ಸಂಗ್ರಹಿಸಿದವನಾಗುತ್ತಾನೆ. 


“ತ್ವಾಮಗ್ಗೇ...' ಎಂಬುದರ ವಿವರಣೆ 


ಅಗ್ನೇ ತ್ವಾಮ್‌ ಪುಷ್ಕರಾತ್‌ ಅಧಿ ಇತಿ 
ಆಹ 


ಪುಷ್ಕರಪರ್ಣೇ ಉಪಶ್ರಿತಮ್‌ ಏನಮ್‌ 


"ಅಗ್ನಿಯೇ! ಪುಷ್ಕರಪತ್ರದ ಮೇಲಿರುವ ನಿನ್ನನ್ನು | 
ಅಥರ್ವಮುನಿಯು ಮಂಥನದಿಂದ ಪಡೆದನು' 
ಮೊದಲಾಗಿ ಈ ಮಂತ್ರವು ಹೇಳುತ್ತದೆ. 
ಪ್ರುಷ್ಕರಪರ್ಣದಲ್ಲಿ ಆಶ್ರಿತನಾದ ಈ ಅಗ್ನಿಯನ್ನು 
ಅಥರ್ವಮುನಿಯು ಪಡೆದನಸಷ್ಟೆ. 


ಪೃಷ್ಟಯಜುರ್ವೇದ ಈನ್ನಡ ಪ್ರಠಾಶನ/೪೮ 


-ತ್ತಮು ತ್ವಾ ದಧ್ಯಜ್ಜೃಷಿರಿತ್ಯಾಹ ದಧ್ಯಜ್‌, ವಾ 
ಆಥರ್ವಣಸ್ತೆ ಜಸ್ವಾ ತ್ರೆ ಜ ಏವಾಸ್ಕಿನ್ಹ ಧಾತಿ ತಮು ತ್ವಾ ಪಾಥ್ಯೋ 
ವೃಷೇತ್ಯಾಹ ಪೂರ್ವಮೇವೋದಿತಮುತ್ತರೇಣಾಭಿ ಗೃಣಾತಿ 
ತಮ್‌ । ಉ। ತ್ವಾ! ದಧ್ಯಜ್ಹ್‌ | ಖುಷಿಃ । ಇತಿ । ಆಹ | ದಧ್ಯಜ್ಹ್‌ | ವೈ | ಆಥರ್ವಣಃ | ತೇಜಸ್ವೀ | ಆಸೀತ್‌ | 


| 1 I ul 
ತೇಜಃ | ಏವ । ಅಸ್ಮಿನ್ನ್‌ | ದಧಾತಿ | ತಮ್‌ । ಉ | ತ್ವಾ । ಪಾಥ್ಯಃ । ವೃಷಾ । ಇತಿ । ಆಹ । ಪೂರ್ವಮ್‌ | ಏವ।| 


| 
ಉದಿತಮ್‌ | ಉತ್ತರೇಣೇತ್ಯುತ್‌-ತರೇಣ | ಅಭೀತಿ ಗೃಣಾತಿ | 


ಬ್ರಾಹ್ಮಣಭಾಗ ವಿವರಣೆ 
"ತಮು ತ್ವಾ ದಧ್ಯಜ್‌್‌...ಎಂಬ ಮಂತ್ರಭಾಗದ ವಿವರಣೆ 


"ತಮು ತ್ವಾ ದಧ್ಯಜ್‌ ಯಷಿಃ ಇತಿ ಆಹ "ಅಗ್ನಿಯೇ! ನಿನ್ನನ್ನು ಅಥರ್ವಮಹರ್ಷಿಯ ಬು 
[ಪುತ್ರಃ ಈಧೇ ಅಥರ್ವಣಃ) ನಾದ ದಧ್ಯಂಚನು ಪ್ರಜ್ವಲಿಸುವಂತೆ ಮಾಡಿದನು 


ಎಂದು ಈ ಮಂತ್ರಭಾಗವು ಹೇಳುತ್ತದೆ. 
a] ಆಥರ್ವಣಃ ದಧ್ಯಜ್‌ ವೈ ತೇಜಸ್ವೀ ಅಥರ್ವಪುತ್ರನಾದ ದಧ್ಯಂಚನು ತೇಜಸ್ವಿಯಾಗಿ 
ಆಸೀತ್‌ ದ್ದನಷ್ಟೆ. 
| ಅಸ್ಮಿನ್‌ ತೇಜಃ ಏವ ದಧಾತಿ ಅಧ್ವರ್ಯವು ಈ ಮಂತ್ರಪಾಠದಿಂದ ಯಜಮಾನ 
ನಲ್ಲಿ ತೇಜಸ್ಸು ಇರುವಂತೆ ಮಾಡುತ್ತಾನೆ. 


“ತಮು ತ್ವಾ ಪಾಥ್ಯಳ'...ಎಂಬ ಮಂತ್ರದ ವಿವರಣೆ 


ತಮ್‌ ಉ ತ್ವಾ ಪಾಥ್ಯಃ ವೃಷಾ ಇತಿ ಆಹ “ಸನ್ಮಾರ್ಗಪ್ರವೃತ್ತನಾದ, ಶ್ರೇಷ್ಠನಾದ ಪಾಥ್ಯನು 
ಅಗ್ನಿಯನ್ನು ಪ್ರಜ್ವಲಿಸುವಂತೆ ಮಾಡಿದನು” ಎಂದು 
ಈ ಮಂತ್ರವು ಹೇಳುತ್ತದೆ. 

ಪೂರ್ವಮ್‌ ಉದಿತಮ್‌ ಏವ ಉತ್ತರೇಣ ("ಪಾಥ್ಯ'-“ದಧ್ಯಂಚ' ಎಂಬ ಶಬ್ದಗಳು ಸಮಾನಾ 

| ಅಭಿಗೃಣಾತಿ ರ್ಥಕಗಳು. ಹೀಗಾಗಿ) ಪೂರ್ವಮಂತ್ರದಿಂದ ಉಕ್ತ 

ವಾದುದನ್ನೇ ಮುಂದಿನ ಮಂತ್ರದಿಂದಲೂ ಹೇಳಿ 


ದಂತಾಗುತ್ತದೆ. 


ಗುಗ) VW WW ೫) 0) 1) WY WW WY 


ಪೈಡ್ರಿಲೀಯ ಸಂಹಿಷಾ/೫-೧-೪/೪೯ 


I 
[(೧೯) ಚತಸೃಭಿಃ[ಚತಸೃಭಿಸ್ಸಂಭರತಿ ಚತ್ವಾರಿ ಛಂದಾಗ್‌ಂಸಿ ಛಂದೋಭಿರೇವ 


| [ I || [ | 
ಗಾಯತ್ರೀಭಿರ್ಬ್ರಾಹ್ಮಣಸ್ಯ ಗಾಯತ್ರೋ ಹಿ ಬ್ರಾಹ್ಮಣಸ್ತಿ; ಷ್ರುಗ್ಗಿ ೀ ರಾಜನ್ಯಸ್ಯ 


(೧೯) । ಚತಸೃಭಿರಿತಿ ಚತಸ್ಕ-ಭಿಃ | ಸಮಿತಿ । ಭರತಿ | ಚತ್ವಾರಿ  ಛಂದಾಗ್‌ಂಸಿ | ಛಂದೋಭಿರಿತಿ ಛಂದಃ-ಭಿಃ 


[ [ | 
ಏವ | ಗಾಯತ್ರೀಭಿಃ | ಬ್ರಾಹ್ಮಣಸ್ಯ | ಗಾಯತ್ರಃ। ಹಿ । ಬ್ರಾಹ್ಮಣಃ । ್ರಷ್ಟುಗ್ಸರಿತಿ ತ್ರಿಷ್ಟುಕ್‌-ಭಿಃ | ರಾಜನ್ಯಸ್ಯ! 


ಹ 


ಬ್ರಾಹ್ಮಣಭಾಗ ವಿವರಣೆ 


ಛಂದಸ್ಸುಗಳಿಂದ ಮೃತ್ಸಂಭರಣವಿಧಿ; ಅರ್ಥವಾದ 


ಚತಸೃಭಿಃ ಸಂಭರತಿ ನಾಲ್ಕು ಛಂದೋಮಂತ್ರಗಳಿಂದ ಕೃಷ್ಣಾಜಿನದಲ್ಲಿ Np 


ಮೃತ್ತನ್ನು ಸಂಗ್ರಹಿಸಬೇಕು.* 
ಚತ್ವಾರಿ ಛಂದಾಗ್‌ಂಸಿ ಗಾಯತ್ರೀ, ತ್ರಿಷ್ಟುಪ್‌, ಜಗತೀ ಮತ್ತು ಅನುಷ್ಟುಪ್‌- 
ಎಂದು ಮುಖ್ಯ ಛಂದಸ್ಸುಗಳು ನಾಲ್ಕು. 
ಛಂದಸ್ಸುಗಳಿಂದಲೇ ಮೃತ್ತನ್ನು ಸಂಗ್ರಹಿಸಿದಂತಾ 


ಗುತ್ತದೆ. 
ಛಂದೋವಿಧಿ; ಕಾಮ್ಯವಿಧಿ; ಪಕ್ಷಾಂತರವಿಧಿ; ಅರ್ಥವಾದ 


ಛಂದೋಭಿಃ ಏವ (ಸಂಭರತಿ) 


ಗಾಯತ್ರೀಭಿಃ ಬ್ರಾಹ್ಮಣಸ್ಯ ಯಜಮಾನನು ಬ್ರಾಹ್ಮಣನಾದರೆ ಗಾಯತ್ರೀಛಂದಸ್ಸಿನ 
ಮಂತ್ರಗಳಿಂದ ಮೃತ್ತಿಕೆಯನ್ನು ಸಂಗ್ರಹಿಸಬೇಕು. 

ಬ್ರಾಹ್ಮಣಃ ಗಾಯತ್ರಃ ಹಿ ಪ್ರಜಾಪತಿದೇವನ ಮುಖದಿಂದ ಗಾಯತ್ರಿಯೂ, 
ಬ್ರಾಹ್ಮಣನೂ ಜನಿಸಿರುವುದರಿಂದ ಬ್ರಾಹ್ಮಣನು 
ಗಾಯತ್ರೀಸಂಬಂಧಿಯಷ್ಟೆ. 


| ತ್ರಿಷ್ಟುಗ್ಳಿಃ ರಾಜನ್ಯಸ್ಯ ಯಜಮಾನನು ಕ್ಪತ್ರಿಯನಾದರೆ ತ್ರಿಷ್ಟುಪ್‌ಛಂದಸ್ಸಿ ನ 


ಮಂತ್ರಗಳಿಂದ ಮೃತ್ರನ್ನು ಸಂಗ್ರಹಿಸಬೇಕು. 


* ಗಾಯತ್ರೀಛಂದಸ್ಸಿನ ನಾಲ್ಕು ಮಂತ್ರಗಳನ್ನು ಪರಿಗಣಿಸುವಾಗ ಮೃತ್ಚನಪ್ರದೇಶದ ಅಭಿಮಂತ್ರಣದಲ್ಲಿ ವಿನಿಯುಕ್ತವಾಗಿರುವ 
*ಫ್ರರಷಷ್ಯೋಅಸಿ' ಎಂಬ ಮಂತ್ರವನ್ನೂ ಪರಿಗಣಿಸಿ, ಸಂಖ್ಯಾಸಂಪತ್ತಿಯನ್ನು ಪಡೆಯಬೇಕು. 


ಸ್ಪರ ರರ ರರ ರರ ರ ರ್ಥರ್ಥ 


19 


ಪೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೫೦ 


ತ್ರೈಷ್ಟುಭೋ ಹಿ ರಾಜನ್ಯೋ ಯಂ ಕಾಮಯೇತ 


ಲ 


[ I 
ವಸೀಯಾನ್ಸ್ಯಾ ಏದಿತು ಭಯೀಭಿಸ್ತ ಸ್ಯ ಸಂಭರೇತ್ರೆ ಜಜಶೆ ಶ್ವೈವಾಸ್ಮಾ ಇಂದ್ರಿ ಯಂ 


[ [ 
ಚ ಸಮೀಚೀ ದಧಾತೃಷ್ಟಾಭಿಸ್ಸಂ ಭರತ್ಕ ಷ್ಟಾಕ್ಟೆ ರಾ ಗಾಯತ್ರೀ 


ಣು ಬಿ 


[ 
ತ್ರೈಷ್ಟುಭಃ | ಹಿ 1 ರಾಜನ್ಯ | ಯಮ್‌ । ಕಾಮಯೇತ । ವಸೀಯಾನ್‌ 1 ಸ್ಯಾತ್‌ । ಇತಿ । ಉಭಯೀಭಿಃ | ತಸ್ಯ 


ಸಮಿತಿ । ಭರೇತ್‌ । ತೇಜಃ 1 ಚ ಏವ। ಅಸ್ಕೈ | ಇಂದ್ರಿಯಮ್‌ । ಚ । ಸಮೀಚೀ ಇತಿ । ದಧಾತಿ | ಅಷ್ಟಾಭಿಃ । 


| 
ಸಮಿತಿ | ಭರತಿ | ಅಷ್ಟಾಕ್ಷರೇತ್ಯಷ್ಟಾ-ಅಕ್ಷರಾ | ಗಾಯತ್ರೀ | 


ಬ್ರಾಹ್ಮಣಭಾಗ 
ರಾಜನ್ಯಃ ತ್ರೈಷ್ಟುಭಃ ಹಿ 


ಶ್ರಿ ಆಟ 


ವಸೀಯಾನ್‌ ಸ್ಯಾತ್‌ ಇತಿ ಯಮ್‌ 
ಕಾಮಯೇತ 
ತಸ್ಯ ಉಭಯೀಭಿಃ ಸಂಭರೇತ್‌ 


ಅಸ್ಮೈ ತೇಜಃ ಚ ಇಂದ್ರಿಯಮ್‌ ಚ ಏವ 


ಸಮೀಚೀ ದಧಾತಿ 


ಅಷ್ಟಾಭಿಃ ಸಂಭರತಿ 


J ಅಷ್ಟಾಕ್ಷರಾ ಗಾಯತ್ರೀ 


Ww ಗು WY WY 


ಸಮಾನಸ್ಸಾ; ನದಲ್ಲಿ ಹುಟ್ಟಿರುವುದರಿಂದ ರಾಜನ್ಯನೂ 
ತ್ರಿಷ್ಟುಪ್‌ಸಂಬಂಧಿಯಾಗಿರುತ್ತಾನೆಯಷ್ಟೆ. 


ಕಾಮ್ಯವಿಧಿ 


ಅಧ್ವರ್ಯವು ಯಾವ ಯಜಮಾನನನ್ನು ಧನವಂತ 
ನಾಗಬೇಕೆಂದು ಬಯಸುವನೋ 

(ಆ ಯಜಮಾನನ ಚಯನದಲ್ಲಿ) ಗಾಯತ್ರೀ- 
ತ್ರಿಷ್ಟುಪ್‌ ಛಂದಸ್ಸುಗಳೆರಡರಿಂದಲೂ ಮೃತ್ತನ್ನು 
ಸಂಗ್ರಹಿಸಬೇಕು. 

(ಇದರಿಂದ) ಈ ಯಜಮಾನನಿಗೆ ತೇಜಸ್ಸನ್ನೂ, 
ಇಂದ್ರಿಯಶಕ್ತಿಯನ್ನೂ 

ಸೇರಿಕೊಂಡಂತೆ ಮಾಡುತ್ತಾನೆ. 


ಪಕ್ಷಾಂತರವಿಧಿ 


ಎಂಟು ಛಂದಸ್ಸುಗಳಿಂದ ಮೃತ್ಸಂಗ್ರಹವನ್ನು 
ಮಾಡಬೇಕು. 

ಗಾಯತ್ರೀಛಂದಸ್ಸು ಒಂದೊಂದು ಪಾದದಲ್ಲಿ 
ಎಂಟು ಅಕ್ಷರಗಳಿಂದ ಕೂಡಿರುತ್ತದೆ. 


ಪೈತ್ತಿರೀಯ ಸಂಹಿತಾ/೫-೧-೪/೫೧ 


| Wl | I I | 
ಗಾಯತ್ರೋಇಗ್ನಿರ್ಯಾವಾನೇವಾಗ್ನಿಸ್ತಗ್‌ಂ ಸಂ ಭರತಿ ಸೀದ ಹೋತರಿತ್ಯಾಹ 
| | I Il 
ದೇವತಾ ಏವಾಸ್ಮ್ರೈ ಸಗ್‌ಂ ಸಾದಯತಿ ನಿ ಹೋತೇತಿ ಮನುಷ್ಯಾನ್ಸ್ಸಗ್‌ಂ 
I I 
ಸೀದಸ್ವೇತಿ ವಯಾಗ್‌ಂಸಿ 
ಗಾಯತ್ರಃ | ಅಗ್ನಿಃ ! ಯಾವಾನ್‌ | ಏವ | ಅಗ್ನೀ | ತಮ್‌ | ಸಮಿತಿ । ಭರತಿ | ಸೀದ | ಹೋತಃ | ಇತಿ | ಆಹ | 


tl 1 [| || \ [| [| 
ದೇವತಾಃ | ಏವ! ಅಸ್ಮೈ 1 ಸಮಿತಿ | ಸಾದಯತಿ | ನೀತಿ | ಹೋತಾ | ಇತಿ | ಮನುಷ್ಯಾನ್‌ | ಸಮಿತಿ 1 ಸೀದಸ್ವ | 


ಇತಿ ವಯಾಗ್‌ಂಸಿ । 
ಬ್ರಾಹ್ಮಣಭಾಗ ವಿವರಣೆ 

ಅಗ್ನಿಃ ಗಾಯತ್ರಃ ಅಗ್ನಿಯೂ ಮುಖದಲ್ಲಿ ಜನಿಸಿರುವುದರಿಂದ ಗಾಯತ್ರನು. 

ಯಾವಾನ್‌ ಏವ ಅಗ್ನಿಃ ಅಗ್ನಿಯು ಸಂಖ್ಯಾಸಾಮ್ಯದಿಂದ ಯಾವ ಸಂಖ್ಯೆಯುಳ್ಳವನೋ 

ತಮ್‌ ಸಂಭರತಿ ಅಂತಹ ಅಗ್ನಿಯನ್ನು/ಅಗ್ನಿಸಾಧಕವಾದ ಮೃತ್ತನ್ನು ಸಂಗ್ರಹಿಸಿ 
ದವನಾಗುತ್ತಾನೆ.* 

ನಾಲ್ಕು ಮಂತ್ರವಾಕ್ಯಗಳ ವಿವರಣೆ 

ಸೀದ ಹೋತಃ ಇತಿ ಆಹ "ದೇವತೆಗಳನ್ನು ಆಹ್ವಾನಿಸುವ ಯಜ್ಞನಿರ್ವಾಹಕನಾದ 
ಅಗ್ನಿಯೇ! ನಿನ್ನ ಸ್ಥಾ: ನದಲ್ಲಿ ಕುಳಿತುಕೋ' ಎಂದು ಈ 
ಮಂತ್ರವು ಹೇಳುತ್ತದೆ. 

ಅಸ್ಕೈ ದೇವತಾಃ ಏವ ಸಗ್‌ಂ (ಈ ಮಂತ್ರದಲ್ಲಿ ದೇವಾವೀಣದೇವತೆಗಳನ್ನು ರಕ್ಷಿಸುವ 

ಸಾದಯತಿ ವನು ಎಂಬ ಪದವು ಯಜಮಾನನಿಗಾಗಿ ದೇವತೆಗಳು 
ಯಜ್ಞದಲ್ಲಿ ಕುಳಿತಿರುವಂತೆ ಮಾಡುತ್ತದೆ. 

ನಿ ಹೋತಾ ಇತಿ ಮನುಷ್ಯಾನ್‌ ಸಗ್‌ಂ "ನಿ ಹೋತಾ ಹೋತೃಷದನೇ ವಿದಾನಃ' ಎಂಬ ಮಂತ್ರವು 

ಸಾದಯತಿ ಮನುಷ್ಯರೂಪರಾದ ಖತ್ವಿಜರನ್ನು ಯಜ್ಞಃ ಶಾಲೆಯಲ್ಲಿ 

| ಕುಳ್ಳಿರುವಂತೆ ಮಾಡುತ್ತದೆ. 
ಸಗ್‌ಂಸೀದಸ್ವ ಇತಿ ವಯಾಗ್‌ಂಸಿ ಈ ಮಂತ್ರವು ಪಕ್ಷಿಗಳು ಅನುಕೂಲವಾಗಿರುವಂತೆ ಮಾಡು 
ಸಗ್‌ಂ ಸಾದಯತಿ ತ್ತದೆ. 


* ಗಾಯತ್ರೀಛಂದಸ್ಸು ಎಂಟು ಅಕ್ಷರಗಳ ಪಾದಗಳನ್ನು ಹೊಂದಿದೆ. ಎಂಟು ಛಂದಸ್ಸುಗಳಿಂದ ಮೃತ್ಸಂಗ್ರಹವು ಪಕ್ಷಾಂತರವಿಧಿಯಾಗಿದೆ. 


ಇಲ್ಲಿ ಎಂಟು ಎಂಬ ಸಂಖ್ಯೆಯ ಸಾಮ್ಯವಿದೆ. ಅಗ್ನಿಯು ಗಾಯತ್ರನಾದುದರಿಂದ ಸಂಖ್ಯಾಸಾಮ್ಯದಿಂದ ಈ ಪಕ್ಷದಂತೆ ಅನುಷ್ಠಾನದಿಂದ 
ಅಗ್ನಿಯನ್ನೇ ಸಂಗ್ರಹಿಸಿದಂತಾಗುತ್ತದೆ. 


0) 0) 1) 0) [) 


ಕೃಷ್ಣಯಜುರ್ವೇದ ಕನ್ನಡ ಪ್ರಠಾಶನ/೫೨ 


I [| 
ಜನಿಷ್ಟಾ ಹಿ ಜೇನ್ಯೋ ಅಗ್ರೇ ಅಹ್ನಾಮಿತ್ಯಾಹ ದೇವಮನುಷ್ಯಾನೇವಾಸ್ಕೈ 


| I 
ಸಗ್‌ಂ ಸನ್ನಾನ್ಹ್ವಜನಯತಿ ॥ ೨೦-4 ॥ 
ಗಿ 
ಐವ ಪಶೂನಿತಿ ಗೃಣಾತಿ ಹೋತರಿತಿ ಸಪ್ತವಿಗ್‌ಂಶತಿಶ್ವ ॥ 


I | I I 
ಜನಿಷ್ಟ | ಹಿ । ಜೇನ್ಯಃ । ಅಶ್ಲೇ । ಅಹ್ನಾಮ್‌ । ಇತಿ । ಆಹ । ದೇವಮನುಷ್ಯಾನಿತಿ ದೇವ-ಮನುಷ್ಯಾನ್‌ । ಏವ | 


ಅಸ್ಕೈ | ಸಗ್‌ಂಸನ್ನಾನಿತಿ ಸಮ್‌-ಸನ್ನಾನ್‌ I ಪ್ರೇತಿ | ಜನಯತಿ ॥ ೨೦॥ 


ಬ್ರಾಹ್ಮಣಭಾಗ ವಿವರಣೆ 


ಜನಿಷ್ಟಾ ಹಿ ಜೇನ್ಯಃ ಅಗ್ರೇ ಅಹ್ನಾಮ್‌ "ನೀನು ಉದಯಕಾಲದಲ್ಲಿ ಹುಟ್ಟು, ಪ್ರಕಾಶಮಾನ 

ಇತಿ ಆಹ ನಾಗು' ಎಂದು ಈ ಮಂತ್ರವು ಹೇಳುತ್ತದೆ. 

ಅಸ್ಮೈ ದೇವಮನುಷ್ಯಾನ್‌ ಏವ ಈ ಮಂತ್ರವು ದೇವ-ಮನುಷ್ಯ-ಪಕ್ಷಿಗಳು ಯಜ್ಞ 

ಸಗ್‌ಂಸನ್ನಾನ್‌ ಪ್ರ ಜನಯತಿ ದಲ್ಲಿ ಚೆನ್ನಾಗಿ ಭಾಗವಹಿಸುವಂತೆ ಮಾಡುತ್ತದೆ. 
ಅಧ್ವರ್ಯವು ಯಜಮಾನನಿಗಾಗಿ ದೇವ-ಮನುಷ್ಯ 
-ಪಕ್ಷ್ಯಾದಿಗಳನ್ನು ಅನುಕೂಲವಾಗಿರುವಂತೆ 
ಮಾಡುತ್ತಾನೆ. 


DERM 


॥ ಪ೦ಂಚಮೊ$ಂಸುವಾಹಃ ॥ 


[| 1 | | I 
ಕ್ರೂರಮಿವ ವಾ ಅಸ್ಯಾ ಏತತ್ಯರೋತಿ ಯತ್ಸನತ್ಯಪ ಉಪಸೃಜತ್ಯಾಪೋ ವೈ 


I | 
ಶಾಂತಾಶ್ವಾಂತಾಭಿರೇವಾಸ್ಯೆ ಆ ಶುಚಗ್‌ಂ ಶಮಯತಿ 


[ 
ಕ್ರೂರಮ್‌ । ಇವ | ವೈ । ಅಸ್ಯಾಃ | ಏತತ್‌ | ಕರೋತಿ ಯತ್‌ | ಖಸತಿ । ಅಪಃ! ಉಪೇತಿ। ಸೃಜತಿ ಆಪಃ! ವೈ! 


ಶಾಂತಾಃ | ಶಾಂತಾಭಿಃ। ಏವ | ಅಸ್ಕೈ | ಶುಚಮ್‌ | ಶಮಯತಿ | 

ನಾಲ್ಕನೆಯ ಅನುವಾಕದಲ್ಲಿ ಮೃತ್ಸನನವೂ, ಆ ಮೃತ್ತನ್ನು ಕೃಷ್ಣಾಜಿನ-ಪುಷ್ಕರಪರ್ಣಗಳಲ್ಲಿ 
ಸಂಗ್ರಹಿಸುವುದೂ ಉಕ್ತವಾಗಿದೆ. ಈ ಐದನೆಯ ಅನುವಾಕದಲ್ಲಿ ಆ ಮೃತ್ತನ್ನು ಯಜ್ಞಭೂಮಿಗೆ ತರುವುದು 
ಹೇಳಲ್ಪಡುತ್ತದೆ. 


ಬ್ರಾಹ್ಮಣಭಾಗ ವಿವರಣೆ 
ಅಗೆದ ಪ್ರದೇಶವನ್ನು ನೀರಿನಿಂದಲೂ ಅಶ್ವಲೋಮತೃಣಾದಿಗಳಿಂದಲೂ ಮುಚ್ಚುವ ವಿಧಿ-ಅರ್ಥವಾದ 


ಯತ್‌ ಖನತಿ ಅಗೆಯುವುದು ಯಾವುದುಂಟೋ 
ಅಸ್ಯಾಃ ಕ್ರೂರಮ್‌ ಇವ ವೈ ಏತತ್‌ ಇದು ಭೂಮಿಗೆ ಹಿಂಸೆಯನ್ನೇ ಮಾಡಿದಂತೆಯೇ | 
ಕರೋತಿ ಆಗುತ್ತದೆ. 


ಅಪಃ ಉಪ ಸೃಜತಿ ಆ ಭಾಗದಲ್ಲಿ ತೃಣಾದಿಸಹಿತವಾದ ನೀರನ್ನು | 
ಹಾಕಬೇಕು. 

ಆಪಃ ವೈ ಶಾಂತಾಃ ತಣ್ಣಗಿರುವ ನೀರುಗಳು ಶಾಂತವಷ್ಟೇ. 

ಶಾಂತಾಭಿಃ ಏವ ಅಸ್ಕೈ ಶುಚಮ್‌ ಶಾಂತವಾಗಿರುವ ನೀರುಗಳಿಂದಲೇ ಪೃಥಿವಿಯ 

ಶಮಯತಿ ವ್ಯಥೆಯನ್ನೂ ಅಧ್ವರ್ಯುವು ಹೋಗಲಾಡಿಸುತ್ತಾನೆ. | 


ತಾತ್ಸರ್ಯ:- ಅಗೆಯುವುದೆಂದರೆ ಭೂದೇವಿಗೆ ಹಿಂಸೆ ಮಾಡಿದಂತೆ. ಆ ಭಾಗವನ್ನು ತುಂಬಿಸಿ ನೀರು 
ಹಾಕುವುದರಿಂದ ಆ ನೋವನ್ನು ಪರಿಹರಿಸಿದಂತಾಗುತ್ತದೆ. 


ಪೃಷ್ಟಯಜುರ್ವೇದ ಈನ್ನಡ ಪ್ರಕಾಶನ/೫೪ 


| [ | I 
ಸಂತೇ ವಾಯುರ್ಮಾತರಿಶ್ವಾ ದಧಾತ್ವಿತ್ಯಾಹ ಪ್ರಾಣೋ ವೈ ವಾಯುಃ 


[ | I 
ಪ್ರಾಣಗ್‌ಂ ಸಂ ದಧಾತಿ ಸಂ ತೇ ವಾಯುರಿತ್ಯಾಹ 


Il 
ಇ 
ಪ್ರಾಣೇನೈವಾಸ್ಯೆ ಟ್ಟ 


Il | | 
ತಸ್ಮಾದ್ವಾಯುಪ್ರಚ್ಯುತಾ ದಿವೋ ವೃಷ್ಟಿರೀರ್ತೇ 


|| 1 
ಸಮಿತಿ | ತೇ | ವಾಯುಃ | ಮಾತರಿಶ್ವಾ | ದಧಾತು | ಇತಿ । ಆಹ । ಪ್ರಾಣ ಇತಿ ಪ್ರ-ಅನಃ | ವೈ । ವಾಯುಃ | 
[| | 
ಪ್ರಾಣೇನೇತಿ ಪ್ರ-ಅನೇನ | ಏವ । ಅಸ್ಕೈ | ಪ್ರಾಣಮಿತಿ ಪ್ರ-ಅನಮ್‌ | ಸಮಿತಿ | ದಧಾತಿ । ಸಮಿತಿ ತೇ। ವಾಯುಃ! 
|| ( [ 
ಇತಿ! ಆಹ। ತಸ್ಮಾತ್‌ | ವಾಯುಪ್ರಚ್ಯುತೇತಿ ವಾಯು-ಪ್ರಚ್ಯುತಾ। ದಿವ | ವೃಷ್ಟಿಃ  ಈರ್ತೇ | 


ಬ್ರಾಹ್ಮಣಭಾಗ ವಿವರಣೆ 


ಸಂ ತೇ ವಾಯುಃ ಮಾತರಿಶ್ವಾ ದಧಾತು ಇತಿ "ಹೇ ಭೂಮಿಯೇ! ನಿನ್ನ ಹೃದಯದಂತಿರುವ ಭೂ 

ಆಹ ಪ್ರದೇಶದಲ್ಲಿ ಆಕಾಶದಲ್ಲಿ ವೃದ್ಧಿ ಹೊಂದುವ, ದೇವ 
ತೆಗಳ ಪ್ರಾಣದಂತಿರುವ ವಾಯುವು ಪೂರ್ಣವಾಗಿ 
ಸೇರಿಸಲಿ' ಎಂದು ಈ ಮಂತ್ರಭಾಗವು ಹೇಳುತ್ತದೆ. 

ವಾಯುಃ ಪ್ರಾಣಃ ವೈ ವಾಯುವು ಪ್ರಾಣಸ್ವರೂಪನಷ್ಟೆ. 

ಪ್ರಾಣೇನ ಏವ ಅಸ್ಕೈ ಪ್ರಾಣಮ್‌ (ಈ ಮಂತ್ರದಿಂದ ಅಧ್ವರ್ಯವು) ಪ್ರಾಣಸ್ವರೂಪ 

ಸಂ ದಧಾತಿ ವಾಯುವಿನಿಂದಲೇ ಪೃಥಿವಿಯ ಪ್ರಾಣದಂತಿರುವ 

: ಅಗೆದಿರುವ ಭೂಭಾಗವನ್ನು ಸೇರಿಸಿದವನಾಗುತ್ತಾನೆ. 

ಸಂ ತೇ ವಾಯುಃ ಇತಿ ಆಹ “ಹೇ! ಭೂಮಿಯೇ! ಖನನಪ್ರದೇಶವು ನಿನ್ನ ಹೃದಯ 
ದಂತಿದೆ. ಆಕಾಶದಲ್ಲಿ ಸಂಚರಿಸುವ ವಾಯುವು 
ಅದನ್ನು ತುಂಬುತ್ತದೆ' ಎಂದು ಈ ಮಂತ್ರವು 
ಹೇಳುತ್ತದೆ. 

ತಸ್ಮಾತ್‌ ವಾಯುಪ್ರಜ್ಯುತಾ ವೃಷ್ಟಿಃ ದಿವಃ (ವಾಯುಶಬ್ದದ ಪ್ರಯೋಗವಿರುವುದರಿಂದ) ವಾಯು 

ಈರ್ತೆೇ ಪ್ರೇರಿತವಾದ ವೃಷ್ಟಿಯು ಅಂತರಿಕ್ಷದಿಂದ ಬೀಳುತ್ತದೆ. 
(ಈ ವಳೆಯು ಭೂಪ್ರದೇಶಗಳನ್ನು ಒಗ್ಗೂಡಿಸುತ್ತದೆ) 


ಪೈತ್ತಿರೀಯ ಸಂಹಿತಾ/೫-೧-೫/೫೫ 


| | I 
ಖಯತುಷ್ಟೇವ ವೃಷ್ಟಿಂ ದಧಾತಿ ತಸ್ಮಾಥ್ಸರ್ವಾನೃತೂನ್‌ ವರ್‌ಷತಿ 


| | 
ಯದ್ವಷಟ್ಕುರ್ಯಾದ್ಯಾತಯಾಮಾಸ್ಯ ವಷಟ್ಯಾರಸ್ಸ್ಯಾ- 


[| 
ತಸ್ಮೈ । ಚ। ದೇವಿ । ವಷಟ್‌ । ಅಸ್ತು । (೨೧) 1 ತುಭ್ಯಮ್‌ | ಇತಿ । ಆಹ | ಷಟ್‌ | ವೈ | ಯತವಃ | ಯತುಷು | 


॥ n | | 
ಏವ । ವೃಷ್ಟಿಮ್‌ । ದಧಾತಿ । ತಸ್ಮಾತ್‌ | ಸರ್ವಾನ್‌ | ಯತೂನ್‌ | ವರ್‌ಷತಿ | ಯತ್‌ | ವಷಟ್ಕುರ್ಯಾದಿತಿ 


ಬ್ರಾಹ್ಮಣಭಾಗ ವಿವರಣೆ 
ಹಿಂದಿನ ಮಂತ್ರದ “ತಸ್ಮೈ” ಮುಂತಾದ ಭಾಗದ ವಿವರಣೆ 


ತಸ್ಮೈ ಚ ದೇವಿ ವಷಟ್‌ ಅಸ್ತು ತುಭ್ಯಮ್‌ "ಪೃಥಿವಿಯೇ! ಆ ವಾಯುವಿಗೂ, ನಿನಗೂ ತೃಣ 
ಇತಿ ಆಹ ಸಹಿತವಾದ ಜಲವು ಹುತವಾಗಲಿ' ಎಂದು ಈ 
ಮಂತ್ರವು ಹೇಳುತ್ತದೆ. 
ಯತವಃ ಷಟ್‌ ವೈ * ಯತುಗಳು ಆರಪ್ಪೆ. 
ಯತುಷು ಏವ ವೃಷ್ಟಿಮ್‌ ದಧಾತಿ ಯತುಗಳಲ್ಲಿ (ವಾಯುವು) ವೃಷ್ಟಿಯನ್ನುಂಟು 
ಮಾಡುತ್ತದೆ... ' 
ತಸ್ಮಾತ್‌ ಸರ್ವಾನ್‌ ಯತೂನ್‌ ವರ್‌ಷತಿ ಆದುದರಿಂದ ವಾಯುವು ಎಲ್ಲ ಖತುಗಳಲ್ಲಿಯೂ 
ಮಳೆಯನ್ನು ಸುರಿಸುತ್ತದೆ. 
ಶಾಖಾಂತರೀಯವಾದ "ವಟ್‌' ಶಬ್ದದ ವ್ಯಾಖ್ಯಾನ 


ಯತ್‌ ವಷಟ್‌ ಕುರ್ಯಾತ್‌ "ಸಂ ತೇ..'ಎಂಬ ಈ ಮಂತ್ರದಲ್ಲಿ ವಷಟ್ಕಾರವನ್ನು 
ಮಾಡಿದರೆ 
ಅಸ್ಯ ವಷಟ್ಕಾರಃ ಯಾತಯಾಮಾ ಸ್ಯಾತ್‌ ಈ ಮಂತ್ರದ ವಷಟ್ಕಾರವು ಸಾರಹೀನವಾಗುತ್ತದೆ. 


“ಸಂ ತೇ ವಾಯು...” ಎಂಬ ಮಂತ್ರದ ಬ್ರಾಹ್ಮಣಭಾಗದಲ್ಲಿ ಶ್ರುತಿಯ ವಿಚಾರವು ಒಂದಿದೆ. ಈ ಮಂತ್ರದಲ್ಲಿ 
"ವಷಟ್‌' ಎಂಬುದನ್ನು ಹೇಳಬೇಕೇ? ಬೇಡವೇ? ಒಮ್ಮೆ ಹೇಳಿದರೆ ಮಂತ್ರಾಂಶವು ಗತಸಾರವಾಗುವುದರಿಂದ 
ಮುಂದೆ ವಾಯವ್ಯಪಶುವನ್ನು ಹೇಳಿರುವುದರಿಂದ ಸಾರಹೀನವಾದ ಆ ಶಬ್ದವನ್ನು ಹೇಳುವಂತಿಲ್ಲ. ಒಮ್ಮೆ 


* “ವಷಟ್‌' ಎಂಬ ಮಂತ್ರಭಾಗದಲ್ಲಿ “ವ' ಕಾರವನ್ನು ಬಿಟ್ಟರೆ "ಷಟ್‌' ಎಂದಾಗುತ್ತದೆ. ಇದು ಸಂಖ್ಯೆಯನ್ನು ಸೂಚಿಸುತ್ತದೆ. 


ಪೃಷ್ಣಯಜುರ್ವೇದ ಈನ್ನಡ ಪ್ರಠಶಾಶನ/೫೬ 


ದ [ | [ 
-ದ್ಯನ್ನ ವಷಟ್ಕುರ್ಯಾದ್ರಕ್ಷಾ| ಗ್‌ಂಸಿ ಯಜ್ಞ] ಗ್‌ಂ ಹನ್ಯುರ್ವಡಿತ್ಯಾಹ 


| | | I | 
ಪರೋಕ್ಸಮೇವ ವಷಟ್ಕರೋತಿ ನಾಸ್ಯ ಯಾತಯಾಮಾ ವಷಟ್ಕಾರೋ ಭವತಿ 


| 
ವ ಯಜ್ಞ, ಗ್‌ಂ ರಕ್ಷಾ। ಗ್‌ಂಸಿ ಘ್ನಂತಿ 


| | | 
ಯತ್‌ | ನ | ವಷಟ್ಕುರ್ಯಾದಿತಿ ವಷಟ್‌-ಕುರ್ಯಾತ್‌ । ರಕ್ಷಾಗ್‌ಂಸಿ 1 ಯಜ್ಞಮ್‌ | ಹನ್ಯುಃ | ವಟ್‌ । ಇತಿ | ಆಹ। 


| I 
ಪರೋಕ್ಷಮಿತಿ ಪರಃ-ಅಕ್ಷಮ್‌ । ಏವ । ವಷಟ್‌ । ಕರೋತಿ | ನ । ಅಸ್ಯ । ಯಾತಯಾಮೇತಿ ಯಾತ-ಯಾಮಾ | 


[ 
ವಷಟ್ಕಾರ ಇತಿ ವಷಟ್‌-ಕಾರಃ | ಭವತಿ | ನ! ಯಜ್ಞಮ್‌ | ರಕ್ಟಾಗ್‌ಂಸಿ। ಫ್ಲಂತಿ । 


ಬ್ರಾಹ್ಮಣಭಾಗ 


ಯತ್‌ ನ ವಷಟ್ಕುರ್ಯಾತ್‌ ರಕ್ಷಾಗ್‌ಂಸಿ 
ಯಜ್ಞಮ್‌ ಹನ್ಯುಃ 


"ವಟ್‌' ಇತಿ ಆಹ 
ಪರೋಕ್ಷಮ್‌ ಏವ ವಷಟ್‌ ಕರೋತಿ 


ಅಸ್ಯ ವಷಟ್ಕಾರಃ ಯಾತಯಾಮಾ ನ ಭವತಿ 


ಯಜ್ಜಮ್‌ ರಕ್ಷಾಗ್‌ಂಸಿ ನ ಫ್ನಂತಿ 


ವಿವರಣೆ 


ಒಮ್ಮೆ ವಷಟ್ಕಾರವನ್ನು ಮಾಡದಿದ್ದ ರೆ (ವಜ್ರರೂಪ 
ವಾದ ವಷಟ್ಕಾರವಿಲ್ಲದುದರಿಂದ) ರಕ್ಟೋಗಣಗಳು 
ಯಜ್ಞಃ ವನ್ನು ನಾಶಪಡಿಸುತ್ತವೆ. 

ಆದುದರಿಂದ ವಷಟ್ಕಾರಾರ್ಥವಾಗಿ "ವಟ್‌' ಎಂದು 
ಹೇಳಬೇಕು. 

ಇದರಿಂದ ಪರೋಕ್ಷವಾಗಿ ವಷಟ್ಕಾರವನ್ನು ಮಾಡಿ 
ದಂತಾಗುತ್ತದೆ. 

ಇದರಿಂದ ಈ ಯಜಮಾನನ/ಮಂತ್ರದ/ಯಜ್ಞಃ ದ 
ವಷಟ್ಕಾರವು ಗತಸಾರವಾಗುವುದಿಲ್ಲ. 
ರಕ್ಷೋಗಣಗಳು ಯಜ್ಞಃ ವನ್ನು ನಾಶಪಡಿಸಲಾರವು. 


ಹೇಳದಿದ್ದರೆ ವಜ್ರದಂತಿರುವ ವಷಟ್ಕಾರವಿಲ್ಲದುದರಿಂದ ರಾಕ್ಷಸರು ಯಜ್ಞವಿಘ್ನವನ್ನುಂಟುಮಾಡಿಯಾರು. ಹೀಗಾಗಿ 

“ವಷಟ್‌” ಎಂಬಲ್ಲಿ “ಷ' ಕಾರವನ್ನು ಬಿಟ್ಟು "ವಟ್‌' ಎಂದು ಹೇಳಿದರೆ ವಷಟ್ಕಾರವನ್ನು ಪೂರ್ಣ ಹೇಳಿಲ್ಲವಾದುದ 

ರಿಂದ ಅದು ಸಾರಹೀನವಾಗುವುದಿಲ್ಲ. ಆಂಶಿಕವಾಗಿ ಹೇಳಲ್ಪಟ್ಟಿರುವುದರಿಂದ ಯಜ್ಞ! ಟೆ ಅಡ್ಡಿ! ಯೂ ಆಗುವುದಿಲ್ಲ. 
ಈ ಶಾಖೆಯಲ್ಲಿ "ವಷಟ್‌' ಎಂಬ ಪಾಠವು ಇದೆ. ಶಾಖಾಂತರದಲ್ಲಿ “ವಟ್‌' ಎಂಬ ಪಾಠವಿದೆಯೆಂದು 


ಬ್ರಾಹ್ಮಣದಿಂದ ತಿಳಿಯುತ್ತದೆ. 


ಈ ಎರಡು ಪಕ್ಷಗಳೂ ಬ್ರಾಹ್ಮಣೋಕ್ತವಾಗಿರುವುದರಿಂದ ನಿತ್ಯ-ಕಾಮ್ಯ ಎಂಬ ಭೇದದಿಂದ ಪ್ರಯೋಗವಿಕಲ್ಪ. 
ಅಥವಾ ಎರಡೂ ರೀತಿಗೂ ಅವಕಾಶವಿದೆ ಎಂದು ತಾತ್ಪರ್ಯ. 


ಪೈತ್ತಿರೀಯ ಸಂಹಿತಾ/೫-೧-೫/೫೭ 
[ | | | 
ಸುಜಾತೋ ಜ್ಯೋತಿಷಾ ಸಹೇತ್ಯನುಷ್ಟುಭೋಪನಹ್ಯತ್ಯನುಷ್ಟು[ತ್ಯನುಷ್ಟುಪ್‌ 
I [ | | 
(೨೨)ಸರ್ವಾಣಿ1ಫ್ಸ್ವರ್ವಾಣಿ ಛಂದಾಗ್‌ಂಸಿ ಛಂದಾಗ್‌ಂಸಿ ಖಲು ವಾ ಅಗ್ನೇ 


| [ 
ಪ್ರಿಯಾ ತನೂಃ ಪ್ರಿಯಯೈವೈನಂ ತನುವಾ ಪರಿ ದಧಾತಿ 


| I I 
ಸುಜಾತ ಇತಿ ಸು-ಜಾತಃ । ಜ್ಯೋತಿಷಾ | ಸಹ | ಇತಿ । ಅನುಷ್ಟುಭೇತ್ಯನು-ಸ್ತುಭಾ । ಉಪೇತಿ । ನಹ್ಯತಿ | 


I 
ಅನುಷ್ಟುಬಿತ್ಯನು-ಸ್ತುಪ್‌ । (೨೨) । ಸರ್ವಾಣಿ । ಛಂದಾಗ್‌ಂಸಿ | ಛಂದಾಗ್‌ಂಸಿ | ಖಲು | ವೈ । ಅಗ್ನೇ! ಪ್ರಿಯಾ | 


ತನೂಃ। ಪ್ರಿಯಯಾ । ಏವ। ಏನಮ್‌ | ತನುವಾ । ಪರೀತಿ | ದಧಾತಿ 


ಬ್ರಾಹ್ಮಣಭಾಗ ವಿವರಣೆ 
ಕೃಷ್ಣಾಜಿನದಲ್ಲಿ ಮೃತ್ತನ್ನು ಕಟ್ಟುವ ವಿಧಿ; ಅರ್ಥವಾದ 


ಸುಜಾತಃ ಜ್ಯೋತಿಷಾ ಸಹ ಇತಿ "ಅಗ್ನಿಯೇ! ಚೆನ್ನಾಗಿ ಜನಿಸಿದ ನೀನು ತೇಜಸ್ಸಿನೊಡನೆ 
ಸುಖವಾಗಿ ಸ್ವರ್ಗಸದೃಶವಾದ ಕೃಷ್ಣಾಜಿನದಲ್ಲಿ 
ಇರು' ಎಂದು 

ಅನುಷ್ಟುಭಾ ಉಪ ನಹ್ಯತಿ ಅನುಷ್ಟುಪ್‌ ಛಂದಸ್ಸಿನ ಮಂತ್ರದಿಂದ ಕೃಷ್ಣಾಜಿನದ 
ಕೊನೆಗಳನ್ನು ಸೇರಿಸಿ ಕಟ್ಟಬೇಕು. 

ಅನುಷ್ಟುಪ್‌ ಸರ್ವಾಣಿ ಛಂದಾಗ್‌ಂಸಿ ವಾಕ್ಚ್ವರೂಪವಾದ ಅನುಷ್ಟುಪ್‌ಛಂದಸ್ಸು ಶಬ್ದ 
ರೂಪವಾದ ಸರ್ವಛಂದೋರೂಪವಾಗಿದೆ. 

ಛಂದಾಗ್‌ಂಸಿ ಖಲು ವೈ ಅಗ್ನೇಃ ಪ್ರಿಯಾ ಗಾಯತ್ರೀ ಮುಂತಾದ ಛಂದಸ್ಸುಗಳು ಅಗ್ನಿಯ ಪ್ರಿಯ 

ತನೂಃ ಶರೀರರೂಪವಾಗಿವೆ. 

| ಏನಮ್‌ ಪ್ರಿಯಯಾ ತನುವಾ ಏವ (ಅನುಷ್ಟುಪ್‌ಛಂದಸ್ಸಿನ ಮಂತ್ರದಿಂದ ಕಟ್ಟುವುದ 

ಪರಿದಧಾತಿ ರಿಂದ) ಮೃತ್ತನ್ನು ಪ್ರಿಯವಾದ ಶರೀರದಿಂದ/ವಸ್ತ್ರ 
ದಿಂದ ಕಟ್ಟಿದಂತಾಗುವುದು. 


“ವಾಗ್ವಾ ಅನುಷ್ಟುಕ್‌' ಎಂದು ಮಂತ್ರಾಂತರದಲ್ಲಿದೆ. ಹೀಗಾಗಿ ಅನುಷ್ಟುಪ್‌ ವಾಗ್ರೂಪವಾಗಿದೆ. "ಯಾ ತೇ ಅಗ್ನೇ 
ಪಶುಷು ಪವಮಾನಾ ಪ್ರಿಯಾ ತನೂಃ' "ಯಾ ಗಾಯತ್ರೇ...'[ಆಪ. ಶ್ರೌ. ಸೂ. 5. 16. 4] ಎಂದು ಆಧಾನಪ್ರಕರಣ 
ದಲ್ಲಿ ಹೇಳಿರುವುದರಿಂದಲೂ ಅಗ್ನಿಯು ಛಂದಸ್ಸುಗಳಲ್ಲಿ ತನ್ನ ಪ್ರಿಯವಾದ ಶರೀರವನ್ನು ಇಟ್ಟಿರುವ ಬಗ್ಗೆ | 
ಹೇಳಿರುವುದರಿಂದಲೂ ಛಂದಸ್ಸುಗಳು ಅಗ್ನಿಯ ಪ್ರಿಯಶರೀರರೂಪಗಳು. 


ಪೃಷ್ಟಯಜುರ್ವೇದ ಪನ್ನಡ ಪ್ರಕಾಶನ/೫೮ 


| [ | 
ವೇದುಕೋ ವಾಸೋ ಭವತಿ ಯ ಏವಂ ವೇದ ವಾರುಣೋ ವಾ 
[ [ [ [ 
ಅಗ್ನಿರುಪನದ್ದ ಉದು ತಿಷ್ಠ ಸ್ವಧ್ವರೋರ್ಧ್ವ ಊ ಷುಣ ಊತಯ ಇತಿ 
[ I 
ಸಾವಿತ್ರೀಭ್ಯಾಮುತ್ತಿಷ್ಠತಿ ಸವಿತೃಪ್ರಸೂತ ಏವಾಸ್ಯೋರ್ಧ್ವಾಂ 
ವೇದುಕಃ I ವಾಸಃ 1 ಭವತಿ | ಯಃ । ಏವಮ್‌ | ವೇದ | ವಾರುಣಃ | ವೈ । ಅಗ್ನೀ 1 ಉಪನದ್ಧ: ಇತ್ಯುಪ-ನದ್ದಃ \ 


[| | (| | 
ಉದಿತಿ ।1ಉ! ತಿಷ್ಠ 1 ಸ್ವಧ್ವರೇತಿ ಸು-ಅಧ್ವರ | ಊರ್ಧ್ವಃ | ಉ | ಸ್ವಿತಿ । ನಃ 1 ಊತಯೇ | ಇತಿ | 


I 
ಸಾವಿತ್ರೀಭ್ಯಾಮ್‌ | ಉದಿತಿ | ತಿಷ್ಠತಿ । ಸವಿತೃಪ್ರಸೂತ ಇತಿ ಸವಿತೃ-ಪ್ರಸೂತಃ । ಏವ। ಅಸ್ಯ । ಊರ್ಧ್ವಾಮ್‌ | 


ಬ್ರಾಹ್ಮಣಭಾಗ ವಿವರಣೆ 


ಈ ಜ್ಞಾನದ ಪ್ರಶಂಸೆ 
ಯಃ ಏವಮ್‌ ವೇದ ಯಾರು ಈ ರೀತಿ ತಿಳಿಯುತ್ತಾನೆಯೋ 
ವಾಸಃ ವೇದುಕಃ ಭವತಿ ಒಳ್ಳೆಯ ವಸ್ತ್ರವನ್ನು ಪಡೆದವನಾಗುತ್ತಾನೆ. 


ಯಜ್ಞದ ಮೃತ್ತಿಕೆಯ ಗಂಟನ್ನು ತೆಗೆದುಕೊಂಡು ಏಳುವ ವಿಧಿ; ಅರ್ಥವಾದ 


ಉಪನದ್ಭಃ ಅಗ್ನಿ! ವಸ್ತ್ರದಲ್ಲಿ ಕಟ್ಟಿರುವ ಅಗ್ನಿಯು(ಚಯನಾರ್ಥವಾದ 
ಮೃತ್ತಿಕೆಯು) 

ವಾರುಣಃ ವೈ ವರುಣದೇವನ ಅಧೀನವಷ್ಟೆ. 

"ಉದು ತಿಷ್ಠ ಸ್ವಧ್ವರ' "ಊರ್ಧ್ವ ವರುಣಬಾಧಾಪರಿಹಾರಕ್ಕಾಗಿ “ಉದು ತಿಷ್ಠ' “ಊರ್ಧ್ವ 

ಊ ಷು ಣ ಊತಯೇ' ಇತಿ ಊ ಷು ಣ' ಎಂಬ ಎರಡು ಸವಿತೃದೇವತಾಕವಾದ 

ಸಾವಿತ್ರೀಭ್ಯಾಮ್‌ ಉತ್‌ ತಿಷ್ಕತಿ ಮಂತ್ರಗಳಿಂದ (ಕೃಷ್ಣಾಜಿನದ ಗಂಟನ್ನು ತೆಗೆದು 
ಕೊಂಡು) ಏಳುತ್ತಾನೆ. 

ಸವಿತೃಪ್ರಸೂತಃ ಏವ ಸವಿತೃದೇವನಿಂದ ಅನುಮತಿಯನ್ನು ಹೊಂದಿದವ 
ನಾಗಿಯೇ 

ಅಸ್ಯ ಊರ್ಧ್ವ್ವಾಮ್‌ ಅಗ್ನಿಯ ಮೇಲೆ ಉಂಟಾಗಿರುವ 


ಎರಡನೆಯ ಮಂತ್ರದಲ್ಲಿ "ಸವಿತಾ' ಎಂಬ ಪದವು ಇದೆಯಾದರೂ ಎರಡು ಮಂತ್ರಗಳೂ ಒಂದೇ ಕಾರ್ಯಕ್ಕಾಗಿ 
| ಇವೆಯಾದುದರಿಂದ ಎರಡೂ “ಸಾವಿತ್ರೀ” ಎನ್ನಿಸುತ್ತವೆ. ಅಥವಾ ಮೊದಲನೆಯ ಮಂತ್ರದಲ್ಲಿ "ದೇವ್ಯಾ ಕೃಪಾ' 
| ಎಂಬುದಕ್ಕೆ "ಸವಿತೃದೇವನ ಕೃಪೆಯಿಂದ” ಎಂಬ ಅರ್ಥ ಮಾಡಿ ಸಾವಿತ್ರಿಗಳೆನ್ನಬಹುದು. 


ತೈತ್ತರೀಯ ಸಂಹಿಷತಾ/೫-೧-೫/೫೯ 


| | 
ವರುಣಮೇನಿಮುಥ್ಸೃಜತಿ ದ್ವಾಭ್ಯಾಂ ಪ್ರತಿಷ್ಠಿತ್ಯೆ ಸ ಜಾತೋ ಗರ್ಭೋ 


ಅಸಿ[ಅಸಿ(೨೩)]ರೋದಸ್ಯೋರಿತ್ಯಾಹೇಮೇ ವೈ ರೋದಸೀ ತಯೋರೇಷ 


| 
ಗರ್ಭೊೋ ಯದಗ್ಗಿಸ್ತಸ್ಮಾದೇವಮಾಹಾ- 


I | 
ವರುಣಮೇನಿಮಿತಿ ವರುಣ-ಮೇನಿಮ್‌ | ಉದಿತಿ । ಸೃಜತಿ ದ್ವಾಭ್ಯಾಮ್‌ ಪ್ರತಿಷ್ಠಿತ್ಯಾ ಇತಿ ಪ್ರತಿ-ಸ್ಥಿ ತ್ಯೈ1ಸಃ। 


| 1 
ಜಾತಃ । ಗರ್ಭಃ 1 ಅಸಿ1 (೨೩) ರೋದಸ್ಯೋಃ | ಇತಿ | ಆಹ। ಇಮೇ ಇತಿ ವೈ! ರೋದಸೀ ಇತಿ | ತಯೋಃ | 


ಏಷಃ । ಗರ್ಭಃ |! ಯತ್‌ | ಅಗ್ನೀ ತಸ್ಮಾತ್‌ | ಏವಮ್‌ । ಆಹ। 


ಬ್ರಾಹ್ಮಣಭಾಗ ವಿವರಣೆ 


ವರುಣಮೇನಿಮ್‌ ಉತ್‌ ಸೃಜತಿ ವರುಣಬಾಧೆಯನ್ನು ಅಧ್ವರ್ಯುವು ಪರಿಹರಿಸಿ 
ಕೊಳ್ಳುತ್ತಾನೆ. | 
ದ್ವಾಭ್ಯಾಮ್‌ ಪ್ರತಿಷ್ಠಿತ್ಯೈ ಎರಡು ಮಂತ್ರಗಳಿಂದ ಹೀಗೆ ಮಾಡುವುದು ಶ್ರೇಷ್ಠ 
ಸ್ಥಿತಿಗೆ ಕಾರಣವಾಗುತ್ತದೆ. 


ಅಗ್ನಿಯ ಮೃತ್ತಿಕೆಯನ್ನು ಒಯ್ಯುವುದು 
ಪ್ರಥಮಮಂತ್ರದ “ಸ ಜಾತೋ...ರೋದಸ್ಕೋ: ಎಂಬ ಅಂಶದ ವಿವರಣೆ 


ಸಃ ಜಾತಃ ಗರ್ಭಃ ಅಸಿ ರೋದಸ್ಯೋಃ ಇತಿ "ಎಲೈ! ಅಗ್ನಿಯೇ! ನೀನು ದ್ಯಾವಾಪೃಥಿವಿಗಳ ಮಧ್ಯ | 

ಆಹ ದಲ್ಲಿ ಹುಟ್ಟುವುದರಿಂದ ದ್ಯಾವಾಪೃಥಿವಿಗಳ ಗರ್ಭ 
ವಾಗಿರುವೆ' ಎಂದು ಈ ಮಂತ್ರಭಾಗವು ಹೇಳುತ್ತದೆ. 

ಇಮೇ ವೈ ರೋದಸೀ ಈ ದ್ಯಾವಾಪೃಥಿವಿಗಳು "ರೋದಸೀ' ಎಂದು ಹೇಳಲ್ಪ | 
ಡುತ್ತವೆ. 

ಯತ್‌ ಅಗ್ನಿಃ ತಯೋಃ ಏಷಃ ಗರ್ಭಃ ಈ ಅಗ್ನಿಯೆಂಬುದು ದ್ಯಾವಾಪೃಥಿವಿಗಳ ಮಧ್ಯದಲ್ಲಿ | 
ಜನಿಸಿರುವುದರಿಂದ ಅವುಗಳ ಗರ್ಭವಾಗಿದೆ/ 
ಜಠರಾಗ್ನಿರೂಪದಿಂದ ಗರ್ಭವಾಗಿದೆ. 

ತಸ್ಮಾತ್‌ ಏವಮ್‌ ಆಹ ಆದುದರಿಂದ ಮಂತ್ರವು ಹೀಗೆ ಹೇಳುತ್ತದೆ. ಅದು | 
ಯುಕ್ತವಾಗಿದೆ. 


WwW WW WW WwW Ww W 


ಪೃಷ್ಟಯಖುರ್ವೇದ ಪನ್ನಡ ಪ್ರಕಾಶನ/೬೦ 
| | [ I 
-ಗ್ನೇ ಚಾರುರ್ವಿಭೃತ ಓಷಧೀಷ್ವಿತ್ಯಾಹ ಯದಾ ಹ್ಯೇತಂ ವಿಭರಂತ್ಯಥ 
I | | | 
ಚಾರುತರೋ ಭವತಿ ಪ್ರಮಾತೃಭ್ಯೋ ಅಧಿ ಕನಿಕ್ರದದ್ಗಾ ಇತ್ಯಾಹೌಷಧಯೋ 


[ [| [ 
ವಾ ಅಸ್ಯ ಮಾತರಸ್ತಾಭ್ಯ ಏವೈನಂ ಪ್ರಚ್ಯಾವಯತಿ 


| [ 1 
ಅಗ್ನೇ ಜಾಡುಃ I ವಿಭೃತ ಇತಿ ವಿ-ಭೃತಃ | ಓಷಧೀಷು | ಇತಿ | ಆಹ | ಯದಾ । ಹಿ | ಏತಮ್‌।॥ ವಿಭರಂತೀತಿ ವಿ- 


ಭರೆಂತಿ । ಅಥ । ಚಾರುತರ ಇತಿ ಚಾರು-ತರಃ | ಭವತಿ ಪ್ರೇತಿ । ಮಾತೃಭ್ಯ ಇತಿ ಮಾತೃ-ಭ್ಯಃ । ಅಧೀತಿ | 
1 [| [| || 1 1 
ಕನಿಕ್ರದತ್‌ । ಗಾಃ 1 ಇತಿ । ಆಹ | ಓಷಧಯಃ । ವೈ । ಅಸ್ಯ | ಮಾತರಃ | ತಾಭ್ಯಃ | ಏವ | ಏನಮ್‌ | ಪ್ರೇತಿ । 


ಚ್ಯಾವಯತಿ 1 


ಬ್ರಾಹ್ಮಣಭಾಗ ವಿವರಣೆ 
"ಅಗ್ನೇ ಚಾರುಃ...'ಎಂಬುದರ ವಿವರಣೆ 


ಅಗ್ನೇ ಚಾರುಃ ವಿಭೃತಃ ಓಷಧೀಷು "ಹೇ! ಅಗ್ನಿಯೇ! ಓಷಧಿಗಳಿಂದ ಪೋಷಿಸಲ್ಪಟ್ಟು 
ಇತಿ ಆಹ ಜಠರಾಗ್ನಿರೂಪನಾದ ನೀನು ಹೆಚ್ಚಾಗಿ ದರ್ಶನೀಯ 
ನಾಗುವೆ' ಎಂದು ಈ ಮಂತ್ರಭಾಗವು ಹೇಳುತ್ತದೆ. 
ಯದಾ ಹಿ ಏತಮ್‌ ವಿಭರಂತಿ ಅಥ ಜಠರಾಗ್ನಿಯು ಯಾವಾಗ ಓಷಧಿಗಳಿಂದ ಚೆನ್ನಾಗಿ 
ಚಾರುತರಃ ಭವತಿ ಫೋಷಿಸಲ್ಪಡುವನೋ ಆಗ ಅಧಿಕವಾಗಿ ಪ್ರಕಾಶಿಸುತ್ತಾನೆ. 
"ಪ್ರಮಾತೃಭ್ಯಃ...'ಎಂಬುದರ ವಿವರಣೆ 


ಪ್ರಮಾತೃಭ್ಯಃ ಅಧಿ ಕನಿಕ್ರದತ್‌ ಗಾಃ “ಕರುವು ತಾಯಿಗಾಗಿ ಕೂಗಿಕೊಳ್ಳುತ್ತಾ ಬರುವಂತೆ 

ಇತಿ ಆಹ ಅಗ್ನಿಯು ತನ್ನ ತಾಯಿಯಂತಿರುವ ಓಷಧಿಗಳಿಗಾಗಿ 
ಬರಲಿ/ಅಗ್ನಿಯೇ! ನೀನು ಬಾ' ಎಂದು ಈ ಮಂತ್ರವು 
ಹೇಳುತ್ತದೆ. 

ಅಸ್ಯ ಮಾತರಃ ಓಷಧಯಃ ವೈ ಓಷಧಿಗಳು ಜಠರಾಗ್ನಿಜನಕಗಳಾಗಿ ತಾಯಂದಿರಂತೆ 
ಇರುತ್ತವೆಯಷ್ಟೆ. 

ಏನಮ್‌ ತಾಭ್ಯಃ ಏವಪ್ರ ಚ್ಯಾವಯತಿ ಅವುಗಳಿಗಾಗಿ ಈ ಅಗ್ನಿಯನ್ನು ಅಧ್ವರ್ಯುವು ಅವುಗಳ 
ಸಮೀಪಕ್ಕೆ ಹೋಗುವಂತೆ ಮಾಡುತ್ತಾನೆ. 


ಶಿ ವೈತ್ರಿಲೀಯ ಸಂಹಿಡಾ/೫-೧-೫/೬೧ 


| [ | 
ಸ್ಥಿರೋ ಭವ ವೀಡ್ವಂಗ ಇತಿ ಗರ್ದಭ ಆ ಸಾದಯತಿ [ಸಾದಯತಿ(೨೪)] 
| | | [ | || 
ಸಂ ನಹ್ಯತ್ಯೇವೈನಮೇತಯಾ ಸ್ಟೇಮ್ನೇ ಗರ್ದಭೇನ ಸಂಭರತಿ ತಸ್ಮಾದ್ಗರ್ದಭಃ 
1 | | I 
ಪಶೂನಾಂ ಭಾರಭಾರಿತಮೋ ಗರ್ದಭೇನ ಸಂ ಭರತಿ 
ಸ್ಥಿರಃ ಭವ! ವೀಡ್ವಂಗ ಇತಿ ವೀಡು-ಅಂಗಃ । ಇತಿ ಗರ್ದಭೇ! ಏತಿ । ಸಾದಯತಿ | (೨೪) 1 ಸಮಿತಿ | ನಹ್ಯತಿ । 


ಏವ । ಏನಮ್‌ । ಏತಯಾ | ಸ್ಥೇಮ್ನೇ | ಗರ್ದಭೇನ । ಸಮಿತಿ । ಭರತಿ । ತಸ್ಮಾತ್‌ | ಗರ್ದಭಃ | ಪಶೂನಾಮ್‌ | 


ಭಾರಭಾರಿತಮ ಇತಿ ಭಾರಭಾರಿ-ತಮಃ । ಗರ್ದಭೇನ ಸಮಿತಿ । ಭರತಿ | 


ಬ್ರಾಹ್ಮಣಭಾಗ ವಿವರಣೆ 
ಕತ್ತೆಯ ಮೇಲೆ ಮೃತ್ತಿಕೆಯ ಗಂಟನ್ನು ಇಡುವ ವಿಧಿ; ಅರ್ಥವಾದ 
ಸ್ಥಿರಃ ಭವ ವೀಡ್ವಂಗಃ ಇತಿ "ಎಲೈ! ಮೃತ್ತನ್ನು ಹೊರುವ ಗರ್ದಭವೇ! ನೀನು 
ಗರ್ದಭೇ ಆ ಸಾದಯತಿ ಮಣ್ಣು ಕೆಳಕ್ಕೆ ಬೀಳದಂತೆ ಸ್ಥಿರನಾಗಿಯೂ, ದೃಢಶರೀರ | 
ವುಳ್ಳವನಾಗಿಯೂ ಇರು'. ಎಂಬ ಮಂತ್ರದಿಂದ ಕತ್ತೆಯ 
ಮೇಲೆ ಕೃಷ್ಣಾಜಿನದ ಗಂಟನ್ನು ಇಡಬೇಕು. 


ಏತಯಾ ಏನಮ್‌ ಸ್ಥೇಮ್ನೇ ಈ ಮಂತ್ರದಿಂದ ಅಧ್ವರ್ಯವು ಈ ಮೃತ್ತಿನ ಗಂಟು 
ಸಂ ನಹ್ಯತಿ ಏವ ಕೆಳಗೆ ಬೀಳದೆ ಸ್ಥಿರವಾಗಿರುವುದಕ್ಕಾಗಿ ಚೆನ್ನಾಗಿ ಕಟ್ಟು 
ತ್ತಾನೆ. 


ಕತ್ತೆಯ ಮೇಲೆ ಇಡುವುದರ ಸಮರ್ಥನೆ 


ಗರ್ದಭೇನ ಸಂಭರತಿ ಅಧ್ವರ್ಯುವು ಕತ್ತೆಯ ಮೇಲೆ ಹೊರಿಸಿ ಯಜ್ಞ 
ಮೃತ್ತಿಕೆಯನ್ನು ಒಯ್ಯುತ್ತಾನೆ. 

ತಸ್ಮಾತ್‌ ಪಶೂನಾಮ್‌ ಗರ್ದಭಃ ಆದುದರಿಂದ ಗರ್ದಭವು ಇತರ ಗವಾದಿಪ್ರಾಣಿಗಳ | 

ಭಾರಭಾರಿತಮಃ ಪೈಕಿ ಚೆನ್ನಾಗಿ ಹೊರೆಯನ್ನು ಹೊರಲು ಸಮರ್ಥವಾಗಿದೆ. 


ಇನ್ನೊಂದು ರೀತಿಯಲ್ಲಿ ಪ್ರಶಂಸೆ 
ಗರ್ದಭೇನ ಸಂ ಭರತಿ ಅಧ್ವರ್ಯವು ಕತ್ತೆಯ ಮೇಲೆ ಹೊರಿಸಿ ಯಜ್ಞಮೃತ್ತಿಕೆ 


ಪೃಷ್ಣಯಜುರ್ವೇದ ನ್ನಡ ಪ್ರಜಾಶಸ/೬.೨ 


Il | || 
ತಸ್ಮಾದ್ಗ ರ್ದಭೋತ ಪ್ಯನಾಲೇಶೇಆತ್ಯನ್ಯಾನ್ಹಶೂ ನ್ಮೇ ದ್ಯತ್ಯನ್ನಗ್ಗ್‌ ೦ 


[ 
ಹ್ಯೇನೇನಾರ್ಕಗ್‌ಂ ಸಂಭರಂತಿ ಗರ್ದಭೇನ ಸಂ ಭರತಿ ತಸ್ಮಾದರ್ದಭೋ 


[ | | | | 
ದ್ವಿರೇತಾಸ್ಸನ್ಯನಿಷ್ಠಂ ಪಶೂನಾಂ ಪ್ರ ಜಾಯತೇಣಗ್ನಿರ್ಹ್ಯಸ್ಯ ಯೋನಿಂ ನಿರ್ದಹತಿ 


ತಸ್ಮಾತ್‌ 1 ಗರ್ದಭಃ | ಅಪೀತಿ 1 ಅನಾಲೇಶ ಇತ್ಯನಾ-ಲೇಶೇ | ಅತೀತಿ 1 ಅನ್ಯಾನ್‌ । ಪಶೂನ್‌ | ಮೇದ್ಯತಿ | 
I 
ಅನ್ನಮ್‌ | ಹಿ | ಏನೇನ । ಅರ್ಕಮ್‌ । ಸಂಭರಂತೀತಿ ಸಮ್‌-ಭರಂತಿ । ಗರ್ದಭೇನ । ಸಮಿತಿ । ಭರತಿ | ತಸ್ಮಾತ್‌ | 
ಗರ್ದಭಃ \ ದ್ವಿರೇತಾ ಇತಿ ದ್ವಿ-ರೇತಾಃ | ಸನ್ನ್‌ | ಕನಿಷ್ಠಮ್‌ | ಪಶೂನಾಮ್‌ \ ಪ್ರೇತಿ \ ಜಾಯತೇ | ಅಗ್ನಿಃ \ ಹ 
1| 
ಅಸ್ಕ। ಯೋನಿಮ್‌ | ನಿರ್ದಹತೀತಿ ನಿಃ-ದಹತಿ | 


ಬ್ರಾಹ್ಮಣಭಾಗ ವಿವರಣೆ 


ಏನೇನ ಅರ್ಕಮ್‌ ಅನ್ನಮ್‌ ಈ ಗರ್ದಭದಿಂದ ಯಜ್ಞಃ ದ ಮೂಲಕವಾಗಿ ಅನ್ನಹೇತು 
ಸಂಭರಂತಿ ವಾದ ಅರ್ಚನೀಯವಾದ ಮೃತ್ತನ್ನು ಒಯ್ಯುವರಷ್ಟೆ. 
ತಸ್ಮಾತ್‌ ಅನಾಲೇಶೇ ಅಪಿ ಗರ್ದಭಃ ಅದರಿಂದ ಅಲ್ಬವಾದ ಒಣಹುಲ್ಲು ಮುಂತಾದವನ್ನು 
ಅನ್ಯಾನ್‌ ಪಶೂನ್‌ ಅತಿ ಮೇ ದ್ಯತಿ ತಿಂದರೂ, ಬೇರೆಯ ಉತ್ತಮವಾದ ಆಹಾರವನ್ನು ತಿನ್ನುವ 
ಪ್ರಾಣಿಗಳಿಗಿಂತಲೂ ಕತ್ತೆಯು ಬಲಿಷ್ಯವಾಗಿರುತ್ತದೆ. 
ಇನ್ನೊಂದು ರೀತಿಯ ಪ್ರಶಂಸೆ 
ಗರ್ದಭೇನ ಸಂ ಭರತಿ ಅಧ್ವರ್ಯುವು ಕತ್ತೆಯ ಮೇಲೆ ಹೊರಿಸಿ ಯಜ್ಞ ಮೃತ್ತಿಕೆ 
ಯನ್ನು ಒಯ್ಯುತ್ತಾನೆ. 
ತಸ್ಮಾತ್‌ ಗರ್ದಭಃ ದ್ವಿರೇತಾಃ ಸನ್‌ (ಅಗ್ನಿಯು ಪ್ರಜೋತ್ಪಾದನಸಾಮರ್ಥ್ಯವನ್ನು ಕುಗ್ಗಿಸುವುದ 
ಪಶೂನಾಮ್‌ ಕನಿಷ್ಠಮ್‌ ಪ್ರಜಾಯತೇ ರಿಂದ) ಗರ್ದಭವು* ದ್ವಿರೇತಸ್ಸಾದರೂ ) 
ಪಶುಜಾತಿಗಳಲ್ಲಿ ಕನಿಷ್ಠವಾದ/ಅಲ್ಪಮೂಲ್ಯವಾದ ಗರ್ದಭ i 
ವನ್ನು ಉತ್ಪಾದಿಸುತ್ತದೆ. 
ಉಪಸ್ಥಾನವಿಧಿ; "ಶಿವೋ ಭವ' ಎಂಬುದರ ವಿವರಣೆ 
ಅಸ್ಯ ಯೋನಿಮ್‌ ಅಗ್ನಿಃ ನಿರ್ದಹತಿ ಹಿ ಅಗ್ನಿರೂಪವಾದ ಈ ಮೃತ್ತು ಗರ್ದಭದ ಪ್ರಜೋ 
ತ್ಪಾದನಶಕ್ತಿಯನ್ನು ಸುಟ್ಟುಬಿಡುತ್ತದೆ. 


* ಕತ್ತೆಯು ತನ್ನ ಗರ್ದಭಜಾತಿಗೂ, ಹೇಸರುಕತ್ತೆಯ ಜಾತಿಗೂ ಕಾರಣವಾದ ಎರಡು ರೇತಕಸ್ಸಿನ ಶಕ್ತಿಯನ್ನು ಹೊಂದಿದೆ [ತೈ.ಸಂ.7.1.11 |: 


WVU WW WW ಗ) [) 


ತೈತ್ತರೀಯ ಸಂಹಿಡಾ/೫-೧-೫/೬೩ 


I | 
ಪ್ರಜಾಸು ವಾ ಏಷ ಏತರ್ಹ್ಯಾರೂಢ[ಆರೂಢಃ(೨೫)ಸ ಈಶ್ವರಃಸ್ಸ ಈಶ್ವರಃ 
| I I I I 
ಪ್ರಜಾಶ್ವುಜಾ ಪ್ರದಹಶ್ವಿವೋ ಭವ ಪ್ರಜಾಭ್ಯ ಇತ್ಯಾಹ ಪ್ರಜಾಭ್ಯ ಏವೈನಗ್‌ಂ 


ಶಮಯತಿ ಮಾನುಷೀಭ್ಯಸ್ತ್ವಮಂಗಿರ ಇತ್ಯಾಹ ಮಾನವ್ಯೋ ಹಿ ಪ್ರಜಾ 


[| | 

ಪ್ರಜಾಸ್ವಿತಿ ಪ್ರ-ಜಾಸು । ವೈ । ಏಷಃ | ಏತರ್‌ಹಿ | ಆರೂಢ ಇತ್ಯಾ-ರೂಢಃ | (೨೫) 1 ಸಃ । ಈಶ್ವರಃ | ಪ್ರಜಾ ಇತಿ 
1 

ಪ್ರ-ಜಾಃ | ಶುಚಾ | ಪ್ರದಹ ಇತಿ ಪ್ರ-ದಹಃ | ಶಿವಃ । ಭವ! ಪ್ರಜಾಭ್ಯ ಇತಿ ಪ್ರ-ಜಾಭ್ಯಃ | ಇತಿ! ಆಹ! ಪ್ರಜಾಭ್ಯ 

ಇತಿ ಪ್ರ-ಜಾಭ್ಯಃ । ಏವ | ಏನಮ್‌ | ಶಮಯತಿ | ಮಾನುಷೀಭ್ಯಃ | ತ್ವಮ್‌ । ಅಂಗಿರಃ | ಇತಿ! ಆಹ। ಮಾನವ್ಯಃ। 


| 
ಹಿ। ಪ್ರಜಾ ಇತ್ರಿ ಪ್ರ-ಜಾಃ। 


ಬ್ರಾಹ್ಮಣಭಾಗ ವಿವರಣೆ 


ಏಷಃ ಏತರ್ಹಿ ಪ್ರಜಾಸು ಆರೂಢಃ (ಗರ್ದಭವೂ ಪ್ರಜೆಗಳಲ್ಲಿ ಸೇರಿರುವುದರಿಂದ, ಚೇತನ 
ವೈ ದಿಂದ ಕೂಡಿರುವುದರಿಂದ, ಪ್ರಜಾಪತಿಯಿಂದಲೇ ಜನಿಸಿ 


ರುವುದರಿಂದ) ಅಗ್ನಿಯು ಈಗ ಪ್ರಜೆಗಳಲ್ಲಿ ಆರೂಢ 
ನಾಗಿರುವನಷ್ಟೆ. 
ಸಃ ಪ್ರಜಾಃ ಶುಚಾ ಪ್ರದಹಃ ಈಶ್ವರಃ ಆತನು ಗರ್ದಭಾದಿಗಳನ್ನು/ಪ್ರಜೆಗಳನ್ನು ತಾಪದಿಂದ 
ಸುಡಲು ಸಮರ್ಥನಾಗಿರುತ್ತಾನೆ. 
ಪ್ರಜಾಭ್ಯಃ ಶಿವಃ ಭವ ಇತಿ ಆಹ ಈ ಮಂತ್ರಭಾಗವು “"ಅಗ್ನಿಯೇ! ನೀನು ಪ್ರಜೆಗಳ 
ವಿಷಯದಲ್ಲಿ ಶಾಂತನಾಗಿರು' ಎಂದು ಹೇಳುತ್ತದೆ. 
ಏನಮ್‌ ಪ್ರಜಾಭ್ಯಃ ಶಮಯತಿ ಏವ ಪ್ರಜೆಗಳಿಗಾಗಿ ಈ ಅಗ್ನಿಯನ್ನು ಅಧ್ವರ್ಯುವು ಶಾಂತ 
ನನ್ನಾಗಿಸುತ್ತಾನೆ. 
"ಮಾನುಷೀಭ್ಯ....' ಎಂಬುದರ ವಿವರಣೆ 
ಅಂಗಿರಃ ಮಾನುಷೀಭ್ಯಃ ತ್ವಮ್‌ ಇತಿ "ಅಂಗಸೌಷ್ಠವವುಳ್ಳ ಅಗ್ನಿಯೇ! ನೀನು ಮನುವಿನಿಂದ 
ಆಹ ಸೃಷ್ಟಿಸಲ್ಪಟ್ಟಿರುವ ಪ್ರಜೆಗಳ/ಪ್ರಾಣಿಗಳ ವಿಷಯದಲ್ಲಿ 
ಶಾಂತನಾಗು' ಎಂದು ಈ ಮಂತ್ರಭಾಗವು ಹೇಳುತ್ತದೆ. 
ಪ್ರಜಾಃ ಮಾನವ್ಯಃ ಹಿ ಪ್ರಾಣಿಗಳೆಲ್ಲವೂ/ಪ್ರಜೆಗಳೆಲ್ಲರೂ ಮನುಪ್ರಜಾಪತಿಯಿಂದ 


ಉತ್ಪನ್ನವಾದವುಗಳಷ್ಟೆ. 


ಪೃಷ್ಣಯಜುರ್ವೇದ ಡನ್ನಡ ಪ್ರಠಾಶನ/೬೪ 


| | [ 
ಮಾ ದ್ಯಾವಾಪೃಥಿವೀ ಅಭಿ ಶೂಶುಚೋ ಮಾಂಂತರಿಕ್ಬ್ಟಂ ಮಾ 


I I I [ 
ವನಸ್ಪತೀನಿತ್ಯಾಹೈಭ್ಯ ಏವೈನಂ ಲೋಕೇಭ್ಯಶ್ವಮಯತಿ ಪ್ರೈತು ವಾಜೀ 


[ | | 
ಕನಿಕ್ರದದಿತ್ಯಾಹ ವಾಜೀ ಹ್ಯೇಷ 


ಟ i I I 
ಮಾ । ದ್ಯಾವಾಪೃಥಿವೀ ಇತಿ ದ್ಯಾವಾ-ಪೃಥಿವೀ | ಅಭೀತಿ | ಶೂಶುಚಃ | ಮಾ। ಅಂತರಿಕ್ಷಮ್‌ | ಮಾ! 
1 | 
ವನಸ್ಪತೀನ್‌ । ಇತಿ । ಆಹ | ಏಭ್ಯಃ । ಏವ । ಏನಮ್‌ । ಲೋಕೇಭ್ಯಃ । ಶಮಯತಿ । ಪ್ರೇತಿ । ಏತು | ವಾಜೀ | 


| | 
ಕನಿಕ್ರದತ್‌ । ಇತಿ । ಆಹ। ವಾಜೀ। ಹಿ | ಏಷಃ। 


ಬ್ರಾಹ್ಮಣಭಾಗ 
"ಮಾ ದ್ಯಾವಾಪೃಥಿವೀ..'ಎಂಬುದರ ವಿವರಣೆ 


ಮಾ ದ್ಯಾವಾಪೃಥಿವೀ ಅಭಿ "ಎಲೈ! ಅಗ್ನಿಯೇ! ದ್ಯಾವಾಪೃಥಿವಿಗಳನ್ನೂ, ಅಂತರಿಕ್ಷ 

ಶೂಶುಚಃ ಮಾ ಅಂತರಿಕ್ಷಮ್‌ ದಲ್ಲಿರುವ ಚೇತನಾಚೇತನಗಳನ್ನೂ, ವೃಕ್ಷಾದಿಗ 

ಮಾ ವನಸ್ಪತೀನ್‌ ಇತಿ ಆಹ ಳನ್ನೂ ದಹಿಸಬೇಡ' ಎಂದು ಈ ಮಂತ್ರಭಾಗವು 
ಹೇಳುತ್ತದೆ. 

ಏನಮ್‌ ಏಭ್ಯಃ ಲೋಕೇಭ್ಯಃ ಅಧ್ವರ್ಯುವು ಈ ಮಂತ್ರಭಾಗದಿಂದ ಅಗ್ನಿಯನ್ನು 

ಶಮಯತಿ ಏವ ಈ ಲೋಕಗಳ ವಿಷಯದಲ್ಲಿ ಶಾಂತನನ್ನಾಗಿಸುತ್ತಾನೆ. 


ಕುದುರೆಯನ್ನು ಮುಂದಿಟ್ಟುಕೊಂಡು ನಿಧಾನವಾಗಿ ಹಿಂದಿರುಗುವ ವಿಧಿ; ಆ ವಿನಿಯೋಗದ ಮೂರು 
ಮಂತ್ರಗಳಲ್ಲಿ ಪ್ರಥಮಮಂತ್ರದ ಪ್ರಥಮಭಾಗದ ವಿವರಣೆ 
ಪ್ರೈತು ವಾಜೀ ಕನಿಕ್ರದತ್‌ ಇತಿ "ಈ ಕುದುರೆಯು ಹೇಷಾಧ್ವನಿಯನ್ನು ಮಾಡುತ್ತಾ 
ಮುಂದೆ ಹೋಗಲಿ' ಎಂದು ಈ ಮಂತ್ರಭಾಗವು 
ಹೇಳುತ್ತದೆ. 
(| ಏಷಃವಾಜೀ ಹಿ ಈ ಕುದುರೆಯು ವಾಜಿಯೆಂದು ಪ್ರಸಿದ್ಧವಾಗಿದೆಯಷ್ಟೆ. 


ಗರ್ದಭದ ಮೇಲಿಟ್ಟು ಯಜ್ಞ ಮೃತ್ತಿಕೆಯನ್ನು ಒಯ್ಯುವುದನ್ನು ಮೂರು ರೀತಿಯಲ್ಲಿ ಪ್ರಶಂಸಿಸಲಾಗಿದೆ. 


ತೈತ್ತರೀಯ ಸಂಹಿಡಾ/೫-೧-೫/೬೫ 


I 
ನಾನದದ್ರಾಸಭಃ ಪತ್ವೇತ್ಯಾ[ಪತ್ವೇತಿ(೨೬)ಆಹ]ಹ ರಾಸಭ ಇತಿ 
| | | | | I | | 
ಹ್ಯೇತಮೃಷಯೋತವದನ್ನ ರನ್ನಗ್ನಿಂ ಪುರೀಷ್ಯಮಿತ್ಕಾಹಾಗ್ನಿಗ್ಗ್‌ ೦ ಹ್ಯೇಷ ಭರತಿ 
[ 
ಮಾ ಪಾದ್ಯಾಯುಷಃ ಪ್ರರೇತ್ಯಾಹಾಯುರೇವಾಸ್ಥಿನ್ನ ಧಾತಿ 


[ [ | 

ನಾನದತ್‌ । ರಾಸಭಃ | ಪತ್ತಾ । ಇತಿ । (೨೬) 1 ಆಹ | ರಾಸಭಃ 1 ಇತಿ | ಹಿ ಏತಮ್‌ | ಯಷಯಃ | ಅವದನ್ನ್‌ | 
[| 

ಭರನ್ನ್‌ । ಅಗ್ನಿಮ್‌ । ಪುರೀಷ್ಯಮ್‌ । ಇತಿ । ಆಹ! ಅಗ್ನಿಮ್‌ । ಹಿ! ಏಷಃ | ಭರತಿ | ಮಾ | ಪಾದಿ ! ಆಯುಷಃ | 


[| [| 
ಪುರಾ । ಇತಿ | ಆಹ | ಆಯುಃ। ಏವ। ಅಸ್ಮಿನ್ನ್‌ | ದಧಾತಿ! 


ಬ್ರಾಹ್ಮಣಭಾಗ ವಿವರಣೆ 


ದ್ವಿತೀಯಭಾಗದ ವಿವರಣೆ 
ನಾನದತ್‌ ರಾಸಭಃ ಪತ್ವಾ ಇತಿ ಆಹ "ರಾಸಭವು ಗಮನಶೀಲವಾಗಿ ಸಂತೋಷದಿಂದ ಧ್ವನಿ 
ಮಾಡುತ್ತದೆ. ಎಂದು ಈ ಮಂತ್ರಭಾಗವು ಹೇಳುತ್ತದೆ. 
ಏತಮ್‌ ರಾಸಭಃ ಇತಿ ಹಿ ಯಷಯಃ ಗರ್ದಭವನ್ನು "ರಾಸಭ' ಎಂದೂ ಯಷಿಗಳು 
ಅವದನ್‌ ಹೇಳುತ್ತಾರೆ. 
ತೃತೀಯಭಾಗದ ವಿವರಣೆ 
ಭರನ್‌ ಅಗ್ನಿಮ್‌ ಪುರೀಷ್ಯಮ್‌ ಇತಿ ಆಹ “ಪುರೀಷ್ಯನಾದ ಅಗ್ನಿಯನ್ನು ಈ ರಾಸಭವು ಹೊರು 
ತ್ತದೆ' ಎಂದು ಈ ಮಂತ್ರಭಾಗವು ಹೇಳುತ್ತದೆ. 
ಏಷಃ ಅಗ್ನಿಮ್‌ ಭರತಿ ಹಿ ಈ ಗರ್ದಭವು ಅಗ್ನಿಯನ್ನು ಹೊರುತ್ತದೆಯೆಂಬುದು 
ಪ್ರಸಿದ್ಧವಷ್ಟೆ. 
ಚತುರ್ಥಭಾಗದ ವಿವರಣೆ 
ಮಾ ಪಾದ್ಯಾಯುಷಃ ಫುರಾ ಇತಿ ಆಹ "ಈ ಗರ್ದಭವು ತನ್ನ ಸಂಪೂರ್ಣ ಆಯುಸ್ಲಿನಿಂದ 
ಮೊದಲೇ ಸಾಯದಿರಲಿ' ಎಂದು ಈ ಮಂತ್ರಭಾಗವು 
ಹೇಳುತ್ತದೆ. 
ಅಸ್ಮಿನ್‌ ಆಯುಃ ಏವ ದಧಾತಿ ಈ ಮಂತ್ರದಿಂದ ಅಧ್ವರ್ಯವು ಗರ್ದಭದಲ್ಲಿ 


ಆಯುಸ್ಸನ್ನು ಉಂಟು ಮಾಡುತ್ತಾನೆ. 


ಪೃಷ್ಣಯಜುರ್ವೇದ ಈನ್ನಡ ಪ್ರಕಾಶನ/೬೬ 


Il [ ll [ 
ತಸ್ಮಾದ್ಗ ರ್ದಭಸ್ಸರ್ವಮಾಯುರೇತಿ ತಸ್ಮಾದ್ಗ ರ್ದಭೇ ಪುರಾಇಯುಷಃ 


I I I | 
ಪ್ರಮೀತೇ ಬಿಭ್ಯತಿ ವೃಷಾಂಗ್ನಿಂ ವೃಷಣಂ ಭರನ್ನಿತ್ಯಾಹ ವೃಷಾ ಹ್ಯೇಷ 


|| 
ವೃಷಾಂಗ್ನಿರಪಾಂ ಗರ್ಭಗ್‌ಂ[ಗರ್ಭಮ್‌(೨೭)ಸಮುದ್ರಿಯ] 


[| [| 
ತಸ್ಮಾತ್‌ । ಗರ್ದಭಃ। ಸರ್ವಮ್‌ | ಆಯುಃ | ಏತಿ | ತಸ್ಮಾತ್‌ । ಗರ್ದಭೇ | ಪುರಾ ಆಯುಷಃ | ಪ್ರಮೀತ ಇತಿ ಪ್ರ- 
il || 
ಮೀತೇ | ಬಿಭ್ಯತಿ | ವೃಷಾ | ಅಗ್ನಿಮ್‌ । ವೃಷಣಮ್‌ । ಭರನ್ನ್‌ । ಇತಿ । ಆಹ | ವೃಷಾ | ಹಿ | ಏಷಃ | ವೃಷಾ | 
ಅಗ್ನಿಃ | ಅಪಾಮ್‌ | ಗರ್ಭಮ್‌ 1 (೨ಬ)! ಸಮುದ್ರಿಯಮ್‌ | ಇತಿ 1 ಆಹ! 


ಬ್ರಾಹ್ಮಣಭಾಗ ವಿವರಣೆ 


ತಸ್ಮಾತ್‌ ಗರ್ದಭಃ ಸರ್ವಮ್‌ ಆಯುಃ ಆದುದರಿಂದ ಗರ್ದಭವು ಪೂರ್ಣಾಯುಸ್ಸನ್ನು 

ಏತಿ ಹೊಂದುತ್ತದೆ. 

ತಸ್ಮಾತ್‌ ಆಯುಷಃ ಪುರಾ ಗರ್ದಭೇ ಆದುದರಿಂದ ಪೂರ್ಣಾಯಸ್ಸಿಗೆ ಮೊದಲೇ ಗರ್ದಭವ 

ಪ್ರಮೀತೇ ಬಿಭ್ಯತಿ ಸತ್ತರೆ ಇದು ದುಃಸ್ವಪ್ನ/ಕೆಟ್ಟುದರ/ಉತ್ಪಾತದ ಸೂಚಕ 
ವೆಂದು ಹೆದರುತ್ತಾರೆ. 


ತೃತೀಯಮಂತ್ರದ ಪ್ರಥಮಭಾಗದ ವಿವರಣೆ 
ವೃಷಾಗ್ನಿಮ್‌ ವೃಷಣಮ್‌ ಭರನ್‌ ಇತಿ "ವರ್ಷಕವಾದ/ಪ್ರಜೋತ್ಪಾದಕವಾದ ಈ ಗರ್ದಭವು 
ಆಹ ಫಲಗಳನ್ನು ಸುರಿಸುವ ಅಗ್ನಿಯನ್ನು ಹೊರುತ್ತಾ 
ಮುಂದೆ ಹೋಗಲಿ' ಎಂದು ಈ ಮಂತ್ರಭಾಗವು 
ಹೇಳುತ್ತದೆ. 
ಏಷಃ ವೃಷಾ ಹಿ ಈ ಗರ್ದಭವು ವೃಷವೇ (ಪ್ರಜೋತ್ಪಾದಕವೇ) ಆಗಿದೆ. 
ಅಗ್ನಿ! ವೃಷಾ ಅಗ್ನಿಯೂ ಫಲವರ್ಷಕನಾಗಿ ವೃಷನೇ ಆಗಿದ್ದಾನೆ. 


ದ್ವಿತೀಯಭಾಗದ ವಿವರಣೆ 
ಅಪಾಮ್‌ ಗರ್ಭಗ್‌ಂ ಸಮುದ್ರಿಯಮ್‌ "ಮೇಘಗಳ ನೀರಿನಲ್ಲಿ ವಿದ್ಯುದ್ರೂಪವಾಗಿ ಸಮುದ್ರದ 
ಇತಿ ಆಹ ನೀರಿನಲ್ಲಿ ಬಡಬಾಗ್ನಿರೂಪನಾಗಿರುವ ಅಗ್ನಿಯನ್ನು 
ಹೊತ್ತು ನೀನು ಮುಂದೆ ಹೋಗು' ಎಂದು ಈ 
ಮಂತ್ರವು ಹೇಳುತ್ತದೆ. 


ತೈತ್ತರೀಯ ಸಂಹಿಡಾ/೫-೧-೫/೬೭ 


ರ್ಲೋಕಯೋರ್ವೀತ್ಯೆ ಲ 


[| | 
ಅಪಾಮ್‌ | ಹಿ | ಏಷಃ ! ಗರ್ಭಃ । ಯತ್‌ | ಅಗ್ನಿ! ಅಗ್ನೇ । ಏತಿ । ಯಾಹಿ । ವೀತಯೇ | ಇತಿ | ವೈ | ಇವೌ | 


ಲೋಕಿ । ವೀತಿ | ಐತಾಮ್‌ | ಅಗ್ನೇ | ಏತಿ 1 ಯಾಹಿ | ವೀತಯೇ | ಇತಿ | ಯತ್‌ । ಆಹ I ಅನಯೋಃ | 


(|| 
ಲೋಕಯೋಃ। ವೀತ್ಯಾ ಇತಿ ವಿ-ಇತ್ಯೈ | 


ಬ್ರಾಹ್ಮಣಭಾಗ ವಿವರಣೆ 


ಯತ್‌ ಅಗ್ನಿಃ ಅಪಾಮ್‌ ಏಷಃ ಗರ್ಭಃ ಹಿ ಅಗ್ನಿಯು ನೀರಿನ ಗರ್ಭವೆಂಬುದು ಪ್ರಸಿದ್ಧ; ವಾಗಿದೆ. 
ತೃತೀಯಭಾಗದ ವಿವರಣೆ 


ಅಗ್ನೇ ಆಯಾಹಿ ವೀತಯೇ ಇತಿ "ಹೇ! ಅಗ್ನಿಯೇ! ಪ್ರಜನನಕ್ಕಾಗಿ ನೀನು ಬಾ' ಎಂದು 
ಮಂತ್ರದ ಅಭಿಪ್ರಾಯ. 

ಇಮೌ ಲೋಕೌ ವ್ಯೈತಾಮ್‌ ವೈ ಈ ದ್ಯಾವಾಪೃಥಿವಿಗಳು ಪ್ರಜನನಕ್ಕಾಗಿ ಬೇರೆಬೇರೆ 
ಯಾಗಿವೆಯಷ್ಟೆ. 

ಅಗ್ನೇ ಆ ಯಾಹಿ ವೀತಯೇ ಇತಿ ಯತ್‌ "ಅಗ್ನ ಆ ಯಾಹಿ ವೀತಯೇ' ಎಂದು ಹೇಳುವುದು 

ಆಹ ಯಾವುದುಂಟೋ ಅದು 

ಅನಯೋಃ ಲೋಕಯೋಃ ವೀತ್ಯೈ ದ್ಯಾವಾಪೃಥಿವಿಗಳ ಬೇರ್ಪಡಿಸುವಿಕೆಗೆ ಕಾರಣವಾಗಿ 
ಅಗ್ನಿಯ ಉತ್ಪತ್ತಿಗೆ ಕಾರಣವಾಗುತ್ತದೆ. 


ಕುದುರೆಯನ್ನು ಮುಂದು ಮಾಡಿಕೊಂಡು ಯಜ್ಞಮೃತ್ತಿಕೆಯನ್ನು ಧರಿಸಿರುವ ಕತ್ತೆಯೊಡನೆ ಯಜ್ಞಶಾಲೆಗೆ ಹಿಂದಿ 
ರುಗುವ ವಿಧಿಯಿದೆ. ರಾಸಭದ ವಿಶೇಷವು "ಸಿ ರೋ ಭವ' ಎಂದು ಆರಂಭಿಸಿ ಉಕ್ತವಾಗಿದೆ. 

“ದ್ಯಾವಾಪೃಥಿವೀ ಸಹಾಸ್ತಾಮ್‌ । ತೇ...ಮಹಃ' ಎಂಬ ಶ್ರುತಿಯಂತೆ [ತೈ. ಬ್ರಾ. 3. 2. 61 ದ್ಯಾವಾಪೃಥಿವಿಗಳು 
ಕೂಡಿಯೇ ಇದ್ದವು. ಬಳಿಕ ಅಗ್ನ್ಯಾದಿಜನನಕ್ಕಾಗಿ ಅವಕಾಶವನ್ನು ಕಲ್ಪಿಸಲು ಬೇರೆ ಬೇರೆಯಾದವು. 


TUTTE 


ಪೃಷ್ಣಯಜುರ್ವೇದ ಪನ್ನಡ ಪ್ರಠಾಶನ/೬೮ 


I [ | | 
ಪ್ರಚ್ಯುತೋ ವಾ ಏಷ ಆಯತನಾದಗತಃ ಪ್ರತಿಷ್ಠಾಗ್‌ಂ ಸ ಏತರ್ಹ್ಯಧ್ವರ್ಯುಂ 


I I 
ಚ ಯಜಮಾನಂ ಚ ಧ್ಯಾಯತ್ಯೃತಗ್‌ಂ ಸತ್ಯಮಿತ್ಯಾಹೇಯಂ ವಾ ಯತಮಸೌ 


[(೨೮)] ಸತ್ಯಮನಯೋರೇವೈನಂ ಪ್ರತಿಷ್ಠಾಪಯತಿ 


| | (॥ [| | | 
ಪ್ರಚ್ಯುತ ಇತಿ ಪ್ರ-ಚ್ಯುತಃ ವೈ! ಏಷಃ ! ಆಯತನಾದಿತ್ಯಾ-ಯತನಾತ್‌ । ಅಗತಃ | ಪ್ರತಿಷ್ಠಾ ಮಿತಿ ಪ್ರತಿ-ಸ್ಥಾಮ್‌ । 
( | 
ಸಃ ಏತರ್‌ಓ । ಅಧ್ವರ್ಯಮ್‌ । ಚ । ಯಜಮಾನಮ್‌ । ಚ। ಧ್ಯಾಯತಿ | ಯತಮ್‌ । ಸತ್ಯಮ್‌ । ಇತಿ । ಆಹ | 


ಇಯಮ್‌ । ವೈ | ಯತಮ್‌। ಅಸೌ (೨೮) ಸತ್ಯಮ್‌ । ಅನಯೋಃ | ಏವ | ಏನಮ್‌ | ಪ್ರತೀತಿ । ಸ್ಥಾಪಯತಿ | 


ಬ್ರಾಹ್ಮಣಭಾಗ | ವಿವರಣೆ 


ಚತುರ್ಥಭಾಗದ ವಿವರಣೆ; ಅರ್ಥವಾದ 


ಏಷಃ ಆಯತನಾತ್‌ ಪ್ರಚ್ಯುತಃ ವೈ ಈ ಮೃದ್ರೂಪವಾದ ಅಗ್ನಿಯು ಖನನದಿಂದ ಸ್ವಸ್ಥಾನ 
ದಿಂದ ಹೊರಬಂದವನಾಗಿರುತ್ತಾನೆ. 

(| ಪ್ರತಿಷ್ಠಾಮ್‌ ಅಗತಃ ಬೇರೆಯ ಕಡೆಯಲ್ಲಿ ಸುಸ್ಥಿತಿಯನ್ನೂ ಹೊಂದಿಲ್ಲ. 
ಏತರ್ಹಿ ಸಃ ಅಧ್ವರ್ಯಮ್‌ ಚ ಈ ಸಮಯದಲ್ಲಿ ಆ ಅಗ್ನಿಯು ಅಧ್ವರ್ಯು- 
ಯಜಮಾನಮ್‌ ಚ ಧ್ಯಾಯತಿ ಯಜಮಾನರ ವಿಷಯದಲ್ಲಿ ಕೋಪಗೊಳ್ಳುತ್ತಾನೆ/ 

ಅವರನ್ನು ಭಕ್ಷಿಸಲು ಬಯಸುತ್ತಾನೆ. 
| ಖತಮ್‌ ಸತ್ಯಮ್‌ ಇತಿ ಆಹ ಈ ಮಂತ್ರಭಾಗವು ಅಗ್ನಿಯನ್ನು ಶಾಂತಗೊಳಿಸಲು 
"ಯತ-ಸತ್ಯಗಳಲ್ಲಿ ಪ್ರತಿಷ್ಠಾಪಿಸುತ್ತೇನೆ' ಎಂದು 
ಹೇಳುತ್ತದೆ. 
| ಇಯಮ್‌ ಯತಮ್‌ ವೈ ಈ ಭೂಮಿಯು ಯತವಾಗಿದೆ. 
ಅಸೌ ಸತ್ಯಮ್‌ ಈ ದ್ಯುಲೋಕವು ಸತ್ಯವೆನಿಸುತ್ತದೆ. 
ಅನಯೋಃ ಏವ ಈ ದ್ಯಾವಾಪೃಥಿವಿಗಳಲ್ಲಿ 
ಏನಮ್‌ ಪ್ರತಿಷ್ಠಾಪಯತಿ ಈ ಅಗ್ನಿಯನ್ನು ಅಧ್ವರ್ಯುವು ಚೆನ್ನಾಗಿ ಇಡುತ್ತಾನೆ/ 
ಸ್ಥಾಪಿಸುತ್ತಾನೆ. ಇದರಿಂದ ಅಗ್ನಿಯನ್ನು ಶಾಂತಗೊಳಿ 
ಸುತ್ತಾನೆ. 


2 0 0 0 0 ಉ 0ಉ 0 ಊಉ ಉ ಊಉ ಉ ಭು 0 


ಪೈಡ್ರಿಲೀಯ ಸಂಹಿತಾ/೫-೧-೫/೬೯ 
I 
ನಾರ್ತಿಮಾರ್ಥತ್ವಧ್ವರ್ಯರ್ನ ಯಜಮಾನೋ ವರುಣೋ ವಾ ಏಷ ಯಜಮಾನ 
| | I | 
-ಮಭ್ಯ್ಯೈತಿ ಯದಗ್ನಿರುಪನದ್ದ ಓಷಧಯಃ ಪ್ರತಿಗೃಹ್ಟೀತಾಗ್ನಿಮೇತಮಿತ್ಯಾಹ 


| [ | | | 
ಶಾಂತ್ರೈ ವ್ಯಸ್ಯನ್ವಿಶ್ವಾ ಅಮತೀರರಾತೀರಿತ್ಯಾಹ ರಕ್ಷ; ಸಾಮಪಹತ್ಯೈ 


1 
ನ! ಆರ್ತಿಮ್‌ | ಏತಿ | ಯಚ್ಛತಿ । ಅಧ್ವರ್ಯಃ | ನ! ಯಜಮಾನಃ | ವರುಣಃ | ವೈ । ಏಷಃ । ಯಜಮಾನಮ್‌ | 


[ [| | 
ಅಭಿ | ಏಕಿ । ಏತಿ । ಯತ್‌ | ಅಗ್ನೀ! ಉಪನದ್ದ ಇತ್ಯುಪ-ನದ್ಧಃ | ಓಷಧಯಃ | ಪ್ರತೀತಿ | ಗೃಹ್ಲೀತ | ಅಗ್ನಿಮ್‌ | 
| 
ಏತಮ್‌ | ಇತಿ । ಆಹ | ಶಾಂತ್ಯೈ | ವ್ಯಸ್ಯನ್ನಿತಿ ವಿ-ಅಸ್ಯನ್ನ್‌ । ವಿಶ್ವಾಃ | ಅಮತೀಃ । ಅರಾತೀಃ । ಇತಿ! ಆಹ | 
[| | [ 
ರಕ್ಷಸಾಮ್‌ | ಅಪಹತ್ಯಾ ಇತ್ಯಪ-ಹತ್ಯ್ಯೆ | 


ಬ್ರಾಹ್ಮಣಭಾಗ ವಿವರಣೆ 


ಅಧ್ವರ್ಯುಃ ಆರ್ತಿಮ್‌ ನ ಹೀಗೆ ಮಾಡುವುದರಿಂದ ಅಧ್ವರ್ಯುವೂ, 

ಆರ್ಚ್ಛತಿ ಯಜಮಾನಃ ನ (ಆರ್ಚ್ಛತಿ) ಯಜಮಾನನೂ ಪೀಡೆಯನ್ನು ಹೊಂದುವುದಿಲ್ಲ. 
ಅಗ್ನ್ಯುಪಾವಹರಣವಿಧಿ; ಮಂತ್ರದ ವಿವರಣೆ 

ಕೃಷ್ಣಾ: ಜಿನದಲ್ಲಿ ಬದ್ಧ: ನಾದ ಅಗ್ನಿಯು ಕ 

ವರುಣಪಾಶದಿಂದ ಬದ್ಧ ನಾಗಿ ಯಜಮಾನನನ್ನು 

ಬಾಧಿಸಲು ಬರುತ್ತಾನೆ. 

(ಯಜ್ಞ; ವಿಹಾರದ ಉತ್ತರಭಾಗದಲ್ಲಿ ಅಗ್ನಿಯ ಪ್ರತಿ 

ಗ್ರಹಕ್ಕಾಗಿ ಸ್ಥಾ ಪಿತವಾದ) "ಓಷಧಿಗಳೇ! ಶಾಂತನಾದ 

ಈ ಅಗ್ನಿಯನ್ನು ಪ್ರತಿಗ್ರಹಿಸಿರ' ಎಂದು ಈ ಮಂತ್ರ 

ಭಾಗವು ಹೇಳುತ್ತದೆ. ಇದು ಅಗ್ನಿಯನ್ನು ಶಾಂತಗೊಳಿ 

ಸುವುದಕ್ಕೆ ನಿಮಿತ್ತವಾಗುತ್ತದೆ. 

ಮಂತ್ರದ ಇನ್ನೊಂದು ಭಾಗದ ವಿವರಣೆ 


ವ್ಯಸ್ಯನ್‌ ವಿಶ್ವಾಃ ಅಮತೀಃ ಅರಾತೀಃ "ಈ ಅಗ್ನಿಯು ನಿಮ್ಮಲ್ಲಿ ಕುಳಿತವನಾಗಿ ಶತ್ರುಸಮಾನ 

ಇತಿ ಆಹ ರಕ್ಷಸಾಮ್‌ ಅಪಹತ್ಯೈ ವಾದ ಸಮಸ್ತಬಾಧೆಗಳನ್ನೂ ಹೋಗಲಾಡಿಸುತ್ತಿರಲಿ' 
ಎಂದು ಈ ಮಂತ್ರವು ಹೇಳುತ್ತದೆ. ಇದು ರಕ್ಟೋ 
ಬಾಧೆಯ ಪರಿಹಾರಕ್ಕೆ ಕಾರಣವಾಗುತ್ತದೆ. 


WW WW WW WU YW WY WWW YW YW WY 


ಯತ್‌ ಅಗ್ನಿಃ ಉಪನದ್ಭಃ 

ಏಷಃ ವರುಣಃ ಯಜಮಾನಮ್‌ ವೈ 
ಅಭಿ ಏತಿ 

ಓಷಧಯಃ ಏತಮ್‌ ಅಗ್ನಿಮ್‌ 
ಪ್ರತಿಗೃಹ್ಟೀತ ಇತಿ ಆಹ ಶಾಂತ್ಯೈ 


ಪೃಷ್ಣಯಜುರ್ವೇದ ಈನ್ನಡ ಪ್ರಠಾಶನ/೭೦ 
ಚ 0 ಗು UW VW UW WY (0) (0 WY WY WY 


I | 
ನಿಷೀದನ್ನೋ ಅಪ ದುರ್ಮತಿಗ್‌ಂ ಹನದಿತ್ಯಾಹ ಪ್ರತಿಷ್ಠಿತ್ಯಾ ಓಷಧಯಃ 
| | 
ಪ್ರತಿಮೋದಧ್ವಮೇ(..ಮೋದಧ್ವಮ್‌(೨೯)ಏನಮಿತ್ಯಾಹ]ನಮಿತ್ಯಾಹೌಷಧಯೋ 
ವಾ ಅಗ್ಲೇರಾ ್ಸಿಗಧೇಯಂ ತಾಭಿರೇವೈನಗ್‌ಂ ಸಮರ್ಧಯತಿ 


1 
ನಿಷೀದನ್ನಿತಿ ನ-ಸೀದನ್ಸ್‌ ! ನಃ | ಅಪೇತಿ | ದುರ್ಮತಿಮಿತಿ ದುಃ-ಮತಿಮ್‌ । ಹನತ್‌ | ಇತಿ । ಆಹ | ಪ್ರತಿಷ್ಠಿತ್ಯಾ 
| ಇತಿ ಪ್ರತಿ-ಸ್ವಿತ್ರೈ | ಓಷಧಯಃ | ಪ್ರತೀತಿ ! ಮೋದಧ್ವಮ್‌ । (೨೯) ಏನಮ್‌ | ಇತಿ ಅಹ! ಓಷಧಯಃ | ವೈ । 


| ಅಗ್ನೇ! ಭಾಗಧೇಯಮಿತಿ ಭಾಗ-ಧೇಯಮ್‌ | ತಾಭಿಃ । ಏವ! ಏನಮ್‌ | ಸಮಿತಿ । ಅರ್ಧಯತಿ | 


ಬ್ರಾಹ್ಮಣಭಾಗ ವಿವರಣೆ 
ಇನ್ನೊಂದು ಭಾಗದ ವಿವರಣೆ 


| ನಿಷೀದನ್ನೋ ಅಪ ದುರ್ಮತಿಮ್‌ (ಯಜ್ಞವಿಹಾರದ ಉತ್ತರಭಾಗದಲ್ಲಿ ಸ್ಥಾಪಿತವಾಗಿ 
(| ಹನತ್‌ ಇತಿ ಆಹ ಪ್ರತಿಷ್ಠಿತ್ಯೈ ರುವ ಓಷಧಿಗಳೇ!) "ನಿಮ್ಮಲ್ಲಿ ಸ್ಥಾಪಿತನಾಗಿರುವ ಈ 
ಅಗ್ನಿಯು ಪ್ರಮಾದ-ಆಲಸ್ವಾದಿಯುಕ್ತವಾದ ನಮ್ಮ 
ದುರ್ಮತಿಯನ್ನು ಹೋಗಲಾಡಿಸಲಿ' ಎಂದು ಈ 
ಮಂತ್ರಭಾಗವು ಹೇಳುತ್ತದೆ. ಇದು ಯಜಮಾನನ 
ಒಳ್ಳೆಯ ಸ್ಥಿ ತಿಗೆ ಕಾರಣವಾಗುತ್ತದೆ. 


ಎರಡನೆಯ ಮಂತ್ರದ ವಿವರಣೆ 


)| ಓಷಧಯಃ ಏನಮ್‌ ಪ್ರತಿ “ಓಷಧಿಗಳೇ! ಈ ಅಗ್ನಿಯನ್ನು ಹೊಂದಿ ಸಂತೋಷ 

1] ಮೋದಧ್ವಮ್‌ ಇತಿ ಆಹ ಪಡಿರಿ' ಎಂದು ಈ ಮಂತ್ರಭಾಗವು ಹೇಳುತ್ತದೆ. 

| ಜಷಧಯಃ ಅಗ್ನೇಃ ಭಾಗಧೇಯಮ್‌ ವೈ ಓಷಧಿಗಳು ಅಗ್ನಿಯ ಭಾಗ್ಯರೂಪವಾಗಿವೆ. ಅವು 
ಅನ್ನರೂಪದಿಂದ ಜಾಠರಾಗ್ನಿಯ, ಪುರೋಡಾಶ 
ರೂಪದಿಂದ ಅಗ್ನಿದೇವತೆಯ ಭಾಗವಾಗಿವೆ. 

ತಾಭಿಃ ಏವ ಏನಮ್‌ ಸಮರ್ಧಯತಿ ಆ ಓಷಧಿಗಳಿಂದ ಈ ಜಾಠರಾಗ್ನಿಯನ್ನು/ಅಗ್ನಿಯನ್ನು 
ಸಮೃದ್ಧ; ವಾಗುವಂತೆ ಅಧ್ವರ್ಯುವು ಮಾಡುತ್ತಾ ನೆ. 


ಸರಸರ ರರ ರಘ 


CO 


ತೈತ್ತರೀಯ ಸಂಹಿತಾ/೫-೧-೫/೭೧ 


ಊ ಗ ಉಗ VW WV VY ಈ WW WWW ೪) 


I I | I 
ಪುಷ್ಪಾವತೀಸ್ಸುಪಿಪ್ಪಲಾ ಇತ್ಯಾಹ ತಸ್ಮಾದೋಷಧಯಃ ಫಲಂ ಗೃಹ್ಣಂತ್ಯಯಂ 


ವೋ ಗರ್ಭ ಖತ್ವಿಯ ತ್ಯಾಹ ಯಾಭ್ಯ ಏವೈನಂ 


I [ I I 1 I 
ಪುಷ್ಪಾವತೀರಿತಿ ಪುಷ್ಪ-ವತೀಃ । ಸುಪಿಪ್ಪಲಾ ಇತಿ ಸು-ಪಿಪ್ಪಲಾಃ | ಇತಿ । ಆಹ | ತಸ್ಮಾತ್‌ | ಓಷಧಯಃ ! | 

॥ I I || I an 
ಫಲಮ್‌ । ಗೃಹ್ಣಂತಿ | ಅಯಮ್‌ | ವಃ | ಗರ್ಭಃ | ಯತ್ತಿಯಃ । ಪ್ರತ್ನಮ್‌ | ಸಧಸ್ಥಮಿತಿ ಸಧ-ಸ್ವಮ್‌ । ಏತಿ! 


[| [| [| 
ಅಸದತ್‌ । ಇತಿ । ಆಹ । ಯಾಭ್ಯಃ | ಏವ । ಏನಮ್‌ । ಪ್ರಚ್ಯಾವಯತೀತಿ ಪ್ರ-ಚ್ಯಾವಯತಿ | ತಾಸು । ಏವ | 


ಏನಮ್‌ | ಪ್ರತೀತಿ! ಸ್ಲಾಪಯತಿ। 
ವ Je EE 


ಬ್ರಾಹ್ಮಣಭಾಗ ವಿವರಣೆ 
ಅದರಲ್ಲಿ ಇನ್ನೊಂದು ಅಂಶದ ವಿವರಣೆ; ಅರ್ಥವಾದ 


ಪುಷ್ಟಾವತೀಃ ಸುಪಿಪ್ಪಲಾಃ ಇತಿ ಆಹ "ಒಳ್ಳೆಯ ಪುಷ್ಪಗಳುಳ್ಳ ಒಳ್ಳೆಯ ಫಲಗಳುಳ್ಳ ಓಷಧಿ 
ಗಳೇ! ಎಂದು ಈ ಮಂತ್ರಭಾಗವು ಹೇಳುತ್ತದೆ. 

ತಸ್ಮಾತ್‌ ಓಷಧಯಃ ಫಲಮ್‌ ಗೃಹ್ಣಂತಿ ಆದುದರಿಂದ ಓಷಧಿಗಳು ಕಾಲದಲ್ಲಿ ಫಲ-ಪುಷ್ಪಗ 
ಳನ್ನು ಬಿಡುತ್ತವೆ. 


ಮತ್ತೊಂದು ಅಂಶದ ವಿವರಣೆ; ಅರ್ಥವಾದ 


ಅಯಮ್‌ ವಃ ಯತ್ವಿಯಃ ಗರ್ಭಃ ಪ್ರತ್ನಮ್‌ "ಓಷಧಿಗಳೇ! ಈ ಅಗ್ನಿಯು ನಿಮ್ಮ ಯತುಕಾಲೀನ [೪ 

ಸಧಸ್ಥ ಮ್‌ ಆಸದತ್‌ ಇತಿ ಆಹ ಗರ್ಭವಾಗಿ ಪುರಾತನವಾದ ಸ್ಥಾನವನ್ನು ಹೊಂದಲಿ” | 
ಎಂದು ಈ ಮಂತ್ರಭಾಗವು ಹೇಳುತ್ತದೆ. rd 

ಏನಮ್‌ ಯಾಭ್ಯಃ ಏವ ಪ್ರಚ್ಯಾವಯತಿ ಈ ಅಗ್ನಿಯು ಮೃತ್ಬನನಸ್ಥಾ: ನದಲ್ಲಿ ಯಾವ ಓಷಧಿ | | 
ಗಳಿಂದ ಪ್ರಚ್ಯುತವಾಗಿದೆಯೋ 

ಏನಮ್‌ ತಾಸು ಏವ ಪ್ರತಿಷ್ಠಾಪಯತಿ ಈ ಯಜ್ಞ! ಭೂಮಿಯ ಓಷಧಿಗಳಲ್ಲಿಯೇ ಈ 
ಅಗ್ನಿಯನ್ನು ಅಧ್ವರ್ಯುವು ಪ್ರತಿಷ್ಠೆ ಮಾಡುತ್ತಾನೆ. 


MOTE TTT SOTTO OTT 


ಪೃಷ್ಣಯಜುರ್ವೇದ ಪನ್ನಡ ಪ್ರಕಾಶನ/೭೨ 


1 [ | 
ದ್ವಾಭ್ಯಾಮುಪಾವಹರತಿ ಪ್ರತಿಷ್ಠಿತ್ಯೈ [1 ॥ ೩೦-51] 


| 
ಬಸಿ ಸಾದಯತ್ಯಾರೊಢಃ ಪತ್ವೇತಿ ಗರ್ಭಮಸೌ ಮೋದದ್ದಂ ದ್ವಿಚತ್ವಾರಿಗ್‌ಂಶಚ್ಚ ॥] 


| | [ | [| [| 
ದ್ವಾಭ್ಯಾಮ್‌ । ಉಪಾವಹರತೀತ್ಯುಪ-ಅವಹರತಿ | ಪ್ರತಿಷ್ಠಿತ್ಯಾ ಇತಿ ಪ್ರತಿ-ಸ್ಥಿ ತ್ಯೆ g a0 ll 


ದ್ವಾಭ್ಯಾಮ್‌ ಉಪಾವಹರತಿ "ಒಷಧಯಃ ಪ್ರತಿಗೃಹ್ಟೀತ' “ಓಷಧಯಃ ಪ್ರತಿಮೋದ 
ಪ್ರತಿಷ್ಠಿತ್ಕೈ ಧ್ವಮ್‌' ಎಂಬ ಎರಡು ಮಂತ್ರಗಳಿಂದ ಅಗ್ನಿಯನ್ನು! 
ಯಜ್ಞಮೃತ್ತಿಕೆಯನ್ನು ಓಷಧಿಗಳಲ್ಲಿ ಇಡಬೇಕು. 

: ಇದರಿಂದ ಯಜಮಾನನು ಪ್ರತಿಷ್ಠಿತನಾಗುತ್ತಾನೆ. 


೫ಳಅಂಣಖಹ6೧ಣ 


॥ ಪಷ್ಟೋಂಮವಾಷಃ ॥ 


| ತ | 
ವಾರುಣೋ ವಾ ಅಗ್ನಿರುಪನದ್ದೋ ವಿ ಪಾಜಸೇತಿ ವಿಸ್ತಗ್‌ಂಸಯತಿ 


I [ | 
ಸವಿತೃಪ್ರಸೂತ ಏವಾಸ್ಯ ವಿಷೂಚೀಂ ವರುಣಮೇನಿಂ ವಿಸೃಜ- 


ವಾರುಣಃ I ವೈ I ಅಗ್ನಿಃ | ಉಪನದ್ದ ಇತ್ಕುಪ-ನದ್ದಃ | ವೀತಿ | ಪಾಜಸಾ | ಇತಿ | ವೀತಿ I ಸ್ರಗ್‌ಂಸಯತಿ | 
[| | [| [| 
ಸವಿತೃಪ್ರಸೂತ ಇತಿ ಸವಿತೃ-ಪ್ರಸೂತಃ | ಏವ । ಅಸ್ಯ | ವಿಷೂಚೀಮ್‌ | ವರುಣಮೇನಿಮಿತಿ ವರುಣ- 
| 
ಮೇನಿಮ್‌ | ವೀತಿ । ಸೃಜತಿ । 


ಹಿಂದಿನ ಐದನೆಯ ಅನುವಾಕದಲ್ಲಿ ಉಖೆಗಾಗಿ ಮೃತ್ತನ್ನು ಅಗೆದು ತರುವುದು ಹೇಳಲ್ಪಟ್ಟಿತು. ಈ 
ಆರನೆಯ ಅನುವಾಕದಲ್ಲಿ ಉಖಾನಿರ್ಮಾಣವು ಹೇಳಲ್ಪಟ್ಟಿದೆ. 


ಬ್ರಾಹ್ಮಣಭಾಗ ವಿವರಣೆ 
ಕೃಷ್ಣಾಜಿನದ ಕಟ್ಟನ್ನು ಬಿಡಿಸುವ ವಿಧಿ; ಅರ್ಥವಾದ 

ಉಪನದ್ಭಃ ಅಗ್ನಿಃ ವಾರುಣಃ ವೈ ಕೃಷ್ಣಾಜಿನದಲ್ಲಿ ಕಟ್ಟಿರುವ ಅಗ್ನಿಯು (ಉಖೆಯ 
ಮೃತ್ತಿಕೆಯು) ವರುಣಪಾಶಗೃಹೀತವೇ ಆಗಿದೆ. 

ವಿಪಾಜಸಾ ಇತಿ ವಿಸ್ರಗ್‌ಂಸಯತಿ "ವಿಪಾಜಸಾ' ಎಂಬ ಮಂತ್ರದಿಂದ ಕೃಷ್ಣಾಜಿನದ 
ಕಟ್ಟನ್ನು ಬಿಚ್ಚಬೇಕು. [ವಿಧಿ 

ಸವಿತೃಪ್ರಸೂತಃ ಏವ ಸವಿತೃದೇವನ/ಪರಮೇಶ್ವರನಿಂದ ಪ್ರೇರಿತನಾದವ 
ನಾಗಿಯೇ 

| ಅಸ್ಯ ವಿಷೂಚೀಮ್‌ ಈ ಅಗ್ನಿಗೆ/ಮೃತ್ರಿಕೆಗೆ ಸುತ್ತಲೂ ವ್ಯಾಪಕವಾದ 

ವರುಣಮೇನಿಮ್‌ ವಿಸೃಜತಿ ವರುಣನ ಬಾಧೆಯನ್ನು/ವರುಣಪಾಶಬಂಧನದ 

ನೋವನ್ನು ಹೋಗಲಾಡಿಸುತ್ತಾನೆ. 


(WW ತಾತ್ಸರ್ಯ:- ಅಮಂತ್ರಕವಾದ ಬಂಧನವು ಅಮಂತ್ರಕವಾದ ಬಿಡಿಸುವಿಕೆಯಿಂದಲೇ ದೂರಾಗುತ್ತದೆ. ಆದರೂ 
| ಸವಿತೃದೇವನ ಪ್ರೇರಣೆಯಿಲ್ಲದೆ ಬಿಡಿಸಿದರೆ ವರುಣಪಾಶವು ದೂರವಾಗುವುದಿಲ್ಲ. ಬಂಧವಿಮೋಚನೆಗಾಗಿಯೇ 


TOTO TTT TTS TTS 


ಕೃಷ್ಣಯಜುರ್ವೇದ ಪನ್ನಡ ಪ್ರಕಾಶನ/೭೪ 


I I | 
-ತ್ಯಪ ಉಪಸೃಜತ್ಕಾಪೋ ವೈ ಶಾಂತಾಶ್ವಾಂತಾಭಿರೇವಾಸ್ಯ ಶುಚಗ್‌ಂ 


ಬಿ 


I I 
ಶಮಯತಿ ತಿಸೃಭಿರುಪ ಸೃಜತಿ ತ್ರಿವೃದ್ವಾ ಅಗ್ನಿರ್ಯಾವಾನೇವಾಗ್ದಿಸ್ತ ಸ 


ಶುಚಗ್‌ಂ ಶಮಯತಿ 


ಅಪಃ । ಉಪೇತಿ | ಸೃಜತಿ । ಆಪಃ | ವೈ । ಶಾಂತಾಃ । ಶಾಂತಾಭಿಃ | ಏವ । ಅಸ್ಯ | ಶುಚಮ್‌ । ಶಮಯತಿ | 


ತಿಸೃಭಿರಿತಿ ತಿಸೃ-ಭಿಃ | ಉಪೇಶಿ 1 ಸೃಜತಿ । ತ್ರಿವೃದಿತಿ ತ್ರಿ-ವೃತ್‌ | ವೈ 1 ಅಗ್ನಿಃ । ಯಾವಾನ್‌ । ಏವ | ಅಗ್ನಿಃ । 
ತಸ್ಯ । ಶುಚಮ್‌ | ಶಮಯತಿ | 
ಬ್ರಾಹ್ಮಣಭಾಗ ವಿವರಣೆ 
ಜಲಸೇಚನವಿಧಿ; ಅರ್ಥವಾದ 


ಅಪಃ ಉಪಸೃಜತಿ ಮೃತ್ತಿನ ಮೇಲೆ ನೀರನ್ನು ಹಾಕಬೇಕು. [ವಿಧಿ] 
ಆಪಃ ಶಾಂತಾಃ ವೈ ನೀರುಗಳು ಶಾಂತವಾಗಿರುತ್ತವೆ/ಶಾಂತಗೊಳಿಸುತ್ತವೆ. 


| ಶಾಂತಾಭಿಃ ಏವ ಅಸ್ಯ ಶುಚಮ್‌ ಶಮಯತಿ ಶಾಂತವಾದ ನೀರುಗಳಿಂದಲೇ ಅಗ್ನಿಯ/ಉಖೆಯ 


ಮೃತ್ತಿನ ತಾಪವನ್ನು ಅಧ್ವರ್ಯುವು ಹೋಗಲಾಡಿಸು 
ತ್ತಾನೆ. 


ಮಂತ್ರಸಂಖ್ಯಾವಿಧಿ; ಅರ್ಥವಾದ 


ತಿಸೃಭಿಃ ಉಪಸೃಜತಿ "ಆಪೋ ಹಿ ಷ್ಠಾ' ಎಂಬುದಾಗಿ ಪ್ರಾರಂಭವಾಗುವ 
ಮೂರು ಮಂತ್ರಗಳಿಂದ ನೀರನ್ನು ಸೇಚಿಸಬೇಕು. 
ಅಗ್ನಿಃ! ತ್ರಿವೃತ್‌ ವೈ ಅಗ್ನಿಯು(ಗಾರ್ಹಪತ್ಯ, ಆಹವನೀಯ ಮತ್ತು 
ದಕ್ಷಿಣಾಗ್ನಿ) ಎಂದು ಮೂರು ಪ್ರಕಾರವಾಗಿರುತ್ತಾನೆ. 
ಅಗ್ನಿಃ ಯಾವಾನ್‌ ಏವ ಅಗ್ನಿಯು ಎಷ್ಟು ರೀತಿಯಲ್ಲಿ ಇರುವನೋ 


5] ತಸ್ಯ ಶುಚಮ್‌ ಶಮಯತಿ ಆ ಎಲ್ಲಾ ಪ್ರಕಾರಗಳಿಂದ ಕೂಡಿರುವ ಅಗ್ನಿಯ ತಾಪ 


ವನ್ನು ಅಧ್ವರ್ಯವು ಈ ಮಂತ್ರದಿಂದ ಜಲಸೇಚನ | 
ಮಾಡುವುದರಿಂದ ಹೋಗಲಾಡಿಸುತ್ತಾನೆ. 


| ಈ ಮಂತ್ರವು ಸವಿತೃದೇವನಿಂದ ಅಂದರೆ ಪರಮೇಶ್ವರನಿಂದ ನಿರ್ಮಿತವಾಗಿದೆ. ಈ ಮಂತ್ರಪಾಠವನ್ನು | 
ಮಾಡುವುದರಿಂದ ಸವಿತೃಪ್ರೇರಿತವಾಗುತ್ತದೆ. 


Wid ಓ (0) ಟು 00) DDD ಯಉಊ (ಗ ಗು ಊ WY UW 


ಪೈತ್ರಿಲೀಯ ಸಂಹಿಡಾ/೫-೧-೬/೭೫ 


| I 
ಮಿತ್ರಸ್ಸಗ್‌ಂಸೃಜ್ಯ ಪೃಥಿವೀಮಿತ್ಯಾಹ ಮಿತ್ರೋ ವೈ ಶಿವೋ ದೇವಾನಾಂ ತೇನೈವೈ | 


I 
[ತೇನೈವ(೩೧)ಏನಗ್‌ಂ]ನಗ್‌ಂ ಸಗ್‌ಂಸ್ಕಜತಿ ಶಾಂತ್ಯೈ ಯದ್ಭಾಮ್ಯಾಣಾಂ 


| || | [ 
ಪಾತಾಣಾಂ ಕಪಾಲೆ,ಸಗ್‌ಂಸಜೇದಾ ಮಾಣಿ ಪಾತಾಣಿ ಶುಚಾಂರ್ಪಯೇ- 
ಗತ) ಪ್ಪ ಲೆ ಲ “ಡಿಕ ಅ 


| [ ॥ 1 
ಮಿತ್ರಃ! ಸಗ್‌ಂಸ್ಕೃಜ್ಯೇತಿ ಸಮ್‌-ಸೃಜ್ಯ। ಪೃಥಿವೀಮ್‌ | ಇತಿ | ಆಹ! ಮಿತ್ರಃ। ವೈ | ಶಿವಃ। ದೇವಾನಾಮ್‌। ತೇನ। 
| | | 
ಏವ । (೩೧) । ಏನಮ್‌ | ಸಮಿತಿ । ಸೃಜತಿ! ಶಾಂತ್ರ್ಯ । ಯತ್‌ । ಗ್ರಾಮ್ಯಾಣಾಮ್‌ | ಪಾತ್ರಾಣಾಮ್‌ | ಕಪಾಲೈಃ | 


ಸಗ್‌ಂಸ್ಕ್ರಜೇದಿತಿ ಸಮ್‌-ಸ್ಫಜೇತ್‌ ಗ್ರಾಮ್ಯಾಣಿ | ಪಾತ್ರಾಣಿ । ಶುಚಾ। ಅರ್ಪಯೇತ್‌ | 


ಬ್ರಾಹ್ಮಣಭಾಗ ವಿವರಣೆ 


ಮಣ್ಣಿನೊಡನೆ ಇತರ ವಸ್ತುಗಳನ್ನು ಸೇರಿಸುವ ವಿಧಿ; ಅರ್ಥವಾದ; ಪ್ರಥಮಮಂತ್ರದ ವಿವರಣೆ 
PX ಬ ಅಡ ಅ 


ಮಿತ್ರಃ ಸಗ್‌ಂಸೃಜ್ಯ ಪೃಥಿವೀಮ್‌ "ಮಿತ್ರದೇವನು ಪೃಥಿವೀರೂಪವಾದ ವಸ್ತುಗಳಿಂದ 

ಇತಿ ಆಹ ಜ್ಯೋತೀರೂಪವಾದ ಮಣ್ಣನ್ನು ಸೇರಿಸಿ ಉಖೆಯನ್ನು 
ನಿರ್ಮಿಸಿದನು' ಎಂದು ಈ ಮಂತ್ರವು ಹೇಳುತ್ತದೆ. 

ದೇವಾನಾಮ್‌ ಮಿತ್ರಃ ಶಿವಃ ವೈ ದೇವತೆಗಳಲ್ಲಿ ಮಿತ್ರದೇವನು ಶಾಂತನಾದ 
ದೇವನಾಗಿರುತ್ತಾನೆ. 

ತೇನ ಏವ ಏನಮ್‌ ಸಂಸೃಜತಿ ಆದುದರಿಂದ ಆ ಮಿತ್ರದೇವನ ಸಹಕಾರದಿಂದಲೇ 
ಅರ್ಮಕಪಾಲಾದಿ ಉಕ್ತವಸ್ತುಗಳನ್ನು ಸೇರಿಸಿದವ 
ನಾಗುತ್ತಾನೆ. ಇದು ಶಾಂತಿಗೆ ಕಾರಣವಾಗುತ್ತದೆ. 


ಅರ್ಮಕಪಾಲವಿಧಿ; ಅರ್ಥವಾದ 
ಯತ್‌ ಗ್ರಾಮ್ಯಾಣಾಮ್‌ ಗ್ರಾಮ್ಯಗಳಾದ (ಮನೆಯಲ್ಲಿ ಉಪಯೋಗಿಸುವ) 
ಪಾತ್ರಾಣಾಮ್‌ ಕಪಾಲೈಃ ಪಾತ್ರಗಳಿಂದ ಮೃತ್ತನ್ನು ಕಲಸುವುದಾದರೆ 
ಸಗ್‌ಂಸೃಜೇತ್‌ 
ಗ್ರಾಮ್ಯಾಣಿ ಪಾತ್ರಾಣಿ ಶುಚಾ ಗ್ರಾಮ್ಯಪಾತ್ರಗಳನ್ನು ಅಗ್ನಿದಾಹದಿಂದ ಕೂಡಿಸು 
ಅರ್ಪಯೇತ್‌ ತ್ತಾನೆ. 
ಭಗ (0 ಗು ಗು (60) ಗು 0 0 ಗು ಭಟ 0 ಇ%ಧ ಟು ॥) 


ಪೃಷ್ಟಯಜುರ್ವೇದ ಈನ್ನಡ ಪಠಾಶನ/೭೬ 


UV UY UYU BW WW WY W 


ಸಾ 
| I 
ದರ್ಮಕಪಾಲೈಸ್ಸಗ್‌ಂ ಸೃಜತ್ಯೇತಾನಿ ವಾ ಅನುಪಜೀವನೀಯಾನಿ ತಾನ್ಯೇವ 


I [ I [ 
ಶುಚಾತರ್ಪಯತಿ ಶರ್ಕರಾಭಿಸ್ಸಗ್‌ಂ ಸೃಜತಿ ಧೃತ್ಯಾ ಅಥೋ 
I I 
ಶಂತ್ವಾಯಾಜಲೋಮೈಸಸ್ಸಗ್‌ಂ ಸೃಜತ್ಯೇಷಾ ವಾ ಅಗ್ನೇಃ ಪ್ರಯಾ ತನೂ- 


[ | 
ಸ ಅರ್ಮಕಪಾಲ್ಯೆರಿತ್ಯರ್ಮ-ಕಪಾಲೈಃ । ಸಮಿತಿ । ಸೃಜತಿ | ಏತಾನಿ । ವೈ । ಅನುಪಜೀವನೀಯಾನೀತ್ಯನುಪ- 


[| [| [| [| [| 
ಜೀವನೀಯಾನಿ ತಾನಿ । ಏವ! ಶುಜಾ ! ಅರ್ಪಯತಿ | ಶರ್ಕರಾಭಿಃ | ಸಮಿತಿ | ಸೃಜತಿ । ಧೃತ್ಯ್ಯ 1 ಅಥೋ ಇತಿ | 
1 [| [| 
ಶಂತ್ವಾಯೇತಿ ಶಮ್‌-ತ್ವಾಯ I ಅಜಲೋಮೈರಿತ್ಯಜ-ಲೋಮೈಃ | ಸಮಿತಿ । ಸೃಜತಿ | ಏಷಾ I ವೈ I ಅಗ್ನೇಃ | 


ಪ್ರಿಯಾ। ತನೂಃ। 


ಬ್ರಾಹ್ಮಣಭಾಗ ವಿವರಣೆ 


ಅರ್ಮಕಪಾಲ್ವೈಃ ಸಂಸೃಜತಿ ಶೂನ್ಯಪ್ರದೇಶದಲ್ಲಿ ತ್ಯಜಿಸಿರುವ ಪಾತ್ರಗಳಿಂದ 
ಮೃತ್ತನ್ನು ಕೂಡಿಸಬೇಕು. [ವಿಧಿ] 

ಏತಾನಿ ವೈ ಅನುಪಜೀವನೀಯಾನಿ ಈ ಅರ್ಮಕಪಾಲಗಳು ಈಗ ಉಪಯೋಗಿಸಲ್ಪಡು 
ತ್ತಿಲ್ಲವಷ್ಟೆ. 

ತಾನಿ ಏವ ಶುಚಾ ಅರ್ಪಯತಿ ಅವುಗಳನ್ನೇ ಅಗ್ನಿದಾಹದಿಂದ ಕೂಡಿಸಿದಂತಾಗುತ್ತದೆ. 


ಸಣ್ಣ ಕಲ್ಲುಗಳನ್ನು ಮಣ್ಣಿಗೆ ಬೆರೆಸುವ ವಿಧಿ; ಅರ್ಥವಾದ 
ಣ [a ಡ್ಡ ಣಾ ೧ 


| ಶರ್ಕರಾಭಿಃ ಸಂಸ್ಕೃಜತಿ ಧೃತ್ವೈ ಕಲ್ಲುಚೂರುಗಳಿಂದ ಮಣ್ಣನ್ನು ಕೂಡಿಸಬೇಕು. ಇದ 
ರಿಂದ ಉಖೆಯು ಗಟ್ಟಿಯಾಗಿ ಇರುವಂತೆ ಆಗುತ್ತದೆ. 
| ಅಥೋ ಶಂತ್ವಾಯ ಮತ್ತು ಒಡೆಯದೆ ಸುಖವಾಗಿ ಇರುವಂತೆ ಮಾಡುತ್ತದೆ. 


ಆಡಿನ ಕೂದಲುಗಳನ್ನು (ಅಜಲೋಮ) ಮಿಶ್ರ ಮಾಡುವ ವಿಧಿ; ಅರ್ಥವಾದ 


ಅಜಲೋಮೈಃ ಸಂಸ್ಕಜತಿ ಮೇಕೆಯ ಲೋಮಗಳಿಂದ ಮೃತ್ತನ್ನು ಕೂಡಿಸಬೇಕು. 
ಯತ್‌ ಅಜಾ ಏಷಾ ವೈ ಅಗ್ನೇಃ ಪ್ರಿಯಾ (ಅಜವೂ ಅಗ್ನಿಯೂ ಪ್ರಜಾಪತಿಯ ಮುಖದಿಂದ 
ತನೂಃ ಉತ್ಪನ್ನವಾದುದರಿಂದ] ಅಜೆಯು ಅಗ್ನಿಗೆ ಪ್ರಿಯವಾ 

ದುದಾಗಿದೆ. ಅಲ್ಲದೆ ಅಗ್ನಿಸಂಬಂಧಿಯಾಗಿ ತೇಜಸ್ವಿಯೂ 
ಆಗಿದೆ. 


(ಗು YW YW WY WW WwW HW WW WY 


ಪೈಡ್ರಿಲೀಯ ಸಂಹಿತಾ/೫-೧-೬/೭೭ 


| I | 
| ರ್ಯದಜಾ ಪ್ರಿಯಯೈವೈನಂ ತನುವಾ ಸಗ್‌ಂ ಸೃಜತ್ಯಥೋ ತೇಜಸಾ ಕೃಷ್ಣಾಜಿನಸ್ಯ 


[ I | 
ಲೋಮಭಿಸ್ಸಗ್‌ಂ[ಸಮ್‌(೩೨)ಸೃಜತಿ]ಸೃಜತಿ ಯಜ್ಞೋ ೇ ವೈ ಕೃಷ್ಣಾಜಿನಂ 


I I I 
ಯಜ್ಞೇ ನೈವ ಯಜ್ಞ] ಗ್‌ಂ ಸಗ್‌ಂ ಸೃಜತಿ ರುದ್ರಾಸ್ಸಂಭೃತ್ಯ ಪೃಥಿವೀಮಿತ್ಯಾ- 


ಯತ್‌ | ಅಜಾ । ಪ್ರಿಯಯಾ । ಏವ । ಏನಮ್‌ । ತನುಜಾ । ಸಮಿತಿ । ಸೃಜತಿ | ಅಥೋ ಇತಿ | ತೇಜಸಾ | 
ಕೃಷ್ಣಾಜಿನಸ್ಯೇತಿ ಕೃಷ್ಣ-ಅಜಿನಸ್ಯೆ | ಲೋಮಭಿರಿತಿ ಲೋಮ-ಭಿಃ । ಸಮಿತಿ । (೩೨) | ಸೃಜತಿ | ಯಜ್ಞ! ವೈ | 
ಕೃಷ್ಣಾಜಿನಮಿತಿ ಕೃಷ್ಣ-ಅಜಿನಮ್‌ । ಯಜ್ಞೇನ । ಏವ । ಯಜ್ಞಮ್‌ | ಸಮಿತಿ | ಸೃಜತಿ | ರುದ್ರಾಃ ಸಂಭ್ಯೃತ್ಯೇತಿ 
ಸಮ್‌-ಭೃತ್ಯ । ಪೃಥಿವೀಮ್‌ | ಇಕಿ | ಆಹ! 


ಬ್ರಾಹ್ಮಣಭಾಗ ವಿವರಣೆ 
ಏನಮ್‌ ಪ್ರಿಯಯಾ ಏವ ತನುವಾ ಪ್ರಿಯವಾದ ಶರೀರದಿಂದಲೇ ಅಗ್ನಿರೂಪವಾದ ಮೃತ್ತನ್ನು 
ಸಂಸ್ಕಜತಿ ಅಧ್ವರ್ಯವು ಸೇರಿಸುತ್ತಾನೆ. 
ಅಥೋ ತೇಜಸಾ ಮತ್ತು ತೇಜಸ್ಸಿನಿಂದಲೂ ಕೂಡಿಸುತ್ತಾನೆ. 
ಕೃಷ್ಣಾಜಿನದ ಲೋಮಗಳಿಂದ ಮೃತ್ತನ್ನು ಸೇರಿಸುವ ವಿಧಿ; ಅರ್ಥವಾದ 


ಕೃಷ್ಣಾಜಿನಸ್ಯ ಲೋಮಭಿಃ ಸಂಸ್ಕೃಜತಿ ಕೃಷ್ಣಾಜಿನದ/ಜಿಂಕೆಯ ಚರ್ಮದ ಕೂದಲುಗಳಿಂದ 
ಉಖೆಯ ಮಣ್ಣ; ನ್ನು ಬೆರೆಸಬೇಕು. [ವಿಧಿ] 

ಯಜ್ಞಃ ಕೃಷ್ಣಾಜಿನಮ್‌ ವೈ *ಯಜ್ಞವು ಕೃಷ್ಣಾಜಿನದ ರೂಪವಾಗಿದೆ. 

ಯಜ್ಞೇನ ಏವ ಯಜ್ಞಮ್‌ ಸಂಸ್ಕೃಜತಿ ಅಧ್ವರ್ಯವು ಯಜ್ಞದಿಂದಲೇ ಯಜ್ಞವನ್ನು ಕೂಡಿಸಿದ 
ವನಾಗುತ್ತಾನೆ. 

ರುದ್ರಾಃ ಸಂಭೃತ್ಯ ಪೃಥಿವೀಮ್‌ ಇತಿ (ರುದ್ರ, ವಸು, ಸಿನೀವಾಲೀ, ಅದಿತಿ) ರುದ್ರ ಮೊದಲಾದ 

ಆಹ ದೇವತೆಗಳು ಉಖೆಯ ಮಣ್ಣನ್ನು ಚೆನ್ನಾಗಿ ಮರ್ದಿಸಿ 
ಭೂಮಿರೂಪವಾದ ಮಣ್ಣಿನಿಂದ ಜ್ಯೋತಿಯನ್ನು ಪ್ರಕಾಶ 
ಗೊಳಿಸಿದರು ಎಂದು ಈ ಮಂತ್ರಭಾಗವು ಹೇಳುತ್ತದೆ. 

ತಾತ್ಪರ್ಯ:-ಉಖಾನಿರ್ಮಾಣದ ಮೃತ್ತಿನಲ್ಲಿ ದ್ರವ್ಯಾಂತರಗಳನ್ನು ಸೇರಿಸಬೇಕು. 


ಹೇ ಯಜ್ಞೋ ದೇವೇಭ್ಯಃ ನಿಲಾಯತ | ಕೃಷ್ಣೋ ರೂಪಂ ಕೃತ್ವಾ । [ತೈ. ಬ್ರಾ. 3. 2. 6] ಯಜ್ಞ ವು ಜಿಂಕೆಯ ರೂಪವನ್ನು ಧರಿಸಿ 
ದೇವತೆಗಳಿಂದ ದೂರವಾಯಿತು. ಎಂದು ಶ್ರುತಿಯು ಇದೆ. 


WW UW OW WWW UW YW YW YW WY 


ಪೃಷ್ಟಯಜುರ್ವೇದ ಪಈನ್ನಡ ಪ್ರಠಾಶನ/೭ ೮ 


| I | 
ತಾ ವಾ ಏತಂ ದೇವತಾ ಅಗ್ರೇ ಸಮಭರನ್ತಾಭಿರೇವೈನಗ್‌ಂ ಸಂ ಭರತಿ 


I 
ಮಖಸ್ಯ ಶಿರೋಸಸೀತ್ಯಾಹ ಯಜ್ಞೋ ವೈ ಮಖಸ್ತಸ್ಕೈತಚ್ಛಿರೋ ಯದುಖಾ 


[ 1 
ತಸ್ಮಾದೇವಮಾಹ 


|] || [| [| 
ಏತಾಃ | ವೈ | ಏತಮ್‌ । ದೇವತಾಃ । ಆಗ್ಲೇ | ಸಮಿತಿ । ಅಭರನ್ನ್‌ | ತಾಭಿಃ । ಏವ । ಏನಮ್‌ । ಸಮಿತಿ । ಭರತಿ । 


[| [| [| ಟ || 
ಮಖಸ್ಯ | ಶಿರಃ । ಅಸಿ! ಇತಿ ಆಹ! ಯಜ್ಞಃ। ವೈ ಮಖಃ। ತಸ್ಯ । ಏತತ್‌ | ಶಿರಃ । ಯತ್‌ | ಉಖಾ | ತಸ್ಮಾತ್‌ | 


ಏವಮ್‌ । ಆಹ। 


ಬ್ರಾಹ್ಮಣಭಾಗ ವಿವರಣೆ 


| *ಏತಾಃ ದೇವತಾಃ ಅಗ್ರೇ ಏತಮ್‌ ಈ ಅಗ್ನಿಯನ್ನು/ಮೃತ್ತನ್ನು ಈ ರುದ್ರ, ಸಿನೀವಾಲಿ, 

| ಸಮಭರನ್‌ ವೈ ವಸು, ಅದಿತಿ ದೇವತೆಗಳು ಮೊದಲು ಭರಣ/ 
ಮರ್ದನ ಮಾಡಿದರು. 

| ತಾಭಿಃ ಏವ ಏನಮ್‌ ಸಂಭರತಿ ಆ ದೇವತೆಗಳಿಂದಲೇ ಅಧ್ವರ್ಯವು ಈ ಉಖಾ 

ಸಾಧನವಾದ ಮೃತ್ತನ್ನು ಚೆನ್ನಾಗಿ ಮರ್ದಿಸುತ್ತಾನೆ. 


ಮಣ್ಣಿನ ಉಂಡೆಗಳನ್ನು ಮಾಡುವಿಕೆ 


|] ಮಖಸ್ಕ ಶಿರಃ ಅಸಿ ಇತಿ ಆಹ ಎಲೈ! ಮೃತ್ತಿಂಡವೇ! ಯಜ್ಞದ ಶಿರಸ್ಸೇ ನೀನಾಗಿ 
ದ್ದೀಯೆ ಎಂದು ಈ ಮಂತ್ರಭಾಗವು ಹೇಳುತ್ತದೆ. 
| ಯಜ್ಞಃ ವೈ ಮಖಃ ಯಜ್ಞವು ಮಖವಾಗಿದೆ. ತ 
ಯತ್‌ ಉಖಾ ತಸ್ಯ ಏತತ್‌ ಶಿರಃ ಉಖೆಯು ಯಾವುದಿ ದೆಯೋ ಇದು ಯಜ್ಞಃ ದ 
ಶಿರಸ್ಸೇ ಆಗಿದೆ. 
ತಸ್ಮಾತ್‌ ಏವಮ್‌ ಆಹ ಆದುದರಿಂದ ಈ ಮಂತ್ರಭಾಗವು ಹೀಗೆ ಹೇಳುತ್ತದೆ. 


71. *೧)ರುದ್ರಾಃ... ೨) ಸಗ್‌ಂಸ್ಕೃಷ್ಟಾಂ...೩) ಸಿನೀವಾಲೀ... ೪) ಉಖಾಂ...! ಈ ನಾಲ್ಕು ಮಂತ್ರಗಳಲ್ಲಿ ಹೇಳಿರುವ ದೇವತೆಗಳು. 


0 0 0 ಊಉ YW UW WVU ಊ WW WW ಊ 


ವೈತ್ರಿರೀಯ ಸಂಹಿಡಾ/೫-೧-೬/೭೯ 


ಬಿ ಶಿ 


ಇತ್ಯಾಹ ಯಜ್ಞ; ಸ್ಸ ಹ್ಲೇತೇ [(೩೩)] ಪದೇ ಅಥೋ 


I 
ರ್ಮಂತ್ರಯತೇ ಮಿಥುನತ್ವಾಯ 


I I I I I I 
ಪ್ರತಿಷ್ಠಿತ್ಯಾ ಇತಿ ಪ್ರತಿ-ಸ್ಥಿತ್ಯೈ | ಪ್ರೇತಿ | ಅನ್ಯಾಭಿಃ । ಯಚ್ಛತಿ ! ಅನ್ವಿತಿ | ಅನ್ಕೈಃ 1 ಮಂತ್ರಯತೇ । 
I | 
ತ್ವಾಯೇತಿ ಮಿಥುನ-ತ್ವಾಯ | 


ಬ್ರಾಹ್ಮಣಭಾಗ . ವಿವರಣೆ 
ಕೃಷ್ಣಾ ಜಿನ-ಪ್ರಷ್ಕರಪರ್ಣಗಳ ಸ್ಪರ್ಶ 


ಯಜ್ಞಸ್ಯ ಪದೇ ಸ್ಥಃ ಇತಿ ಆಹ "ಎಲೈ ಕೃಷ್ಣಾಜಿನ-ಪ್ರಷ್ಯರಪರ್ಣಗಳೇ! ನೀವು 
ಯಜ್ಞದ ಪಾದಗಳಾಗಿದ್ದಿ ರಿ” ಎಂದು ಈ ಮಂತ್ರವು 
ಹೇಳುತ್ತದೆ. 

ಏತೇ ಯಜ್ಞಸ್ಯ ಪದೇಹಿ ಇವೆರಡೂ ಯಜ್ಞದ ಪಾದಸ್ಸಾ; ನೀಯಗಳಷ್ಟೆ. 

ಅಥೋ ಪ್ರತಿಷ್ಠಿತ್ಯೈ ಮತ್ತು ಇದು ಯಜಮಾನನ ಚೆನ್ನಾಗಿ ನಿಲ್ಲುವುದಕ್ಕೂ 
ಕಾರಣವಾಗುತ್ತದೆ. 


ಉಖೆಯ ನಿರ್ಮಾಣಕ್ಕಾಗಿ ಮೃತ್ತಿಕೆಯನ್ನು ಕೊಡುವುದು; ಯಜಮಾನನ ಅನುಮಂತ್ರಣ 


ಆನ್ಯಾಭಿಃ ಪ್ರ ಯಚ್ಛತಿ ಅಧ್ವರ್ಯವು ಯಜುರ್ವಿಲಕ್ಷಣವಾದ "ಸಗ್‌ಂ 
ಸೃಷ್ಟಾಮ್‌' ಮೊದಲಾದ ಖಕ್ಕುಗಳಿಂದ ಉಖೆ 
ಯನ್ನು ಮಾಡಲು ಮಣ್ಣನ್ನು ಕೊಡಬೇಕು. [ವಿಧಿ] 
| ಅನ್ಯೈಃ ಅನು ಮಂತ್ರಯತೇ ಖಗ್ವಿಲಕ್ಷಣವಾದ "ವಸವಸ್ತಾ pd ಮೊದಲಾದ 
ಯಜುರ್ಮಂತ್ರಗಳಿಂದ ಅಧ್ವರ್ಯುವು ಯಜಮಾನನ 
ಅನುಮಂತ್ರಣ ಮಾಡಬೇಕು. 
| ಮಿಥುನತ್ವಾಯ *ಈ ರೀತಿ ಯಗ್ಯಜುರ್ಮಂತ್ರಗಳಿಂದ ಕಾರ್ಯವನ್ನು |' 
ಮಾಡುವುದು ಮಿಥುನತ್ವಸಿದ್ದಿಗೆ ನಿಮಿತ್ತವಾಗುತ್ತದೆ. 


| « ಇಲ್ಲಿ "ಯಕ್‌' ಶಬ್ದವು ಸ್ತ್ರೀ ಲಿಂಗ. "ಯಜುಸ್‌' ಶಬ್ದವು ಸ್ತ್ರೀಲಿಂಗಕ್ಕಿಂತ ಭಿನ್ನಲಿಂಗ. ಆದುದರಿಂದ ಮಿಥುನದಂತೆ. ಶ್ರುತಿಯಲ್ಲಿ 
| ಹಲವೆಡೆ ಹೀಗಿದೆ. 


ರ್ಪರ್ಗ ರ್ಥ ರ್ಥ ರ್ಥ ರ್ಥರ್ಥರ್ಥರ್ಥರ್ಥ್ಪರ್ಪರ್ಪರ್ಥ್ಪರ್ಥ 


ಪೃಷ್ಣಯಜುವೇದ ಈನ್ನಡ ಪ್ರಶಾಶನ/೮ಂ 


| I 
ತ್ರ್ಯುದ್ಧಿಂ ಕರೋತಿ ತ್ರಯ ಇಮೇ ಲೋಕಾ ಏಷಾಂ ಲೋಕಾನಾಮಾಪ್ತ್ವೈ 


[ 
ಛಂದೋಭಿಃ ಕರೋತಿ ವೀರ್ಯಂ ವೈ ಛಂದಾಗ್‌ಂಸಿ ವೀರ್ಯೇಣೈವೈನಾಂ 


ಕರೋತಿ 


ವಿವರಣೆ 
ದ್ಧಿ ಕರಣ; ವಿಧಿ; ಅರ್ಥವಾದ 


ತ್ರ್ಯುದ್ಧಿಮ್‌ ಕರೋತಿ ಉಖೆಯಲ್ಲಿ ಮೂರು ರೇಖೆಗಳನ್ನು ಮಾಡಬೇಕು. 

ಇಮೇ ಲೋಕಾಃ ತ್ರಯಃ ಭೂಮಿ, ಅಂತರಿಕ್ಷ ಮತ್ತು ದ್ಯುಲೋಕಗಳೆಂಬ ಈ 
ಮೂರು ಲೋಕಗಳು ಪ್ರಸಿದ್ಧವಾಗಿವೆ. 

ಏಷಾಮ್‌ ಲೋಕಾನಾಮ್‌ ಆಪ್ರ್ಮೈ ಈ ತ್ರ್ಯುದ್ಧಿಕರಣವು ಈ ಲೋಕತ್ತಯದ ಪ್ರಾ ಪ್ರಾಪ್ತಿಗೆ 
ನಿಮಿತ್ತಃ ವಾಗುತ್ತದೆ. (ತಿತ್ವವ ಲೋಕತ್ತೆಯಪ್ಪಾ ಪ್ರಾಪ್ತಿಯ 
ನಿಮಿತ್ತ) 


ಉಖಾನಿರ್ಮಾಣವಿಧಿ; ಅರ್ಥವಾದ 


ಛಂದೋಭಿಃ ಕರೋತಿ ಉಖಾನಿರ್ಮಾಪಕನು “ವಸವಸ್ತ್ವಾ' ಮುಂತಾದ 
ಮಂತ್ರಗಳಿಂದ ಉಖೆಯನ್ನು ಮಾಡಬೇಕು. 

ಛಂದಾಗ್‌ಂಸಿ ವೀರ್ಯಮ್‌ ವೈ ಛಂದಸ್ಸುಗಳು ಶಕ್ತಿಯುಕ್ತವಾಗಿವೆ. 

ವೀರ್ಯೇಣ ಏವ ಏನಾಮ್‌ ಕರೋತಿ (ಛಂದಸ್ಸಿನಿಂದ ಉಖೆಯನ್ನು ನಿರ್ಮಿಸುವುದೆಂಬುದು) 
ಶಕ್ತಿಯುಕ್ತವಾಗಿಯೇ ಉಖೆಯನ್ನು ನಿರ್ಮಿಸಿದವನಾ | 
ಗುತ್ತಾನೆ. 


ಒಂದು ಪಾತ್ರೆಯ ಮೇಲೆ ಇನ್ನೊಂದು, ಅದರ ಮೇಲೆ ಇನ್ನೊಂದು-ಹೀಗೆ ಇಡುವಂತೆ, ಒಂದೇ ಉಖೆಯಲ್ಲಿ 
| ಮೂರು ರೇಖೆಗಳನ್ನು ಮಾಡಬೇಕು. ಅವಯವಿಗೆ ಮೇಲಿರುವ ಅವಯವವು "ಉದ್ದಿ' ಎನಿಸುವುದು. 


1 ಟು OR ಉಊ ಜು) ೪ ಊಉಊ ಭು ಊಉ ಊ ಗು ಗು ಉಊ 


ಪೈತ್ರಿಲೀಯ ಸಂಹಿಡಾ/೫-೧-೬/೮೧ 
WWW ಗಭ ಗಭ ಭಊ ಗಭ WWW WU WW WY 

I I 1 | I 
ಯಜುಷಾ ಬಿಲಂ ಕರೋತಿ ವ್ಯಾವೃತ್ತ್ಯಾ ಇಯತೀಂ ಕರೋತಿ ಪ್ರಜಾಪತಿನಾ 


| | 
ಯಜ್ಞಮುಖೇನ ಸಂಮಿತಾಂ ದ್ವಿಸ್ತನಾಂ ಕರೋತಿ 


I | 
ದ್ಯಾವಾಪೃಥಿವ್ಯೋರ್ದೋಹಾಯ 


I [1 1 I | | 1 | 
ಯಜುಷಾ | ಬಿಲಮ್‌ | ಕರೋತಿ | ವ್ಯಾವೃತ್ತ್ಯಾ ಇತಿ ವಿ-ಆವೃತ್ತ್ಯೈ | ಇಯತೀಮ್‌ | ಕರೋತಿ | ಪ್ರಜಾಪತಿನೇತಿ | 
I I 1 I ( 
ಪ್ರಜಾ-ಪತಿನಾ । ಯಜ್ಞಮುಖೇನೇತಿ ಯಜ್ಞ-ಮುಖೇನ | ಸಂಮಿತಾಮಿತಿ ಸಮ್‌-ಮಿತಾಮ್‌ | ದ್ವಿಸ್ತನಾಮಿತಿ | 
| ॥ I 
ದ್ವಿ-ಸ್ತನಾಮ್‌ | ಕರೋತಿ | ದ್ಯಾವಾಪೃಥಿವ್ಯೋರಿತಿ ದ್ಯಾವಾ-ಪೃಥಿವ್ಯೋಃ । ದೋಹಾಯ | 


ಬ್ರಾಹ್ಮಣಭಾಗ ವಿವರಣೆ 
ಉಖೆಯಲ್ಲಿ ರಂಧ್ರಕರಣವಿಧಿ; ಅರ್ಥವಾದ 


ಯಜುಷಾ ಬಿಲಮ್‌ ಕರೋತಿ ಯಜುರ್ಮಂತ್ರವಾದ “ಅದಿತಿಸ್ತೇ ಬಿಲಂ ಗೃಹ್ಣಾತು' 
ಎಂಬ ಮಂತ್ರದಿಂದ ರಂಧ್ರವನ್ನು ಮಾಡಬೇಕು. 
ಇದು ಲೌಕಿಕ-ವೈದಿಕಕ್ರಿಯೆಗಳ ವ್ಯತ್ಯಾಸಕ್ಕೆ ನಿಮಿತ್ತ | 
ವಾಗುತ್ತದೆ. 


ಉಖೆಯ ಪರಿಮಾಣವಿಧಿ 


ಇಯತೀಮ್‌ ಕರೋತಿ ಉಖೆಯು ಪ್ರಾದೇಶಪರಿಮಾಣವಿರುವಂತೆ ಮಾಡ 
ಬೇಕು. 

ಪ್ರಜಾಪತಿನಾ ಯಜ್ಯಮುಖೇನ ಪ್ರಜಾಪತಿರೂಪನಾದ ಯಜ್ಞಪುರುಷನ ಮುಖದಷ್ಟು 

ಸಂಮಿತಾಮ್‌ ಪರಿಮಾಣವುಳ್ಳದ್ದಾ। ಗಿ ಮಾಡಬೇಕು. 


ಉಖೆಯಲ್ಲಿ ಸ್ತನನಿರ್ಮಾಣವಿಧಿ; ಪಕ್ಷಾಂತರಗಳು 


ದ್ವಿಸ್ತನಾಮ್‌ ಕರೋತಿ ಉಖೆಯು ಎರಡು ಸ್ತನಗಳನ್ನು ಹೊಂದಿರುವಂತೆ 
ಮಾಡಬೇಕು. 

ದ್ಯಾವಾಪೃಥಿವ್ಯೋಃ ದೋಹಾಯ ದ್ಯಾವಾಪೃಥಿವಿಗಳ ಸಾರವನ್ನು ಕರೆದುಕೊಳ್ಳುವುದಕ್ಕೆ 
ಇದು ಸಾಧನವಾಗುತ್ತದೆ. 


ಸರಸರ ರರ ರರ TST TST TS 


ಪೃಷ್ಟಯಜುರ್ವೇದ ಈನ್ನಡ ಪ್ರಶಾಶನ/೮೨ 


I [ 
ಚತುಃಸ್ತನಾಂ ಕರೋತಿ ಪಶೂನಾಂ ದೋಹಾಯಾಷ್ಟಾಸ್ತನಾಂ ಕರೋತಿ 
[ [ || | 
ಛಂದಸಾಂ ದೋಹಾಯ ನವಾಶ್ರಿಮಭಿಚರತಃ ಕುರ್ಯಾ- 


I [ 1 | 
| ಚತುಃಸ್ತನಾಮಿತಿ ಚತುಃ-ಸ್ತನಾಮ್‌ | ಕರೋತಿ | ಪಶೂನಾಮ್‌ | ದೋಹಾಯ । ಅಷ್ಟಾಸ್ತನಾಮಿತೃಷ್ಟಾ-ಸ್ತನಾಮ್‌ | 


I | I 
ಕರೋತಿ । ಛಂದಸಾಮ್‌ । ದೋಹಾಯ । ನವಾಶ್ರಿಮಿತಿ ನವ-ಅಶ್ರಿಮ್‌ । ಅಭಿಚರತ ಇತ್ಯಭಿ-ಚರತಃ | 


| ಕುರ್ಯಾತ್‌! 


ಬ್ರಾಹ್ಮಣಭಾಗ | ವಿವರಣೆ 


| ಚತುಃಸ್ತನಾಮ್‌ ಕರೋತಿ ನಾಲ್ಕು ಸ್ತನಗಳನ್ನು ಹೊಂದಿರಬೇಕು. 
ಪಶೂನಾಮ್‌ ದೋಹಾಯ ಪಶುಗಳ ಪುಷ್ಟಿಯನ್ನು ಹೊಂದುವುದಕ್ಕೆ ಇದು ಸಾಧನ 
ವಾಗುತ್ತದೆ. 
ಅಷ್ಟಾಸ್ತನಾಮ್‌ ಕರೋತಿ ಎಂಟು ಸ್ತನಗಳನ್ನು ಹೊಂದಿರುವಂತೆ ನಿರ್ಮಿಸಬೇಕು. 
ಛಂದಸಾಮ್‌ ದೋಹಾಯ *ಛಂದಸ್ಸುಗಳ ಸಾರವನ್ನು ಹೊಂದಲು ಇದು ಸಾಧನ 
ವಾಗುತ್ತದೆ. 


ಅಭಿಚಾರಕಾಮನಿಗಾಗಿ ಪಕ್ಷಾಂತರವಿಧಿ; ಅರ್ಥವಾದ 


| ಅಭಿಚರತಃ ಶತ್ರುಗಳಿಗೆ ಅಭಿಚಾರ ಮಾಡಬೇಕೆಂಬ ಯಜಮಾನನಿಗಾಗಿ 
| ನವಾಶ್ರಿಮ್‌ ಕುರ್ಯಾತ್‌ ಉಖೆಯನ್ನು ಒಂಬತ್ತು ಅಂಚುಗಳುಳ್ಳದ್ದನ್ನಾಗಿ ಮಾಡ 
ಬೇಕು. 


ಲೋಕದಲ್ಲಿ ಅಮಂತ್ರಕವಾಗಿ ಉಖೆಯ ಬಿಲವನ್ನು ಮಾಡುತ್ತಾರೆ. ಇಲ್ಲಿ ಉಖೆಯ ರಂಧ್ರವನ್ನು ಮಂತ್ರದಿಂದ 
ಮಾಡಬೇಕು. ಇದು ಲೌಕಿಕರಂಧ್ರಕರಣ-ವೈದಿಕರಂಧ್ರಕರಣಗಳ ವ್ಯತ್ಯಾಸಕ್ಕೆ ನಿಮಿತ್ತವಾಗುತ್ತದೆ. 

"ಇಯತೀಮ್‌' ಎಂದು ಕೈಯಿಂದ ಅಳತೆ ಮಾಡಿ ತೋರಿಸುವಂತೆ “ಇಯತೀಮ್‌' ಎಂದು ಶ್ರುತಿಯು ಹೇಳುತ್ತದೆ. 
| ಯಜ್ಞಪುರುಷನ ಮುಖವು ತಲೆಯಿಂದ ಗಲ್ಲದವರೆಗಿನಷ್ಟು. ಪ್ರಜಾಪತಿಯಿಂದ ಸೃಷ್ಟಿಸಲ್ಪಟ್ಟಿರುವುದರಿಂದ ಅದೇ 

| ಪ್ರಜಾಪತಿರೂಪ. ಭ. ಭಾ. ಭಾಷ್ಯದಲ್ಲಿ ಮೇಲಿನಿಂದ ಕೆಳಗಿನವರೆಗಿನ ಮುಖದ ಪರಿಮಾಣ ಪ್ರಾದೇಶಮಾತ್ರ. 
[| (ಚೋಟು). ಅಡ್ಡಡ್ಡಲಾಗಿ ಅರತ್ನಿಮಾತ್ರ (ಮೊಳ) (ಗುದ್ದುಮೊಳ). ಸುತ್ತಳತೆಯು ವ್ಯಾಯಾಮಮಾತ್ರ (ಮಾರು) 
ಎಂದು ತಿಳಿಸಿದ್ದಾ ರೆ. 


* ಗಾಯತ್ರೀ ತ್ರಿಷ್ಟುಬ್ಬಗತ್ಯನುಷ್ಟುಕ್ಟಕ್ವ್ಯಾ ಸಹ | ಬೃಹತ್ಯುಷ್ಟಿಹಾ ಕಕುತ್‌ [ತೈ. ಸಂ. 5. 2. 11] ಗಾಯತ್ರೀ, ತ್ರಿಷ್ಟುಪ್‌, ಜಗತೀ, 
ಅನುಷ್ಟುಪ್‌, ಪಂಕ್ತಿ, ಬೃಹತೀ, ಉಷ್ಟಿಹಾ, ಕಕುಪ್‌ ಈ ಎಂಟು ಛಂದಸ್ಸುಗಳು ಶ್ರುತಿಯಲ್ಲಿ ಇನ್ನೊಂದೆಡೆ ಉಕ್ತವಾಗಿವೆ. ಹೀಗೆ ಎಂಟು 
'| ಎಂಬ ಸಂಖ್ಯೆಯ ಸಾಮ್ಯ. 


Wow ಚ) ಗ WWW WW [ಭ್ರ 


ಪೈತ್ರಿಲೀಯ ಸಂಹಿತಾ/೫-೧-೬/೮೩. ' 


| 1 [ [ [ & 
-ತ್ರಿವೃತಮೇವ ಅಜಿ ಸಂಭೃತ್ಯ ಭ್ರಾತೃವ್ಯಾಯ ಪ್ರಹರತಿ ಸ್ಮೃತ್ಯೈ ಕೃತ್ವಾಯ ಸಾ 


I | I | 
ಮಹೀಮುಖಾಮಿತಿ ನಿ ದಧಾತಿ ದೇವತಾಸ್ಟೇವೈನಾಂ ಪ್ರತಿಷ್ಠಾಪಯತಿ ॥ ೩೪-6 ॥ 
ತೇನೈವ ಲೋಮಭಿಸ್ಸಮೇತೇ ಅಭಿಚರತ ಏಕವಿಗ್‌ಂಶತಿಶ್ಚ ॥ 


| [| [| | I 
ತ್ರಿಮೃತಮಿತಿ ತ್ರಿ-ವೃತಮ್‌ । ಏವ । ವಜ್ರಮ್‌ | ಸಂಭೃತ್ಯೇತಿ ಸಮ್‌-ಭೃತ್ಯ  ಭ್ರಾತೃವ್ಯಾಯ | ಪ್ರೇತಿ । ಹರತಿ । 
I |. I | 
ಸ್ಪೃತ್ಯೈ | ಕೃತ್ವಾಯ । ಸಾ! ಮಹೀಮ್‌ । ಉಖಾಮ್‌ | ಇತಿ ನೀತಿ | ದಧಾತಿ | ದೇವತಾಸು | ಏವ | ಏನಾಮ್‌ | 


[| 
ಪ್ರತೀತಿ | ಸಾಪಯತಿ ॥ ೩೪ ॥ 
ಎ೨ 


ಬ್ರಾಹ್ಮಣಭಾಗ ವಿವರಣೆ . - 


ವಜ್ರಮ್‌ ತ್ರಿವೃತಮ್‌ ಏವ ಸಂಭೃತ್ಯ ಒಂಬತ್ತು ಯಕ್ಕುಗಳುಳ್ಳ : ವಜ್ರಸ್ವರೂಪವಾದ 
ತ್ರಿವೃತ್‌ ಸ್ತೋಮವನ್ನೇ ಚೆನ್ನಾಗಿ ಸಿದ್ಧಪಡಿಸಿ, | 
ಭ್ರಾತೃವ್ಯಾಯ ಪ್ರಹರತಿ ಸ್ಪೃತ್ಯೈ ಶತ್ರುನಾಶಕ್ಕಾಗಿ ಅಧ್ವರ್ಯವು ಪ್ರಯೋಗಿಸಿದವನಾ 
ಗುತ್ತಾನೆ. ಇದು ಶತ್ರುನಾಶಕ್ಕಾಗುತ್ತದೆ. 


ಉಖಾಶಪಣವಿಧಿ 
“ಖೆ 


| ನಿರ್ಮಿಸಿದ ಉಖೆಯನ್ನು ಸುಡುವುದಕ್ಕಾಗಿ ಉತ್ತರ 
ಕೃತ್ವಾಯ ಸಾ ಮಹೀಮುಖಾಮ್‌ ಇತಿ 3 ಭಾಗದಲ್ಲಿ ಮರಳಿನಲ್ಲಿ ಇಡಬೇಕು. [ವಿಧಿ] 
ನಿದಧಾತಿ "ಅಗ್ನಿಸಾಧನವಾದ ಮೃತ್ತಿನಿಂದ ಅದಿತಿದೇವಿಯು | 
ಉಖೆಯನ್ನು ನಿರ್ಮಿಸಿ ಮಕ್ಕಳಾದ ದೇವತೆಗಳಿಗೆ | 
"ನೀವು ಇದನ್ನು ಶ್ರಪಣ ಮಾಡಿ' ಎಂದು ಮರಳಿನಲ್ಲಿ 
ಇಡುತ್ತಾಳೆ.' ಎಂದು ಈ ಮಂತ್ರವು ಹೇಳುತ್ತದೆ. 
ಏನಾಮ್‌ ದೇವತಾಸು ಏವ ಅಧ್ವರ್ಯವು ಇದರಿಂದ ಈ ಉಖೆಯನ್ನು 
ಪ್ರತಿಷ್ಠಾಪಯತಿ ದೇವತೆಗಳಲ್ಲಿಯೇ ಇಟ್ಟವನಾಗುತ್ತಾನೆ. 


ದೇವತೆಗಳು ಅದಿತಿಯ ಪುತ್ರರು. ಅವರಿಗೆ ಆದಿತ್ಯರು ಎಂಬ ಹೆಸರು ಪ್ರಸಿದ್ಧ; ವಾಗಿದೆ. 


೫%ಂ೧ಂಖಹಅ೧ಣ 


॥ ಪಪ್ತಮೊಂಂಾಸುವಾಹಃ ॥ 


| [| || I 
ಸಪ್ತಭಿರ್ಧೂಪಯತಿ ಸಪ್ತ ವೈ ಶೀರ್‌ಷಣ್ಯಾಃ ಪ್ರಾಣಾಶ್ವಿರ ಏತ ಜ್ಞ 


I | 
ಯದುಖಾ ಶೀರ್‌ಷನ್ನೇವ ಯಜ್ಞ; ಸ್ಯ ಪ್ರಾಣಾನ್ನ ಧಾತಿ 


I 1| 
' ಸಪ್ತಭಿರಿತಿ ಸಪ್ತ-ಭಿಃ | ಧೂಪಯತಿ | ಸಪ್ತ | ವೈ | ಶೀರ್‌ಷಣ್ಯಾಃ | ಪ್ರಾಣಾ ಇತಿ ಪ್ರ-ಅನಾಃ । ಶಿರಃ । ಏತತ್‌ | 


1 [| | 
ಯಜ್ಞಸ್ಯ! ಯತ್‌ | ಉಖಾ | ಶೀರ್‌ಷನ್ನ್‌।| ಏವ | ಯಜ್ಞಸ್ಯ! ಪ್ರಾಣಾನಿತಿ ಪ್ರ-ಅನಾನ್‌ I ದಧಾತಿ | 


ಆರನೆಯ ಅನುವಾಕದಲ್ಲಿ ಅಗ್ನಿಚಯನಕ್ಕೆ ಸಂಬಂಧಿಸಿದ ಉಖಾನಿರ್ಮಾಣವು ಹೇಳಲ್ಪಟ್ಟಿತು. 
ಈ ಏಳನೆಯ ಅನುವಾಕದಲ್ಲಿ ಉಖಾಸಂಸ್ಕಾರಕ್ಕೆ ಸಂಬಂಧಿಸಿದ ಮಂತ್ರಗಳ ಬ್ರಾಹ್ಮಣವು ಹೇಳಲ್ಪಡುತ್ತದೆ. 


ಬ್ರಾಹ್ಮಣಭಾಗ ವಿವರಣೆ 
ಉಖಾಧೂಪನವಿಧಿ; ಮಂತ್ರವಿಧಿ; ಅರ್ಥವಾದ 


ಸಪ್ತಭಿಃ ಧೂಪಯತಿ "ವಸವಸ್ತ್ವಾ ಧೂಪಯಂತು' ಮೊದಲಾದ ಏಳು 
ಮಂತ್ರಗಳಿಂದ ಉಖೆಯ ಧೂಪನವನ್ನು ಮಾಡ 
ಬೇಕು. 

ಶೀರ್‌ಷಣ್ಯಾಃ ಪ್ರಾಣಾಃ ಸಪ್ತ ವೈ ಮುಖದಲ್ಲಿರುವ ಪ್ರಾಣಗಳು ಏಳು. (ಎರಡು 
ಕಣ್ಣುಗಳು, ಎರಡು ಮೂಗುಗಳು, ಎರಡು ಕಿವಿಗಳು 
ಒಂದು ಬಾಯಿ) 


ಯತ್‌ ಉಖಾ ಏತತ್‌ ಯಜ್ಞಸ್ಯ ಶಿರಃ ಉಖೆಯು ಯಾವುದುಂಟೋ ಅದು ಯಜ್ಞ; ಸ್ಯ 


ಶಿರಃಸ್ಥಾ ನೀಯವಾಗಿದೆ. 
| ಯಜ್ಞಸ್ಯ ಶೀರ್‌ಷನ್‌ ಏವ ಪ್ರಾಣಾನ್‌ (ಅಧ್ವರ್ಯುವು ಈ ಧೂಪನದಿಂದ)ಯಜ್ಞದ ಶಿರಸ್ಸಿನ 
ಲ್ಲಿ ಯೇ ಪ್ರಾಣಗಳನ್ನು ಸ್ಥಿ ರವಾಗಿ ನಿಲ್ಲಿಸಿದವನಾ 


ತೈತ್ತರೀಯ ಹಂಹಿತಾ/೫-೧-೭/೮೫ 


| | | 1 
ತಸ್ಮಾಥ್ಸಪ್ತ ಶೀರ್‌ಷನ್ಬಾಣಾ ಅಶ್ವಶಕೇನ ಧೂಪಯತಿ ಪ್ರಾಜಾಪತ್ಯೋ ವಾ ಅಶ್ವಃ | 


ತೆ | I I | I 
ಸಯೋನಿತ್ವಾಯಾದಿತಿಸ್ತೇತ್ಯಾಹೇಯಂ ವಾ ಅದಿತಿರದಿತ್ಕೈವಾದಿತ್ಯಾಂ ಖನ- 


॥| I | | 
ತಸ್ಮಾತ್‌ | ಸಪ್ತ | ಶೀರ್‌ಷನ್ನ್‌ । ಪ್ರಾಣಾ ಇತಿ ಪ್ರ-ಅನಾಃ | ಅಶ್ವಶಕೇನೇತ್ಯಶ್ವ-ಶಕೇನ | ಧೂಪಯತಿ | ಪ್ರಾಜಾಪತ್ಯ 
I | 1 


[| 
ಇತಿ ಪ್ರಾಜಾ-ಪತ್ಯಃ | ವೈ | ಅಶ್ವಃ I ಸಯೋನಿತ್ವಾಯೇತಿ ಸಯೋನಿ-ತ್ವಾಯ | ಅದಿತಿಃ ತ್ವಾ ಇತಿ ಆಹ! | 


ಖ 


[| [ [| 
ಇಯಮ್‌ | ವೈ | ಅದಿತಿಃ । ಅದಿತ್ಯಾ। ಏವ! ಅದಿತ್ಯಾಮ್‌ । ಖನತಿ। 


ಬ್ರಾಹ್ಮಣಭಾಗ ವಿವರಣೆ 


ತಸ್ಮಾತ್‌ ಶೀರ್‌ಷನ್‌ ಸಪ್ತ ಪ್ರಾಣಾಃ ಆದುದರಿಂದ ಲೋಕದಲ್ಲಿಯೂ ಪ್ರತಿಪುರುಷನ 
ಮುಖದಲ್ಲಿಯೂ ಏಳು ಪ್ರಾಣಗಳಿವೆ. 


ಧೂಪನದ್ರವ್ಯವಿಧಿ; ಅರ್ಥವಾದ 


ಅಶ್ವಶಕೇನ ಧೂಪಯತಿ ಕುದುರೆಯ ಲದ್ದಿಯಿಂದ ಧೂಪವನ್ನು ಹಾಕಬೇಕು. 

ಅಶ್ವಃ ಪ್ರಾಜಾಪತ್ಯಃ ವೈ ಅಶ್ವವು ಪ್ರಜಾಪತಿಸಂಬಂಧಿಯಾಗಿದೆ. 

ಸಯೋನಿತ್ವಾಯ (ಅಶ್ವವೂ, *ಅಗ್ನಿಯೂ ಪ್ರಜಾಪತಿಸಂಬಂಧಿ) | 
ಹೀಗಾಗಿ ಅಶ್ವಶಕದಿಂದ ಧೂಪನ ಮಾಡುವುದು 
ಸಮಾನವಾದ ಕಾರಣವುಳ್ಳ ವಸ್ತುಗಳನ್ನು ಹೊಂದಿರು 
ವುದಕ್ಕೆ ಅನುಗುಣವಾದುದು. 


ಗಾರ್ಹಪತ್ಯದ ಮುಂದೆ ಹಳ್ಳವನ್ನು ಅಗೆಯುವ ವಿಧಿ; ಅರ್ಥವಾದ 
ಅದಿತಿಸ್ತ್ವಾ ಇತಿ ಆಹ “ಅದಿತಿದೇವಿಯು ಹಳ್ಳವನ್ನು ತೋಡಲಿ' ಎಂದು ಈ | 
ಮಂತ್ರವು ಹೇಳುತ್ತದೆ. Kt 


ಇಯಮ್‌ ವೈ ಅದಿತಿಃ ಈ ಭೂಮಿಯೇ ಅದಿತಿಯಾಗಿದೆ. 
ಅದಿತ್ಯಾ ಏವ ಅದಿತ್ಯಾಮ್‌ ಖನತಿ ಇದರಿಂದ ಅದಿತಿಯಿಂದಲೇ/ಭೂಮಿಯಿಂದಲೇ ಅದಿತಿ | 
ಸಂಬಂಧಿಯಾದುದನ್ನು/ಭೂಮಿಯನ್ನು ಅಗೆದಂತಾಗು 


* "ಪ್ರಜಾಪತಿರಗ್ನಿಮಚಿನುತ' ಎಂದು ಶ್ರುತಿಯಿದೆ. 


ಪೃಷ್ಟ್ಣಯಜುರ್ವೆದ ಈನ್ನಡ ಪ್ರಶಾಶನ/ಆ೬ 


1 Il 
ರಂಕಾರಾಯ ನ ಹಿ ಸ್ವಃ ಸ್ವಗ್‌ಂ ಹಿನಸ್ತಿ ದೇವಾನಾಂ ತ್ವಾ 


ೇರಿತ್ಯಾಹ ದೇವಾನಾ[ದೇವಾನಾಮ್‌(೩೫)ವಾ]ಜಾ ಏತಾಂ 


ಪತ್ನಯೋಂಗ್ರೇಂಕುರ್ವನ್ತಾ ಭಿರೇವೈನಾಂ ದಧಾತಿ 


[| | I I 
ಅಸ್ಯಾಃ | ಅಕ್ರೂರಂಕಾರಾಯೇತ್ಯಕ್ರೂರಂ-ಕಾರಾಯ 1ನ।ಹಿ!ಸ್ವಃ। ಸ್ವಮ್‌। ಹಿನಸ್ತಿ | ದೇವಾನಾಮ್‌ | ತ್ವಾ I 
1( | (| 
ಪತ್ನೀಃ | ಇತಿ । ಆಹ । ದೇವಾನಾಮ್‌ । (೩೫) | ವೈ । ಏತಾಮ್‌ | ಪತ್ನೆಯಃ | ಅಗ್ಲೇ। ಅಕುರ್ವನ್ನ್‌ 1 ತಾಭಿಃ। ಏವ! 


ಏನಾಮ್‌ । ದಧಾತಿ ।ಟ 


ಬ್ರಾಹ್ಮಣಭಾಗ ವಿವರಣೆ 


ಅಸ್ಯಾಃ ಅಕ್ರೂರಂಕಾರಾಯ ಈ ರೀತಿ ಮಾಡುವಿಕೆಯು ಈ ಅದಿತಿಯ ವಿಷಯ 
ದಲ್ಲಿ ಕ್ರೂರವಾಗಿ ನಡೆದುಕೊಂಡಂತಾಗದಿರುವುದಕ್ಕೆ 
ಕಾರಣವಾಗುತ್ತದೆ. 

ಸ್ವಃ ಸ್ವಮ್‌ ನಹಿ ಹಿನಸ್ತಿ ತಾನು ತನ್ನನ್ನೇ ಹಿಂಸೆ ಮಾಡಿಕೊಳ್ಳುವುದಿಲ್ಲವಷ್ಟೆ. 


ಕೆಂಪಾಗಿ ಕಾಯಿಸುವ ವಸ್ತುಗಳನ್ನು ಅವಟ(ಗುಂಡಿ)ದಲ್ಲಿಟ್ಟು ಅದರಲ್ಲಿ ಉಖೆಯನ್ನು ಇಡುವ ವಿಧಿ; 
ಅರ್ಥವಾದ 
ದೇವಾನಾಮ್‌ ತ್ವಾ ಪತ್ನೀಃ ಇತಿ ಆಹ “ದೇವತೆಗಳ ಪತ್ನಿಯರು ಈ ಉಖೆಯನ್ನು ಅವಟದ 
ಲ್ಲಿಡಲಿ' ಎಂದು ಈ ಮಂತ್ರವು ಹೇಳುತ್ತದೆ. 
ದೇವಾನಾಮ್‌ ಪತ್ನಯಃ ಏತಾಮ್‌ ಅಗ್ರೇ ಈ ಉಖೆಯನ್ನು ಮೊದಲು *ದೇವಪತ್ನಿಯರು 


ಅಕುರ್ವನ್‌ ವೆ ೈ ನಿರ್ಮಿಸಿದರು. 
ತಾಭಿಃ ಏವ ಏನಾಮ್‌ ದಧಾತಿ ಆ ದೇವಪತ್ನಿಯರಿಂದಲೇ ಈ ಉಖೆಯನ್ನು ಇಲ್ಲಿ 


ಅಧ್ವರ್ಯುವು ಸ್ಥಾಪಿಸಿದವನಾಗುತ್ತಾನೆ. 


* "ಸೇನೇಂದ್ರಸ್ಕ' [ತೈ. ಆ. 3.9] ಎಂದು ಆರಂಭವಾಗುವ ಅನುವಾಕದಲ್ಲಿ ದೇವಪತ್ನಿಯರನ್ನು ಹೇಳಲಾಗಿದೆ. 


ಪೈತ್ತಿರೀಯ ಸಂಹಿತಾ/೫-೧-೭/೮೭ 


1 [ [| | 
ಧಿಷಣಾಸ್ತೆ ಎತ್ಯಾಹ ವಿದ್ಯಾ ವೈ ಧಿಷಣಾ ವಿದ್ಯಾಭಿರೇವೈನಾಮಭೀಂಧೇ 
[ [ I [ 
ಗ್ನಾಸ್ತೇತ್ಯಾಹ ಛಂದಾಗ್‌ಂಸಿ ವೈ ಗ್ನಾಶ್ಚಂದೋಭಿರೇವೈನಾಗ್‌ಂ ಶ್ರಪಯತಿ 
[| I || 
ವರೂತ್ರಯಸ್ಟೇತ್ಕಾಹ ಹೋತ್ರಾ ವೈ ವರೂತ್ರಯೋ 
ಧಿಷಣಾಃ | ತ್ವಾ | ಇತಿ I ಆಹ | ವಿದ್ಯಾಃ ವೈ ಧಿಷಣಾಃ I ವಿದ್ಯಾಭಿಃ | ಏವ | ಏನಾಮ್‌ I ಅಭೀತಿ | ಇಂಧೇ | 


[ | || 
ಗ್ನಾಃ ! ತ್ವಾ! ಇತಿ | ಆಹ | ಛಂದಾಗ್‌ಂಸಿ | ವೈ | ಗ್ನಾಃ | ಛಂದೋಭಿರಿತಿ ಛಂದಃ-ಭಿಃ | ಏವ | ಏನಾಮ್‌ | 


(| [| || || 
ಶ್ರಪಯತಿ | ವರೂತ್ರಯಃ। ತ್ವಾ 1 ಇತಿ । ಆಹ | ಹೋತ್ರಾಃ। ವೈ! ವರೂತ್ರಯಃ | 


ಬ್ರಾಹ್ಮಣಭಾಗ ವಿವರಣೆ 
ಕೆಂಪಾಗಿ ಕಾಯಿಸುವ ವಸ್ತುಗಳಿಂದ ಉಖೆಯನ್ನು ತುಂಬಿಸಿ ಅದರಲ್ಲಿ ಅಗ್ನಿಯನ್ನು ಹಾಕಲು 
*ಧಿಷಣಾಃ ತ್ವಾ ಇತಿ ಆಹ "ಧಿಷಣಾದೇವಿಯರು ನಿನ್ನನ್ನು ಪಕ್ವಮಾಡಲಿ' ಎಂದು 


ಈ ಮಂತ್ರವು ಹೇಳುತ್ತದೆ. 

ವಿದ್ಯಾಃ ವೈ ಧಿಷಣಾಃ ವಿದ್ಯಾದೇವಿಯರೇ ಧಿಷಣಾಶಬ್ದವಾಚೈಯರು. 

ವಿದ್ಯಾಭಿಃ ಏವ ಏನಾಮ್‌ ಅಭಿ ಇಂಧೇ ಅಧ್ವರ್ಯುವು ವಿದ್ಯಾಭಿಮಾನಿದೇವತೆಗಳಿಂದ ಉಖೆ 
ಯನ್ನು ಸುತ್ತಲೂ ಪಕ್ವ ಮಾಡುತ್ತಾನೆ. 

ಗ್ನಾಃ ತ್ವಾ ಇತಿ ಆಹ "ಗ್ನಾದೇವಿಯರು ನಿನ್ನನ್ನು ಕಾಯಿಸಲಿ' ಎಂದು ಈ 
ಮಂತ್ರವು ಹೇಳುತ್ತದೆ. 

ಛಂದಾಗ್‌ಂಸಿ ವೈ ಗ್ನಾಃ ಛಂದೋಭಿಮಾನಿದೇವತೆಯರೇ ಗ್ನಾದೇವಿಯರು. 

ಏನಾಮ್‌ ಛಂದೋಭಿಃ ಏವ ಶ್ರಪಯತಿ ಅಧ್ವರ್ಯುವು ಛಂದೋಭಿಮಾನಿದೇವಿಯರಿಂದಲೂ 
ಈ ಉಖೆಯನ್ನು ಕಾಯಿಸುತ್ತಾನೆ. 

ವರೂತ್ರಯಃ ತ್ವಾ ಇತಿ ಆಹ "ವರೂತ್ರಿದೇವಿಯರು ನಿನ್ನನ್ನು ಪಕ್ವ ಮಾಡಲಿ' ಎಂದು 
ಈ ಮಂತ್ರವು ಹೇಳುತ್ತದೆ. 

ಹೋತ್ರಾಃ ವೈ ವರೂತ್ರಯಃ ಹೋತ್ಸ, ಪ್ರಶಾಸ್ತ್ರ ಮುಂತಾದ ಏಳು ಯತ್ತಿಜರ | 
ಅಭಿಮಾನಿದೇವತೆಗಳೇ ವರೂತ್ರಿಗಳು. 


* ಧಿಷಣಾಃ "ಗ್ಲಾ? ವರೂತ್ರಯಃ, ಜನಯಃ ಎಂದಿರುವ "ದೇವೀರ್ವಿಶ್ವದೇವ್ಯಾವತೀ' ಎಂಬ ಅನುಷಂಗಸಹಿತವಾದ ನಾಲ್ಕು 


ಮಂತ್ರಗಳಿಂದ ಕ್ರಮವಾಗಿ ಉಖೆಯ ಪೂರ್ವ, ದಕ್ಷಿಣ, ಪಶ್ಚಿಮ ಮತ್ತು ಉತ್ತರಭಾಗದಲ್ಲಿ ಅಗ್ನಿಯನ್ನು ಹಾಕಿ ಕಾಯಿಸಬೇಕು. ಎಂದು ಭ. 
ಭಾ. ಭಾಷ್ಯದಲ್ಲಿ ತಿಳಿಸಿದ್ದಾರೆ. 


ಪೃಷ್ಟಯಜುರ್ವೇದ ಈನ್ನಡ ಪ್ರಶಾಶನ/೮೮ 


| || [ | 
ಹೋತ್ರಾಭಿರೇವೈ ನಾಂ ಪಚತಿ ಜನಯಸ್ತೆ ತ್ಯಾಹ ದೇವಾನಾಂ ವೈ 


|| || | 
ಪತ್ನೀ[ಪ ಪತ್ನಿ! (೩೬) ಜನಯಃ ]ರ್ಜನಯಸ್ತಾ ಭಿರೇವೈ ನಾಂ ಪಚತಿ ಷಡಿ ಸ ಪಚತಿ 


Il 
ಷಡ್ವಾ ಖತವ ಯತುಭಿರೇವೈನಾಂ ಪಚತಿ 


ಹೋತ್ರಾಭಿಃ | ಏವ! ಏನಾಮ್‌ | ಪಚತಿ | ಜನಯಃ ತ್ವಾ | ಇತಿ । ಆಹ। ದೇವಾನಾಮ್‌ | ವೈ | ಪತ್ನೀಃ 1 (೩೬)! 


ಜನೆಯಃ | ತಾಭಿಃ । ಏವ | ಏನಾಮ್‌ | ಪಚತಿ | ಷಡ್ಫಿರಿತಿ ಷಟ್‌-ಭಿಃ | ಪಚತಿ | ಷಟ್‌ | ವೈ | ಯತವಃ | 


ಯತುಭಿರಿತ್ಯೃತು-ಭಿಃ | ಏವ | ಏನಾಮ್‌ | ಪಚತಿ | 


ಬ್ರಾಹ್ಮಣಭಾಗ ವಿವರಣೆ 


ಏನಾಮ್‌ ಹೋತ್ರಾಭಿಃ ಏವ ಪಚತಿ ಅಧ್ವರ್ಯುವು ಹೋತ್ರಾಭಿಮಾನಿದೇವತೆಗಳಿಂದಲೇ 
ಉಖೆಯನ್ನು ಪಕ್ವ ಮಾಡುತ್ತಾನೆ. 

ಜನಯಃ ತ್ವಾ ಇತಿ ಆಹ "ದೇವಪತ್ನಿಯರಾದ “ಜನಿ'ಗಳು ನಿನ್ನನ್ನು ಪಕ್ವ 
ಮಾಡಲಿ' ಎಂದು ಈ ಮಂತ್ರವು ಹೇಳುತ್ತದೆ. 

ದೇವಾನಾಮ್‌ ಪತ್ನೀಃ ಜನಯಃ ವೈ ದೇವಪತ್ನಿಯರು ಜನಿಗಳಷ್ಟೆ. 

ತಾಭಿಃ ಏವ ಏನಾಮ್‌ ಪಚತಿ ಅಧ್ವರ್ಯುವು ದೇವಪತ್ನಿಯರಿಂದಲೇ ಉಖೆಯನ್ನು 
ಪಕ್ವ ಮಾಡಿದವನಾಗುತ್ತಾನೆ. 


ಪಚನಮಂತ್ರಸಂಖ್ಯಾಪ್ರಶಂಸೆ 

ಷಡ್ಕಿಃ ಪಚತಿ ೧) ಅದಿತಿಸಾ ವತಿ ದೇವಾನಾಂ ತ್ವಾ ಪತ್ನೀಃ ೩) 
ಧಿಷಣಾಸ್ತ್ವ್ವಾ ಸ ಗ್ನಾಸ್ತ್ವಾ ದೇವೀಃ ೫) 'ವರೂತ್ರಯಃ 
೬) ಜನಯಸ್ವ್ವಾ ಎಂಬ ಆರು ಮಂತ್ರಗಳಿಂದ 
ಅಧ್ವರ್ಯುವು ಉಖೆಯನ್ನು ಪಕ್ವ ಮಾಡುತ್ತಾ; ನೆ. 

ಯತವಃ ಷಟ್‌ ವೈ ಯತುಗಳೂ ಆರಾಗಿವೆ. 

ಏನಾಮ್‌ ಯತುಭಿಃ ಏವ ಪಚತಿ ಆರು ಮಂತ್ರಗಳಿಂದ ಅಧ್ವರ್ಯುವು ಉಖೆಯನ್ನು 
ಪಾಕ ಮಾಡುವುದರಿಂದ ಖತುಗಳಿಂದಲೇ ಪಾಕ 
ಮಾಡಿದವನಾಗುತ್ತಾನೆ. 

ತಾತ್ಸರ್ಯ:- ಇಲ್ಲಿ "ಅದಿತಿಸ್ತ್ವಾ ದೇವೀಃ' ಎಂಬ ಮಂತ್ರವು ಅವಟಖನನದಲ್ಲಿಯೂ, "ದೇವಾನಾಂ ತ್ವಾ ಪತ್ನೀಃ' 

ಎಂಬ ಮಂತ್ರವು ಉಖಾಸ್ಥಾಪನದಲ್ಲಿಯೂ ವಿನಿಯುಕ್ತವಾಗಿವೆ. 


ತೈತ್ತೀಯ ಸಂಹಿತಾ/೫-೧-೭/೮೯ 


ಸ್ನಂ 


[ [ 
0 ಡ್‌ 
ದ್ವಿಃ ಪಚಂತ್ವಿತ್ಯಾಹ ತಸ್ಕಾ ದ್ದಿ ಎಸುಂವಥ ರ ್ಯ A 


ಸ 
I I I | | 
ವಾರುಣ್ಯುಖಾ*ಭೀದ್ಧಾ ಮೈತ್ರಿಯೋಪೈತಿ ಶಾಂತ್ಯೈ ದೇವಸ್ತಾ 4 


| | 
ಸವಿತೋದ್ವಪತ್ವಿತ್ಯಾಹ 


| | ll I | 
ದ್ವಿಃ 1 ಪಚಂತು | ಇತಿ | ಆಹ [ ತಸ್ಮಾತ್‌ ।ದ್ವಿಃ। ಸಂವಥ್ಲರಸ್ಯೇತಿ ಸಮ್‌-ವಹ್ಸರಸ್ಯ । ಸಸ್ಯಮ್‌ \ ಪಚ್ಯತೇ | 
[| 1 1| 
ವಾರುಣೀ \ ಉಖಾ! ಅಭೀದ್ಧೇತ್ಯ -ಇದ್ದಾ | ಮೈತ್ರಿಯಾ । ಉಪೇತಿ | ಏತಿ | ಶಾಂತ್ಯೈ । ದೇವಃ | ತ್ವಾ! ಸವಿತಾ। 


ಉದಿತಿ।! ವಪತು। ಇತಿ । ಆಹ। 


ಬ್ರಾಹ್ಮಣಭಾಗ ವಿವರಣೆ 
ಪಚಂತು ಎಂಬಲ್ಲಿರುವ ದ್ವಿತ್ವದ ಪ್ರಶಂಸೆ 


ದ್ವಿಃ ಪಚಂತು ಇತಿ ಆಹ "ವರೂತ್ರಯಃ ಪಚಂತು' "ಜನಯಃ ಪಚಂತು' ಎಂಬು 
ದಾಗಿ ಎರಡು ಸಲ(ಅನುಷಂಗ) "ಪಚಂತು' ಎಂದು 
ಮಂತ್ರವು ಹೇಳುತ್ತದೆ. 

ತಸ್ಮಾತ್‌ ಸಂವಥ್ಸರಸ್ಯ ಸಸ್ಯಮ್‌ ದ್ವಿಃ ಆದುದರಿಂದ ಸಸ್ಯವು ವರ್ಷದಲ್ಲಿ ಎರಡು ಸಲ ಪಕ್ವ 

ಪಚ್ಯತೇ ವಾಗುತ್ತದೆ. 


ಉಖೆಯ ಉಪಚಾರ; ಮಿತ್ರದೇವತಾಕವಾದ ಖುಕ್ಕಿನ ವಿಧಿ 

ಅಭೀದ್ದಾ ಉಖಾ ವಾರುಣೀ ಚೆನ್ನಾಗಿ ಕಾಯಿಸಿದ ಉಖೆಯು ಉಗ್ರನಾದ ವರುಣ 
ದೇವನ ಅಧೀನವಾಗುತ್ತದೆ. 

ಮೈತ್ರಿಯಾ ಉಪೆತಿ ಶಾಂತ್ಕೈ ಆದುದರಿಂದ ಮಿತ್ರದೇವತಾಮಂತ್ರದಿಂದ ಉಖೆ 
ಯನ್ನು ತಂಪುಗೊಳಿಸಬೇಕು. 

ಅವಟದಿಂದ ಉಖೆಯ ಉದ್ಧರಣ 
ದೇವಃ ಸವಿತಾ ತ್ವಾ ಉದ್ವಪತು ಇತಿ "ಎಲೈ! ಉಖೆಯೇ! ಸರ್ವಪ್ರೇರಕನಾದ ಪರಮಾತ್ಮನು 
ಆಹ ಶಕ್ತಿಯುಕ್ತನಾಗಿ ನಿನ್ನನ್ನು ಈ ಅವಟದಿಂದ ಮೇಲ 


ಕೈತ್ತಲಿ' ಎಂದು ಈ ಮಂತ್ರವು ಹೇಳುತ್ತದೆ. 


ಆ ಕಾರ್ಯಗಳೂ ಉಖಾಪಚನಕ್ಕೆ ಅಂಗವಾದುದರಿಂದ ಅವುಗಳನ್ನೂ ಸೇರಿಸಿ ಆರು ಮಂತ್ರಗಳೆಂದು ಶ್ರುತಿಯು 
ಪರಿಗಣಿಸಿದೆ. 


 ಕೃಷ್ಣಯಜುರ್ವೇದ ಈನ್ನಡ ಪ್ರಶಾಶನ/೯೦ 


ಸ | I 
|| ಸವಿತೃಪ್ರಸೂತ ಏವೈನಾಂ ಬ್ರಹ್ಮಣಾ ದೇವತಾಭಿರುದ್ವಪತ್ಯಪದ್ಯಮಾನಾ ಪೃಥಿವ್ಯಾಶಾ 


4 j | | | I 
| ದ ಆ ಪೃಣೇ [ಪೃಣ(೩೭)ಇತ್ಯಾಹ] ತ್ಯಾಹ ತಸ್ಮಾದಗ್ನಿಸ್ಸರ್ವಾ ದಿಶೋತನು 


I | I ದ | 
ವಿ ಭಾತ್ಯುತ್ತಿ ಷ್ಠ ಬೃಹತೀ ಭವೋರ್ಧ್ವ್ವಾ ತಿಷ್ಠ ಧ್ರುವಾ ತ್ವಮಿತ್ಯಾಹ ಪ್ರತಿಷ್ಠಿತ್ಯಾ 


ಜನಿ 1 
| ಸವಿತೃಪ್ರಸೂತ ಇತಿ ಸವಿತೃ-ಪ್ರಸೂತಃ । ಏವ । ಏನಾಮ್‌ । ಬ್ರಹ್ಮಣಾ । ದೇವತಾಭಿಃ । ಉದಿತಿ । ವಪತಿ । 

“1 | 1 I 1 ! 

': ಅಪದ್ಯಮಾನಾ | ಪೃಥಿವಿ | ಆಶಾಃ । ದಿಶಃ | ಏತಿ । ಪೃಣ 1 (೩೭) 1 ಇತಿ | ಆಹ | ತಸ್ಮಾತ್‌ | ಅಗ್ನಿಃ । ಸರ್ವಾಃ 
ಇ | I | 

: ದಿಶಃ । ಅನು | ವೀತಿ । ಭಾತಿ | ಉದಿತಿ | ತಿಷ್ಠ ಬೃಹತೀ । ಭವ | ಊರ್ಧ್ವಾ | ತಿಷ್ಠ । ಧ್ರುವಾ । ತ್ವಮ್‌ | ಇತಿ | 
I | I | 

. ಆಹ ಪ್ರತಷಕ್ಕಾಇತಿ ಪ್ರತ-ಸತೈ 


| ಬ್ರಾಹ್ಮಣಭಾಗ | ವಿವರಣೆ 
ಸವಿತೃಪ್ರಸೂತಃ ಏವ '.  ಅಧ್ವರ್ಯವು ಪ್ರೇರಕನಾದ ಸವಿತೃದೇವನ/ 
ಗೆ ` ಪರಮಾತ್ಮನ ಅನುಗ್ರಹವನ್ನು ಪಡೆದವನಾಗಿ 
ಏನಾಮ್‌ ಬ್ರಹ್ಮಣಾ ದೇವತಾಭಿಃ ಈ ಉಖೆಯನ್ನು ಮಂತ್ರದಿಂದ ದೇವತಾಸಹಾಯ 
ಉದ್ವಪತಿ ದಿಂದ ಅವಟದಿಂದ ಮೇಲಕ್ಕೆ ತೆಗೆಯುತ್ತಾನೆ. 
ಉತ್ತ ಕ್ಷರಭಾಗದಲ್ಲಿ ಮರಳಿನ ಮೇಲೆ ಉಖೆಯ ಸ್ಥಾಪನ 


ಅಪದ್ಯಮಾನಾ ಪೃಥಿವಿ ಹೇ! ಪೃಥಿವಿರೂಪಳಾಗಿರುವ ಉಖೆಯೇ! ನೀನು 
ಒಡೆಯದವಳಾಗಿ, 
| ಆಶಾಃ ದಿಶಃ ಆ ಪೃಣ "ಎಲ್ಲ ದಿಕ್ಕುಗಳನ್ನೂ, ವಿದಿಕ್ಕುಗಳನ್ನೂ ಪ್ರಕಾಶಪಡಿ 
ಇತಿ ಆಹ ಸುತ್ತಾ ಇರು.' ಎಂದು ಈ ಮಂತ್ರವು ಹೇಳುತ್ತದೆ. 
ತಸ್ಮಾತ್‌ ಅಗ್ನಿಃ ಸರ್ವಾಃ ದಿಶಃ ಅನು ಆದುದರಿಂದ ಅಗ್ನಿಯು ಎಲ್ಲ ದಿಕ್ಕುಗಳನ್ನೂ ಪ್ರಕಾಶ 
ಎ ಭಾತಿ ಪಡಿಸುತ್ತಾನೆ. 
ಉಖಾಪ್ರಾರ್ಥನೆ 
ತ್ವಮ್‌ ಉತ್ತಿಷ್ಠ, ಬೃಹತೀ ಭವ, “ಎಲೈ! ಉಖೆಯೇ! ನೀನು ಅವಟದಿಂದ ಮೇಲೇಳು. 
ಊರ್ಧ್ವಾ ಧ್ರುವಾ ತಿಷ್ಠ ಇತಿ ಆಹ ಪ್ರೌಢವಾಗು. ಮೇಲ್ಮುಖವಾಗಿ ದೃಢವಾಗಿ ನಿಲ್ಲು' 
ಎಂದು ಈ ಮಂತ್ರವು ಹೇಳುತ್ತದೆ. 
ಇದು ಸ್ಥಿರವಾಗಿರುವಿಕೆಗೆ ಕಾರಣವಾಗುತ್ತದೆ. 


ಪೈತ್ರಿಲೀಯ ಸಂಹಿಷಾ/೫-೧-೭/೯೧ 


I || I 
ಇ 
ಅಸುರ್ಯಂ ಪಾತ್ರಮಾನಾಚ್ಚೃಣ್ಣ ಮಾ ಚ್ಚೃಣತ್ತಿ 
| I ] 
ದೇವತ್ರಾಂಕರಜಕ್ಷೀರೇಣಾಚ್ಸೃಣತ್ತಿ ಪರಮಂ ವಾ ಏತತ್ಸಯೋ ಯದಜಕ್ಷೀರಂ 
ನ ಅಸ ಭ್ರ KD ತ 

| | 
ಪರಮೇಣೈವೈನಾಂ ಪಯಸಾಇ*ಚ್ಛೃಣತ್ತಿ 

ಅಸುರ್ಯಮ್‌ | ಪಾತ್ರಮ್‌ | ಅನಾಚ್ಚೃಣ್ಣ ಮಿತ್ಯನಾ-ಛೃಣ್ಣ ಮ್‌ | ಏತಿ | ಛೃಣತ್ತಿ | ದೇವತ್ರೇತಿ ದೇವ-ತ್ರಾ 1 


| | I 1 
ಅಕಃ | ಅಜಕ್ಷೀರೇಣೇತ್ಯಜ-ಕ್ಷೀರೇಣ । ಏತಿ । ಛೃಣತ್ತಿ ! ಪರಮಮ್‌ । ವೈ । ಏತತ್‌ | ಪಯಃ । ಯತ್‌ | ಅಜಕ್ಷೀರ | 


| 
ಮಿತ್ಯಜ-ಕ್ಷೀರಮ್‌ | ಪರಮೇಣ | ಏವ! ಏನಾಮ್‌ | ಪಯಸಾ | ಏತಿ | ಛೃಣತ್ತಿ 


ಬ್ರಾಹ್ಮಣಭಾಗ ವಿವರಣೆ 


ಕಾದಿರುವ ಉಖೆಯನ್ನು ದ್ರವದ್ರವ್ಯದಿಂದ ತೋಯಿಸುವ ವಿಧಿ; ಅರ್ಥವಾದ 
ಅನಾಚ್ಚ್ಛೃಣ್ಣಮ್‌ ಪಾತ್ರಮ್‌ ಕಾಯಿಸಿದ ಉಖೆಯು ದ್ರವದ್ರವ್ಯದಿಂದ ತೋಯಿಸ 
ಅಸುರ್ಯಮ್‌ ಲ್ಪಡದಿದ್ದರೆ ಅಸುರಯೋಗ್ಯವಾಗುತ್ತ ದೆ. 
ಆಚ್ಛೃಣತ್ತಿ ಆದುದರಿಂದ ದ್ರವದ್ರವ್ಯದಿಂದ ಉಖೆಯನ್ನು 
ತೋಯಿಸಬೇಕು. 
ದೇವತ್ರಾ ಅಕಃ ಇದರಿಂದ ಅಧ್ವರ್ಯವು ಉಖೆಯನ್ನು ದೇವ 
ಯೋಗ್ಯವನ್ನಾಗಿ ಮಾಡುತ್ತಾನೆ. 


ಸೇಚನದ್ರವ್ಯವಿಧಿ; ಅರ್ಥವಾದ 


ಅಜಕ್ಷೀರೇಣ ಆಚ್ಛೃಣತ್ತಿ ಮೇಕೆಯ ಹಾಲಿನಿಂದ ಉಖೆಯನ್ನು ತೋಯಿಸಬೇಕು. 
ಯತ್‌ ಅಜಕ್ಷೀ ೀರಮ್‌ ಏತತ್‌ ಪಯಃ ಮೇಕೆಯ ಹಾಲು ಯಾವುದುಂಟೋ ಅದು ಪವಿತ್ರ | 
ಪರಮಮ್‌ ವೈ ವಾದ/ಶ್ರೇಷ್ಠವಾದ ಹಾಲಾಗಿದೆ. 


ಏನಾಮ್‌ ಪರಮೇಣ ಪಯಸಾ ಏವ ಈ ಸೇಚನದಿಂದ ಅಧ್ವರ್ಯುವು ಪವಿತ್ರವಾದ 
ಆಚ್ಛೃಣತ್ತಿ ಮೇಕೆಯ ಹಾಲಿನಿಂದಲೇ ಈ ಅಗ್ನಿಪ್ರಿಯವಾದ 


ಉಖೆಯನ್ನು ಸೇಚನ ಮಾಡಿದವನಾಗುತ್ತಾನೆ. 


ಉಖೆಯಿಂದ ಮಿಶ್ರಿತನಾದ ಅಗ್ನಿಯು ತನ್ನ ತೇಜಸ್ಸಿನಿಂದ ಎಲ್ಲ ದಿಕ್ಕುಗಳನ್ನೂ ಪ್ರಕಾಶ ಪಡಿಸುತ್ತಾ ವೆ. 


ಜೃಷ್ಟಯಜುರ್ವೇದ ಈನ್ನಡ ಪ್ರಶಾಶನ/೯೨ 


I | I I I 
ಯಜುಷಾ ವ್ಯಾವೃತ್ತೆ Ks ಛಂದೋಭಿರಾಚ್ಛೃಣತ್ತಿ ಛಂದೋಭಿರ್ವಾ ಏಷಾ 


I I I 
ಕ್ರಿಯತೇ ಛಂದೋಭಿರೇವ ಛಂದಾಗ್‌ಂಸ್ಯಾಚ್ಛೃಣತ್ತಿ ll ೩೮-7 ॥ 


[ಆಹ ದೇವಾನಾಂ ವೈ ಪತ್ನೀಃ ಪೃಣೈಷಾ ಷಟ್ಟ 11] 


| [ [ | [| 

ಯಜುಷಾ | ವ್ಯಾವೃತ್ತ್ಯಾ ಇತಿ ವಿ-ಆವೃತ್ತ್ಯೈ 1 ಛಂದೋಭಿರಿತಿ ಛಂದಃ-ಭಿಃ | ಏತಿ । ಛೃಣತ್ತಿ | 
| [ 

ಛಂದೋಭಿರಿತಿ ಛಂದಃ-ಭಿಃ | ವೈ । ಏಷಾ | ಕ್ರಿಯತೇ । ಛಂದೋಭಿರಿತಿ ಛಂದಃ-ಭಿಃ | ಏವ! ಛಂದಾಗ್‌ಂಸಿ | 


| 
ಏತಿ । ಛೃಣತ್ತಿ 8 ೩೮॥ 


ಬ್ರಾಹ್ಮಣಭಾಗ ವಿವರಣೆ 
ಲೌಕಿಕಸೇಚನಕ್ಕಿಂತ ವೈಷಮ್ಯವಿಧಿ 
ಲೌಕಿಕಸೇಚನಕ್ಕಿಂತ ವಿಭಿನ್ನವೆಂದು ವ್ಯಕ್ತಪಡಿಸಲು 
ಯಜುರ್ಮಂತ್ರದಿಂದ ಉಖೆಯ ಸೇಚನೆಯನ್ನು ಮಾಡ 
ಬೇಕು. ಇದರಿಂದ ವ್ಯಾವೃತ್ತಿಯನ್ನು ಮಾಡಿದಂತೆ 
ಆಗುತ್ತದೆ. 


ಮಂತ್ರವಿಶೇಷವಿಧಿ; ಅರ್ಥವಾದ 


ಯಜುಷಾ ವ್ಯಾವೃತ್ತ್ವೈ 


ಛಂದೋಭಿಃ ಆಚ್ಛಣತ್ತಿ | "ವಸವಸ್ತ್ವಾಂಇಚ್ಛೃಂದಂತು ಗಾಯತ್ರೇಣ ಛಂದಸಾ' 
ಮೊದಲಾದ ನಾಲ್ಕು ಯಜುರ್ಮಂತ್ರಗಳಿಂದ ಉಖೆ 

ಯನ್ನು ತೋಯಿಸಬೇಕು. 

ಈ ಉಖೆಯು “ವಸವಸ್ವ್ವಾ ಕೃಣ್ವಂತು ಗಾಯತ್ರೇಣ 

ಛಂದಸಾ' ಮೊದಲಾದ ಮಂತ್ರಗಳಿಂದಲೇ ಮಾಡಲ್ಪ 

ಟ್ಟಿದೆ. 

ಈ ಛಂದೋಮಂತ್ರಗಳಿಂದ ಸೇಚನ ಮಾಡಿದ 

ಅಧ್ವರ್ಯುವು ಛಂದಸ್ಸುಗಳಿಂದಲೇ ಛಂದಸ್ಸುಗಳನ್ನು 

ಸೇಚನ ಮಾಡಿದವನಾಗುತ್ತಾನೆ. 


ಏಷಾ ಛಂದೋಭಿಃ ವೈ ಕ್ರಿಯತೇ 
ಛಂದೋಭಿಃ ಏವ ಛಂದಾಗ್‌ಂಸಿ 
ಆಚ್ಛೃಣತ್ತಿ 


"ಆಗ್ನೇಯೀ ವಾ ಏಷಾ | ಯದಜಾ |' ಎಂದು ಶ್ರುತಿವಾಕ್ಯವು ಮೇಕೆಯು ಅಗ್ನಿಸಂಬಂಧಿಯಾಗಿದೆ ಎಂದು ಹೇಳಿದೆ. 
ಹೀಗಾಗಿ ಇದು ಸೇಚನದ್ರವ್ಯದ ಪ್ರಶಂಸೆಯಾಗಿದೆ. ಮೇಕೆಯ ಹಾಲು ಅಗ್ನಿಸಂಬಂಧದಿಂದ ಪವಿತ್ರವಾಗಿದೆ. 


ತೈತ್ತರೀಯ ಸಂಹಿತಾ/೫-೧-೭/೯೩ 


ಗಳೇ ಸೇಚನಸಾಧನಗಳು ಛಂದಸ್ಸುಗಳೇ ಸೇಚನಕ್ಕೆ ವಿಷಯವಾದವುಗಳೆನಿಸುವಂತಾಗುತ್ತದೆ. 


೫ಲಿಂಖಹರಈಣ 


॥ ಅಷ್ಟಮೋಮವಾಪಃ I 


|| ಟೆ NE | I | 
ಏಕವಿಗ್‌ಂಶತ್ಯಾ ಮಾಷೈಃ ಪುರುಷಶೀರ್‌ಷಮಚ್ಛೈತ್ಯಮೇಧ್ಯಾ ವೈ ಮಾಷಾ 


I | || 1 I 
ಏಕವಿಗ್‌ಂಶತ್ಯೇತ್ಯೇಕ-ವಿಗ್‌ಂಶತ್ಯಾ । ಮಾಷೈಃ । ಪುರುಷಶೀರ್‌ಷಮಿತಿ ಪುರುಷ-ಶೀರ್‌ಷಮ್‌ | ಅಚ್ಚ | ಏತಿ | 


ಅಮೇಧ್ಯಾಃ। ವೈ। ಮಾಷಾಃ | 


ಈ ಪ್ರಪಾಠಕದ ಏಳನೆಯ ಅನುವಾಕದಲ್ಲಿ ಉಖಾಸಂಸ್ಕಾರವು ಹೇಳಲ್ಪಟ್ಟಿತು. ನಾಲ್ಕನೆಯ ಕಾಂಡದ 
ಪ್ರಥಮಪ್ರಪಾಠಕದ ಏಳನೆಯ ಅನುವಾಕದಲ್ಲಿ ಸಾಮಿಧೇನೀಮಂತ್ರಗಳು ಪಠಿತವಾಗಿವೆ. ಅವುಗಳ 
ಬ್ರಾಹ್ಮಣವನ್ನು ಈಗ ಹೇಳಬೇಕಾಗಿದೆ. ಅಲ್ಲಿಯೇ ಎಂಟನೆಯ ಅನುವಾಕದಲ್ಲಿ ಪ್ರಯಾಜ-ಯಾಜ್ಯೆಗಳು 
ಪಠಿತವಾಗಿವೆ. ಅಲ್ಲದೆ ಆಫಾರಮಂತ್ರಗಳೂ ಅಲ್ಲಿಯೇ ಇವೆ. ಅವುಗಳ ಬ್ರಾಹ್ಮಣವನ್ನೂ, 
ಯಾಜ್ಯಾನುವಾಕ್ಕೆಗಳನ್ನೂ ವ್ಯಾಖ್ಯಾನಿಸಬೇಕಾಗಿದೆ. ಇವೆಲ್ಲವೂ ಪಶುಪ್ರಯೋಗದಲ್ಲಿ ಸೇರಿವೆ. ಆ ಪಶು 
ಪ್ರಯೋಗಕ್ಕಿಂತಲೂ ಮೊದಲು ಪುರುಷಶೀರ್ಷೋಪಧಾನವನ್ನು ಮಾಡಬೇಕಾಗಿದೆ. ಹೀಗಾಗಿ ಈ 
ಅನುವಾಕದಲ್ಲಿ ಪುರುಷಶೀರ್ಷಸಂಪಾದನೆಯನ್ನು ಮೊದಲು ಹೇಳಲಾಗಿದೆ. 

ಇದು ಇಲ್ಲಿನ ಏಳನೆಯ ಮತ್ತು ಎಂಟನೆಯ ಅನುವಾಕಗಳ ಸಂಗತಿ. 


ಬ್ರಾಹ್ಮಣಭಾಗ ವಿವರಣೆ 


ಬಾಣಹತನಾದ ಅಥವಾ ಅಶನಿ (ಸಿಡಿಲು) ಹತನಾದ ಕ್ಷತ್ರಿಯನ ಅಥವಾ ವೈಶ್ಯನ ತಲೆಯನ್ನು ತರುವ 
ವಿಧಿ; ಅರ್ಥವಾದ 


ಏಕವಿಗ್‌ಂಶತ್ಯಾ ಮಾಷ್ಟೆಃ ಇಪ್ಪತ್ತೊಂದು ಉದ್ದುಗಳನ್ನು ತೆಗೆದುಕೊಂಡು 

ಫ್ರರುಷಶೀರ್‌ಷಮ್‌ ಅಚ್ಛ ಏತಿ (ಅದರೊಡನೆ) ಅಧ್ವರ್ಯುವು ಪುರುಷಶೀರ್ಷವನ್ನು 
ತರಲು ಹೋಗಬೇಕು. [ವಿಧಿ] 

ಮಾಷಾಃ ಅಮೇಧ್ಯಾಃ ವೈ ಮಾಷಗಳು ಯಜ್ಞಾರ್ಹವಲ್ಲ. ಅವು ಅಪವಿತ್ರವಾದ 


ಪೈತ್ರಿಲೀಯ ಸಂಹಿತಾ/೫-೧-೮/೯೫ 


I | [ 
ಅಮೇಧ್ಯಂ ಪುರುಷಶೀರ್‌ಷಮಮೇಧ್ಶೈರೇವಾಸ್ಯಾಮೇಧ್ಯಂ ನಿರವದಾಯ 


ದ | [| 
ಮೇಧ್ಯಂ ಕೃತ್ವಾಂಹರತ್ಯೇಕವಿಗ್‌ಂಶತಿರ್ಭವಂತ್ಯೇಕವಿಗ್‌ಂಶೋ ವೈ ಪುರುಷಃ 


I 
ಇ ತ್‌ 
ಪುರುಷಸ್ಯಾಪ್ಟ್ಯೈ 


[| 
ಅಮೇಧ್ಯಮ್‌ | ಪುರುಷಶೀರ್‌ಷಮಿತಿ ಪುರುಷ-ಶೀರ್‌ಷಮ್‌ । ಅಮೇಧ್ಯೈಃ | ಏವ । ಅಸ್ಯ | ಅಮೇಧ್ಯಮ್‌ । 
| 
ನಿರವದಾಯೇಶಿ ನಿಃ-ಅವದಾಯ | ಮೇಧ್ಯಮ್‌ | ಕೃತ್ವಾ । ಏತಿ | ಹರತಿ । ಏಕವಿಗ್‌ಂಶತಿರಿತ್ಯೇಕ-ವಿಗ್‌ಂಶತಿಃ | 


[ [| 
ಭವಂತಿ ಏಕವಿಗ್‌ಂಶ ಇತ್ಯೇಕ-ವಿಗ್‌ಂಶಃ | ವೈ ಪುರುಷಃ । ಪುರುಷಸ್ಯ | ಆಪ್ರ್ಮ್ಯ | 


ಬ್ರಾಹ್ಮಣಭಾಗ ವಿವರಣೆ 


ಪುರುಷಶೀರ್‌ಷಮ್‌ ಅಮೇಧ್ಯಮ್‌ ಅಸ್ಪೃಶ್ಯವಾದ ಪುರುಷಶಿರಸ್ಸೂ ಸಹ ಅಮೇಧ್ಯವಾಗಿ 
ಯಜ್ಞ ಕೈ ಅನರ್ಹವಾಗಿದೆ. 

ಅಸ್ಯ ಅಮೇಧ್ಯಮ್‌ ಅಮೇಧ್ಯೈಃ ಏವ ಈ ಪುರುಷಶಿರಸ್ಸಿನ ಅಮೇಧ್ಯತ್ವವನ್ನು (ಅಗಸನು 

ನಿರವದಾಯ ಮಲಿನವಾದ ಚೌಳುಪ್ಪಿನಿಂದ ಬಟ್ಟೆಯ ಕೊಳೆಯನ್ನು 


ಹೋಗಲಾಡಿಸುವಂತೆ)ಅಮೇಧ್ಯವಾದ ಮಾಷಗ 
ಳಿಂದಲೇ ಹೋಗಲಾಡಿಸಿ, 


ಮೇಧ್ಯಮ್‌ ಕೃತ್ವಾ ಆಹರತಿ ಯಜ್ಞಾರ್ಹವನ್ನಾಗಿ ಮಾಡಿ ತರುತ್ತಾ ನೆ. 
ಸಂಖ್ಯಾಪ್ರಶಂಸೆ 
ಏಕವಿಗ್‌ಂಶತಿಃ ಭವಂತಿ ಮಾಷಗಳು ಇಪ್ಪತ್ತೊಂದು ಸಂಖ್ಯೆಯಲ್ಲಿವೆ. 
ಏಕವಿಗ್‌ಂಶಃ ವೈ ಪುರುಷಃ *ಪುರುಷನೂ ಇಪ್ಪತ್ತೊಂದು ಸಂಖ್ಯೆಯನ್ನು ತುಂಬು 
ವವನೇ. 
ಪುರುಷಸ್ಯ ಆಪ್ರ್ಮೈ ಈ ಇಪ್ಪತ್ತೊಂದು ಸಂಖ್ಯೆಯು ಪುರುಷನ (ಆತ್ಮನ) 
ಪ್ರಾಪ್ತಿಗೆ ಸಾಧನವಾಗುತ್ತದೆ. 


ತಾತ್ಪರ್ಯ:- ಪುರುಷಶಿರಸ್ಸನ್ನು ಕತ್ತರಿಸುವ ಮೊದಲು ಏಳು ಅಥವಾ ಇಪ್ಪತ್ತೊಂದು ಮಾಷಗಳನ್ನು ಮೇಲೆ ಹಾಕಿ, 
"ಅಯಂ ಯೋತಸಿ ಯಸ್ಯ ತ ಇದಂ ಶಿರಃ' [ಆಪ. ಶ್ರೌ. ಸೂ. 16.6. 3-41 ಎಂದು ಶಿರಸ್ಸನ್ನು ಕತ್ತರಿಸಿ, "ಏತೇನ 
ತ್ವಮತ್ರ ಶೀರ್‌ಷಣ್ವಾನೇಧಿ' [ಆಪ.ಶ್ರೌ.ಸೂ.16.6.3-4]ಎಂದು ವಲ್ಮೀಕವಪೆಯನ್ನು(ವಿಹಿತವಾದ ಆಕಾರಯುಕ್ತವಾದ 


* ಕಾಲಿನ ಬೆರಳುಗಳು ಹತ್ತು. ಕೈಗಳ ಬೆರಳುಗಳು ಹತ್ತು. ಆತ್ಮನು ಇಪ್ಪತ್ತೊಂದನೆಯವನು. "ದಶ ಹಸ್ತ್ಯಾ ಅಂಗುಲಯೋ ದಶ ಪದ್ಯಾ 
ಆತ್ಮೈಕವಿಗ್‌ಂಶಳ [ಐ. ಬ್ರಾ. 1.19.] 


ಪೃಷ್ಟಯಜುರ್ವೇದ ಕನ್ನಡ ಪ್ರಡಾಶನ/೯೬ 


[ I | I 
ವ್ಯೃದ್ಧಂ ವಾ ಏತತ್ಭ್ರಾಣೈರಮೇಧ್ಯಂ ಯತ್ಪುರುಷಶೀರ್‌ಷಗ್‌ಂ ಸಪ್ತ ಧಾ 


1 I | || 
ವಿತೃಣ್ಣಾಂ ವಲ್ಮೀಕವಪಾಂ ಪ್ರತಿನಿದಧಾತಿ ಸಪ್ತ ವೈ ಶೀರ್‌ಷಣ್ಯಾಃ ಪ್ರಾಣಾಃ 


| 
ಪ್ರಾಣೈರೇವೈನಥ್ಸಮರ್ಧಯತಿ ಮೇಧ್ಯತ್ವಾಯ 


| [ 
ಪುರುಷಶೀರ್‌ಷಮಿತಿ ಪುರುಷ-ಶೀರ್‌ಷಮ್‌ । ಸಪ್ತಧೇಶಿ ಸಪ್ತ-ಧಾ 1 ವಿತೃಣ್ಣಾಮಿತಿ ವಿ-ತೃಣ್ಣಾಮ್‌ | 
[ | [| [| 
ವಲ್ಮೀಕವಪಾಮಿತಿ ವಲ್ಮೀಕ-ವಪಾಮ್‌ | ಪ್ರತಿ | ನೀತಿ । ದಧಾತಿ | ಸಪ್ತ | ವೈ ಶೀರ್‌ಷಣ್ಯಾಃ। ಪ್ರಾಣಾ ಇತಿ ಪ್ರ- 
I | | | 
ಅನಾಃ | ಪ್ರಾಣೈರಿತಿ ಪ್ರ-ಅನೈಃ । ಏವ। ಏನತ್‌ | ಸಮಿತಿ | ಅರ್ಧಯತಿ। ಮೇಧ್ಯತ್ವಾಯೇತಿ ಮೇಧ್ಯ-ತ್ವಾಯ। 


ಬ್ರಾಹ್ಮಣಭಾಗ ವಿವರಣೆ 
ಸಪ್ತಛಿದ್ರಗಳುಳ್ಳ ಹುತ್ತದ ಮಣ್ಣಿನ ಆಕೃತಿಯ ಪ್ರತಿನಿಧಿಯನ್ನಿಡುವ ವಿಧಿ; ಅರ್ಥವಾದ 


ಪ್ರಾಣೈಃ ವ್ಯದ್ಧಮ್‌ ಯತ್‌ ಪ್ರಾಣವಿಹೀನವಾಗಿರುವ ಯಾವ ಪುರುಷಶಿರಸ್ಸಿದೆಯೋ, 

ಪ್ರರುಷಶೀರ್‌ಷಮ್‌ 

ಏತತ್‌ ಅಮೇಧ್ಯಮ್‌ ವೈ ಇದು ಅಮೇಧ್ಯವಾಗುತ್ತದೆ. 

ಸಪ್ತಧಾ ವಿತೃಣ್ಣಾಮ್‌ ಏಳು ರಂಧ್ರಗಳುಳ್ಳ-ಹುತ್ತದ ಮಣ್ಣಿನಿಂದಾದ- 

ವಲ್ಮೀಕವಪಾಮ್‌ ಆಕೃತಿಯನ್ನು 

ಪ್ರತಿ ನಿ ದಧಾತಿ ಶಿರಸ್ಸಿನ ಸ್ಥಾನದಲ್ಲಿ ಪ್ರತಿನಿಧಿಯನ್ನಾಗಿ ಇಡಬೇಕು. 

ಶೀರ್‌ಷಣ್ಯಾಃ ಪ್ರಾಣಾಃ ಸಪ್ತ ವೈ ಪುರುಷಶಿರಸ್ಸಿನಲ್ಲಿರುವ ಪ್ರಾಣಸ್ಥಾ ನಗಳು ಏಳಷ್ಟೆ.* 

ಪ್ರಾಣೈಃ ಏವ ಏನತ್‌ ಸಮರ್ಧಯತಿ ಇದರಿಂದ ಈ ಶಿರಸ್ಸನ್ನು ಪ್ರಾಣಗಳಿಂದ ತುಂಬಿ 
ದಂತೆಯೇ ಆಗುತ್ತದೆ. 

| ಮೇಧ್ಯತ್ವಾಯ ಮತ್ತು ಇದು ಅಮೇಧ್ಯವಾದ ಶಿರಸ್ಸಿನ ಮೇಧ್ಯತೆಗೂ 

ಕಾರಣವಾಗುತ್ತದೆ. 


ಹುತ್ತದ ಮಣ್ಣನ್ನು) ಶಿರಸ್ಸಿನ ಸ್ಥಾನದಲ್ಲಿ ಸ್ಲಾಪಿಸಬೇಕು. 
ು ಣಃ ಣು ಛಿ “ಇ ಛಂ 


* ಎರಡು ಕಣ್ಣುಗಳು, ಎರಡು ಕಿವಿಗಳು, ಎರಡು ಮೂಗುಗಳು ಮತ್ತು ಒಂದು ಬಾಯಿ- ಈ ಏಳು ತಲೆಯಲ್ಲಿರುವ ಪ್ರಾಣಸ್ಥಾನಗಳು. 


ತೈತ್ತೀಯ ಸಂಹಿಡಾ/೫-೧-೮/೯೭ 


| ದ 
ಯಾವಂತೋ [ಯಾವಂತಃ(೩೯) ವೈ ಮೃತ್ಯುಬಂಧವಸ್ತೇಷಾಂ ಯಮ ಆಧಿಪತ್ಯಂ 
I [| 
ಪರೀಯಾಯ ಯಮಗಾಥಾಭಿಃ ಪರಿಗಾಯತಿ ಯಮಾದೇವೈನದ್ವೃಕಕ್ತಿೀ 
1 
ತಿಸೃಭಃ ಪರಿಗಾಯತಿ ತ್ರಯ ಇಮೇ ಲೋಕಾ 


[| [| 
ಯಾವಂತಃ | (೩೯) | ವೈ | ಮೃತ್ಯುಬಂಧವ ಇತಿ ಮೃತ್ಯು-ಬಂಧವಃ | ತೇಷಾಮ್‌ | ಯಮಃ | ಆಧಿಪತ್ಯಮಿತ್ಯಾಧಿ- 


[| | 
ಪತ್ಯಮ್‌ | ಪರೀತಿ । ಇಯಾಯ । ಯಮಗಾಥಾಭಿರಿತಿ ಯಮ-ಗಾಥಾಭಿಃ | ಪರೀತಿ । ಗಾಯತಿ । ಯಮಾತ್‌ | ಏವ! 


ಏನತ್‌ । ವೃಜ್ಕ್ರೇ। ತಿಸೃಭಿರಿತಿ ತಿಸೃ-ಭಿಃ । ಪರೀತಿ 1 ಗಾಯತಿ। ತ್ರಯಃ | ಇಮೇ । ಲೋಕಾಃ । 


ಬ್ರಾಹ್ಮಣಭಾಗ ವಿವರಣೆ 


ಯಮಗಾಥಾಗಾನವಿಧಿ; ಅರ್ಥವಾದ 


ಯಾವಂತಃ ವೈ ಮೃತ್ಯುಬಂಧವಃ "ಹಿರಣ್ಯಕಕ್ಟ್ವಾನ್‌' ಮೊದಲಾಗಿಯೂ, ಕಾಲಾಂತಕಾದಿ 
ಶಬ್ದಗಳಿಂದಲೂ ಹೇಳಲ್ಪಡುವ ಮೃತ್ಯುವಿನ ಬಂಧು 
ಗಳು ಎಷ್ಟು ಜನರುಂಟೋ 

ತೇಷಾಮ್‌ ಆಧಿಪತ್ಯಮ್‌ ಯಮಃ ಅವರೆಲ್ಲರಿಗೂ ಯಮನು ಆಧಿಪತ್ಯವನ್ನು ಪಡೆದಿರು 

ಪರೀಯಾಯ ತ್ತಾನೆ. 

ಯಮಗಾಥಾಭಿಃ ಪರಿ ಗಾಯತಿ ಯಮದೇವತಾಕವಾದ* "ಯೋಸಸ್ಯ ಕೌಷ್ಠ್ಯ' ಮೊದ 
ಲಾದ ಮಂತ್ರಗಳಿಂದ ಅಧ್ವರ್ಯುವು ಗಾನ ಮಾಡು 
ತ್ತಾನೆ. 

ಯಮಾತ್‌ ಏವ ಏನತ್‌ ವೃಜ್ಕ್ತೇ ಇದರಿಂದ ಯಮನ ಬಳಿಯಿಂದ ಪುರುಷಶಿರಸ್ಸನ್ನು 
ಬಿಡಿಸಿದವನಾಗುತ್ತಾನೆ. 

ತ್ರಿತ್ವಸಂಖ್ಯಾವಿಧಿ; ಅರ್ಥವಾದ 

ತಿಸೃಭಿಃ ಪರಿಗಾಯತಿ ಮೂರು ಯಮಗಾಥೆಗಳಿಂದ ಅಧ್ವರ್ಯುವು ಪರಿ 

ಗಾನವನ್ನು ಮಾಡಬೇಕು. 


ಇಮೇ ಲೋಕಾಃ ತ್ರಯಃ ಭೂಮಿ-ಅಂತರಿಕ್ಚ-ದ್ಯುಲೋಕಗಳೆಂದು ಲೋಕ 
ಗಳು ಮೂರಾಗಿವೆ. 


* ಈ ಮಂತ್ರಗಳು ತೈತ್ತಿರೀಯ ಆರಣ್ಯಕದ ಪಿತೃಮೇಧಪ್ರಪಾಠಕದಲ್ಲಿ ಪಠಿತವಾಗಿವೆ. [ತೈ. ಆ. 6.5.2] 


| 
ಏಭ್ಯ ಏವೈನಲ್ಲೊ ಕೇಭ್ಯೋ ವೃಜ್ಯ್ಕ್ತೇ ತಸ್ಮಾದ್ಗಾ ಯತೇ ನ ದೇಯಂ ಗಾಥಾ 


| I 
ಹಿ ತದ್ವೃಜಸ್ಕೀಆಗ್ನಿಭ್ಯಃ ಪಶೂನಾಲಭತೇ ಕಾಮಾ ವಾ ಅಗ್ನಯಃ 


॥| 
ಏಭ್ಯಃ | ಏವ। ಏನತ್‌ । ಲೋಕೇಭ್ಯಃ | ವೃಜುಕ್ಕೀ । ತಸ್ಮಾತ್‌ | ಗಾಯತೇ | ನ | ದೇಯಮ್‌ | ಗಾಥಾ | ಹಿ | ತತ್‌! 


[ |] | 
ವೃಜಸ್ಕ್ತೇ | ಅಗ್ನಿಭ್ಯ ಇತ್ಯ -ಭ್ಯಃ | ಪಶೂನ್‌ | ಏತಿ। ಲಭತೇ | ಕಾಮಾಃ। ವೈ॥ ಅಗ್ನಯಃ I 


ಬ್ರಾಹ್ಮಣಭಾಗ ವಿವರಣೆ 


ಏಭ್ಯಃ ಲೋಕೇಭ್ಯಃ ಏವ ಏನತ್‌ ಈ ಶಿರಸ್ಸನ್ನು ಈ ಲೋಕಗಳಿಂದ ಬೇರ್ಪಡಿಸಿ 
ವೃಜ್ಜೇ ಅಧ್ವರ್ಯುವು ಸ್ವಾಧೀನಪಡಿಸಿಕೊಳ್ಳುತ್ತಾನೆ. 


ಗಾಯಕನಿಗೆ ಯಜ್ಞಕರ್ಮಗಳಲ್ಲಿ ದಾನನಿಷೇಧ 


ತಸ್ಮಾತ್‌ ಗಾಯತೇ ನ ಆದುದರಿಂದ ಯಾಜನ-ಅಧ್ಯಾಪನ-ಪ್ರತಿಗ್ರಹಗಳನ್ನು 

ದೇಯಮ್‌ ಅನುಸರಿಸದೇ ಕೇವಲ ಗಾನದಿಂದಲೇ ಜೀವಿಸುವವನಿಗೆ 
ದಾನ ಮಾಡಬಾರದು.* 

ಗಾಥಾ ಹಿ ತತ್‌ ವೃಜಕ್ಕ್ರೇ ಆಗ ಗಾಥೆಯು ದಾನದಿಂದ ಬರಬಹುದಾದ ಪುಣ್ಯವನ್ನು 
ಹೋಗಲಾಡಿಸುತ್ತದೆ. 


ಪಶ್ವಾಲಂಭನವಿಧಿ 


ಅಗ್ನಿಭ್ಯಃ ಪಶೂನ್‌ ಆಲಭತೇ *1ಅಗ್ನಿಗಳಿಗಾಗಿ ಮತ್ತು ಕಾಮನಿಗಾಗಿ ಪಶುಗಳನ್ನು 
ಆಲಂಭನ ಮಾಡಬೇಕು. 
ಕಾಮಾಃ ವೈ ಅಗ್ನಯಃ ಅಗ್ನಿಗಳು ಬಯಕೆಗಳನ್ನು ಪ್ರರ್ಣಮಾಡಿಕೊಡತಕ್ಕವುಗಳು. 


ತಾತ್ಪರ್ಯ:-* ಇದು ಈ ಚಯನಕ್ಕೆ ಸಂಬಂಧಿಸದ ಪ್ರಾಸಂಗಿಕವಾದ ಪುರುಷಾರ್ಥವಾದ ನಿಷೇಧ. 

*1 ಶ್ರೌತಸೂತ್ರದಲ್ಲಿ "ಅಗ್ನಿಭ್ಯಃ ಕಾಮಾಯ ಪಶೂನಾಲಭತೇ ಮುಷ್ಕರಾನ್‌ ಪ್ರಾಜಾಪತ್ಯಮಜಂ ತೂಪರಮ್‌ ಉಪಾಕೃತ್ಯ 
ಅಶ್ವ ಯಷಭ ವೃಷ್ಟಿ ಬಸ್ತಾನ್‌' [ಆಪ. ಶ್ರೌ. 16.7.1] ಎಂದು ಹೇಳಿದೆ. ಅದನ್ನು ವಿಧಿಸುವ ವಾಕ್ಯವಿದು. 

ಕಾಮ್ಯಂತೇ ಇತಿ ಕಾಮಾಃ ಪುತ್ರಪಶ್ವಾದಯಃ ತದ್ದೆ ತುತ್ವಾತ್‌ ಅಗ್ನಯಃ ಅಪಿ ಕಾಮಾಃ | ಪುತ್ರಪಶ್ವಾದಿ ಕಾಮನೆಗಳನ್ನು 
ಈಡೇರಿಸುವ ಅಗ್ನಿಗಳೂ ಕಾಮಗಳೇ. “ತತ್ಸಾಧನತ್ವಾತ್‌ ತಾಚ್ಛಬ್ದ ಕ್ರಮ್‌'. ಯಾವ ಸಾಧ್ಯಕ್ಕೆ ಯಾವುದು ಸಾಧನವೋ 
ಆ ಸಾಧನವನ್ನೂ ಆ ಸಾಧ್ಯಶಬ್ದದಿಂದಲೇ ಹೇಳುವಿಕೆ. 


ಪೈತ್ರಿಲೀಯ ಸಂಹಿಡಾ/೫-೧-೮/೯೯ 


| ದ | 
ಕಾಮಾನೇವಾವರುಂಧೇ ಯತ್ಛಶೂನ್ನಾಲಭೇತಾನವರುದ್ದಾ ಅಸ್ಯ!(೪೦)] ಪಶವಃ 


I 11 
ಸು ರ್ಯತ್ಪರ್ಯಗ್ಗಿ ಿಕೃತಾನುಥ್ಸ ೦ಜೇದ್ಯಜ್ಞ; ಜ್ತ ವೇಶಸಂ ಕುರ್ಯಾದ್ಯ ಹ್ಸಗ್ಗ್‌ ೦ ಸ್ಥಾ ಪಯೇ 


ದ್ಯಾತಯಾಮಾನಿ ಶಿ ಶೀರ್‌ಷಾಣಿ ಸ್ಕು ಬರ್ಯತ್ನ ತ್ರಶೂನಾಲಭತೇ ತೇನೈ ವ ಪಶೂನವರುಂಧೇ 


ಕಾಮಾನ್‌ । ಏವ । ಅವೇತಿ | ರುಂಧೇ । ಯತ್‌ । ಪಶೂನ್‌ | ನ । ಅಲಭೇತೇತ್ಯಾ-ಲಭೇತ | ಅನವರುದ್ಧಾ 
ಇತ್ಯನವ-ರುದ್ಧಾಃ | ಅಸ್ಯ 1 (೪೦) 1 ಪಶವಃ I ಸ್ಯುಃ | ಯತ್‌ | ಪರ್ಯಗ್ಗಿಕೃತಾನಿತಿ ಪರ್ಯಗ್ಗಿ-ಕೃತಾನ್‌ | 
ಉಪ್ಸೃಜೇದಿತ್ಯುತ್‌-ಸೃಜೇತ್‌ | ಯಜ್ಞವೇಶಸಮಿತಿ ಯಜ್ಞ-ವೇಶಸಮ್‌ । ಕುರ್ಯಾತ್‌ | ಯತ್‌ 1 ಸಗ್ಗ್‌ಂ 
ಸ್ಥಾಪಯೇದಿತಿ ಸಮ್‌-ಸ್ಥಾಪಯೇತ್‌ | ಯಾತಯಾಮಾನೀತಿ ಯಾತ-ಯಾಮಾನಿ | ಶೀರ್‌ಷಾಣಿ । ಸ್ಯುಃ । ಯತ್‌! 
ಪಶೂನ್‌ | ಆಲಭತ ಇತ್ಯಾ-ಲಭತೇ | ತೇನ | ಏವ | ಪಶೂನ್‌ | ಅವೇಶಿ | ರುಂಧೇ। 


ಬ್ರಾಹ್ಮಣಭಾಗ ವಿವರಣೆ 
ಕಾಮಾನ್‌ ಏವ ಅವರುಂಧೇ ಈ ಪಶುಗಳ ಆಲಂಭನದಿಂದ ಯಜಮಾನನು ಪುತ್ರ- 
ಪಶುಗಳು ಮುಂತಾದ ಕಾಮನೆಗಳನ್ನು ಪಡೆಯುವನು. 
ಆಲಂಭನಾದಿಗಳಲ್ಲಿ ವಿಶೇಷವಿಧಿ; ಅರ್ಥವಾದ 


ಯತ್‌ ಪಶೂನ್‌ ನ ಆಲಭೇತ ಪಶುಗಳ ಆಲಂಭನವನ್ನು ಮಾಡದಿದ್ದರೆ 

ಅಸ್ಯ ಪಶವಃ ಅನವರುದ್ದಾ; 1 ಸ್ಯುಃ ಈ ಯಜಮಾನನಿಗೆ ಪಶುಗಳು ಪ್ರಾಪ್ತವಾಗುವುದಿಲ್ಲ. 

ಯತ್‌ ಪರ್ಯಗ್ನಿಕೃತಾನ್‌ ಉ್ಸೃಜೇತ್‌ ಪರ್ಯಗ್ನಿಕರಣದ ಬಳಿಕ ಪಶುಗಳನ್ನು ಬಿಟ್ಟುಬಿಟ್ಟರೆ 

ಯಜ್ಞ; ವೇಶಸಮ್‌ ಕುರ್ಯಾತ್‌ ಯಜಮಾನನು ಯಾಗಹಾನಿಯನ್ನು ಮಾಡಿದವನಾಗು 
ತ್ತಾನೆ. 

ಯತ್‌ ಸಂ ಸ್ಥಾ ಪಯೇತ್‌ ಪಶುಯಾಗಗಳನ್ನು ಯಥಾಶಾಸ್ತ್ರ; ವಾಗಿ ಮುಗಿಸಿದರೆ 

ಶೀರ್‌ಷಾಣಿ ಯಾತಯಾಮಾನಿ ಸ್ಯುಃ ಪಶುಶಿರಸ್ಸುಗಳು ಸಾರಹೀನವಾಗುತ ತ್ರವೆ/ಉಪಧಾನಕ್ಕೆ 
ಅನರ್ಹವಾಗುತ್ತ ವೆ. [ಈ ಮೂರು ದೋಷಗಳ ಪರಿ 
ಹಾರಕ್ಕಾಗಿ ಪಶುಗಳಿಗೆ ಆಲಂಭನ(ಅಸಿಸ್ಪರ್ಶ)ವನ್ನು 
ಮಾಡಬೇಕು.] 

ಯತ್‌ ಪಶೂನ್‌ ಆಲಭತೇ ತೇನ ಪಶುಗಳ ಆಲಂಭನ (ಅಸಿಸ್ಪರ್ಶ)ದಿಂದ ಯಜಮಾನನು 

ಪಶೂನ್‌ ಅವರುಂಧೇ ಏವ ಪಶುಗಳನ್ನು ಪಡೆಯುತ್ತಾನೆ. 


| | | 
ಯತ್ಪ ರ್ಯಗ್ನಿಕೃತಾನುಥ್ಸ ಜತಿ ಶೀಷ್ಟಾ ೯ಮಯಾತಯಾಮತ್ವಾಯ 


| | 
ಪಾಜಾಪತೇನ ಸಗ್‌೦ಸಾಪಯತಿ ಯಜೋವೆ, ಪಜಾಪತಿರ್ಯಜ ಏವ 
oe UN ಥು ಲು NO 
[ | | 
ಯ ಡ್‌ ಪಯತಿ ಪ ನತ ಜ್‌ ಷ್‌ 
ಜಂ ಪ್ರತಿಷ್ಠಾಪ ತ್ರಿ ಪ್ರಜಾಪತಿಃ ಪ ಅಸೃಜತ 


| | I 
ಯತ್‌ | ಪರ್ಯಗ್ನಿಕೃತಾನಿತಿ ಪರ್ಯಗ್ನಿ-ಕೃತಾನ್‌ | ಉಥ್ಸೃಜತೀತ್ಯುತ್‌-ಸೃಜತಿ | ಶೀರ್ಷಾಮ್‌ । ಅಯಾತಯಾ 


I [ [| | 
ಮತ್ವಾಯೇತ್ಯಯಾತಯಾಮ-ತ್ವಾಯ I ಪ್ರಾಜಾಪತ್ಯೇನೇತಿ ಪ್ರಾಜಾ-ಪತ್ಯೇನ । ಸಮಿತಿ | ಸ್ಥಾಃ ಪಯತಿ | ಯಜ್ಞ | ವೈ | 


| [| [| [| | 
ಜಾಪತಿರಿತಿ ಪ್ರಜಾ-ಪತಿಃ I ಯಜ್ಞೇ 1 ಏವ I ಯಜ್ಞಃ ಮ್‌! ಪ್ರತೀತಿ | ಸ್ಥಾ ಪಯತಿ I ಪ್ರಜಾಪತಿರಿತಿ ಪ್ರಜಾ-ಪತಿಃ I 


I 
ಜಾ ಇತಿ ಪ್ರ-ಜಾಃ | ಅಸೃಜತ। 


ಬ್ರಾಹ್ಮಣಭಾಗ ವಿವರಣೆ 

ಯತ್‌ ಪರ್ಯಗ್ನಿಕೃತಾನ್‌ ಉಹ್ಸೃಜತಿ ಪರ್ಯಗ್ನಿಕರಣದ ಅನಂತರ ಬಿಟ್ಟು ಬಿಡಬೇಕು. 

ಶೀರ್ಷ್ಸಾಮ್‌ ಅಯಾತಯಾಮತ್ವಾಯ ಇದರಿಂದ ಪಶುಶಿರಸ್ಸುಗಳು ಗತಸಾರವಾಗುವುದಿಲ್ಲ. 

ಪ್ರಾಜಾಪತ್ಯೇನ ಸಂಸ್ಥಾಪಯತಿ ಪ್ರಜಾಪತಿದೇವತಾಕವಾದ ಅಜಪಶುವಿನಿಂದ ಯಾಗ 
ವನ್ನು ಮುಗಿಸಬೇಕು. 

ಯಜ್ಞಃ ಪ್ರಜಾಪತಿಃ ವೈ ಯಜ್ಞವು ಪ್ರಜಾಪತಿಸ್ವರೂಪವಾಗಿದೆ. 

ಯಜ್ಞೇ ಏವ ಯಜ್ಞಮ್‌ ಪ್ರತಿಷ್ಠಾಪಯತಿ ಈ ಪಶುಯಾಗದಿಂದ ಅಧ್ವರ್ಯವು ಯಜ್ಞದ 
ಲ್ಲಿಯೇ ಯಜ್ಞವನ್ನು ಪ್ರತಿಷ್ಠೆ ಮಾಡಿದವನಾಗುತ್ತಾನೆ. 

ಹೀಗೆ ಉಪೋದ್ಭಾ,ತರೂಪವಾಗಿ ಪಶುಗಳು ಹೇಳಲ್ಪಟ್ಟವು. ಇನ್ನು ನಾಲ್ಕನೆಯ ಕಾಂಡದ ಪ್ರಥಮಪ್ರಪಾಠಕ 

ದಲ್ಲಿ ಏಳನೆಯ ಅನುವಾಕದಲ್ಲಿ ಹೇಳಿರುವ ಸಾಮಿಧೇನೀಮಂತ್ರಗಳನ್ನೂ, ಎಂಟನೆಯ ಅನುವಾಕದಲ್ಲಿರುವ 

ಪ್ರಯಾಜಮಂತ್ರಗಳ ಯಾಜ್ಯೆಗಳಾಗಿರುವ ಆಪ್ರೀಮಂತ್ರಗಳನ್ನೂ ವ್ಯಾಖ್ಯಾನಿಸಬೇಕಿದೆ. ಸಾಮಿಧೇನೀಮಂತ್ರ 

ಗಳ ಪಾಠವೂ ಮೊದಲು ಇದೆ. ಅನುಷ್ಠಾನದಲ್ಲಿಯೂ ಅವೇ ಮೊದಲು ವಿನಿಯುಕ್ತವಾಗುತ್ತವೆ. ಆದರೂ 

ಕಡಿಮೆ ಗಾತ್ರವಾದುದರಿಂದ ಸೂಚೀಕಟಾಹನ್ಯಾಯದಂತೆ ಸುಪ್ರೀತಿಗೆ ಕಾರಣವಾದುದರಿಂದ ಪ್ರಶಸ್ತ 

ವಾಗಿ "ಅಭ್ಯರ್ಹಿತಂ ಪೂರ್ವಮ್‌' ಎಂಬಂತೆ ಆಪ್ರೀಮಂತ್ರಗಳ ವ್ಯಾಖ್ಯಾನವು ಮೊದಲು ಇದೆ. 


ಆಪ್ರೀಮಂತ್ರಗಳ ವಿಧಿ; ಅರ್ಥವಾದ 
ಪ್ರಜಾಪತಿಃ ಪ್ರಜಾಃ ಅಸೃಜತ ಪ್ರಜಾಪತಿಬ್ರಹ್ಮನು ಪ್ರಜೆಗಳನ್ನು ಸೃಷ್ಟಿಸಿದನು. 


ಪೈತ್ತೀಯ ಸಂಹಿಡಾ/೫-೧-೮/೧೦೧ 


I I 
ಸ ದಿರಿಚಾನೋಂಮನ್ಯತ ಸ ಏತಾ ಆಪ್ರೀರಪಶ್ಯತ್ತಾಭಿರ್ವೈ ಸ ಎ 
| | | 
[ಮುಖತಃ(೪೧)]ಆತ್ಮಾನಮಾ*ಪ್ರೀಣೀತ ಯದೇತಾ ಆಪ್ರಿಯೋ ಭವಂತಿ 
ಯಜ್ಞೋ ೇವೈ ಪ್ರಜಾಪತಿ- 


॥| I 
ಸಃ । ರಿರಿಚಾನಃ । ಅಮನ್ಯತ | ಸಃ ಏತಾಃ I ಆಪ್ರೀರಿತ್ಯಾ-ಪ್ರೀಃ | ಅಪಶ್ಯತ್‌ | ತಾಭಿಃ । ವೈ 1 ಸಃ। ಮುಖತಃ | 


1 | ॥| ಭ 
(೪೧)! ಆತ್ಮಾನಮ್‌ | ಏತಿ । ಅಪ್ರೀಣೀತ 1! ಯತ್‌। ಏತಾಃ | ಆಪ್ರಿಯ ಇತ್ಯಾ-ಪ್ರಿಯಃ | ಭವಂತಿ ಯಜ್ಞಃ I ವೈ | 


[| 
ಪ್ರಜಾಪತಿರಿತಿ ಪ್ರಜಾ-ಪತಿಃ | 


ಬ್ರಾಹ್ಮಣಭಾಗ ವಿವರಣೆ 


ಸಃ ರಿರಿಚಾನಃ ಅಮನ್ಯತ ಸೃಷ್ಟಿಯನ್ನು ಮಾಡಿದುದರಿಂದ ತನ್ನ ಶಕ್ತಿಯು 
ಕಡಿಮೆಯಾಯಿತೆಂದು ಭಾವಿಸಿದನು. 

ಸಃ ಏತಾಃ ಆಪ್ರೀಃ ಅಪಶ್ಯತ್‌ ಆ ಪ್ರಜಾಪತಿಯು ಈ ಆಪ್ರೀಮಂತ್ರಗಳನ್ನು ಚಿಂತಿಸಿ 
ತಿಳಿದನು. 

ತಾಭಿಃ ವೈ ಸಃ ಮುಖತಃ ಆತ್ಮಾನಮ್‌ ಆ ಆಪ್ರೀಮಂತ್ರಗಳಿಂದಲೇ ಯಜ್ಞ; ಪ್ರಾರಂಭದಲ್ಲಿಯೇ 

ಅಪ್ರೀಣೀತ ಆ ಪ್ರಜಾಪತಿಯು ಸುಪ್ರೀತನಾದನು. 

ಯತ್‌ ಏತಾಃ ಆಪ್ರಿಯಃ ಭವಂತಿ ಈ ಆಪ್ರೀಮಂತ್ರಗಳು ಆರಂಭದಲ್ಲಿ ಇರುವುದರಿಂದ 
ಹೀಗಾಗುತ್ತದೆ. 

ಯಜ್ಞಃ; ವೈ ಪ್ರಜಾಪತಿಃ ಯಜ್ಞವು ಪ್ರಜಾಪತಿಸ್ವರೂಪವಾಗಿದೆ. 


ತಾತ್ಸರ್ಯ:- ಆಗ್ನೇಯಪಶುಗಳ ಆಲಂಭನವಿಷಯದಲ್ಲಿ ವಿಚಾರವಿದೆ. ಪಶುಗಳ ಆಲಂಭನವೇ ಬೇಡವೇ? 
ಉಪಾಕರಣವನ್ನು ಮಾಡಿ ಬಿಡಬೇಕೇ? ಅಥವಾ ಯಾಗವನ್ನು ಪೂರ್ಣಗೊಳಿಸಬೇಕೇ? 

ಈ ಮೂರು ರೀತಿಯಲ್ಲಿಯೂ ದೋಷವಿರುವುದರಿಂದ ಅಸಿಸ್ಪರ್ಶ(ಕತ್ತಿಯ ಸ್ಪರ್ಶ)ವನ್ನು ಮಾಡಿ, 
ಪರ್ಯಗ್ನಿಕರಣದ ಬಳಿಕ ಬಿಡಬೇಕು. ಇದರಿಂದ "ಮೃದಾ ವಿಲಿಪ್ಯೋಪದಧಾತಿ' ಎಂದು ವಿಹಿತವಾದ ಉಪಧಾನ 
ದಲ್ಲಿ ಶಿರಸ್ಸುಗಳು ಸಾರಹೀನವಾಗುವುದಿಲ್ಲ. ಪ್ರಜಾಪತಿದೇವತಾಕವಾದ ತೂಪರ(ಕೊಂಬಿಲ್ಲದ)ವಾದ ಅಜಪಶು 
ವಿನಿಂದ ಯಾಗವನ್ನು ಸಂಪೂರ್ಣಗೊಳಿಸಬೇಕು. ಆಗ ಯಜ್ಞ ದ ವಿಚ್ಛಿತ್ತಿ ಇಲ್ಲದೆ ದೋಷತ್ರಯವೂ ಇರುವುದಿಲ್ಲ. 

"ಆಪ್ರೀ' ಎಂಬ ಹೆಸರಿನ "ಊರ್ಧ್ವಾ ಅಸ್ಕ' [ತೈ. ಸಂ. 4.1.8] ಎಂದು ಪ್ರಾರಂಭವಾಗುವ ಹನ್ನೆರಡು ಮಂತ್ರಗಳು 
ಪ್ರಯಾಜ ಯಾಜ್ಯೆಗಳು. ಇವು ಅನೇಕಪ್ರಕಾರವಾದ ಛಂದಸ್ಸುಗಳಿಂದ ಕೂಡಿವೆ. ಇವೆಲ್ಲವೂ ತ್ರಿಪದೆಗಳು. 
ಇವುಗಳಲ್ಲಿ ಮೊದಲನೆಯ ಪಾದಗಳೂ ಕೊನೆಯ ಪಾದಗಳೂ ಹನ್ನೊಂದು ಅಕ್ಷ ರಗಳನ್ನು ಹೊಂದಿವೆ. 


ಪೃಷ್ಟಯಜುರ್ವೇದ ಈನ್ನಡ ಪ್ರಶಾಶನ/೧೦೨ 


| I I | |] 
ಡ್‌ ಡ್‌ ಪ್ರಿಂ ತ್‌ ಲ 
ರಿಮಿತಃ ಪ್ರಜಾಪತಿಃ ಪ್ರಜಾಪತೇರಾಪ್ತಾ 8 ಊನಾತಿರಿಕ್ತಾ ಮಿಥುನಾಃ ಪ್ರಜಾತ್ಯೈ 


| 1 | | 
ಯಜ್ಞ; ಮ್‌ | ಏವ | ಏತಾಭಿಃ | ಮುಖತಃ । ಏತಿ । ಪ್ರೀಣಾತಿ | ಅಪರಿಮಿತಛಂದಸ ಇತ್ಯಪರಿಮಿತ-ಛಂದಸಃ | 


1 1 | I I | 
ಭವಂತಿ | ಅಪರಿಮಿತ ಇತ್ಯಪರಿ-ಮಿತಃ | ಪ್ರಜಾಪತಿರಿತಿ ಪ್ರಜಾ-ಪತಿಃ | ಪ್ರಜಾಪತೇರಿತಿ ಪ್ರಜಾ-ಪತೇಃ | 


|| [| || 
ಇ ಗ ° | 
ಆಪೆ 8೮! ಊನಾತಿರಿಕ್ತಾ ಇತ್ಯೂನ ಅತಿರಿಕ್ತಾಃ । ಮಿಥುನಾಃ | ಪ್ರಜಾತ್ಯಾ ಇತಿ ಪ ಜಾತ್ಯೈ। 


ಬ್ರಾಹ್ಮಣಭಾಗ ವಿವರಣೆ 


ಏತಾಭಿಃ ಮುಖತಃ ಯಜ್ಞ; ಮ್‌ ಏವ ಆ ಈ ಆಪ್ರಿಗಳಿಂದ (ಪ್ರಜಾಪತಿಸ್ವರೂಪವಾದ) ಯಜ್ಞ 
ಪ್ರೀಣಾತಿ ವನ್ನು ಪ್ರಾರಂಭದಲ್ಲಿಯೇ ಯಜಮಾನನು ಸಂತೋಷ 
ಪಡಿಸುತ್ತಾನೆ. 
ಅನೇಕ ಛಂದಸ್ಸುಗಳು ಇರುವುದರ ಪ್ರಶಂಸೆ 


ಅಪರಿಮಿತಛಂದಸಃ ಭವಂತಿ ಆಪ್ರೀಮಂತ್ರಗಳು ಹಲವು ಛಂದಸ್ಸುಗಳಿಂದ 
ಕೂಡಿವೆ. 

ಪ್ರಜಾಪತಿಃ ಅಪರಿಮಿತಃ ಪ್ರಜಾಪತಿಯು ಅಪರಿಮಿತಮಹಿಮೆಯುಳ್ಳವನು. 

ಪ್ರಜಾಪತೇಃ ಆಪ್ರ್ಮೈ ಇದು ಪ್ರಜಾಪತಿಯ ಅನುಗ್ರಹಪ್ರಾಪ್ತಿಗೆ ಸಾಧನವಾ 
ಗುತ್ತದೆ. 

ಊನಾತಿರಿಕ್ತಾಃ ಇವುಗಳಲ್ಲಿ ಮಧ್ಯಮಪಾದಗಳು ಕ್ರಮವಾಗಿ ನ್ಯೂನಾ 
ಕ್ಷ ರಗಳೂ ಅಧಿಕಾಕ್ಷರಗಳೂ ಆಗಿವೆ. 

ಮಿಥುನಾಃ ಪ್ರಜಾತ್ಯೈ ಇದು ಸ್ತ್ರ ೇಪ್ರುರುಷರೂಪವಾಗಿ ಯಜಮಾನನಿಗೆ ಪ್ರಜಾ 
ಪ್ರಾಪ್ತಿಗೆ ಕಾರಣವಾಗುತ್ತದೆ. 


ಮಧ್ಯದ ಪಾದಗಳು ಕ್ರಮವಾಗಿ ಐದು, ಆರು, ಏಳು, ಎಂಟು ಅಕ್ಷರಗಳಿಂದ ಕೂಡಿವೆ. ಇವುಗಳನ್ನು 
"ಪಿಪೀಲಿಕಾಮಧ್ಯಾ ಉಷ್ಚಿಕ್‌' ಎಂದು ಹೇಳುತ್ತಾರೆ. "ದೈವ್ಯಾ ಹೋತಾರೆೌ' "ತಿಸ್ರೋ ದೇವೀಃ' ಈ ಯಕ್ಕುಗಳು 
ಗಾಯತ್ರೀಛಂದಸ್ಸಿನವು. 


ಪೈತ್ತಿಲೀಯ ಹಂಹಿತಾ/೫-೧-೮/೧೦೩ 


I I | 
ಲೋಮಶಂ ವೈ ನಾಮೈತಚ್ಛಂದಃ ಪ್ರಜಾಪತೇಃ ಪಶವೋ ಲೋಮಶಾಃ 


I I I 
ಪಶೂನೇವಾವರುಂಧೇ ಸರ್ವಾಣಿ ವಾ ಏತಾ ರೂಪಾಣಿ ಸರ್ವಾಣಿ ರೂಪಾಣ್ಯಗ್ನೌ 
|| I | 
ಚಿತ್ಯೇ ಕ್ರಿಯಂತೇ ತಸ್ಮಾದೇತಾ ಅಗ್ನೇಶ್ವಿ: ತ್ಯಸ್ಯ [(೪೨)ಭವಂತ್ಯೇ..] 


| 
ಲೋಮಶಮ್‌ । ವೈ । ನಾಮ | ಏತತ್‌ | ಛಂದಃ | ಪ್ರಜಾಪತೇರಿತಿ ಪ್ರಜಾ-ಪತೇಃ । ಪಶವಃ । ಲೋಮಶಾಃ | 
| 
ಪಶೂನ್‌ । ಏವ | ಅವೇತಿ । ರುಂಧೇ | ಸರ್ವಾಣಿ | ವೈ । ಏತಾಃ | ರೂಪಾಣಿ । ಸರ್ವಾಣಿ | ರೂಪಾಣಿ | ಅಗ್ನೌ | 


|| | | 
ಚಿತ್ಯೇ | ಕ್ರಿಯಂತೇ | ತಸ್ಮಾತ್‌ । ಏತಾಃ | ಅಗ್ನೇಃ | ಚಿತ್ಯಸ್ಯ | (೪೨) | ಭವಂತಿ | 


ಬ್ರಾಹ್ಮಣಭಾಗ 
ಮಧ್ಯಮಪಾದದ ಅಲ್ಪತ್ವದ ಪ್ರಶಂಸೆ 


ಏತತ್‌ ಛಂದಃ ಲೋಮಶಮ್‌ ವೈ ನಾಮ ಆಪ್ರಿಗಳ ಮಧ್ಯಛಂದಸ್ಸು ಲೋಮದಂತೆ ಸೂಕ್ಷ್ಮವಾಗಿದೆ. 

ಪ್ರಜಾಪತೇಃ ಪಶವಃ ಲೋಮಶಾಃ ಪ್ರಜಾಪತಿಯು ಸೃಷ್ಟಿಸಿರುವ ಪಶುಗಳೂ ಲೋಮಭರಿತ 
ವಾಗಿವೆ. 

ಪಶೂನ್‌ ಅವರುಂಧೇ ಏವ | (ಛಂದಸ್ಸುಗಳಿಗೂ ಪಶುಗಳಿಗೂ ಸೂಕ್ಷ್ಮತೆಯ ಸಾಮ್ಯ 
ದಿಂದ) ಯಜಮಾನನು ಪಶುಗಳನ್ನು ಹೊಂದುತ್ತಾನೆ. 


ಆಪ್ರಿಗಳ ಬಹುರೂಪತ್ವದ ಪ್ರಶಂಸೆ 


ಸರ್ವಾಣಿ ವೈ ಏತಾಃ ರೂಪಾಣಿ ಹೀಗೆ ಈ ಆಪ್ರೀಮಂತ್ರಗಳು ವಿವಿಧರೂಪಗಳಾಗಿ 
ಪ್ರಕಾಶಿಸುತ್ತವೆ. 

ಚಿತ್ಯೇ ಅಗ್ನೌ ಸರ್ವಾಣಿ ರೂಪಾಣಿ ಚಯನ ಮಾಡಬೇಕಾಗಿರುವ ಅಗ್ನಿಯಲ್ಲಿಯೂ ಸಹ ರೆಕ್ಕೆ, 

ಕ್ರಿಯಂತೇ ಬಾಲರೂಪದಲ್ಲಿಯೂ, ಶ್ಯೇನ, ಪಕ್ಷಿ ಕಂಕಪಕ್ಷಿಯ | 
ರೂಪದಲ್ಲಿಯೂ, ಕಾಮನೆಗೆ ಅನುಗುಣವಾಗಿ ರೂಪ | 
ಗಳು ಮಾಡಲ್ಪಡುತ್ತವೆ. 

ತಸ್ಮಾತ್‌ ಏತಾಃ ಚಿತ್ಯಸ್ಯ ಅಗ್ನೇಃ ಭವಂತಿ ಆಪ್ರಿಗಳಿಗೂ, ಚಯನಾಗ್ನಿಗೂ ಈ ಬಹುರೂಪತ್ವದ | 
ಹೋಲಿಕೆಯು ಇರುವುದರಿಂದ ಅಗ್ನಿಚಯನಕ್ಕೆ ಇವು 
ಆಪ್ರಿಗಳಾಗಲು ಅರ್ಹವಾಗಿವೆ. 


ಪೃಷ್ಟಯಜುರ್ವೇದ ಪನ್ನಡ ಪ್ರಕಾಶನ/೧೦೪ 


| | | | 
ಭವಂತ್ಯೇಕವಿಗ್‌ಂಶತಿಗ್‌ಂ ಸಾಮಿಧೇನೀರನ್ವಾಹ ರುಗ್ವಾ ಏಕವಿಗ್‌ಂಶೋ 


[ I ] 
ರುಚಮೇವ ಗಚ್ಛತ್ಯಥೋ ಪ್ರತಿಷ್ಠಾಮೇವ ಪ್ರತಿಷ್ಠಾ ಹ್ಯೇಕವಿಗ್‌ಂಶ- 


[| 1 [1 || 
ಏಕವಿಗ್‌ಂಶತಿಮಿತ್ಯೇಕ-ವಿಗ್‌ಂಶತಿಮ್‌ । ಸಾಮಿಧೇನೀರಿತಿ ಸಾಮ್‌-ಇಧೇನೀಃ | ಅನ್ವಿತಿ | ಆಹ । ರುಕ್‌ | ವೈ! 
1 |] | [| 
ಏಕವಿಗ್‌ಂಶ ಇತ್ಯೇಕ-ವಿಗ್‌ಂಶಃ | ರುಚಮ್‌ | ಏವ | ಗಚ್ಛತಿ | ಅಥೋ ಇತಿ | ಪ್ರತಿಷ್ಠಾಮಿತಿ ಪ್ರತಿ-ಸ್ಥಾ ಮ್‌। 
[| | 
ಏವ I ಪ್ರತಿಷ್ಠೇತಿ ಪ್ರತಿ-ಸ್ಥಾ !ಹಿ! ಏಕವಿಗ್‌ಂಶ ಇತ್ಯೇಕ-ವಿಗ್‌ಂಶಃ | 


ಹೀಗೆ ಚತುರ್ಥಕಾಂಡದ ಪ್ರಥಮಪ್ರಪಾಠಕದ ಎಂಟನೆಯ ಅನುವಾಕದ ಆಪ್ರಿಗಳನ್ನು ವ್ಯಾಖ್ಯಾನ ಮಾಡಿ 
ಏಳನೆಯ ಅನುವಾಕದಲ್ಲಿ ಪಠಿತವಾದ "ಸಮಾಸ್ತ್ವ್ವಾಗ್ನೇ' ಮುಂತಾದ ಸಾಮಿಧೇನೀಮಂತ್ರಗಳನ್ನು 
ವ್ಯಾಖ್ಯಾನ ಮಾಡಲಾಗಿದೆ. 

ಪ್ರಕೃತಿಯಾಗದಿಂದಲೇ “ಪ್ರ ವೋ ವಾಜಾಃ' ಮುಂತಾದ ಹನ್ನೊಂದು ಸಾಮಿಧೇನೀಮಂತ್ರಗಳು ಪ್ರಾಪ್ತವಾ 
ಗುತ್ತವೆ. ಈ ಅಗ್ನಿಚಯನಕ್ಕೆ ಸಂಬಂಧಿಸಿದಂತೆ "ಸಮಾಸ್ತ್ರ್ವಾಗ್ನೇ' ಮುಂತಾದ ಹತ್ತು ಸಾಮಿಧೇನೀ 
ಮಂತ್ರಗಳಾಗುತ್ತವೆ. 

ಇವೆರಡನ್ನೂ ಸೇರಿಸಿ ಇಪ್ಪತ್ತೊಂದು ಸಾಮಿಧೇನಿಗಳು. 


ಬ್ರಾಹ್ಮಣಭಾಗ ವಿವರಣೆ 
ಏಕವಿಂಶತಿಸಾಮಿಧೇನೀವಿಧಿ; ಅರ್ಥವಾದ 


ಏಕವಿಗ್‌ಂಶತಿಮ್‌ ಸಾಮಿಧೇನೀಃ ಇಪ್ಪತ್ತೊಂದು ಸಾಮಿಧೇನಿಗಳನ್ನು 

ಅನ್ವಾಹ ಹೇಳಬೇಕು. 

ಏಕವಿಗ್‌ಂಶಃ ರುಕ್‌ ವೈ ಏಕವಿಂಶಸ್ತೋಮವು ದೀಪ್ತಿರೂಪವಾಗಿದೆ. 

ರುಚಮ್‌ ಗಚ್ಛತಿ ಏವ ಇದರಿಂದ ಯಜಮಾನನು ಪ್ರಕಾಶವನ್ನು ಪಡೆಯು 
ತ್ತಾನೆ. 

[ಅಥೋ ಪ್ರತಿಷ್ಠಾಮ್‌ ಏವ] ಗಚ್ಚತಿ ಮತ್ತು ಶ್ರೇಷ್ಠಸ್ಥಿತಿಯನ್ನೂ ಪಡೆಯುತ್ತಾನೆ. 

ಏಕವಿಗ್‌ಂಶಃ ಪ್ರತಿಷ್ಠಾ ಹಿ ಏಕವಿಂಶಸ್ತೋಮವು ಪ್ರತಿಷ್ಠಾ ರೂಪವಾಗಿದೆ. 


ತಾತ್ಸರ್ಯ:-ಹೀಗೆ ಐದು ಅಕ್ಷರಗಳಿಂದ ಆರಂಭಿಸಿ ಎಂಟು ಅಕ್ಷರಗಳವರೆಗೆ ಕೆಳಗಿನಿಂದ ಮೇಲಿನವರೆಗೆ 
ಅಧಿಕಾಕ್ಷರಗಳೂ, ಮೇಲಿನಿಂದ ಕೆಳಗಿನವರೆಗೆ ನ್ಯೂನಾಕ್ಷರಗಳೂ ಆಗಿವೆ. ಈ ರೀತಿ ಇಬ್ಬಗೆಯಿರುವುದರಿಂದ 
ಸ್ತ್ರೀಪುರುಷರೂಪವಾಗಿ ಯಜಮಾನನ ಪ್ರಜಾಪ್ರಾಪ್ತಿ ಗೆ ಕಾರಣವಾಗುತ್ತದೆ. 

ಇದು ಆಪ್ರಿಗಳ ಪ್ರಶಂಸೆಯಾಗಿದೆ. 


WW ॥)_ WY 


ತೈತ್ತರೀಯ ಸಂಹಿತಾ/೫-೧-೮/೧೦೫ 


[ I [ 
-ಶ್ಚತುರ್ವಿಗ್‌ಂಶತಿಮನ್ವಾಹ ಚತುರ್ವಿಗ್‌ಂಶತಿರರ್ಧಮಾಸಾಃ ಸಂವಥ್ಸರ 


| || || || [ 
ಸ್ಪಂವಥ್ಲರೋಗ್ನಿವೆನೈಶ್ವಾನರಃ ಸಾಕ್ಸಾ ದೇವ ವೈಶ್ವಾನರಮವರುಂಧೇ 
I [ | 
ಪರಾಚೀರನ್ವಾಹ ಪರಾಜಿವ ಹಿ ಸುವರ್ಗೋ ಲೋಕಃ 


[| [| [| 
ಚತುರ್ವಿಗ್‌ಂಶತಿಮಿತಿ ಚತುಃ-ವಿಗ್‌ಂಶತಿಮ್‌ । ಅನ್ವಿತಿ । ಆಹ । ಚತುರ್ವಿಗ್‌ಂಶತಿರಿತಿ ಚತುಃ-ವಿಗ್‌ಂಶತಿಃ | 


| 
ಅರ್ಧಮಾಸಾ ಇತ್ಯರ್ಧ-ಮಾಸಾಃ | ಸಂವಥ್ಸರ ಇತಿ ಸಮ್‌-ವಥ್ನರಃ | ಸಂವಥ್ನರ ಇತಿ ಸಮ್‌-ವಥ್ಸರಃ । ಅಗ್ನಿಃ | 


[| | [| 1 
ವೈಶ್ವಾನರಃ 1 ಸಾಕ್ಷಾದಿತಿ ಸ-ಳಿಕ್ಷಾ; ತ್‌। ಏವ | ವೈಶ್ವಾನರಮ್‌ 1 ಅವೇತಿ । ರುಂಧೇ | ಪರಾಚೀಃ । ಅನ್ವಿತಿ | ಆಹ | 


ಪರಾಜ್‌್‌ | ಇವ! ಹಿ! ಸುವರ್ಗ ಇತಿ ಸುವಃ-ಗೇ। ಲೋಕಃ | . 


ಬ್ರಾಹ್ಮಣಭಾಗ ವಿವರಣೆ 
ಸಾಮಿಧೇನೀಸಂಖ್ಯಾಪೂರ್ತಿಗಾಗಿ ಪಕ್ಷಾಂತರ 


ಚತುರ್ವಿಗ್‌ಂಶತಿಮ್‌ ಅನ್ವಾಹ (ಸಾಮಿಧೇನಿಗಳಲ್ಲಿ ಶಾಖಾಂತರದ “"ಉಪೇಮಸೃಕ್ಷಿ 
ವಾಜಯುಃ' [ಯ. 2.35.1]ಮುಂತಾದ ಮೂರು 
ಸಾಮಿಧೇನಿಗಳನ್ನು ಸೇರಿಸಿಕೊಂಡು) ಇಪ್ಪತ್ತನಾಲ್ಕು 
ಸಾಮಿಧೇನಿಗಳನ್ನು ಹೇಳಬೇಕು. 

ಚತುರ್ವಿಗ್‌ಂಶತಿಃ ಅರ್ಧಮಾಸಾಃ ಇಪ್ಪತ್ತನಾಲ್ಕು ಅರ್ಧಮಾಸಗಳು (ಪಕ್ಷಗಳು) 

ಸಂವಥ್ಸರಃ ಸಂವತ್ಸರವಾಗಿವೆ. 

ಸಂವಥ್ಸರಃ ವೈಶ್ವಾನರಃ ಅಗ್ನಿಃ ಸಂವತ್ಸರವೇ ಎಲ್ಲರಿಗೂ ದಾಹ-ಪಾಕಾದಿಗಳಿಗೆ ಅನು 
ಕೂಲವಾಗಿ ಹಿತವಾದ ವೈಶ್ವಾನರರೂಪವಾಗಿದೆ. 

ಸಾಕ್ಷಾತ್‌ ವೈಶ್ವಾನರಮ್‌ ಯಜಮಾನನು ಸಾಕ್ಷಾತ್ತಾಗಿ ವೈಶ್ವಾನರನನ್ನೇ(ಈ 

ಅವರುಂಧೇ ಸಾಮಿಧೇನಿಗಳಿಂದ) ಹೊಂದುತ್ತಾನೆ. 

ಪರಾಚೀಃ ಅನ್ವಾಹ ಈ ಸಾಮಿಧೇನಿಗಳನ್ನು ಆವೃತ್ತಿ ಇಲ್ಲದೆಯೇ ಹೇಳ 
ಬೇಕು. 

ಸುವರ್ಗಃ ಲೋಕಃ ಪರಾಜ್‌್‌ ಇವ ಹಿ ಸ್ವರ್ಗಲೋಕವೂ ಆವೃತ್ತವಾಗುವುದಿಲ್ಲವಷ್ಟೆ. 


"ಯ ಏವಂ ವಿದ್ವಾಗ್‌ಂಸ ಏಕವಿಗ್‌ಂಶತಿರಾತ್ರಮಾಸತೇ ರೋಚಂತ ಏವ' ಎಂಬುದಾಗಿ ಸಪ್ತಮಕಾಂಡದಲ್ಲಿ 
ಏಕವಿಂಶತಿಸಂಖ್ಯೆಯು ದೀಪ್ತಿಗೆ ಕಾರಣವೆಂದು ಹೇಳಿದೆ. "ಏಕವಿಗ್‌ಂಶಃ ಸ್ತೋಮಾನಾಂ ಪ್ರತಿಷ್ಠಾ' ಎಂದೂ ಅಲ್ಲಿಯೇ 


ಪೃಷ್ಣಯಜುರ್ವೇದ ಪನ್ನಡ ಪ್ರಠಾಶನ/೧೦೬ 


|] | I | 
ಸಮಾಸ್ಟ್ರ್ವಾಂಗ್ನ ಯತವೋ ವರ್ಧಯಂತ್ವಿತ್ಯಾಹ ಸಮಾಭಿರೇವಾಗ್ನಿಂ 


[ | | | 
ವರ್ಧಯ[ವರ್ಧಯತಿ(೪೩)ಯತುಭಿಗತ್ಯೃತುಭಿಸ್ಪಂವಥ್ನರಂ ವಿಶ್ವಾ ಆ ಭಾಹಿ 


1 | | | 
ಪ್ರದಿಶಃ ಪೃಥಿವ್ಯಾ ಇತ್ಯಾಹ ತಸ್ಮಾದಗ್ನಿಸ್ಸರ್ವಾ ದಿಶೋಇನು ಎಭಾತಿ 


1 [ | I 
ಸಮಾಃ । ತ್ವಾ! ಅಗ್ನೇ | ಯತವಃ | ವರ್ಧಯಂತು 1 ಇತಿ । ಆಹ | ಸಮಾಭಿಃ | ಏವ | ಅಗ್ನಿಮ್‌ \ ವರ್ಧಯತಿ | 


I I) I 
(೪೩) । ಯತುಭಿರಿತ್ಯೃತು-ಭಿಃ | ಸಂವಥ್ಗರಮಿತಿ ಸಮ್‌-ವಥ್ಸರಮ್‌ । ವಿಶ್ವಾ: । ಏತಿ । ಭಾಜಿ | ಪ್ರದಿಶ ಇತಿ 


[| [ || 11 | | 
ಪ್ರ-ದಿಶಃ | ಪೃಥಿವ್ಯಾಃ 1ಇತಿ। ಆಹ | ತಸ್ಮಾತ್‌ | ಅಗ್ನಿಃ | ಸರ್ವಾಃ । ದಿಶಃ | ಅನು। ವೀತಿ | ಭಾತಿ I 


ಬ್ರಾಹ್ಮಣಭಾಗ 


ವಿವರಣೆ 


ಸಾಮಿಧೇನಿಯಲ್ಲಿನ “ಸಮಾ' ಶಬ್ದದ ತಾತ್ಪರ್ಯ 


ಸಮಾಸ್ತಾ a ಯತವಃ ವರ್ಧಯಂತು 
ಇತಿ ಆಹ 

ಸಮಾಭಿಃ ಏವ ಅಗ್ನಿಮ್‌ ವರ್ಧಯತಿ 
ಯತುಭಿಃ ಸಂವತ್ಸರಮ್‌ ವರ್ಧಯತಿ 


"ಸಮಾಸ್ತ್ವಾಗ್ನೇ ಯತವಃ ವರ್ಧಯಂತು' ಎಂಬ 
ಮಂತ್ರಭಾಗವು ಹೀಗೆ ಹೇಳುತ್ತದೆ. 

ಸಂವತ್ಸರಗಳು ಅಗ್ನಿಯನ್ನು ವೃದ್ಧಿಗೊಳಿಸುತ್ತವೆ. 
ಪ್ರವೃತ್ತವಾದ ಖುತುಗಳು. ಸಂವತ್ಸರವನ್ನು 
ವೃದ್ಧಿಗೊಳಿಸುತ್ತವೆ. 


“ಆಭಾಹಿ' ಎಂಬುದರ ತಾತ್ಪರ್ಯ 


ವಿಶ್ವಾಃ ಆ ಭಾಹಿ ಪ್ರದಿಶಃ ಪೃಥಿವ್ಯಾಃ 
ಇತಿ ಆಹ 


ತಸ್ಮಾತ್‌ ಅಗ್ನಿಃ ಸರ್ವಾಃ ದಿಶಃ ಅನು 
ವಿಭಾತಿ 


ಈ ಭಾಗವು “ಹೇ! ಅಗ್ನಿಯೇ! ನೀನು ಭೂಮಿಯ 
ಎಲ್ಲ ದಿಕ್ಕುಗಳನ್ನೂ, ವಿದಿಕ್ಕುಗಳನ್ನೂ ಪ್ರಕಾಶ 
ಗೊಳಿಸು' ಎಂದು ಹೇಳುತ್ತದೆ. 

ಆದುದರಿಂದ ಅಗ್ನಿಯು ತನ್ನ ತೇಜಸ್ಸಿನಿಂದ 
ದಿಕ್ಕುಗಳೆಲ್ಲವನ್ನೂ ಪ್ರಕಾಶಗೊಳಿಸುತ್ತಾ, ನೆ. 


ಹೇಳಿದೆ. ಸ್ತೋಮಗಳಲ್ಲಿ ಏಕವಿಂಶಸ್ತೋಮವು ಪ್ರತಿಷ್ಠಾರೂಪವಾದುದು. 
ಪ್ರಕೃತಿಯಾಗದಲ್ಲಿ ಸಾಮಿಧೇನೀಮಂತ್ರಗಳಿಗೆ "ತ್ರಿಃ ಪ್ರಥಮಾಮ್‌' ಎಂದು ಆವೃತ್ತಿಯು ಇದೆ.ಇಲ್ಲಿ ಇರುವುದಿಲ್ಲ. 
“ಸಂವತ್ಸರಮುಖ್ಯಂ ಭೃತ್ವಾ' ಎಂಬ ಶ್ರುತಿಯಿರುವುದರಿಂದ ಸಂವತ್ಸರಕ್ಕೂ ಉಖ್ಯಾಗ್ನಿಗೂ ಸಂಬಂಧವಿದೆ. 


EE EEE EEE 


ಪೈಷ್ತೀಯ ಸಂಹಿತಾ/೫-೧-೮/೧೦೭ 


[ | | | | 
ತ್ಯುದ್ವಯಂ ತಮಸಸ್ಪರೀತ್ಯಾಹ ಪಾಪ್ಮಾ ವೈ ತಮಃ ಪಾಪ್ಮಾನಮೇವಾಸ್ಮಾದಪ 


[ | [ 
ಹಂತ್ಯಗನ್ಮ ಜ್ಯೋತಿರುತ್ತ ಮಮಿತ್ಯಾಹಾ- 


| il [ 
ಪ್ರತೀತಿ | ಔಹತಾಮ್‌ | ಅಶ್ವಿನಾ | ಮೃತ್ಯುಮ್‌ | ಅಸ್ಮಾತ್‌ | ಇತಿ 1 ಆಹ | ಮೃತ್ಯುಮ್‌ । ಏವ | ಅಸ್ಮಾತ್‌ | 
| | [ I | 
ಅಪೇತಿ । ನುದತಿ | ಉದಿತಿ । ವಯಮ್‌ | ತಮಸಃ | ಪರೀಶಿ | ಇತಿ! ಆಹ! ಪಾಪ್ಶಾ | ವೈ | ತಮಃ | ಪಾಪ್ಮಾನಮ್‌ | 
ಏವ | ಅಸ್ಮಾತ್‌! ಅಪೇತಿ। ಹಂತಿ \ ಅಗನ್ಮ | ಜ್ಯೋತಿಃ ಉತ್ತಮಮಿತ್ಯುತ್‌-ತಮಮ್‌ | ಇತಿ ಆಹ। 


ಬ್ರಾಹ್ಮಣಭಾಗ 
"ಪ್ರತ್ಯೈಹತಾ' ಎಂಬ ಮಂತ್ರಭಾಗದ ವಿವರಣೆ 


ಪ್ರತ್ಯಾಹತಾಮ್‌ ಅಶ್ವಿನಾ ಮೃತ್ಯುಮ್‌ . "ದೇವವೈದ್ಯರಾದ ಅಶ್ವಿನೀದೇವತೆಗಳೇ! ನೀವು ಈ 
ಅಸ್ಮಾತ್‌ ಇತಿ ಆಹ | ಯಜಮಾನನಿಂದ ಮೃತ್ಯುವನ್ನು ದೂರ ಮಾಡಿರಿ' 
| ಎಂದು ಈ ಮಂತ್ರವು ಹೇಳುತ್ತದೆ. 


ಅಸ್ಮಾತ್‌ ಮೃತ್ಯುಮ್‌ ಅಪನುದತಿ ಏವ ಅಧ್ವರ್ಯವು ಅಶ್ವಿನೀದೇವತೆಗಳ ಅನುಗ್ರಹದಿಂದ 
ಯಜಮಾನನಿಂದ ಮೃತ್ಯುವನ್ನು ದೂರ ಮಾಡುತ್ತಾನೆ. 


"ಉದ್ವಯಮ್‌' ಎಂಬ ಮಂತ್ರಭಾಗದ ವಿವರಣೆ 


ಉದ್ವಯಂ ತಮಸಃ ಪರಿ ಇತಿ ಆಹ “ನಾವು ಕತ್ತಲೆಯಿಂದ/ಪಾಪದಿಂದ ಮೇಲೆ ಇರುವಂತೆ 
ಮಾಡು' ಎಂದು ಈ ಮಂತ್ರಭಾಗವು ಹೇಳುತ್ತದೆ. 

ಪಾಪ್ಮಾ ವೈ ತಮಃ ಪಾಪವೇ ತಮಸ್ಸಾಗಿದೆ. 

ಅಸ್ಮಾತ್‌ ಪಾಪ್ಮಾನಮ್‌ ಏವ ಅಪಹಂತಿ ಈ ಮಂತ್ರದಿಂದ ಅಧ್ವರ್ಯುವು ಯಜಮಾನನಿಂದ 
ಪಾಪವನ್ನು ಹೋಗಲಾಡಿಸುತ್ತಾನೆ. 


"ಅಗನ್ಮ' ಎಂಬ ಮಂತ್ರಭಾಗದ ವಿವರಣೆ 


ಅಗನ್ಮ ಜ್ಯೋತಿಃ ಉತ್ತಮಮ್‌ ಇತಿ "ನಾವು ಈ ಮಂತ್ರಪಾಠದಿಂದ ಉತ್ತಮವಾದ ಪ್ರಕಾಶ 
ಆಹ ವನ್ನು ಹೊಂದಿದೆವು' ಎಂದು ಈ ಮಂತ್ರಭಾಗವು 


WwW WV WW YUE WVU UU UW WW 


I [ I I 
-ಸೌವಾ ಆದಿತ್ಯೋ ಜ್ಯೋತಿರುತ್ತ ಮಮಾದಿತ್ಯಸ್ಕೈವ ಸಾಯುಜ್ಯಂ ಗಚ್ಛತಿ ನ 
I [ [ 
ಸಂವಥ್ಸರಸ್ತಿಷ್ಠತಿ ನಾಸ್ಯ ಶ್ರೀಸ್ವಿಷ್ಠತಿ ಯಸ್ಕೈತಾಃ ಕ್ರಿಯಂತೇ 
[| 
ಜ್ಯೋತಿಷ್ಯತೀಮುತ್ತಮಾಮನ್ವಾಹ 


1 1 | | 
ಅಸೌ ವೈ | ಆದಿತ್ಯಃ I ಜ್ಯೋತಿಃ I ಉತ್ತಮಮಿತ್ಯುತ್‌-ತಮಮ್‌ 1 ಆದಿತ್ಯಸ್ಯ | ಏವ I ಸಾಯುಜ್ಯಮ್‌ I ಗಚ್ಛತಿ I 


| || 
ನ | ಸಂವಥ್ಹರ ಇತಿ ಸಮ್‌-ವಥ್ಸರಃ | ತಿಷ್ಠತಿ | ನ ಅಸ್ತ | ಶ್ರೀಃ | ತಿಷ್ಠತಿ । ಯಸ್ಯ । ಏತಾಃ | ಕ್ರಿಯಂತೇ | 
| [ 
ಜ್ಯೋತಿಷ್ಯತೀಮ್‌ | ಉತ್ತಮಾಮಿತ್ಯುತ್‌-ತಮಾಮ್‌ । ಅನ್ವಿಕಿ । ಆಹೆ! 


ಬ್ರಾಹ್ಮಣಭಾಗ ವಿವರಣೆ 


ಅಸೌ ವೈ ಆದಿತ್ಯಃ ಜ್ಯೋತಿಃ ಉತ್ತಮಮ್‌ ಈ ಸೂರ್ಯನೇ ಶ್ರೇಷ್ಠವಾದ ಜ್ಯೋತಿಯಾಗಿರುತ್ತಾನೆ. 
ಆದಿತ್ಯಸ್ಯ ಏವ ಸಾಯುಜ್ಯಮ್‌ ಗಚ್ಛತಿ ಅಧ್ವರ್ಯವಿನ ಈ ಮಂತ್ರಪಾಠದಿಂದ ಯಜಮಾನನು 
ಸೂರ್ಯನ ಸಹಭಾವವನ್ನೇ ಪಡೆಯುತ್ತಾನೆ. 


ಮಂತ್ರದ ಅಂತಿಮಭಾಗದ ಪಶಂಸೆ 
ಖಿ ಆಂ) 


ಯಸ್ಯ ಏತಾಃ ಕ್ರಿಯಂತೇ ಯಾವ ಯಜಮಾನನಿಗಾಗಿ ಈ “ಸಮಾಸ್ಟ್ರ್ವಾಗ್ಲೇ' 
ಮುಂತಾದ ಸಾಮಿಧೇನಿಗಳು ಹೇಳಲ್ಪಡುತ್ತವೆಯೋ 
ಅಂತಹ 

ಸಂವಥ್ಸರಃ ನ ತಿಷ್ಠತಿ (ಈ ಯಜಮಾನನಿಗೆ ಸ್ವರ್ಗವನ್ನು ಪಡೆಯುವುದಕ್ಕಾಗಿ) 
ಉಖ್ಯಧಾರಣಸಾಧನವಾದ ಸಂವತ್ಸರವು ಸಹಾಯಕ 
ವಾಗುವುದಿಲ್ಲ. 

ಅಸ್ಯ ಶ್ರೀಃ ನ ತಿಷ್ಕತಿ ಉಖ್ಯಾಗ್ನಿಸಾಧನಗಳ ಸಮೂಹರೂಪವಾದ ಸಂಪತ್ತೂ 
(ಸಾಧನಸಂಪತ್ರೂ) ಉಪಕಾರಕವಾಗುವುದಿಲ್ಲ. 

ಜ್ಯೋತಿಷ್ಠತೀಮ್‌ ಉತ್ತಮಾಮ್‌ ಅನ್ವಾಹ (ಹೀಗಾಗಿ) "ಉದ್ವಯಂ..ಜ್ಯೋತಿರುತ್ತರಮ್‌' ಎಂದು 

ಜ್ಯೋತಿಃಶಬ್ದಯುಕ್ತವಾದ ಖಕ್ಕನ್ನು ಕೊನೆಯದಾಗಿ ಆ 

ಯಜಮಾನನಿಗಾಗಿ ಹೇಳಬೇಕು. 


ಇಪ್ಪತ್ತನಾಲ್ಕು ಸಾಮಿಧೇನಿಗಳ ಸಂಖ್ಯಾಪೂರ್ತಿಯನ್ನು ಭಟ್ಟಭಾಸ್ಕರಭಾಷ್ಯದಲ್ಲಿ ಇನ್ನೊಂದು ಬಗೆಯಿಂದ 
ಹೇಳಿದ್ದಾರೆ. "ಪ್ರ ವೋ ವಾಜಾಃ' ಎಂದು ಆರಂಭವಾಗುವ ೧೧ ಸಾಮಿಧೇನಿಗಳು. "ಸಮಾಸ್ಟ್ರ್ವಾಗ್ನೇ' ಎಂದು 


ತೈತ್ತರೀಯ ಪಂಹಿತಾ/೫-೧-೮/೧೦೯ 


| [ I [ 
ಜ್ಯೋತಿರೇವಾಸ್ಮಾ ಉಪರಿಷ್ಠಾ ದಧಾತಿ ಸುವರ್ಗಸ್ಯ 


ಲೋಕಸ್ಸಾ )ನುಖ್ಯಾತ್ಯೈ ॥ ೪೪೨8 ॥ 


[ಯಾವಂತೋಸ್ಯ ಮುಖಶಶ್ಚಿ ತ್ಯ ಸ್ಯ ವರ್ಧಯತ್ಯಾ ದಿತ್ಕೊ ೀಷ್ಟಾ ವಿಗ್‌ಂಶತಿಶ್ಚ ॥] 


| | | 1 | I 
ಜ್ಯೋತಿಃ | ಏವ | ಅಸ್ಮೈ | ಉಪರಿಷ್ಟಾತ್‌ | ದಧಾತಿ | ಸುವರ್ಗಸ್ಯೇತಿ ಸುವಃ-ಗಸ್ಯ | ಲೋಕಸ್ಯ | ಅನುಖ್ಯಾತ್ಯಾ 


ಇತ್ರ ನು-ಖ್ಯಾತ್ರ್ಯೈ ॥೪೪॥ 


ಬ್ರಾಹ್ಮಣಭಾಗ ವಿವರಣೆ 


ಅಸ್ಮೈ ಜ್ಯೋತಿಃ ಏವ ಉಪರಿಷ್ಟಾತ್‌ (ಈ ಯಜಮಾನನಿಗಾಗಿ ಜ್ಯೋತಿಷ್ಠತೀ ಖಕ್ಕನ್ನು 
ಕಡೆಯಲ್ಲಿ ಹೇಳುವುದರಿಂದ) ಬೆಳಕನ್ನು ಮೇಲೆ ಹಿಡಿ 
ದಂತಾಗುತ್ತದೆ. 

ಸುವರ್ಗಸ್ಯ ಲೋಕಸ್ಯ ಅನುಖ್ಯಾತ್ಕೈ (ಇದರಿಂದ ಮೇಲುಗಡೆಯೇ ಇರುವ) ಸ್ವರ್ಗಲೋಕ 
ವನ್ನು ಪ್ರಸಿದ್ಧಿಪಡಿಸುವುದಕ್ಕಾಗಿ ಬೆಳಕನ್ನು ಮೇಲೆ 
ಹಿಡಿದಂತಾಗುತ್ತದೆ. 


ಆರಂಭವಾಗುವ ೧೦ ಸಾಮಿಧೇನಿಗಳು. "ಪೃಥುಪಾಜಾ' ಎಂದು ಆರಂಭಗೊಳ್ಳುವ ೨ ಸಾಮಿಧೇನಿಗಳು. ಹಾಗೂ 
"ಯುಕ್ಪ್ವಾ ಹಿ' ಎಂಬ ಒಂದು ಸಾಮಿಧೇನಿ. ಹೀಗೆ ೨೪ ಎಂದು ಹೇಳಿದ್ದಾರೆ. 

"ಸಮಾಸಾ ್ರ್ವಾಗ್ನೇ' ಎಂದು ಆರಂಭವಾಗಿರುವ ಸಾಮಿಧೇನಿಗಳಲ್ಲಿ "ಉದ್ವಯಂ' ಎಂದಿರುವ ಸಾಮಿಧೇನಿಯನ್ನು 
ಕಡೆಯದನ್ನಾಗಿ ಹೇಳಬೇಕು. ಆ ವಿಧಿಯ ಪ್ರಶಂಸೆಯು ಇದು. 


NERS 


| ಸವಮೊ$ಂಂದುವಾಹಃ ॥ 


| I | | 
ಷಡಿ ಿದೀೀಕ್ಷ ಯತಿ ಷಡ್ವಾ ಯತವ ಯತುಭಿರೇವೈನಂ ದೀಕ್ಷಯತಿ 


| 
ಸಪ್ತಭಿರ್ದೀಕ್ಷಯತಿ 


I [ 
ಷಡ್ಳಿರಿತಿ ಷಟ್‌-ಭಿಃ । ದೀಕ್ಷಯತಿ । ಷಟ್‌ । ವೈ । ಯತವಃ । ಯತುಭಿರಿತ್ಯೃತು-ಭಿಃ । ಏವ । ಏನಮ್‌ | 
|| 
ದೀಕ್ಷಯತಿ | ಸಪ್ತಭಿರಿತಿ ಸಪ್ತ-ಭಿಃ | ದೀಕ್ಷಯತಿ । 


ಎಂಟನೆಯ ಅನುವಾಕದಲ್ಲಿ ಆಪ್ರೀಮಂತ್ರಗಳಿಗೆ ಸಂಬಂಧಿಸಿದ ಬ್ರಾಹ್ಮಣವು ಹೇಳಲ್ಪಟ್ಟಿತು. ಈ 
ಒಂಬತ್ತನೆಯ ಅನುವಾಕದಲ್ಲಿ ಅಗ್ನ್ಯುತ್ಪತ್ತಿಯು ಹೇಳಲ್ಪಡುತ್ತದೆ. 


ಇರ್ರಬುವು 


ಬ್ರಾಹ್ಮಣಭಾಗ ವಿವರಣೆ 
ಚಯನಾಂಗವಾದ ದೀಕ್ಷಾಹುತಿವಿಧಿ 


ಷಡ್ಕಿಃ ದೀಕ್ಷಯತಿ ಅಧ್ವರ್ಯುವು "ಆಕೂತಿಮಗ್ನಿಮ್‌' ಎಂದು ಆರಂಭ 
ಗೊಳ್ಳುವ ಆರು ಮಂತ್ರಗಳಿಂದ ಯಜಮಾನನನ್ನು 
ದೀಕ್ಷಾಸಂಸ್ಕಾರದಿಂದ ಸಂಸ್ಕೃತನನ್ನಾಗಿ ಮಾಡುತ್ತಾನೆ. 

ಷಟ್‌ ವೈ ಯತವಃ ಯತುಗಳು ಆರು. 

ಯತುಭಿಃ ಏವ ಏನಮ್‌ ದೀಕ್ಷಯತಿ ಈ ಆರು ಹೋಮಗಳಿಂದ (ಸಂಖ್ಯಾಸಾಮ್ಯವಿರುವುದ 
ರಿಂದ) ಯತುಗಳಿಂದಲೇ ಯಜಮಾನನಿಗೆ 
ಅಧ್ವರ್ಯುವು ದೀಕ್ಷೆಯನ್ನು ಮಾಡಿದವನಾಗುತ್ತಾನೆ. 


ಸಪ್ತಸಂಖ್ಯೆಯ ಪ್ರಶಂಸೆ 


ಸಪ್ತಭಿಃ ದೀಕ್ಷಯತಿ ಪೂರ್ಣಾಹುತಿಯುಕ್ತವಾಗಿ ಏಳು ಹೋಮಗಳನ್ನು 


ಪೈತ್ರಿಲೀಯ ಸಂಹಿತಾ/೫-೧-೯/೧೧೧ 


I [ | | 
ಸಪ್ತ ಛಂದಾಗ್‌ಂಸಿ ಛಂದೋಭಿರೇವೈನಂ ದೀಕ್ಷಯತಿ ವಿಶ್ವೇ ದೇವಸ್ಯ ನೇತುರಿತ್ಯ | 


[| | I Il | 
ನುಷ್ಟುಭೋತ್ತ ಮಯಾ ಜುಹೋತಿ ವಾಗ್ವಾ ಅನುಷ್ಟುಪ್ತಸ್ಮಾತ್ಟ್ರಾಣಾನಾಂ ವಾಗುತ್ತ- 


| | 
ಸಪ್ತ । ಛಂದಾಗ್‌ಂಸಿ | ಛಂದೋಭಿರಿತಿ ಛಂದಃ-ಭಿಃ | ಏವ! ಏನಮ್‌ | ದೀಕ್ಷಯತಿ | ವಿಶ್ವೇ | ದೇವಸ್ಯ | ನೇತುಃ | 


I I 
ಇತಿ 1 ಅನುಷ್ಟುಭೇತ್ಯನು-ಸ್ತುಭಾ । ಉತ್ತಮಯೇತ್ಯುತ್‌-ತಮಯಾ । ಜುಹೋತಿ | ವಾಕ್‌ | ವೈ | 


I I I Il I 
ಅನುಷ್ಟುಬಿತ್ಯನು-ಸ್ತು ಪ್‌। ತಸ್ಮಾತ್‌ | ಪ್ರಾಣಾನಾಮಿತಿ ಪ್ರ-ಅನಾನಾಮ್‌ । ವಾಕ್‌ | ಉತ್ತ ಮೇತ್ಯುತ್‌-ತಮಾ | 


ಬ್ರಾಹ್ಮಣಭಾಗ ' ವಿವರಣೆ 


ಸಪ್ತ ಛಂದಾಗ್‌ಂಸಿ ಏಳು ಛಂದಸ್ಸುಗಳು. 
ಛಂದೋಭಿಃ ಏವ ಏನಮ್‌ ದೀಕ್ಷಯತಿ ಅಧ್ವರ್ಯವು ಈ ಯಜಮಾನನಿಗೆ ಏಳು ಛಂದಸ್ಸು | 
ಗಳಿಂದಲೇ ದೀಕ್ಷೆಯನ್ನು ಮಾಡಿದವನಾಗುತ್ತಾನೆ. 


ಅನುಷ್ಟುಪ್‌ ಛಂದಸ್ಸಿನಿಂದ ಹೋಮವಿಧಿ; ಪ್ರಶಂಸೆ 


ವಿಶ್ವೇ ದೇವಸ್ಯ ನೇತುಃ ಇತಿ "ವಿಶ್ವೇ ದೇವಸ್ಯ ನೇತುಃ' ಎಂಬ 

ಉತ್ತಮಯಾ ಅನುಷ್ಟುಭಾ ಜುಹೋತಿ ಶ್ರೇಷ್ಠವಾದ ಮತ್ತು ಕೊನೆಯದಾದ ಮಂತ್ರದಿಂದ 
ಹೋಮವನ್ನು ಮಾಡಬೇಕು. 

ವಾಕ್‌ ವೈ ಅನುಷ್ಟುಪ್‌ ಅನುಷ್ಟುಪ್‌ ಛಂದಸ್ಸು ವಾಗ್ರೂಪವಾಗಿದೆ. (ವಾಕ್ಕು | 
ಲೋಕದಲ್ಲಿ ಪೂಜ್ಯವಾದುದಾಗಿದೆ) 

ತಸ್ಮಾತ್‌ ಪ್ರಾಣಾನಾಮ್‌ ವಾಕ್‌ ಉತ್ತಮಾ ಆದುದರಿಂದ ವಾಗ್ರೂಪವಾದ ಛಂದಸ್ಸು ಮುಖ 
ದಲ್ಲಿರುವ ಏಳು ಪ್ರಾಣಸ್ಥಾನಗಳಲ್ಲಿ ಉತ್ತಮವಾಗಿ 
ಪ್ರಶಸ್ತವಾಗಿದೆ. (ಉತ್ತಮವಾದ ಮಾತುಗಾರನು 
ಸಭೆಯಲ್ಲಿ ಗೌರವಕ್ಕೆ ಅರ್ಹನಷ್ಟೆ) 


ತಾತ್ಸರ್ಯ:-"ಗಾಯತ್ರೀ ತ್ರಿಷ್ಟುಬ್ಬಗತ್ಯನುಷ್ಟುಕ್ಷಖ್ಸಾ ಸಹ | ಬೃಹತ್ಯುಷ್ಡಿಹಾ ಕಕುತ್ಸೂಚೀಭಿಃ ಶಿಮ್ಯಂತು ತ್ವಾ ॥' 
ಎಂಬ [ತೈ. ಸಂ. 5. 2. 11]ಮಂತ್ರದಲ್ಲಿ ಹೇಳಲ್ಪಟ್ಟಿರುವ ಛಂದಸ್ಸುಗಳು ಎಂಟು. ೧) ಗಾಯತ್ರೀ ೨) ತ್ರಿಷ್ಟುಪ್‌ 
೩) ಜಗತೀ ೪) ಅನುಷ್ಟುಕ್‌ ೫) ಪಂಕ್ತಿಃ ೬) ಬೃಹತೀ ೭) ಉಷ್ಟಿಹಾ ೮) ಕಕುತ್‌. 

ಇವುಗಳಲ್ಲಿ ಕಡೆಯದಾದ ಉಷ್ಟಿ; ಹೆ, ಕಕುತ್‌ ಛಂದಸ್ಸುಗಳನ್ನು ಒಂದೆಂದು ಭಾವಿಸಿ, ಏಳು ಛಂದಸ್ಸುಗಳನ್ನು 
ಪರಿಗಣಿಸಿ, ಸಪ್ತಸಂಖ್ಯೆಯ ಪ್ರಶಂಸೆ ಮಾಡಲಾಗಿದೆ. 


ಪದೃಷ್ಟಯಜುರ್ವೇದ ಈನ್ನಡ ಪ್ರಕಾಶನ/೧೧೨ 


| || || 
-ಮೈಕಸ್ಮಾದಕ್ಷರಾದನಾಪ್ತಂ ಪ್ರಥಮಂ ಪದನ್ತಸ್ಮಾದ್ಯದ್ವಾಚೋತನಾಪ್ತಂ 


| I I I I 
ತನ್ಮನುಷ್ಯಾ ಉಪಜೀವಂತಿ ಪೂರ್ಣಯಾ ಜುಹೋತಿ ಪೂರ್ಣ ಇವ ಹಿ 


[ | I 
ಪ್ರಜಾಪತಿಃ [(೪೫)] ಪ್ರಜಾಪತೇರಾಪ್ತೆ 5೮ ನ್ಯೂನಯಾ ಜುಹೋತಿ 


I 1 | 1 
ಏಕಸ್ಮಾತ್‌ | ಅಕ್ಬರಾತ್‌ | ಅನಾಪ್ತಮ್‌ | ಪ್ರಥಮಮ್‌ | ಪದಮ್‌ | ತಸ್ಮಾತ್‌ | ಯತ್‌ | ವಾಚಃ | ಅನಾಪ್ತಮ್‌ | 


| | || I [| 
ತತ್‌ । ಮನುಷ್ಯಾಃ | ಉಪೇತಿ | ಜೀವಂತಿ | ಪೂರ್ಣಯಾ । ಜುಹೋತಿ । ಪೂರ್ಣಃ | ಇವ | ಹಿ | ಪ್ರಜಾಪತಿರಿತಿ 


ಪ್ರಜಾ-ಪತಿಃ । (೪೫) 1 ಪ್ರಜಾಪತೇರಿತಿ ಪ್ರಜಾ-ಪತೇಃ 


ಬ್ರಾಹ್ಮಣಭಾಗ 


1 
| ಆಪೆ 


| 
I ನ್ಯೂನಯೇತಿ ನಿ-ಊನಯಾ | ಜುಹೋತಿ | 


ಕಿಲ 


ವಿವರಣೆ 


ಅಶೇಷವಾದ ಜಗತ್ತಿನ ವ್ಯವಹಾರಸಾಧನವಾಗಿ ಮಂತ್ರಗಳ ಪ್ರಶಂಸೆ 


ಏಕಸ್ಮಾತ್‌ ಅಕ್ಷರಾತ್‌ ಅನಾಪ್ತಮ್‌ 
ಪ್ರಥಮಮ್‌ ಪದಮ್‌ 


ತಸ್ಮಾತ್‌ ವಾಚಃ ಯತ್‌ ಅನಾಪ್ತಮ್‌ 


ತತ್‌ ಮನುಷ್ಯಾಃ ಉಪ ಜೀವಂತಿ 
ಫೂರ್ಣಯಾ ಜುಹೋತಿ 


ಪ್ರಜಾಪತಿಃ ಪೂರ್ಣಃ ಇವ ಹಿ 
ಪ್ರಜಾಪತೇಃ ಆಪ್ರ್ಮೈ 


("ವಿಶ್ವೇ ದೇವಸ್ಯ ನೇತುಃ' ಎಂಬ ಈ ಯಕ್ಕಿನಲ್ಲಿ 
ಮೊದಲನೆಯ ಪಾದದಲ್ಲಿ ಏಳು ಅಕ್ಷ! ರಗಳಿವೆ. ಅನು 
ಷ್ಟುಪ್‌ ಛಂದಸ್ಸಿನಂತೆ ಎಂಟು ಅಕ್ಷರಗಳು ಇರಬೇಕು) 
ಹೀಗಾಗಿ ಒಂದು ಅಕ್ಷರವು ಕಡಿಮೆಯಾಗಿದೆ. ಈ 
ಪಾದವು ಒಂದು ಅಕ್ಷರದಿಂದ ಅಸಂಪೂರ್ಣವಾಗಿದೆ. 
ಆದುದರಿಂದ ವಾಕ್ತತ್ತ ಎದ ಅಸಂಪೂರ್ಣವಾದ 
ಯಾವ (ವೈಖರೀರೂಪವಿದೆಯೋ) 

ಅದನ್ನು (ಅವಲಂಬಿಸಿ) ಮನುಷ್ಯರು ವ್ಯವಹರಿಸುತ್ತಾರೆ. 
ಪೂರ್ಣವಾದ ಖಯಕ್ಕಿನಿಂದ ಹೋಮವನ್ನು 
ಅಧ್ವರ್ಯುವು ಮಾಡುತ್ತಾನೆ. 

ಪ್ರಜಾಪತಿಯು ಸರ್ವಶಕ್ತಿಪರಿಪೂರ್ಣನಷ್ಟೆ. 

ಈ ಹೋಮವು ಪ್ರಜಾಪತಿಯ ಅನುಗ್ರಹಪ್ರಾಪ್ರಿಗೆ 
ಕಾರಣವಾಗುತ್ತದೆ. 

ಪ್ರಥಮಪಾದದಲ್ಲಿ ಒಂದು ಅಕ್ಷರ ನ್ಯೂನವಾದ ಮಂತ್ರ 
ದಿಂದ ಹೋಮವನ್ನು ಮಾಡುತ್ತಾನೆ. 


ಪೈತ್ತಿಲೀಯ ಸಂಹಿಡಾ/೫-೧-೯/೧೧೩ 


[ 
ಕ ಕು ತ್‌ ಖಿ 
ಕ ಪ್ರಜಾ ಅಸ್ಕಜತ ಪ್ರಜಾನಾಗ್‌ಂ ಸೃಷ್ಟೆ ತ 


[ 
ಯದರ್ಚಿಷಿ 


ಧತಮವರುಂಧೀತ ಯದಂಗಾರೇಷು ಭವಿಷ್ಯದಂಗಾರೇಷು 


ಇ 
ಪ್ರವೃಣಕ್ತಿ 


| I 1 | I 

ನ್ಯೂನಾದಿತಿ ನಿ-ಊನಾತ್‌ | ಹಿ | ಪ್ರಜಾಪತಿರಿತಿ ಪ್ರಜಾ-ಪತಿಃ | ಪ್ರಜಾ ಇತಿ ಪ್ರ-ಜಾಃ | ಅಸೃಜತ | 
| 

ಪ್ರಜಾನಾಮಿತಿ ಪ್ರ-ಜಾನಾಮ್‌ | ಸೃಷ್ಟೈ । ಯತ್‌ | ಅರ್ಚಿಷಿ । ಪ್ರವೃಣ್ಟ್ಯಾದಿತಿ ಪ್ರ-ವೃಇಸ್ಟ್ಯಾತ್‌ | ಭೂತಮ್‌ | 

ಅವೇಶಿ । ರುಂಧೀತ | ಯತ್‌ | ಅಂಗಾರೇಷು | ಭವಿಷ್ಯತ್‌ । ಅಂಗಾರೇಷು | ಪ್ರೇತಿ | ವೃಣಕ್ತಿ | 


ಬ್ರಾಹ್ಮಣಭಾಗ ವಿವರಣೆ 
ನ್ಯೂನಾತ್‌ ಹಿ ಪ್ರಜಾಪತಿಃ ಪ್ರಜಾಃ ಶೂನ್ಯವಾದ ಜಗದ್ಬೀಜದಿಂದಲೇ ಪ್ರಜಾಪತಿಯು 
ಅಸೃಜತ ಪ್ರಜೆಗಳನ್ನು ಸೃಷ್ಟಿಸಿದನಷ್ಟೆ. 
ಪ್ರಜಾನಾಮ್‌ ಸೃಷ್ಟೈ ಇದು ಪ್ರಜಾಪತಿಯ ಅನುಗ್ರಹವನ್ನು ಹೊಂದಿ 
ಪ್ರಜೋತ್ಪತ್ತಿಗೆ ಕಾರಣವಾಗುತ್ತದೆ. 


ಕೆಂಡಗಳಲ್ಲಿ ಉಖಾಪಾತ್ರದ ತಪನವಿಧಿ; ಅರ್ಥವಾದ 


ಯತ್‌ ಅರ್ಚಿಷಿ ಪ್ರವೃಣರ್ಚ್ಯಾತ್‌ ಅಗ್ನಿಜ್ವಾಲೆಯಲ್ಲಿ ಉಖೆಯನ್ನು ಕಾಯಿಸಿದರೆ 

ಭೂತಮ್‌ ಅವರುಂಧೀತ ಹಿಂದೆ ಇರುವ ಧನವನ್ನು ಯಜಮಾನನು 
ರಕ್ಷಿಸುತ್ತಾ ನೆ. 

ಯತ್‌ ಅಂಗಾರೇಷು ಭವಿಷ್ಯತ್‌ ಕೆಂಡಗಳಲ್ಲಿ ಕಾಯಿಸಿದರೆ ಮುಂದೆ ಹೊಂದುವ 

ಅವರುಂಧೀತ ಧನವನ್ನು ರಕ್ಷಿಸಿಕೊಳ್ಳುತ್ತಾ, ನೆ. 

ಅಂಗಾರೇಷು ಪ್ರ ವೃಣಕ್ತಿ ಕೆಂಡಗಳಲ್ಲಿ ಉಖೆಯನ್ನು ಕಾಯಿಸಬೇಕು [ವಿಧಿ] 


ದೀಕ್ಷಾಹುತಿಯ ಏಳನೆಯ ಮಂತ್ರವಾದ "ವಿಶ್ವೇ ದೇವಸ್ಯ ನೇತುಃ...ಫುಷ್ಯಸೇ ಸ್ವಾಹಾ' ಎಂಬ ಮಂತ್ರದಲ್ಲಿ 
ಪ್ರಥಮಪಾದದಲ್ಲಿ ಏಳು ಅಕ್ಷರಗಳು ಇವೆ. ಆದರೆ ಮಂತ್ರದಲ್ಲಿ 32 ಅಕ್ಷರಗಳು ಇವೆ. [747+8+10] ಪ್ರಥಮ 
ಪಾದದಲ್ಲಿ ಒಂದು ಅಕ್ಷರವು ಛಂದೋನಿಯಮದಂತೆ ಕಡಿಮೆ ಇದೆ. ಆದುದರಿಂದ ಮನುಷ್ಯರು 
ಅಸಂಪೂರ್ಣವಾದ ವಾಕ್ಕಿನ ಸ್ವರೂಪವನ್ನು ಅವಲಂಬಿಸಿ ವ್ಯವಹರಿಸುತ್ತಾರೆ. 

ಇದರ ವಿವರಣೆ ಹೀಗಿದೆ; ಪ್ರಾಣಿಗಳ ಮೂಲಾಧಾರದಿಂದ ಹುಟ್ಟುವ ವರ್ಣಗಳನ್ನು ಉತ್ಪಾದಿಸುವ ವಾಯುವು- 
ಮೂರ್ಧಸ್ಥಾನದವರೆಗೆ ಪ್ರಸರಿಸಿ, ಮುಖದಲ್ಲಿ ಕಂಠವೇ ಮುಂತಾದ ಸ್ಥಾನಗಳಲ್ಲಿ-ವರ್ಣಗಳನ್ನು ಉತ್ಪಾದಿಸುತ್ತದೆ. 


ಪೃಷ್ಣಯಜುರ್ವೇದ ಕನ್ನಡ ಪಠಾಶನ/೧೧೪ 


ಭವಿಷ್ಯದೇವಾವರುಂಧೇ ಭವಿಷ್ಯದ್ಧಿ ಭೂಯೋ ಭೂತಾದ್ವ್ವಾಭ್ಯಾಂ ಪ್ರವೃಣಕ್ತಿ 


I | | | | 
ದ್ವಿಪಾದ್ಯಜಮಾನಃ ಪ್ರತಿಷ್ಠಿ ತ್ಯೈೈ ಬ್ರಹ್ಮಣಾ ವಾ ಏಷಾ ಯಜುಷಾ ಸಂಭೃತಾ 


ಭವಿಷ್ಯತ್‌ | ಏವ ಅವೇತಿ | ರುಂಧೇ | ಭವಿಷ್ಯತ್‌ | ಹಿ! ಭೂಯಃ । ಭೂತಾತ್‌ | ದ್ವಾಭ್ಯಾಮ್‌ | ಪ್ರೇತಿ | ವೃಣಕ್ತಿ! 
I [| [| | [ 
ದ್ವಿಪಾದಿತಿ ದ್ವಿ-ಪಾತ್‌ । ಯಜಮಾನ: | ಪ್ರತಿಷ್ಠಿತ್ಯಾ ಇತಿ ಪ್ರತಿ-ಸ್ಥತ್ರೈ ! ಬ್ರಹ್ಮಣಾ । ವೈ ! ಏಷಾ ! ಯಜುಷಾ | 
ಸಂಭೃತೇತಿ ಸಮ್‌-ಭೃತಾ। 
ಬ್ರಾಹ್ಮಣಭಾಗ ವಿವರಣೆ 


ಭವಿಷ್ಯತ್‌ ಏವ ಅವ ರುಂಧೇ (ಇದರಿಂದ) ಮುಂದೆ ಹೊಂದುವ ಧನವನ್ನು 
ರಕ್ಷಿಸಿಕೊಳ್ಳುವನು. 

ಭೂತಾತ್‌ ಭವಿಷ್ಯತ್‌ ಭೂಯಃ ಹಿ ಲೋಕದಲ್ಲಿ ಇರುವ ಧನಕ್ಕಿಂತಲೂ ಮುಂದೆ 
ಸಂಪಾದಿಸುವ ಧನವೇ ಹೆಚ್ಚಿನದಷ್ಟೆ. 

ದ್ವಾಭ್ಯಾಮ್‌ ಪ್ರ ವೃಣಕ್ತಿ "ಮಾ ಸುಭಿತ್ಯ್ಯಾ “ದೃಗ್‌ಂಹಸ್ವ' ಎಂಬ ಎರಡು 
ಮಂತ್ರಗಳಿಂದ ಉಖೆಯನ್ನು ಕೆಂಡದಲ್ಲಿ ಕಾಯಿಸ 
ಬೇಕು. 

ದ್ವಿಪಾತ್‌ ಯಜಮಾನಃ ಪ್ರತಿಷ್ಠಿತ್ಯೈ ಇದರಿಂದ ಎರಡು ಪಾದಗಳುಳ್ಳ ಯಜಮಾನನು 
ಪ್ರತಿಷ್ಠಿತನಾದಂತಹವನಾಗುವನು. 


ಉಖೆಯನ್ನು ಮಿತ್ರದೇವನಿಗೆ ಕೊಡುವ ವಿಧಿ 


ಸಳ ಉಖೆಯು ಯಾವುದಿದೆಯೋ 


ಏಷಾ ಬ್ರಹ್ಮಣಾ ವೈ ಯಜುಷಾ ಇದು "ವಸವಸ್ತ್ಯಾ ಕೃಣ್ವಂತು' ಎಂಬ ಯಜು 
ಸಂಭೃತಾ ರ್ಮಂತ್ರದಿಂದ ಸಂಪಾದಿಸಲ್ಪಟ್ಟಿದೆ. 


ಇಂತಹ ವರ್ಣಗಳು ವ್ಯವಹಾರಸಾಧನಗಳು. ಈ ವರ್ಣಗಳ ಅಭಿವ್ಯಕ್ತಿಯೆಂಬ ಸ್ವರೂಪವು ವಾಕ್ರತ್ವ್ವದ 
ನಾಲ್ಕನೆಯ ಪಾದವಾಗಿದೆ. ವಾಕ್ಕಿಗೆ ಪರಾ, ಪಶ್ಯಂತೀ, ಮಧ್ಯಮಾ ಎಂಬ ಇನ್ನೂ ಮೂರು ಸ್ವರೂಪಗಳಿದ್ದು, ಅವು 
ಸೂಕ್ಷ್ಮ, ಸೂಕ್ಸ್ಮತರ, ಸೂಕ್ಷ ಆತೆಮಗಳಾಗಿವೆ. ಅವು ಕಂಠಕ್ಕಿಂತಲೂ ಕೆಳಗೆ ಇದ್ದು ಅಭಿವ್ಯಂಜನಗೊಳ್ಳುವುದಿಲ್ಲ J 
ವರ್ಣಗಳ ಅಭಿವ್ಯಕ್ತಿಸ್ವರೂಪದ ವಾಕ್‌ “ವೈಖರೀ' ಎನ್ನಿಸುತ್ತದೆ. ಜನರು ಈ ವೈಖರೀರೂಪವಾದ ಒಂದು 
ರೂಪವನ್ನು ಉಪಯೋಗಿಸಿಕೊಂಡು ವ್ಯವಹರಿಸುತ್ತಾರೆ. ಇದನ್ನೇ “ತುರೀಯಂ ವಾಚಃ ಮನುಷ್ಯಾಃ ವದಂತಿ' ಎಂದು 


ಶ್ರುತಿಯು ಹೇಳುತ್ತದೆ. ಈ ರೀತಿಯ ಅಸಂಪೂರ್ಣತೆಯ ಹೋಲಿಕೆಯು ಪ್ರಥಮಪಾದಕ್ಕಿದೆ. 


ಪೈತ್ರಿಲೀಯ ಸಂಹಿತಾ/೫-೧-೯/೧೧೫ 


|| 
ಯದುಖಾ ಸಾ ಯದಿ ದ್ಯೇತಾರ್ತಿಮಾರ್ಛೆದ್ಯ[ಮಾರ್ಛೆತ್‌(೪೬)ಯಜಮಾನಃ] 


| 1 ಓ 
-ಜಮಾನೋ ಹನ್ಯೇತಾಸ್ಯ ಯಜ್ಞೋ ಮಿತ್ರೈತಾಮುಖಾಂ ತಪೇತ್ಯಾಹ ಬ್ರಹ್ಮ 


ವೈ ಮಿತ್ರೋ 


| [| [| | । 
ಯತ್‌ | ಉಖಾ | ಸಾ| ಯತ್‌ | ಭಿದ್ಯೇತ | ಆರ್ತಿಮ್‌ | ಏತಿ । ಖಯಚ್ಛೇತ್‌ | (೪೬) | ಯಜಮಾನಃ । ಹನ್ಯೇತ ! 
I [| I 
ಅಸ್ಯ | ಯಜ್ಞಃ । ಮಿತ್ರ | ಏತಾಮ್‌ | ಉಖಾಮ್‌ | ತಪ! ಇತಿ। ಅಹ। ಬ್ರಹ್ಮ! ವೈ! ಮಿತ್ರಃ। 


ಬ್ರಾಹ್ಮಣಭಾಗ ವಿವರಣೆ 


ಸಾ ಯತ್‌ ಭಿದ್ಯೇತ ಅದು ಒಂದು ವೇಳೆ ಪ್ರಮಾದದಿಂದ ಒಡೆದುಬಿಟ್ಟರೆ 

ಯಜಮಾನಃ ಆರ್ತಿಮ್‌ ಆರ್ಛೆೇತ್‌ ಯಜಮಾನನು ಮೃತನಾಗುತ್ತಾನೆ. 

ಅಸ್ಯ ಯಜ್ಞಃ ಹನ್ಯೇತ ಈ ಯಜಮಾನನ ಯಜ್ಞವು ಹಾಳಾಗುತ್ತದೆ. 
(ಅದಕ್ಕಾಗಿ ಎಚ್ಚರವಾಗಿರಬೇಕು) 

ಮಿತ್ರ ಏತಾಮ್‌ ಉಖಾಮ್‌ ತಪ " ಹೇ! ಮಿತ್ರದೇವನೇ! ಈ ಉಖೆಯನ್ನು ಒಡೆಯದಂತೆ 

ಇತಿ ಆಹ _ ಚೆನ್ನಾಗಿ ಕಾಯಿಸು/ಒಡೆಯದೆ ಇರುವುದಕ್ಕಾಗಿ/(ರಕ್ಷಣೆ 
ಗಾಗಿ ನಿನಗೆ ಕೊಡುತ್ತೇನೆ.) ಎಂದು ಈ ಮಂತ್ರವು 
ಹೇಳುತ್ತದೆ. 

ಬ್ರಹ್ಮ ವೈ ಮಿತ್ರಃ ಮಿತ್ರದೇವನು ಬ್ರಹ್ಮಸ್ವರೂಪನೇ ಆಗಿರುತ್ತಾನೆ. 


ಅಸಂಪೂರ್ಣವಾದ ವಾಕ್ಕಿನಿಂದ ವ್ಯವಹಾರದಂತೆ ಪಾದದಲ್ಲಿ ಅಸಂಪೂರ್ಣವಾದ ಛಂದೋಲಕ್ಷಣವಿರುವ 
ಮಂತ್ರದಿಂದ ದೀಕ್ಷಾ ಹುತಿಯನ್ನು ಅನುಷ್ಠಿಸುವುದರಿಂದ ವಾಕ್ಕಿನ ಸಾಮ್ಯವಿದೆ. ಆದರೆ ಉಳಿದ ಪಾದಗಳನ್ನು 
ಪರಿಗಣಿಸಿದಾಗ [7+7+8+10] ಅನುಷ್ಟುಪ್‌ ಛಂದಸ್ಸಿಗೆ ಬೇಕಾಗಿರುವ 32 ಅಕ್ಷರಗಳು ಇರುವುದರಿಂದ "ನ್ಯೂನಯಾ 
ಜುಹೋತಿ' ಎಂದೂ "ಪೂರ್ಣಯಾ ಜುಹೋತಿ' ಎಂದೂ ಶ್ರುತಿಯು ಹೇಳುತ್ತಿದೆ. 
ಅನುಷ್ಟುಪ್‌ ಛಂದಸ್ಸಿನ ಲಕ್ಷಣವು ಹೀಗಿದೆ; 

ಪಂಚಮಂ ಲಘು ಸರ್ವತ್ರ ಸಪ್ತಮಂ ದ್ವಿಚತುರ್ಥಯೋಃ | 

ಷಷ್ಠಂ ಗುರು ಚ ಸರ್ವೇಷಾಮೇತಚ್ಚೋಕಸ್ಯ ಲಕ್ಷಣಮ್‌ ॥ 

ಎಲ್ಲ ನಾಲ್ಕು ಪಾದಗಳಲ್ಲಿಯೂ ಐದನೆಯ ಅಕ್ಷರವು ಲಘುವಾಗಿದ್ದು, ಎರಡು ಮತ್ತು ನಾಲ್ಕನೆಯ ಪಾದಗಳಲ್ಲಿ 
ಏಳನೆಯ ಅಕ್ಷರವು ಲಘುವಾಗಿದ್ದು, ಎಲ್ಲ ಪಾದಗಳಲ್ಲಿಯೂ ಆರನೆಯ ಅಕ್ಷರವು ಗುರುವಾಗಿರುತ್ತ ದೆ. ಇದು 
ಅನುಷ್ಟುಪ್‌ ಛಂದಸ್ಸಿನ ಶ್ಲೋಕದ ಲಕ್ಷ ಣವಾಗಿದೆ. 


I | | [ | 
ಬ್ರಹ್ಮನ್ನೇವೈನಾಂ ಪ್ರತಿಷ್ಠಾಪಯತಿ ನಾರ್ತಿಮಾರ್ಭತಿ ಯಜಮಾನೋ ನಾಸ್ಕ 


I | | 
ಯಜ್ಞೋ ಹನ್ಯತೇ ಯದಿ ಭಿದ್ಯೇತ ತೈರೇವ ಕಪಾಲೈಸ್ಸಗ್‌ಂ ಸೃಜೇಥ್ಲೈವ 


ತತಃ ಪ್ರಾಯಶ ತಿ 
ಹಾಸ ಚಂ 


|| ( || I 
ಬ್ರಹ್ಮನ್ನ್‌! ಏವ ಏನಾಮ್‌ | ಪ್ರತೀತಿ । ಸ್ಥಾಪಯತಿ  ನ। ಆರ್ತಿಮ್‌ | ಏತಿ । ಯಚ್ಛೆತಿ । ಯಜಮಾನಃ | ನ ಅಸ್ಯ! 


1 | || I | 
ಯಜ್ಞ | ಹನ್ಯತೇ | ಯದಿ! ಭಿದ್ಯೇತ । ತೈಃ 1 ಏವ | ಕಪಾಲೈಃ 1 ಸಮಿತಿ । ಸೃಜೇತ್‌ | ಸಾ! ಏವ | ತತಃ ಃ 


ವಿವರಣೆ 


ಏನಾಮ್‌ ಬ್ರಹ್ಮನ್‌ ಏವ (ಈ ಮಂತ್ರದಿಂದ ಅಧ್ವರ್ಯವು) ಬ್ರಹ್ಮನಲ್ಲಿ ಯೇ 

ಪ್ರತಿಷ್ಠಾಪಯತಿ . ರಕ್ಷಣೆಗಾಗಿ ಉಖೆಯನ್ನು ಚೆನ್ನಾಗಿ ಸ್ಥಾಪಿಸುತ್ತಾನೆ. 

ಯಜಮಾನಃ ಆರ್ತಿಮ್‌ ನ ಆರತಿ ಇದರಿಂದ ಯಜಮಾನನೂ ಮೃತನಾಗುವುದಿಲ್ಲ. 

ಅಸ್ಯ ಯಜ್ಞ ನ ಹನ್ಯತೇ _. ಈ ಯಜಮಾನನ ಯಜ್ಞವೂ ಕೆಡುವುದಿಲ್ಲ. 

ಒಡೆದರೆ ಮಾಡಬೇಕಾದ ಪ್ರಾಯಶ್ಚಿತ್ತ 

ಯದಿ ಭಿದ್ಯೇತ ಒಂದು ವೇಳೆ ಉಖೆಯು ಒಡೆದರೆ 

ತೈಃ ಕಪಾಲೈಃ ಏವ ಸಂ ಸೃಜೇತ್‌ (ಬೇರೆಯ ಮಣ್ಣನ್ನು ತಂದು) ಈ ಉಖೆಯ ಕಪಾಲ 
ಗಳನ್ನೂ ಸೇರಿಸಿ ಹೊಸದಾದ ಉಖೆಯನ್ನು ಮಾಡ 
ಬೇಕು. 

ತತಃ ಸಾ ಏವ ಪ್ರಾಯತ್ಚಿತ್ರಿಃ ಅದೇ ಉಖೆಯು ಒಡೆದುದರ ಪ್ರಾಯಶ್ಚಿತ್ತವಾಗಿದೆ. 


ಹೀಗಿರುವಲ್ಲಿ "ವಿಶ್ವೇ ದೇವಸ್ಯ ನೇತುಃ' ಎಂಬ ಪಾದದಲ್ಲಿ ಒಂದು ಅಕ್ಬರವು ಕಡಿಮೆ ಇರುವುದನ್ನು ಲಕ್ಷಿಸಿ, 
ಎರಡನೆಯ ಪಾದದಲ್ಲಿಯೂ ಏಳು ಅಕ್ಷರಗಳು ಇದ್ದರೂ ಅಲ್ಲಿ ಅಕ್ಷರಪೂರಣ ಮಾಡಬಹುದೆಂದೂ, ಪ್ರಥಮ 
ಪಾದದಲ್ಲಿ ಅಕ್ಬರಪೂರಣ ಮಾಡಿದರೆ ಲಕ್ಷಣದೋಷವುಂಟಾಗುವುದರಿಂದ ಶ್ರುತಿಯು “ಪ್ರಥಮಮ್‌ ಪದಮ್‌' 
ಎಂದು ಹೇಳಿದೆ ಎಂದು ಶ್ರೀ ಭಟ್ಟಭಾಸ್ಕರರು ವಿವರಿಸಿರುತ್ತಾರೆ. 

ಉಖೆಯ ಸುತ್ತಲೂ ಕೆಂಡಗಳನ್ನು ಹಾಕಿ ಕಾಯಿಸಬೇಕು. ಎರಡು ಮಂತ್ರಗಳನ್ನು ಹೇಳಿ ರಕ್ಷಣಾರ್ಥವಾಗಿ 
ಮಿತ್ರದೇವನಿಗೆ ಕೊಡಬೇಕು. 

ಪರಬ್ರಹ್ಮನ ನಿಃಶ್ವಾಸರೂಪವಾದುದರಿಂದ ಯಜುಸ್ಸು ಬ್ರಹ್ಮವೇ. ಅಂತಹ ಯಜುಸ್ಸಿನಿಂದ ಉತ್ಪನ್ನವಾದ ಉಖೆಯು 
ಭಿನ್ನವಾಗುವುದು ಯುಕ್ತವಾದುದಲ್ಲ. ಕುಂಬಾರನು ಮಾಡುವ ಗಡಿಗೆಗಿಂತಲೂ ಇದು ಭಿನ್ನವಾದುದಷ್ಟೆ. 
ಹೀಗಾಗಿ ಅದು ಭಿನ್ನವಾಗದಂತೆ ಮಿತ್ರದೇವನಿಗೆ ಅರ್ಪಿಸಬೇಕು. 


i 
ಎಷ ಬೊ 


ತೈತ್ತರೀಯ ಸಂಹಿತಾ/೫-೧-೯/೧೧೭ 


[ I 
ಯೋ ಗತಶ್ರೀಸ್ಸಾ 'ನುಢಿತ್ವಾ ತಸ್ಯಾವದಧ್ಯಾದ್ಕೂ ತೋ ವಾ ಏಷ ಸ 


I | 
ಸ್ವಾ[ಸ್ವಾಮ್‌(೪೭)ದೇವತಾ] ನ್ದ ವತಾಮುಪೈತಿ ಯೋ ಭೂತಿಕಾಮಸ್ಸಾ ದ್ಯ 


| [| I | 
ಉಖಾಯ್ಯೆ ಸಂ ಭವೇಥ್ಸ ಏವ ತಸ್ಯ ಸ್ಯಾದತೋ ಹ್ಯೇಷ ಸಂಭವ- 


[| [| [| 
ಯಃ! ಗತಶ್ರೀರಿತಿ ಗತ-ಶ್ರೀಃ I ಸ್ಯಾತ್‌ | ಮಥಿತ್ವಾ। ತಸ್ಯ! ಅವೇತಿ | ದಧ್ಯಾತ್‌! ಭೂತಃ | ವೈ ಏಷಃ 1ಸಃl ಸ್ವಾಮ್‌ I 


॥ | || | | 1 
(೪೭) | ದೇವತಾಮ್‌ | ಉಪೇತಿ । ಏತಿ | ಯಃ । ಭೂತಿಕಾಮ ಇತಿ ಭೂತಿ-ಕಾಮಃ । ಸ್ಯಾತ್‌ | ಯಃ ಉಖಾಯ್ಕೆ । 


ಸಂಭವೇದಿತಿ ಸಮ್‌-ಭಪೇತ್‌ | ಸಃ। ಏವ ತಸ್ಯೆ ಸ್ಯಾತ್‌ । ಅತಃ | ಹಿ! ಏಷಃ | ಸಂಭವತೀತಿ ಸಮ್‌-ಭವತಿ | 


ಬ್ರಾಹ್ಮಣಭಾಗ 


ವಿವರಣೆ 


ಉಖಾಗ್ನಿಯ ವಿಷಯದಲ್ಲಿ ವಿನಿಯೋಗವೈವಿಧ್ಯಗಳು 


ಯಃ ಗತಶ್ರೀಃ ಸ್ಯಾತ್‌ 
ತಸ್ಯ ಮಥಿತ್ವಾ ಅವದಧ್ಯಾತ್‌ 


ಏಷಃ ವೈ ಭೂತಃ 
ಸಃ ಸ್ವಾಮ್‌ ದೇವತಾಮ್‌ ಉಪೈತಿ 


ಯಾವನು "ಗತಶ್ರೀ' ಎನಿಸಿರುವನೋ 

ಅವನಿಗಾಗಿ ಮಥನದಿಂದ ಅಗ್ನಿಯನ್ನು ಮಾಡಿ 
ಅದನ್ನು ಉಖೆಯಲ್ಲಿ ಸ್ಥಾ ಪಿಸಬೇಕು. 

ಈ ಯಜಮಾನನು ಶ್ರೀಮಂತನೇ ಆಗಿದ್ದಾ: ನೆ. 
(ಇದರಿಂದ)ಚಯನ ಮಾಡುವ ಯಜಮಾನನು ತನ್ನ 
ದೇವತೆಯಾದ ಅಗ್ನಿಯನ್ನೇ ಹೊಂದುತ್ತಾನೆ. 


ಉಖಾಗ್ನಿಯ ವಿಷಯದಲ್ಲಿ ಕಾಮನಾಭೇದಗಳು. 


ಯಃ ಭೂತಿಕಾಮಃ ಸ್ಯಾತ್‌ 


ಯಃ ಉಖಾಯ್ಕೆ ಸಂಭವೇತ್‌ 
ತಸ್ಯ ಸಃ ಏವ ಸ್ಯಾತ್‌ 


ಏಷಃ ಅತಃ ಹಿ ಸಂಭವತಿ 


ಚಯನಕರ್ತನಾದ ಯಾವ "ಗತಶ್ರೀ' ಎನಿಸಿದ ಯಜ 
ಮಾನನು ಐಶ್ವರ್ಯವನ್ನು ಬಯಸುತ್ತಾನೆಯೋ 
(ಅವನಿಗಾಗಿ ಹೀಗೆ ಅನುಷ್ಠಿಸಬೇಕು) 

ಉಖೆಯನ್ನು ಅಗ್ನಿಯಲ್ಲಿ ಕಾಯಿಸುವುದರಿಂದ ಯಾವ 
ಅಗ್ನಿಯು ಉತ್ಪನ್ನವಾಗುವುದೋ 

ಆ ಅಗ್ನಿಯೇ ಆ ಯಜಮಾನನಿಗೆ ಉಖ್ಯಾಗ್ನಿಯಾಗು | 
ತ್ತಾನೆ. 

ಈ ಉಖೆಯಿಂದಲೇ ಈ ಅಗ್ನಿಯು ಹುಟ್ಟಿರುವನಷ್ಟೆ. 


| 1 
ಭ್ರಾತೃವ್ಯಮಸ್ಕೈ ಜನಯೇಯಮಿತ್ಯನ್ಯತಸ್ತಸ್ಯಾಹೃತ್ಯಾವ ದಧ್ಯಾಥ್ಸಾಕ್ಸಾ 


ದೇವಾಸ್ಕೈ ಭ್ರಾ ಭ್ರಾತೃ ವ್ಯಂ ಜನಯತ್ತ ಂಬರೀಷಾದನ್ನ! ಕಾಮಸ್ಯಾ ವ ದಧ್ಯಾ- 


I [ [| | 
ಏಷಃ | ವೈ | ಸ್ವಯಂಭೂರಿತಿ ಸ್ವಯಮ್‌-ಭೂಃ । ನಾಮ । ಭವತಿ । ಏವ! ಯಮ್‌ | ಕಾಮಯೇತ | ಭ್ರಾತೃವ್ಯಮ್‌ | 


1 | 1 1 I I | 
ಅಸ್ಮ್ರೈ I ಜನಯೇಯಮ್‌ 1 ಇತಿ | ಅನ್ಯತಃ I ತಸ್ಯ | ಆಹೃತ್ಯೇತ್ಯಾ-ಹೃತ್ಯ | ಅವೇತಿ । ದಧ್ಯಾತ್‌ | ಸಾಕ್ಟಾ! ದಿತಿ ಸ- 


1 11 | I 
ಅಕ್ಷಾತ್‌ | ಏವ । ಅಸ್ಕೈ । ಭ್ರಾತೃವ್ಯಮ್‌ । ಜನಯತಿ | ಅಂಬರೀಷಾತ್‌ | ಅನ್ನಕಾಮಸ್ಯೇತ್ಯನ್ನ-ಕಾಮಸ್ಯ | ಅವೇತಿ | 


ದಧ್ಯಾತ್‌ I 


ಬ್ರಾಹ್ಮಣಭಾಗ 
ಏಷಃ ವೈ ಸ್ವಯಂಭೂಃ ನಾಮ 


ಭವತಿ ಏವ 


ವಿವರಣೆ 


ಈ ಅಗ್ನಿಯು ಹ್‌ ಕ್ಚಿರುವುದರಿಂದ "ಸ್ವಯಂಭೂ' 


ಎನಿಸಿಕೊಳ್ಳುತ್ತಾ ನೆ. 
ಈ ಜಯ ಕಾರಾಕ ಯಜಮಾನನು ಐಶ್ವ ರ್ಯ 
ವಂತನೇ ಆಗುತ್ತಾ ವೆ. 


ಅಧ್ವರ್ಯವಿನ ಕಾಮನೆಯನ್ನು ಅನುಸರಿಸಿ ಮಾಡುವ ಕಾಮ್ಯಪ್ರಯೋಗ 


ಯಮ್‌ 

ಭ್ರಾತೃವ್ಯಮ್‌ ಅಸ್ಕೈ ಜನಯೇಯಮ್‌ 
ಇತಿ ಕಾಮಯೇತ 

ತಸ್ಯ ಅನ್ಯತಃ ಆಹೃತ್ಯ ಅವದಧ್ಯಾತ್‌ 


ಸಾಕ್ಷಾತ್‌ ಏವ ಅಸ್ಕೈ ಭ್ರಾತೃವ್ಯಮ್‌ 
ಜನಯತಿ 


ಯಾವ ಯಜಮಾನನನ್ನು ಉದ್ದೇಶಿಸಿ ` 

ಇವನಿಗೆ ಶತ್ರುವು ಹುಟ್ಟಲಿ ಎಂದು ಅಧ್ವರ್ಯುವು 
ಅಪೇಕ್ಷಿಸುತ್ತಾನೆಯೋ 

ಅವನ ಚಯನದಲ್ಲಿ ಬೇರೆಯೆಡೆಯಿಂದ ಅಗ್ನಿಯನ್ನು 
ತಂದು ಉಖೆಯಲ್ಲಿ ಹಾಕಬೇಕು. 
(ಇದರಿಂದ)ಬೇಗನೇ ಈ ಯಜಮಾನನಿಗೆ ಶತ್ರುವು 
ಹುಟ್ಟುವಂತೆ ಮಾಡುತ್ತಾನೆ. 


ಅನ್ನಕಾಮನಿಗೆ ಸಂಬಂಧಿಸಿದ ಕಾಮ್ಯಪ್ರಯೋಗವಿಧಿ; ಪ್ರಶಂಸೆ 


ಅನ್ನಕಾಮಸ್ಯ ಅಂಬರೀಷಾತ್‌ 


ಅನ್ನವನ್ನು ಬಯಸುವ ಯಜಮಾನನಿಗಾಗಿ ಅಧ್ವ 
ರ್ಯುವು ಅಂಬರೀಷ(ಹುರಿಯುವ ಓಡು, ಬಾಣಲಿಗ 
ಳಿಂದ)ಗಳಿಂದ ಅಗ್ನಿಯನ್ನುಂಟುಮಾಡಿ ಉಖೆಯಲ್ಲಿ 


ದೈತ್ತಿಲೀಯ ಸಂಹಿತಾ/೫-೧-೯/೧೧೯ 


I || 
-ದಂಬರೀಷೇ ವಾ ಅನ್ನಂ ಭ್ರಿಯತೇ ಸಯೋನ್ಯೇವಾನ್ಹ[ಅನ್ನಮ್‌(೪೮)ಅವರುಂಧೇ। 


| I I 
ಮವರುಂಧೇ ಮುಂಜಾನವದಧಾತ್ಯೂಗ್ಹೈ) ಮುಂಜಾ ಊರ್ಜಮೇವಾಸ್ಮಾ 


1 I | 
ಅಪಿದಧಾತ್ಯಗ್ನಿರ್ದೇವೇಭ್ಯೋ ನಿಲಾಯತ ಸ ಕ್ರುಮುಕಂ ಪ್ರಾವಿಶ- 


ಆ ೬ 


11 [ | ಟ 
ಅಂಬರೀಷೇ | ವೈ। ಅನ್ನಮ್‌ | ಭ್ರಿಯತೇ | ಸಯೋನೀತಿ ಸ-ಯೋನಿ। ಏವ ಅನ್ನಮ್‌ | (೪೮) | ಅವೇತಿ | ರುಂಧೇ | 
[ || [| 
ಮುಂಜಾನ್‌ | ಅವೇತಿ | ದಧಾತಿ | ಊರ್ಕ್‌ | ವೈ | ಮುಂಜಾಃ | ಊರ್ಜಮ್‌ | ಏವ। ಅಸ್ಮ್ರೈ। ಅಪೀತಿ | ದಧಾತಿ। 


ಆಗ್ನಿ! | ದೇವೇಭ್ಯಃ । ನಿಲಾಯತ | ಸಃ । ಕ್ರುಮುಕಮ್‌ | ಪ್ರೇತಿ! ಅವಿಶತ್‌! 


ಬ್ರಾಹ್ಮಣಭಾಗ | ವಿವರಣೆ 


ಅಂಬರೀಷೇ ವೈ ಅನ್ನಮ್‌ ಭ್ರಿಯತೇ ಲೋಕದಲ್ಲಿ ಬಾಣಲಿ ಮುಂತಾದ ಪಾತ್ರಗಳಲ್ಲಿ ತಾನೇ 
ಅನ್ನವನ್ನು ಧರಿಸುತ್ತಾರೆ.! 
ಅನ್ನಮ್‌ ಸಯೋನಿ ಏವ ಅವರುಂಧೇ (ಇದರಿಂದ)ಸಮಾನಸ್ಥಾ ನದಲ್ಲಿ ಹುಟ್ಟುವ ಅನ್ನವನ್ನು 
ಯಜಮಾನನು ಹೊಂದುತ್ತಾನೆ. 


ಉಖಾಗ್ನಿಯಲ್ಲಿ ನೊಜೆಯನ್ನು ಹಾಕುವ ವಿಧಿ 


ಮುಂಜಾನ್‌ ಅವದಧಾತಿ ಉಖಾಗ್ನಿಯಲ್ಲಿ ನೊಜೆಗಳನ್ನು ಹಾಕಬೇಕು. 

ಊರ್ಕ್‌ ವೈ ಮುಂಜಾಃ ಎಮ್ಮೆ ಮುಂತಾದ ಪ್ರಾಣಿಗಳಿಗೆ ನೊಜೆಹುಲ್ಲುಗಳು 
ಅನ್ನರೂಪವಾಗಿವೆ. 

ಅಸ್ಮೈ ಊರ್ಜಮ್‌ ಏವ ಅಪಿದಧಾತಿ ಈ ನೊಜೆಗಳನ್ನು ಉಖೆಯಲ್ಲಿ ಹಾಕುವುದರಿಂದ 
ಅಧ್ವರ್ಯುವು ಈ ಯಜಮಾನನಿಗೆ ಅನ್ನವನ್ನು ಸಂಪಾ 
ದಿಸಿಕೊಡುತ್ತಾನೆ. 


ಅಗ್ನಿಯಲ್ಲಿ ಸೌದೆಯ ಚೂರುಗಳನ್ನು ಹಾಕುವ ವಿಧಿ 
ಅಗ್ನಿಃ ದೇವೇಭ್ಯಃ ನಿಲಾಯತ ಒಂದು ಸಮಯದಲ್ಲಿ ಅಗ್ನಿಯು ದೇವತೆಗಳಿಂದ ದೂರ 


ಹೊರಟುಹೋದನು. 
ಸಃ ಕ್ರುಮುಕಮ್‌ ಪ್ರಾವಿಶತ್‌ ಅವನು ಮರದ ಚೂರು/ಹೊಟ್ಟುಗಳನ್ನು ಪ್ರವೇಶಿಸಿದನು. 


ಪೃಷ್ಣಯಜುರ್ವೇದ ಪನ್ನಡ ಪ್ರಶಾಶನ/೧೨೦ 


[ | [ I 
-ತ್ಯ್ಯುಮುಕಮವದಧಾತಿ ಯದೇವಾಸ್ಯ ತತ್ರ ನ್ಯಕ್ತಂ ತದೇವಾವರುಂಧ ಆಜ್ಯೇನ 


Il [ 
ಸಂಯೌತ್ಯೇತದ್ವಾ ಅಗ್ನೇಃ ಪ್ರಿಯಂ ಧಾಮ ಯದಾಜ್ಯಂ ಪ್ರಯೇಣೈವೈನಂ 


ಧಾಮ್ನಾ ಸಮರ್ಧಯತ್ಯಥೋ ತೇಜಸಾ [ತೇಜಸಾ(೪೯)] 


[| [| 
ಕ್ರುಮುಕಮ್‌ | ಅವೇತಿ । ದಧಾತಿ । ಯತ್‌ । ಏವ | ಅಸ್ಯ | ತತ್ರ ನೃಕ್ತಮಿತಿ ನಿ-ಅಕ್ತಮ್‌ | ತತ್‌ । ಏವ | ಅವೇಶಿ | 
[| [| 
ರುಂಧೇ । ಆಜ್ಯೇನ । ಸಮಿತಿ । ಯೌತಿ । ಏತತ್‌ | ವೈ । ಅಗ್ನೇಃ । ಪ್ರಿಯಮ್‌ । ಧಾಮ । ಯತ್‌ । ಆಜ್ಯಮ್‌ | 


I ॥ | | | 
ಪ್ರಿಯೇಣ | ಏವ | ಏನಮ್‌ | ಧಾಮ್ನಾ। ಸಮಿತಿ | ಅರ್ಧಯತಿ | ಅಥೋ ಇತಿ | ತೇಜಸಾ । (೪೯)1 


ಬ್ರಾಹ್ಮಣಭಾಗ ವಿವರಣೆ 


ಕ್ರುಮುಕಮ್‌ ಅವ ದಧಾತಿ ಉಖೆಯಲ್ಲಿ ಮರದ ಸಣ್ಣ ತುಂಡುಗಳನ್ನು ಹಾಕಬೇಕು. 
ತತ್ರ ಯತ್‌ ಏವ ಅಸ್ಯ ನ್ಯಕ್ತಮ್‌ ತತ್‌ ಇದರಿಂದ ಅದರಲ್ಲಿ ಅಡಗಿರುವ ಅಗ್ನಿಯನ್ನು ಯಜ 
ಅವರುಂಧೇ ಏವ ಮಾನನು ಹೊಂದುತ್ತಾನೆ. 


ಕಾಷ್ಠಚೂರ್ಣಗಳನ್ನು ತುಪ್ಪದಿಂದ ಕಲೆಸುವ ವಿಧಿ 


ಆಜ್ಯೇನ ಸಂಯೌತಿ ಮುಂಜಗಳನ್ನೂ, ಕ್ರುಮುಕಗಳನ್ನೂ ಆಜ್ಯಮಿಶ್ರ 
ಮಾಡಿ ಉಖಾಗ್ನಿಯಲ್ಲಿ ಹಾಕಬೇಕು. 

ಯತ್‌ ಆಜ್ಯಮ್‌ ಏತತ್‌ ಅಗ್ನೇಃ ತುಪ್ಪವೆನ್ನುವುದು ಯಾವುದು ಇದೆಯೋ ಅದು 

ಪ್ರಿಯಮ್‌ ಧಾವ ವೈ ಅಗ್ನಿಯ ಪ್ರಿಯವಾದ ಸ್ಥಾ ನವಾಗಿದೆ. 

ಏನಮ್‌ ಪ್ರಿಯೇಣ ಧಾಮ್ನಾ ಏವ ಅಧ್ವರ್ಯುವು ಅಗ್ನಿಯನ್ನು ಅವನ ಪ್ರಿಯವಾದ ಸ್ಟಾ: ನ 

| ಸಮರ್ಧಯತಿ ದಿಂದಲೇ ವೃದ್ಧಿ ಗೊಳಿಸುತ್ತಾನೆ. 

ಅಥೋ ತೇಜಸಾ ಮತ್ತು ತೇಜಸ್ಸಿನಿಂದಲೂ ಸಮೃದ್ಧಿಗೊಳಿಸುತ್ತಾನೆ. 


"ತ್ರಯೋ ವೈ ಗತಶ್ರಿಯಃ ಶುಶ್ರುವಾನ್‌ ಗ್ರಾಮಣೀ ರಾಜನ್ಯ? ಎಂಬುದಾಗಿ "ಗತಶ್ರೀ' ಶಬ್ದದ ವಿವರಣೆಯು ಇದೆ. ಈ 
“ಗತಶ್ರೀ' ಎನ್ನಿಸಿಕೊಂಡವರಲ್ಲಿ ಅಗ್ನಿಚಯನಕರ್ತರಾದವರು ಮಢಿತಾಗ್ನಿಯನ್ನು ಉಖೆಯಲ್ಲಿ ಹಾಕಬೇಕು. ಉಖೆ 
ಯನ್ನು ಗಾರ್ಹಪತ್ಯದಲ್ಲಿ ಕಾಯಿಸಬೇಕಾಗಿಲ್ಲ. ಈ “ಗತಶ್ರೀ' ಎನ್ನಿಸಿಕೊಂಡವರಲ್ಲಿ ಪ್ರಭುವಾದವನು ಶ್ರೀಮಂತನೇ 
ಆಗಿದ್ದಾನೆ. ಅವನು ಮಥಿತಾಗ್ನಿರೂಪದೇವತೆಯನ್ನೇ ಹೊಂದಲು ಅರ್ಹನು. 

“ಗತಶ್ರೀ' ಆದವನೂ ಐಶ್ವರ್ಯವನ್ನು ಬಯಸಿದರೆ ಅವನು ಉಖೆಯನ್ನು ಕಾಯಿಸಬೇಕು. 


ತೈತ್ತೀಯ ಸಂಹಿತಾ/೫-೧-೯/೧೨೧ 


| 1 | 
ವೈಕಂಕತೀಮಾ ದಧಾತಿ ಭಾ ಏವಾವರುಂಧೇ ಶಮೀಮಯೀಮಾ ದಧಾತಿ 
I [ [ 
ಶಾಂತ್ಯೈ ಸೀದ ತ್ವಂ ಮಾತುರಸ್ಯಾ ಉಪಸ್ವ ಇತಿ ತಿಸೃಭಿರ್ಜಾತಮುಪತಿಷ್ಕತೇ 


[| 
ತ್ರಯ ಇಮೇ ಲೋಕಾ 


I I 1 Wl 
ವೈಕಂಕತೀಮ್‌ | ಏತಿ । ದಧಾತಿ । ಭಾಃ | ಏವ | ಅವೇತಿ | ರುಂಧೇ | ಶಮೀಮಯೀಮಿತಿ ಶಮೀ-ಮಯೀಮ್‌ | 
I || | I | 
ಏತಿ! ದಧಾತಿ | ಶಾಂತ್ಕೈ | ಸೀದ | ತ್ವಮ್‌ ಮಾತುಃ | ಅಸ್ಯಾಃ | ಉಪಸ್ಥ ಇತ್ಯುಪ-ಸ್ಥೆ! €1 ಇತಿ! ತಿಸೃಭಿರಿತಿ ತಿಸ್ಮ- 
1 ಜಾತಮ್‌ । ಉಪೇಶಿ | ತಿಷ್ಠತೇ | ತ್ರಯಃ | ಇಮೇ। ಲೋಕಾಃ! 


ಬ್ರಾಹ್ಮಣಭಾಗ | ವಿವರಣೆ 
ವೈಕಂಕತಸಮಿದಾಧಾನವಿಧಿ; ಫಲ 


ವೈಕಂಕತೀಮ್‌ ಆ ದಧಾತಿ ಹುಳಿಬೇಲದ ಮರದ ಸಮಿತ್ತನ್ನು “ಪರಸ್ಕಾ ಅಧಿ' 
ಎಂಬ ಮಂತ್ರದಿಂದ ಉಖ್ಯಾಗ್ನಿಯಲ್ಲಿ ಹಾಕಬೇಕು. 

ಭಾಃ ಏವ ಅವರುಂಧೇ | ಇದರಿಂದ ಯಜಮಾನನು ತೇಜಸ್ಸನ್ನು/ಕಾಂತಿಯನ್ನು 
ಹೊಂದುತ್ತಾನೆ. 

ಶಮೀಸಮಿದಾಧಾನವಿಧಿ; ಫಲ 

ಶಮೀಮಯೀಮ್‌ ಆ ದಧಾತಿ ಶಾಂತ್ಯೈ “ಪರಮಸ್ಯಾ” ಎಂಬ ಮಂತ್ರದಿಂದ ಬನ್ನಿಮರದ 
ಸಮಿತ್ತನ್ನು ಉಖ್ಯಾಗ್ನಿಯಲ್ಲಿ ಹಾಕಬೇಕು. ಇದರಿಂದ 
ಅಗ್ನಿಯನ್ನು ಶಾಂತಿಗೊಳಿಸಿದಂತಾಗುತ್ತದೆ. 

ಉಖ್ಯಾಗ್ನಿಯ ಉಪಸ್ಥಾನ 

ಸೀದ ತ್ವಮ್‌ ಮಾತುಃ ಅಸ್ಯಾಃ ಉಪಸ್ಥೇ "ಸೀದ ತ್ವಮ್‌' "ಅಂತರಗ್ನೇ' "ಶಿವೋ ಭೂತ್ವಾ' ಎಂಬ 

ಇತಿ ತಿಸ್ಫಭಿಃ ಜಾತಮ್‌ ಉಪತಿಷ್ಠತೇ ಮೂರು ಮಂತ್ರಗಳಿಂದ-ಉತ್ಪನ್ನನಾದ ಉಖ್ಯಾಗ್ನಿಯ- 
ಉಪಸ್ಥಾ; ನವನ್ನು ಮಾಡಬೇಕು. 

ಇಮೇ ಲೋಕಾಃ ತ್ರಯಃ ಭೂಃ, ಭುವಃ, ಸುವಃ (ಭೂಮಿ, ಅಂತರಿಕ್ಷ ಮತ್ತು 
ದ್ಯುಲೋಕಗಳು) ಮೂರಾಗಿವೆ. 

ಅನ್ನಕಾಮನಾದ ಯಜಮಾನನು ಅಂಬರೀಷದ ಅಗ್ನಿಯನ್ನು ಉಖಾಗ್ನಿಯನ್ನಾಗಿ ಮಾಡಿಕೊಳ್ಳಬೇಕು. 


ಬಾಣಲಿಯನ್ನು ಚೆನ್ನಾಗಿ ಕಾಯಿಸಿದರೆ ಆದರಿಂದ ಬೆಂಕಿಯು ಹುಟ್ಟುತ್ತದೆ. ಇದನ್ನು ಉಖಾಗ್ನಿಯನ್ನಾಗಿ ಮಾಡಿ 
ಕೊಂಡು ಚಯನದಲ್ಲಿ ಉಪಯೋಗಿಸಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಅನ್ನಪ್ರಾಪ್ತಿಯಾಗುತ್ತದೆ. 


ಪೃಷ್ಣಯಜುರ್ವೇದ ಈನ್ನಡ ಪ್ರಠತಾಶನ/೧೨೨ 


1 Wl I 
ಏಷ್ಟೇವ ಲೋಕೇಷ್ವಾವಿದಂ ಗಚ್ಛತ್ಯಥೋ ಪ್ರಾಣಾನೇವಾತ್ಮನ್ಹ ತ್ತೇ ॥ ೫೦-9 ॥ 


[| [ 
[ಪ್ರಜಾಪತಿರ್‌ ಯಚ್ಛೇಥ್ಸಾ ಎಮೇವಾನ್ನಂ ತೇಜಸಾ ಚತುಸ್ತಿ, ಗ್‌ಂಶಚ್ಚ |] 


| 1| 
ಏಷು । ಏವ । ಲೋಕೇಷು । ಅವಿದಮಿತ್ಯಾ-ಎದಮ್‌ | ಗಚ್ಛತಿ | ಅಥೋ ಇತಿ | ಪ್ರಾಣಾನಿತಿ ಪ್ರ-ಅನಾನ್‌ ! ಏವ | 
ಆತ್ಮನ್ನ್‌ । ಧತ್ತೇ ॥ ೫೦॥ 


ಬ್ರಾಹ್ಮಣಭಾಗ 


ಏಷು ಲೋಕೇಷು ಏವ ಆವಿದಮ್‌ ಗಚ್ಛತಿ ಈ ಮೂರು ಲೋಕಗಳಲ್ಲಿ ಈ ಯಜಮಾನನು 
ಪ್ರಸಿದ್ಧಿಯನ್ನು ಪಡೆಯುತ್ತಾನೆ. 

ಅಥೋ ಆತ್ಮನ್‌ ಪ್ರಾಣಾನ್‌ ಏವ ಧತ್ತೇ ಮತ್ತು ಪ್ರಾಣ, ಅಪಾನ, ವ್ಯಾನಗಳೆಂಬ ಮೂರು 
ಪ್ರಾಣಗಳನ್ನೂ ತನ್ನಲ್ಲಿ ಧರಿಸುತ್ತಾನೆ. 


ಪ್ರವ್ರಜನಾಗ್ನಿಗೆ ಸಂಬಂಧಿಸಿದ ಪ್ರಾಸಂಗಿಕವಿಷಯಗಳನ್ನು ಹೇಳಿ ಉಖಾಗ್ನಿಯಲ್ಲಿ ಹಾಕಬೇಕಾದ ವಸ್ತುಗಳನ್ನು 
ಹೇಳಲಾಗಿದೆ. "ದ್ರ್ವನ್ನ!' ಎಂಬ ಮಂತ್ರದಿಂದ ಸೌದೆಯ ಚೂರುಗಳನ್ನು/ನೊಜೆಹುಲ್ಲುಗಳನ್ನೂ ಹಾಕಬೇಕು. 
"ಆ ಪ್ಯಾಯತಾಂ ಘೃತಯೋನಿಃ' "ಅಗ್ನಿರ್‌ ಹವ್ಯಾನುಮನ್ಯತಾಮ್‌' ಎಂಬ ಮಂತ್ರದಲ್ಲಿ ಆಜ್ಯವು ಅಗ್ನಿಯ 
ಪ್ರಿಯವಾದ ಸ್ಥಾನವೆಂದು ಹೇಳಲಾಗಿದೆ. 
"ತಗ್‌ಂ ಶಮ್ಯಾ ಅಶಮಯತ್‌' ಎಂದು ಆಧಾನಬ್ರಾಹ್ಮಣದಲ್ಲಿ ಶಮಿಯು ಶಾಂತಿಸಾಧನವೆಂದು ಹೇಳಲಾಗಿದೆ. 
"ಸೀದ ತ್ವಮ್‌” ಮುಂತಾದ ಮೂರು ಮಂತ್ರಗಳಿಂದ ಉಪಸ್ಥಾನವು ವಿಹಿತವಾಗಿದೆ. ಈ ಬ್ರಾಹ್ಮಣಭಾಗದಲ್ಲಿ ತ್ರಿತ್ವ 
(ಮೂರು) ಸಂಖ್ಯೆಯ ಪ್ರಶಂಸೆಯು ಇದೆ. ಶ್ರುತಿಯಲ್ಲಿ ಅಲ್ಲಲ್ಲಿ ಸಂಖ್ಯಾಪ್ರಶಂಸೆಯು ಇದೆ. 


ಖಾ ಅಂಣಖ ಅಣ 


॥ ದಪಮೊಂಂಸುವಾಹಃ ॥ 


| I I 
ನ ಹ ಸ್ಮ ವೈ ಪ್ರರಾಗ್ನಿರಪರಶುವೃಕ್ಷಂ ದಹತಿ ತದಸ್ಮೈ ಪ್ರಯೋಗ 
| [ (| | 
ಏವ ರ್‌ಷಿರಸ್ವದಯದ್ಯದಗ್ನೇ ಯಾನಿ ಕಾನಿ ಚೇತಿ ಸಮಿಧಮಾ ದಧಾ- 
ನ1ಹ। ಸ್ಮ! ವೈ ಪುರಾ! ಅಗ್ನಿ! | ಅಪರಶುವೃಕ್ವಮಿತ್ಯಪರಶು-ವೃಕ್ವಮ್‌ । ದಹತಿ | ತತ್‌ । ಅಸ್ಕೈ | ಪ್ರಯೋಗ 


ಹ ಅಶಾ ಇ 


ಸಮ್‌-ಇಧಮ್‌ | ಏತಿ |! ದಧಾತಿ। 


ಒಂಬತ್ತನೆಯ ಅನುವಾಕದಲ್ಲಿ ಉಖ್ಯಾಗ್ನಿಜನನವು ಹೇಳಲ್ಪಟ್ಟಿತು. ಹತ್ತನೆಯ ಅನುವಾಕದಲ್ಲಿ ಉಖ್ಯಾಗ್ನಿ 
ಧಾರಣವು ಹೇಳಲ್ಪಟ್ಟಿದೆ. 


ಬ್ರಾಹ್ಮಣಭಾಗ ವಿವರಣೆ 


ಸಮಿದಾಧಾನವಿಧಿ; ಅರ್ಥವಾದ 
ಪುರಾ ಈ ಮಂತ್ರಪ್ರಯೋಗಕ್ಕೆ ಮೊದಲು 
ಅಪರಶುವೃಕ್ಷಮ್‌ ಅಗ್ನಿಃ ನಹಸ್ಮವೈ ಕೊಡಲಿಯಿಂದ ಕಡಿಯದಿರುವ/ತಾನಾಗಿಯೇ ಬಿದ್ದಿ | 
ದಹತಿ ರುವ ಕಟ್ಟಿಗೆಯನ್ನು ಅಗ್ನಿಯು ಚೆನ್ನಾಗಿ ದಹಿಸುವು 
ದಿಲ್ಲ/ಭಸ್ಮ ಮಾಡುವುದಿಲ್ಲ. 
ತತ್‌ ಪ್ರಯೋಗಃ ಏವ ಯಷಿಃ ಆ ಕಟ್ಟಿಗೆಯನ್ನು ಪ್ರಯೋಗ ಮಾಡಿರುವ ಮಂತ್ರವೇ 
ಅಸ್ಮೈ ಅಸ್ವದಯತ್‌ ಅಗ್ನಿಗೆ ರುಚಿಸುವಂತೆ ಮಾಡಿತು. | 
ಯದಗ್ನೇ ಯಾನಿ ಕಾನಿ ಚ ಇತಿ "ಅಗ್ನಿಯೇ! ನೀನು ಯಾವುದಾದರೂ ಕಟ್ಟಿಗೆಯನ್ನು 
ಸಮಿಧಮ್‌ ಆ ದಧಾತಿ ಧರಿಸುವೆಯೋ ಆ ಕಟ್ಟಿಗೆಯು ನಿನಗೆ ತುಪ್ಪದಂತೆ | 
ರುಚಿಕರವಾಗಲಿ' ಎಂಬ ಮಂತ್ರದಿಂದ ಅಧ್ವರ್ಯುವು | 


ಅಗ್ನಿಯಲ್ಲಿ ಸಮಿತ್ತನ್ನು ಹಾಕುತ್ತಾನೆ. 


ಪೃಷ್ಟಯಜುರ್ವೇದ ಪನ್ನಡ ಪ್ರಜಾಶನ/೧೨೪ 


| || | 
-ತ್ಯಪರಶುವೃಕ್ಷಮೇವಾಸ್ಕೈ ಸ್ವದಯತಿ ಸರ್ವಮಸ್ಮೈ ಸ್ವದತೇ ಯ ಏವಂ 


| I I | | 
ವೇದೌದುಂಬರೀಮಾದಧಾತ್ಕೂರ್ಗ್ವಾ ಉದುಂಬರ ಊರ್ಜಮೇವಾಸ್ಮಾ ಅಪಿ 


I | I | 
ದಧಾತಿ ಪ್ರಜಾಪತಿರಗ್ನಿಮಸೃಜತ ತಗ್‌ಂ ಸೃಷ್ಟಗ್‌ಂ ರಕ್ಬಾಗ್‌ಂಸ್ಕ[ರಕ್ಟಾಗ್‌ಂಸಿ 


(೫೧) ಅಜಿಘಾಗ್‌ಂಸನ್ಮ್ಸ]ಜಿಫಾಗ್‌ಂಸ- 
| | WH 

ಅಪರಶುವೃಕ್ಷ ಮಿತ್ಯಪರಶು-ವೃಕ್ಷ ಮ್‌ | ಏವ I ಅಸ್ಕೈ | ಸ್ವದಯತಿ 1 ಸರ್ವಮ್‌ | ಅಸ್ಕೈ | ಸ್ವದತೇ 1 ಯಃ! 
| ಟ | 

ಏವಮ್‌ | ವೇದ | ಔದುಂಬರೀಮ್‌ । ಏತಿ | ದಧಾತಿ | ಊರ್ಕ್‌ | ವೈ | ಉದುಂಬರಃ I ಊರ್ಜಮ್‌ | ಏವ! 
[ I ( 

ಅಸ್ಕೈ । ಅಪೀತಿ । ದಧಾತಿ | ಪ್ರಜಾಪತಿರಿತಿ ಪ್ರಜಾ-ಪತಿಃ । ಅಗ್ನಿಮ್‌ । ಅಸೃಜತ । ತಮ್‌ । ಸೃಷ್ಟಮ್‌ । 

I 
ರಕ್ಷಾಗ್‌ಂಸಿ 1 (೫೧) । ಅಜಿಫಾಗ್‌ಂಸನ್ನ್‌। 


ಬ್ರಾಹ್ಮಣಭಾಗ ವಿವರಣೆ 
ಅಪರಶುವೃಕ್ಷಮ್‌ ಏವ ಅಸ್ಮೈ ಕೊಡಲಿಯಿಂದ ಕಡಿಯದ ಸೌದೆಯೂ ಅಗ್ನಿಗೆ ಆಸ್ವಾದ 
ಸ್ವದಯತಿ ನಾರ್ಹವಾಗುವಂತೆ ಮಾಡುತ್ತಾನೆ. 
ಸರ್ವಮ್‌ ಅಸ್ಕೈ ಸ್ವದತೇ ಯಃ ಏವಮ್‌ ಯಾವನು ಹೀಗೆ ತಿಳಿಯುತ್ತಾನೆಯೋ ಆ ಯಜಮಾನನು 
ವೇದ ಅರ್ಪಿಸುವ ಕಟ್ಟಿಗೆಯೆಲ್ಲವೂ ಅಗ್ನಿಗೆ ರುಚಿಸುತ್ತದೆ. 
ಆಧಾನದಲ್ಲಿ ವೃಕ್ಷವಿಶೇಷವಿಧಿ; ಪ್ರಶಂಸೆ 
ಔದುಂಬರೀಮ್‌ ಆ ದಧಾತಿ ಉದುಂಬರ ಸಮಿತ್ತನ್ನು ಅಧ್ವರ್ಯವು ಅಗ್ನಿಯಲ್ಲಿ 
ಹಾಕಬೇಕು. [ವಧಿ] 
ಊರ್ಕ್‌ ವೈ ಉದುಂಬರಃ ಉದುಂಬರವು ಬಲಸ್ವರೂಪವಾಗಿದೆ. 
ಅಸ್ಮೈ ಊರ್ಜಮ್‌ ಏವ ಅಪಿ ದಧಾತಿ ಅಧ್ವರ್ಯುವು ಈ ಸಮಿದಾಧಾನದಿಂದ ಯಜಮಾನ 
ನಿಗೆ ಬಲವನ್ನೇ ಸಂಪಾದಿಸಿಕೊಡುತ್ತಾನೆ. 
ರಾಕ್ಟೋಫ್ಲಸೂಕ್ತದಿಂದ ಸಮಿದಾಧಾನವಿಧಿ 
ಪ್ರಜಾಪತಿಃ ಅಗ್ನಿಮ್‌ ಅಸೃಜತ ಪ್ರಜಾಪತಿದೇವನು ಅಗ್ನಿಯನ್ನು ಸೃಷ್ಟಿಸಿದನು. 
ಸೃಷ್ಟಮ್‌ ತಮ್‌ ರಕ್ಷಾಗ್‌ಂಸಿ ಉತ್ಪನ್ನನಾದ ಆ ಅಗ್ನಿಯನ್ನು ರಕ್ಟೋಗಣಗಳು ನಾಶ 
ಪಡಿಸಲು ಯತ್ನಿಸಿದವು. 


ವೈತ್ತಿಲೀಯ ಸಂಹಿಡಾ/೫-೧-೧೦/೧೨೫ 


| I I Il 
-ನ್ಫ್ಸ ಏತದ್ರಾಕ್ಟೋಫ್ಸಮಪಶ್ಯತ್ತೇನ ವೈ ಸರಕ್ಷಾಗ್‌ಂಸ್ಕಪಾಹತ ಯದ್ರಾಕ್ಟೋಫ್ನಂ 


I [ [ I [ 
ಭವತ್ಯಗ್ನೇರೇವ ತೇನ ಜಾತಾದ್ರಕ್ಸಾಃ ಗ್‌ಂಸ್ಕಪಹಂತ್ಯಾಶ್ವತ್ತಿ' ಮಾ ದಧಾತ್ಯಶ್ವತ್ನೊ € 


| I 
ವೈ ವನಸ್ಪತೀನಾಗ್‌ಂ ಸಪತ್ನಸಾಹೋ ವಿಜಿತ್ಯ 


I | 
ಸಃ | ಏತತ್‌ | ರಾಕ್ಟೋಫಮಿತಿ ರಾಕ್ಚಃ-ಫ್ಲಮ್‌ । ಅಪಶ್ಯತ್‌ | ತೇನ | ವೈ | ಸಃ | ರಕ್ಷಾಗ್‌ಂಸಿ | ಅಪೇತಿ । ಅಹತ | 


[x ದ್ಧ 


I [| | | 
ಯತ್‌ | ರಾಕ್ಟೋಫ್ನಮಿತಿ ರಾಕ್ಷೂ-ಫ್ಲಮ್‌ | ಭವತಿ । ಅಗ್ನೇಃ | ಏವ | ತೇನ | ಜಾತಾತ್‌ | ರಕ್ಷಾಗ್‌ಂಸಿ | ಅಪೇತಿ | 


ದಿ [4 


[| [ [ [ 
ಹಂತಿ I ಆಶ್ವತ್ನಿ €ಮ್‌ ಟ ಏತಿ | ದಧಾತಿ I ಅಶ್ವತ್ಥ I ವೈ | ವನಸ್ಪತೀನಾಮ್‌ I ಸಪತ್ನಸಾಹ ಇತಿ ಸಪತ್ನ-ಸಾಹಃ | 


[ 
ವಿಜಿತ್ಯಾ ಇತಿ ವಿ-ಜಿತ್ಯೈ | 
ಬ್ರಾಹ್ಮಣಭಾಗ ವಿವರಣೆ 


ಸಃ ಏತತ್‌ ರಾಕ್ಟೋಘ್ನಮ್‌ ಅಪಶ್ಯತ್‌ ಬಳಿಕ ಆ ಪ್ರಜಾಪತಿಯು ಈ *ರಾಕ್ಟೋಘ್ನಸೂಕ್ತವನ್ನು | 
ಹ ತಿಳಿದನು. 

ತೇನ ವೈ ಸಃ ರಕ್ಷಾಗ್‌ಂಸಿ ಅಪಾಹತ ಅದರಿಂದ ಅವನು ರಾಕ್ಷಸರನ್ನು ನಾಶ ಮಾಡಿದನು. 

ಯತ್‌ ರಾಕ್ಟೋಫಘ್ನಮ್‌ ಭವತಿ ತೇನ ರಾಕ್ಟೋಫಘ್ನಸೂಕ್ತವೆಂಬುದು ಯಾವುದೋ ಅದರಿಂದ 

ಜಾತಾತ್‌ ಅಗ್ನೇಃ ಏವ ರಕ್ಷಾಗ್‌ಂಸಿ ಯಜಮಾನನು ಉತ್ಪನ್ನನಾದ ಅಗ್ನಿಯಿಂದ ರಕ್ಷೋಗಣ 

ಅಪಹಂತಿ ಗಳನ್ನು ದೂರಮಾಡಿ ನಾಶಪಡಿಸುತ್ತಾನೆ. 


ಆಶ್ವತ್ಥ: ಸಮಿದಾಧಾನ 


ಆಶ್ವತ್ಥೀಮ್‌ ಆ ದಧಾತಿ ಉಖಾಗ್ನಿಯಲ್ಲಿ ಅರಳಿಮರದ ಸಮಿತ್ತನ್ನು ಹಾಕಬೇಕು. 

ವನಸ್ಪತೀನಾಮ್‌ ಅಶ್ವತ್ಥಃ ವೈ ವನಸ್ಪತಿವೃಕ್ಷಗಳಲ್ಲಿ ಅಶ್ವತ್ಥವೃಕ್ಷವು ರಾಕ್ಷಸರನ್ನು 

ಸಪತ್ನಸಾಹಃ ನಾಶಪಡಿಸಬಲ್ಲುದು. 

ವಜಿತ್ಯೈ ಈ ಸಮಿದಾಧಾನವು ರಕ್ಟೋಗಣಗಳ ಮೇಲೆ ಗೆಲುವಿಗೆ 
ಕಾರಣವಾಗುತ್ತದೆ. 


* "ಯದಗ್ಗೇ ಯಾನಿ...'ಎಂದು ಆರಂಭಿಸಿ "ಅಮಿತ್ರಾನುನ್ನಯಾಮಿ ಸ್ವಾಗ್‌ಂ ಅಹಮ್‌” ವರೆಗಿನ ಭಾಗ ರಾಕ್ಟೋಘ್ನಸೂಕ್ತ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೨೬ 


| | 
ವೈಕಂಕತೀಮಾ ದಧಾತಿ ಭಾ ಏವಾವರುಂಧೇ ಶಮೀಮಯೀಮಾ ದಧಾತಿ 


| [| | | 
ಶಾಂತ್ಯೈ ಸಗ್‌ಂಶಿತಂ ಮೇ ಬ್ರಹ್ಮೋದೇಷಾಂ ಬಾಹೂ ಅತಿರಮಿತ್ಯುತ್ತ ಮೇ 


| 
ಔದುಂಬರೀ[(೫.೨)ವಾಚಯತಿ] ವಾಚಯತಿ 


[ [ [| 
ವೈಕಂಕತೀಮ್‌ | ಏತಿ । ದಧಾತಿ । ಭಾಃ। ಏವ । ಅವೇತಿ । ರುಂಧೇ । ಶಮೀಮಯೀಮಿತಿ ಶಮೀ-ಮಯೀಮ್‌ | 


| || [ | 
ಏತಿ! ದಧಾತಿ | ಶಾಂತ್ಯೈ । ಸಗ್‌ಂಶಿತಮಿತಿ ಸಮ್‌-ಶಿತಮ್‌ ಮೇ। ಬ್ರಹ್ಮ | ಉದಿತಿ। ಏಷಾಮ್‌ । ಬಾಹೂ ಇತಿ 


I [ | 
ಅತಿರಮ್‌ । ಇತಿ । ಉತ್ತಮೇ ಇತ್ಯುತ್‌-ತಮೇ । ಔದುಂಬರೀ ಇತಿ! (೫.೨) | ವಾಚಯತಿ । 


ಬ್ರಾಹ್ಮಣಭಾಗ ವಿವರಣೆ 
ವೈಕಂಕತಸಮಿದಾಧಾನ. 


ವೈಕಂಕತೀಮ್‌ ಆದಧಾತಿ "ಯೇ ಜನೇಷು' ಎಂಬ ಮಂತ್ರದಿಂದ ವಿಕಂಕತ 
(ಹುಳಿಬೇಲ)ದ ಸಮಿತ್ತನ್ನು ಅಗ್ನಿಯಲ್ಲಿ ಹಾಕಬೇಕು. 

ಭಾಃ ಏವ ಅವರುಂಧೇ ಇದರಿಂದ ಯಜಮಾನನು ಕಾಂತಿಯನ್ನು ಹೊಂದು 
ತ್ತಾನೆ. 


ಶಮೀಸಮಿದಾಧಾನ 


ಶಮೀಮಯೀಮ್‌ ಆದಧಾತಿ ಶಾಂತ್ಯೈ "ಯೋ ಅಸ್ಮಭ್ಯಮ್‌' ಎಂದು ಶಮೀಸಮಿತ್ತನ್ನು 
ಹಾಕಬೇಕು. ಇದು ಅಗ್ನಿಶಾಂತಿಗೆ ಕಾರಣವಾಗುತ್ತದೆ. 


ಯಜಮಾನವಾಚನವಿಧಿ; ಬ್ರಾಹ್ಮಣ-ಕ್ಷತ್ರಿಯ ಪರಸ್ಪರೋಪಕಾರ 


ಸಗ್‌ಂಶಿತಮ್‌ ಮೇ ಬ್ರಹ್ಮ ಏಷಾಮ್‌ "ನನ್ನ ಬ್ರಾಹ್ಮಣ್ಯವು ತೀಕ್ಷ್ಣವಾಗಲಿ/ಕಾರ್ಯಸಮರ್ಥ 

ಬಾಹೂ ಉತ್‌ ಅತಿರಮ್‌ ಇತಿ ವಾಗಲಿ.” " ಈ ನಮ್ಮವರ ಕೈ ಮೇಲಾಗುವಂತೆ 
ಮಾಡಿದೆನು' (ಎಂಬ ಅರ್ಥದ) 

ಉತ್ತಮೇ ಔದುಂಬರೀ ವಾಚಯತಿ ಕೊನೆಯ ಎರಡು ರಾಕ್ಟೋಘ್ನಮಂತ್ರಗಳನ್ನು ಯಜ 
ಮಾನನಿಂದ ಹೇಳಿಸಬೇಕು. [ತಾನು (ಅಧ್ವರ್ಯುವು) 
ಎರಡು ಔದುಂಬರೀಸಮಿಧೆಗಳನ್ನು ಮಂತ್ರರಹಿತ 
ವಾಗಿ ಅಗ್ನಿಯಲ್ಲಿ ಹಾಕಬೇಕು.] 


ಪೈತ್ತಿಲೀಯ ಸಂಹಿತಾ/೫-೧-೧೦/೧೨೭ 


ಬ್ರಹ್ಮಣೈವ ಕೃತ್ರಗ್‌ಂ ಸಗ್ಗ್‌ಂಶೃತಿ ಕೃತ್ರೇಣ ಬ್ರಹ್ಮ ತಸ್ಮಾದ್ಭಾಹ 
ರಾಜಸ್ಯವಾನತ್ಯನ್ಯಂ ಬ್ರಾಹ್ಮಣಂ ತಸ್ಮಾದ್ರಾಜನ್ಯೋ ಬ್ರಾಹ್ಮಣವಾನತ್ಯನ್ಯಗ್‌ಂ 
ರಾಜನ್ಯಂ ಮೃತ್ಯುರ್ವಾ ಏಷ ಯದಗ್ಗಿರಮೃತಗ್‌ಂ ಹಿರಣ್ಯಗ್‌ಂ 
ಬ್ರಹ್ಮಣಾ । ಏವ | ಕ್ಚತ್ರಮ್‌ । ಸಮಿತಿ । ಶೃತಿ 1 ಕೃತ್ರೇಣ । ಬ್ರಹ್ಮ । ತಸ್ಮಾತ್‌ । ಬ್ರಾಹ್ಮಣಃ । ರಾಜನ್ಯವಾನಿತಿ 


[| [| [| \ | 
ರಾಜನ್ಯ-ವಾನ್‌ | ಅತೀತಿ | ಅನ್ಯಮ್‌ \ ಬ್ರಾಹ್ಮಣಮ್‌ | ತಸ್ಮಾತ್‌ I ರಾಜನ್ಯಃ I ಬ್ರಾಹ್ಮಣವಾನಿತಿ ಬ್ರಾಹ್ಮಣ- 


1 || Hu | 
ವಾನ್‌ ಅತೀತಿ ಅನ್ಯಮ್‌ | ರಾಜನ್ಯಮ್‌ 1 ಮೃತ್ಯುಃ ವೈ! ಏಷಃ । ಯತ್‌ | ಅಗ್ನಿಃ! ಅಮೃತಮ್‌ | ಹಿರಣ್ಯಮ್‌ | 


ಬ್ರಾಹ್ಮಣಭಾಗ ವಿವರಣೆ 
ಬ್ರಹ್ಮಣಾ ಏವ ಕ್ಷತ್ರಮ್‌ ಸಂಶ್ಯತಿ ಇದು ಬ್ರಾಹ್ಮಣಬೆಂಬಲದಿಂದ ಕ್ಷತ್ರಿಯನು ತೀಕ್ಷ್ಣನಾ 
ಗುವಂತೆ/ಪ್ರಜಾಪಾಲನಕಾರ್ಯಸಮರ್ಥನಾಗುವಂತೆ 

ಮಾಡುತ್ತದೆ. 
ಕ್ಷತ್ರೇಣ ಬ್ರಹ್ಮ ಸಂಶ್ಯತಿ ಕ್ಷತ್ರಿಯನಿಂದ ಬ್ರಾಹ್ಮಣನು ತನ್ನ ಧರ್ಮಕಾರ್ಯದಲ್ಲಿ 
ನಿರತನಾಗುವಂತೆ ಮಾಡುತ್ತದೆ. 

ತಸ್ಮಾತ್‌ ಬ್ರಾಹ್ಮಣಃ ರಾಜನ್ಯವಾನ್‌ ಅತಿ ಅದರಿಂದ ಬ್ರಾಹ್ಮಣನು ಪಾಲಕನಾದ ರಾಜನಿಲ್ಲದ 
ಅನ್ಯಮ್‌ ಬ್ರಾಹ್ಮಣಮ್‌ ಬೇರೆಯ ಬ್ರಾಹ್ಮಣನನ್ನು ಮೀರಿಸಿ ಉತ್ತಮಪಾಲಕ 

ನಾದ ರಾಜನನ್ನು ಪಡೆದವನಾಗುತ್ತಾನೆ. 
ತಸ್ಮಾತ್‌ ರಾಜನ್ಯಃ ಬ್ರಾಹ್ಮಣವಾನ್‌ ಅತಿ ರಾಜನೂ ಧರ್ಮಬೋಧಕನಾದ ಪುರೋಹಿತನಿಲ್ಲದ 
ಅನ್ಯಮ್‌ ರಾಜನ್ಯಮ್‌ ಬೇರೆಯ ರಾಜನನ್ನು ಮೀರಿಸಿ ಉತ್ತಮ ಧರ್ಮ 


ಬೋಧಕನಾದ ಪುರೋಹಿತನನ್ನು ಪಡೆದವನಾಗುತ್ತಾನೆ. 


ಸುವರ್ಣಹಾರಧಾರಣೆಯ ವಿಧಿ; ಅರ್ಥವಾದ 


ಯತ್‌ ಅಗ್ನಿಃ ಅಗ್ನಿಯೆಂಬುದು ಯಾವುದುಂಟೋ 

ಏಷಃ ಮೃತ್ಯುಃ ವೈ ಅದು ದಾಹಕವಾದುದರಿಂದ ಮೃತ್ಯುವೇ ಆಗಿರುತ್ತದೆ. 

ಹಿರಣ್ಯಮ್‌ ಅಮೃತಮ್‌ [ಚೆನ್ನಾಗಿ ಕಾಯಿಸಿದರೂ ಭಸ್ಮವಾಗದ] ಬಂಗಾರವು 
ಅಮೃತವೇ ಆಗಿದೆ. 


ತಾತ್ಸರ್ಯ:- ಉಖೆಯಲ್ಲಿ ಸಮಿತ್ತನ್ನು ಆಧಾನ ಮಾಡಬೇಕು. ಔದುಂಬರೀ ಸಮಿತ್ತನ್ನು ಆಧಾನ ಮಾಡುವುದರಿಂದ 


ಪೃಷ್ಟಯಜುರ್ವೇದ ಪನ್ನಡ ಪ್ರಶಾಶನ/೧೨೮ 


ರುಕ್ಕಮಂತರಂ ಪ್ರತಿಮುಂಚತೇsಮೃತಮೇವ ಮೃತ್ಯೋರಂತರ್ಧತ್ತ 


I I I | 
ಏಕವಿಗ್‌ಂಶತಿನಿರ್ಬಧೋ ಭವತ್ಯೇಕವಿಗ್‌ಂಶತಿರ್ವೈ ದೇವಲೋಕಾ ದ್ವಾದಶ 


ಮಾಸಾಃ ಪಂಚರ್ತವಸ್ತ್ರ! ಯ ಇಮೇ ಲೋಕಾ 


। ಟ 
ರುಕ್ಕಮ್‌ । ಅಂತರಮ್‌ । ಪ್ರತೀತಿ | ಮುಂಚತೇ । ಅಮೃತಮ್‌ । ಏವ । ಮೃತ್ಯೋಃ । ಅಂತಃ | ಧತ್ತೇ | 


| [ 
ಏಕವಿಗ್‌ಂಶತಿನಿರ್ಬಾಧ ಇತ್ಯೇಕವಿಗ್‌ಂಶತಿ-ನಿರ್ಬಾಧಃ । ಭವತಿ । ಏಕವಿಗ್‌ಂಶತಿರಿತ್ಯೇಕ-ವಿಗ್‌ಂಶತಿಃ | ವೈ 1 


ದೇವಲೋಕಾ ಇತಿ ದೇವ-ಲೋಕಾಃ । ದ್ವಾದಶ I ಮಾಸಾಃ | ಪಂಚ | ಯತವಃ | ತ್ರಯಃ 1ಇಮೇಟ। ಲೋಕಾಃ। 


ಬ್ರಾಹ್ಮಣಭಾಗ ವಿವರಣೆ 

ರುಕ್ಕಮ್‌ ಅಂತರಮ್‌ ಪ್ರತಿಮುಂಚತೇ ಚಿನ್ನದ ಹಾರವನ್ನು ಅಗ್ನಿಗೂ ಹೃದಯಕ್ಕೂ ಮಧ್ಯ 
ದಲ್ಲಿ ತಡೆಯಂತೆ ಯಜಮಾನನು ಧರಿಸುತ್ತಾನೆ. 

ಮೃತ್ಯೋಃ ಮೃತ್ಯುವಿಗೂ (ತನಗೂ) 

ಅಮೃತಮ್‌ ಏವ ಅಂತಃ ಧತ್ತೇ (ಯಜಮಾನನಿಗೂ) ಮಧ್ಯದಲ್ಲಿ ಅಮೃತರೂಪ 
ವಾದ ಹಿರಣ್ಯದ ಹಾರವನ್ನು ಧರಿಸಿದಂತಾಗುತ್ತದೆ. 

ಚಿನ್ನದ ಹಾರದ ಲಕ್ಷಣ; ಅರ್ಥವಾದ 

ಏಕವಿಗ್‌ಂಶತಿನಿರ್ಬಾಧಃ ಭವತಿ ಆ ಹಿರಣ್ಯಹಾರವು ಉಬ್ಬು-ತಗ್ಗು ಗಳನ್ನು ಹೊಂದಿರ 

ಬೇಕು. ಶತ್ರುಗಳ ಪ್ರಹಾರವನ್ನು ತಡೆದು ಅವರನ್ನು 

ಬಾಧಿಸುವಂತೆ ಇರಬೇಕು. ಇಪ್ಪತ್ತೊಂದು ಸಂಖ್ಯೆ 


ಯಿಂದ ಕೂಡಿರಬೇಕು. 

ದೇವಲೋಕಾಃ ಏಕವಿಗ್‌ಂಶತಿಃ ವೈ ದೇವತೆಗಳ ಭೋಗಸಾಧನವಾದ ಕಾಲದೇಶಾದಿಗಳು 
ಇಪ್ಪತ್ತೊಂದು. 

ದ್ವಾದಶ ಮಾಸಾಃ ಹನ್ನೆರಡು ತಿಂಗಳುಗಳು. 

ಪಂಚ ಯತವಃ *ಐದು ಯತುಗಳು. 

ಇಮೇ ಲೋಕಾಃ ತ್ರಯಃ ಈ ಭೂರಾದಿ ಲೋಕಗಳು ಮೂರು. 


ಯಜಮಾನನಿಗೆ ಬಲವು ಉಂಟಾಗುತ್ತದೆ. ಅಗ್ನಿಯಲ್ಲಿ ಐದು ಸಮಿತ್ತುಗಳನ್ನು ಹಾಕಬೇಕು. ರಾಕ್ಟೋಘ್ನಸೂಕ್ತದಿಂದ 


* ಹೇಮಂತ-ಶಿಶಿರ ಯತುಗಳನ್ನು ಕೂಡಿಸಿ ಒಂದೆಂಬ ಪರಿಗಣನೆ. 


ತೈತ್ತಿರೀಯ ಸಂಹಿತಾ/೫-೧-೧೦/೧೨೯ 


I [ | I 
ಅಸಾವಾದಿತ್ಯ [ಅಸಾವಾದಿತ್ಯಃ(೫೩)ಏಕವಿಗ್‌ಂಶ। ಏಕವಿಗ್‌ಂಶ ಏತಾವಂತೋ 
I [ I | 
ವೈ ದೇವಲೋಕಾಸ್ತೇಭ್ಯ ಏವ ಭ್ರಾತೃವ್ಯಮಂತರೇತಿ ನಿರ್ಬಾಧೈವೆಣೃ ದೇವಾ 
I I [ | I 
ಅಸುರಾನ್ನಿರ್ಬಾಧೇ*ಕುರ್ವತ ತನ್ನಿರ್ಬಾಧಾನಾನ್ನಿರ್ಬಾಧತ್ವಂ ನಿರ್ಬಾಧೀ 


I I | | 
ಭವತಿ ಭ್ರಾತೃವ್ಯಾನೇವ ನಿರ್ಬಾಧೇ ಕುರುತೇ 


ಅಸೌ \ ಆದಿತ್ಯಃ 1 (೫೩) 1 ಏಕವಿಗ್‌ಂಶ ಇತ್ಯೇಕ-ವಿಗ್‌ಂಶಃ | ಏತಾವಂತಃ ವೈ ದೇವಲೋಕಾ ಇತಿ ದೇವ- 
ಲೋಕಾಃ | ತೇಭ್ಯಃ | ಏವ | ಭ್ರಾತೃವ್ಯಮ್‌ | ಅಂತಃ | ಏತಿ | ನಿರ್ಬಾಧ್ಯರಿತಿ ನಿಃ-ಬಾಧೈಃ । ವೈ । ದೇವಾಃ | 
ಅಸುರಾನ್‌ | ನಿರ್ಬಾಧ ಇತಿ ನಿಃ-ಬಾಧೇ | ಅಕುರ್ವತ | ತತ್‌ | ನಿರ್ಬಾಧಾನಾಮಿತಿ ನಿಃ-ಬಾಧಾನಾಮ್‌ | 
ನಿರ್ಬಾಧತ್ವಮಿತಿ ನಿರ್ಬಾಧ-ತ್ವಮ್‌ । ನಿರ್ಬಾಧೀತಿ ನಿಃ-ಬಾಧೀ | ಭವತಿ | ಭ್ರಾತೃವ್ಯಾನ್‌ | ಏವ | ನಿರ್ಬಾಧ 


| 
ಇತಿ ನಿಃ-ಬಾಧೇ । ಕುರುತೇ । 


ಬ್ರಾಹ್ಮಣಭಾಗ ವಿವರಣೆ 

ಅಸೌ ಆದಿತ್ಯಃ ಏಕವಿಗ್‌ಂಶಃ ಪ್ರತ್ಯಕ್ಷನಾಗಿರುವ ಈ ಆದಿತ್ಯನು ಇಪ್ಪತ್ತೊಂದನೆ 
ಯವನು. 

ದೇವಲೋಕಾಃ ಏತಾವಂತಃ ವೈ ಇಷ್ಟು ದೇವತೆಗಳ ಭೋಗಸಾಧನಗಳಾಗಿವೆ. 

ತೇಭ್ಯಃ ಏವ ಭ್ರಾತೃವ್ಯಮ್‌ ಅಂತರೇತಿ ಇವುಗಳಿಂದ ಶತ್ರುವನ್ನು ಅಧ್ವರ್ಯವು ಒಳಗಿಡು 
ತ್ತಾನೆ/ದೊರೆಯದಂತೆ ಮಾಡುತ್ತಾನೆ. 

ದೇವಾಃ ನಿರ್ಬಾಧೈಃ ವೈ ದೇವತೆಗಳು ನಿರ್ಬಾಧಗಳಿಂದ 

ಅಸುರಾನ್‌ ನಿರ್ಬಾಧೇ ಅಕುರ್ವತ ರಾಕ್ಟಸರನ್ನು ಬಾಧೆಯುಳ್ಳವರನ್ನಾಗಿ ಮಾಡಿದರು. 

ತತ್‌ ನಿರ್ಬಾಧಾನಾಮ್‌ ಹೀಗೆ ಶತ್ರುವನ್ನು ಬಾಧಿಸುವುದರಿಂದ ಈ ನಿರ್ಬಾಧ 

ನಿರ್ಬಾಧತ್ವಮ್‌ ಗಳ ನಿರ್ಬಾಧಶಬ್ದವು ಅನ್ವರ್ಥವಾಗಿದೆ. 

ನಿರ್ಬಾಧೀ ಭವತಿ ಯಜಮಾನನು ಬಾಧೆರಹಿತನಾಗುತ್ತಾನೆ. 


ಭ್ರಾತೃವ್ಯಾನ್‌ ಏವ ನಿರ್ಬಾಧೇ 
ಕುರುತೇ 


ಶತ್ರುಗಳನ್ನು ನಿಶ್ಚಯವಾಗಿಯೂ ತೊಂದರೆಯಲ್ಲಿ ಬೀಳು 


ಪೃಷ್ಟಯಜುರ್ವೇದ ಜನ್ನಡ ಪ್ರಠಾಶನ/೧೩೦ 


1 || 
ಸಾವಿತ್ರಿಯಾ ಪ್ರತಿ ಮುಂಚತೇ ಪ್ರಸೂತ್ಯೈ 


| | | 
ನಕ್ತೋಷಾಸೇತ್ಯುತ್ತ ರಯಾsಹೋರಾತ್ರಾಭ್ಯಾಮೇವೈನಮುದ್ಯಚ್ಛತೇ ದೇವಾ 


I I 
ಅಗ್ನಿಂ ಧಾರಯನ್ವ ವಿಣೋದಾ ಇತ್ಯಾಹ 


[ || 
ಸಾವಿತ್ರಿಯಾ | ಪ್ರತೀತಿ । ಮುಂಚತೇ | ಪ್ರಸೂತ್ಯಾ ಇತಿ ಪ್ರ-ಸೂತ್ಯ್ಯೈ | ನಕ್ತೋಷಾಸಾ | ಇತಿ । ಉತ್ತರಯೇತ್ಯುತ್‌- 


[| || 
ತರಯಾ ।ಟ ಅಹೋರಾತ್ರಾಭ್ಯಾಮಿತ್ಯಹಃ-ರಾತ್ರಾಭ್ಯಾಮ್‌ | ಏವ | ಏನಮ್‌ | ಉದಿತಿ | ಯಚ್ಛತೇ | ದೇವಾಃ | 


1 | 
ಅಗ್ನಿಮ್‌ |! ಧಾರಯನ್ನ್‌ | ದ್ರವಿಣೋದಾ ಇತಿ ದ್ರವಿಣಃ-ದಾಃ । ಇತಿ! ಆಹ। 


ಬ್ರಾಹ್ಮಣಭಾಗ 
ಉಖೆಯ ಶಿಕ್ಕಪಾಶ [ನೆಲುವಿನ ಹಗ್ಗ]ವನ್ನು ಧರಿಸಲು 


ಸಾವಿತ್ರಿಯಾ ಪ್ರತಿ ಮುಂಚತೇ ಪ್ರಸೂತ್ಯೈ ಸವಿತೃದೇವನ ಅನುಮತಿಗಾಗಿ “ಸವಿತಾ ವರೇಣ್ಯಃ' 
ಎಂಬ ಪದಗಳುಳ್ಳ ಸಾವಿತ್ರೀದೇವತಾಕವಾದ ಖುಕ್ಕಿನಿಂದ 


ನೆಲುವಿನ ಹಗ್ಗವನ್ನು ಯಜಮಾನನು ಧರಿಸಬೇಕು. 


ಕೃಷ್ಣಾಜಿನಧಾರಣವಿಧಿ; "ದೇವಾ ಅಗ್ನಿಮ್‌” ಎಂಬ ಮಂತ್ರಭಾಗದ ವಿವರಣೆ 


ನಕ್ತೋಷಾಸಾ ಇತಿ "ನಕ್ತೋಷಾಸಾ' ಎಂದು 

;| ಉತ್ತರಯಾ ಪ್ರತಿಮುಂಚತೇ ಮುಂದಿನ ಮಂತ್ರದಿಂದ ಯಜಮಾನನು ಕೃಷ್ಣಾಜಿನವನ್ನು 
ಧರಿಸಬೇಕು. 

(ಅಹೋರಾತ್ರಿಗಳನ್ನು ಸ್ತುತಿಸುವ ಮಂತ್ರದಿಂದ) ಈ 
ಅಗ್ನಿಯನ್ನು ಹಗಲು-ರಾತ್ರಿಗಳಿಂದ ಮೇಲೆತ್ತಿ ಮೇಲೆ 


| ಏನಮ್‌ ಅಹೋರಾತ್ರಾಭ್ಯಾಮ್‌ ಏವ 
| ಉ ಚ್ಛತೇ 


ಧರಿಸಿದವನಾಗುತ್ತಾನೆ. 
ದೇವಾಃ ಅಗ್ನಿಮ್‌ ಧಾರಯನ್‌ ಈ ಮಂತ್ರದ "ದೇವಾ...ದ್ರವಿಣೋದಾಃ'ಎಂಬ ಭಾಗವು 
(॥ ದ್ರವಿಣೋದಾಃ ಇತಿ ಆಹ ಯಾಗಮೂಲವಾದ ಧನವನ್ನು ಕೊಡುವ ಪ್ರಾಣಗಳು 


ಅಗ್ನಿಯನ್ನು ಧರಿಸಿರುತ್ತವೆ. ಎಂದು ಹೇಳುತ್ತದೆ. 


ಸಮಿದಾಧಾನವನ್ನು ಮಾಡಬೇಕು. ಅಲ್ಲದೆ ಅಶ್ವತ್ಥಸಮಿತ್ತನ್ನೂ, ವೈಕಂಕತ (ಹುಳಿಬೇಲ)ದ ಸಮಿತ್ತನ್ನೂ ಆಧಾನ 


ಪೈತ್ರಿಲೀಯ ಷಸಂಹಿಡಷಾ/೫-೧-೧೦/೧೩೧ 


I I 
ಪ್ರಾಣಾ ವೈ ದೇವಾ ದ್ರವಿಣೋದಾ ಅಹೋರಾತ್ರಾಭ್ಯಾಮೇವೈನಮುದ್ಯತ್ಯ 
I | | | 
[(೫೪)]ಪ್ರಾಣೈ ರ್ದಾಧಾರಾಸೀನಃ ಪ್ರತಿಮುಂಚತೇ ತಸ್ಮಾ ದಾಸೀನಾಃ ಪ್ರಜಾಃ 


ಪ್ರಜಾಯಂತೇ ಕೃಷ್ಣಾಜಿ ಜಿನಮುತ್ತ ರಂ ತೇಜೋ ವೈ ಹಿರಣ್ಯ ೦ಬ ಬ್ರಹ್ಮ ಕೃಷ್ಣಾಜಿನಂ 


ಖಿ 


ಪ್ಸಾಣಾ ಇತಿ ಪ್ರ-ಅನಾಃ | ವೈ । ದೇವಾಃ | ದ್ರವಿಣೋದಾ ಇತಿ ದ್ರವಿಣಃ-ದಾಃ | ಆಹೋರಾತ್ರಾಭ್ಯಾ ಮಿತ್ಯ ಹಃ- 

1 [ 
ರಾತ್ರಾಭ್ಯಾಮ್‌ । ಏವ | ಏನಮ್‌ । ಉದ್ಯತ್ಯೇಶ್ಯುತ್‌-ಯತ್ಯ । (೫೪) । ಪ್ರಾಣೈರಿತಿ ಪ್ರ-ಅನ್ಯೆಃ । ದಾಧಾರ | 
ಆಸೀನಃ | ಪ್ರತೀತಿ 1 ಮುಂಚತೇ | ತಸ್ಮಾತ್‌ I ಆಸೀನಾಃ | ಪ್ರಜಾ ಇತಿ ಪ್ರ-ಜಾಃ । ಪ್ರೇತಿ | ಜಾಯಂತೇ ॥ 


| [| I | 
ಕೃಷ್ಣಾಜಿನಮಿತಿ ಕೃಷ್ಣ-ಅಜಿನಮ್‌ । ಉತ್ತರಮಿತ್ಯುತ್‌-ತರಮ್‌ । ತೇಜಃ । ವೈ 1 ಹಿರಣ್ಯಮ್‌ । ಬ್ರಹ್ಮ | 


ಕೃಷ್ಣಾಜಿನಮಿತಿ ಕೃಷ್ಣ-ಅಜಿನಮ್‌ | 


ಬ್ರಾಹ್ಮಣಭಾಗ ವಿವರಣೆ 
ದ್ರವಿಣೋದಾಃ ಪ್ರಾಣಾಃ ವೈ ದೇವಾಃ ವಿಹರಿಸುವ ಪ್ರಾಣಗಳೇ ದೇವಪದವಾಚ್ಯವಾಗಿವೆ. 
ಏನಮ್‌ ಆಹೋರಾತ್ರಾಭ್ಯಾಮ್‌ ಏವ ಈ ಮಂತ್ರಪಾಠದಿಂದ ಅಧ್ವರ್ಯುವು ಅಹೋರಾತ್ರಿ 
ಉದ್ಯತ್ಯ ಪ್ರಾಣೈಃ ದಾಧಾರ ಗಳಿಂದ ಅಗ್ನಿಯನ್ನು ಮೇಲಕ್ಕೆ ' ಎತ್ತಿ ಪ್ರಾಣಗಳಿಂದ 
ಧರಿಸಿದವನಾಗುತ್ತಾನೆ. 
ಆಸೀನಃ ಪ್ರತಿಮುಂಚತೇ ಯಜಮಾನನು ಕುಳಿತುಕೊಂಡು ಹಿರಣ್ಯ- 
ಶಿಕ್ಕಪಾಶ-ಕೃಷ್ಣಾ ಜಿನಗಳನ್ನು ಧರಿಸಬೇಕು. 
ತಸ್ಮಾತ್‌ ಆಸೀನಾಃ ಪ್ರಜಾಃ ಪ್ರ ಜಾಯಂತೇ ಆದುದರಿಂದಲೇ ಪ್ರಜೆಗಳು ಕುಳಿತವರಾಗಿಯೇ 
ಜನಿಸುತ್ತಾರೆ. 
ಕೃಷ್ಣಾಜಿನಮ್‌ ಉತ್ತರಮ್‌ ಕೃಷ್ಣಾ: ಜಿನವನ್ನು ಮೇಲೆ ಧರಿಸಬೇಕು. 
ಹಿರಣ್ಯಮ್‌ ತೇಜಃವೈ ಹಿರಣ್ಯವು ತೇಜೋರೂಪವಾಗಿದೆ. 
ಕೃಷ್ಣಾಜಿನಮ್‌ ಬ್ರಹ್ಮ ಕೃಷ್ಣಾಜಿನವು ಬ್ರಹ್ಮಸ್ವರೂಪವಾದುದು/ವೇದಸ್ವರೂಪ 
ವಾದುದು. 
ಮಾಡಬೇಕು. ಈ ಆಧಾನಗಳ ಪ್ರಾಶಸ್ತ್ಯವನ್ನು ಹೇಳಿದೆ. 
ಆಧಾನಬ್ರಾಹ್ಮಣದಲ್ಲಿ “ತಗ್‌ಂ ಶಮ್ಯಾಂಶಮಯತ್‌' ಎಂದು ಶಮಿಯು ಶಾಂತಿಗೆ ಕಾರಣವೆಂದು ಹೇಳಿದೆ. 
ರಾಕ್ಟೋ ೇಘ್ನಮಂತ್ರಗಳಲ್ಲಿ ಕಡೆಯ ಎರಡು ಮಂತ್ರಗಳನ್ನು ಯಜಮಾನನಿಂದ ಹೇಳಿಸಬೇಕು. 


ಪೃಷ್ಟಯಜುರ್ವೇದ ಈನ್ನಡ ಪ್ರಪಾಶನ/೧೩೨ 


ತೇಜಸಾ ಚೈವೈನಂ ಬ್ರಹ್ಮಣಾ ಚೋಭಯತಃ ಪರಿ ಗೃಹ್ಣಾ ತಿ ಷಡುದ್ಯಾಮಗ್‌ಂ 
I | I | 
ಶಿಕ್ಯಂ ಭವತಿ ಷಡ್ವಾ ಖಯತವ ಖಯತುಭಿರೇವೈನಮುದ್ಯಚ್ಛತೇ 


I 
ಯದ್ದಾ ಎದಶೋದ್ಯಾಮಗ್‌ಂ ಸಂವಥ್ಸರೇಣೈವ 


(| 
೪ ಉದ್ಯಾಮಮ್‌ | ಶಿಕ್ಕಮ್‌ । ಭವತಿ | ಷಟ್‌ | ವೈ । ಯತವಃ | ಯತುಭಿರಿತ್ಯೃತು-ಭಿಃ | ಏವ ಏನಮ್‌ | ಉದಿತಿ। 


[ ( | 
ಯಚ್ಛತೇ। ಯತ್‌ । ದ್ವಾದಕೋದ್ಯಾಮಮಿತಿ ದ್ವಾದಶ-ಉದ್ಯಾಮಮ್‌ | ಸಂವಥ್ಣರೇಣೇತಿ ಸಮ್‌-ವಥ್ಣರೇಣ | ಏವ! 


ಬ್ರಾಹ್ಮಣಭಾಗ ವಿವರಣೆ 


1 ಏನಮ್‌ ತೇಜಸಾ ಚ ಬ್ರಹ್ಮಣಾ ಚ ಏವ ಈ ಶಿಕ್ಕಪಾಶವನ್ನು ತೇಜಸ್ಸಿನಿಂದಲೂ, ಬ್ರಹ್ಮ 
| ಉಭಯತಃ ಪರಿಗೃಹ್ನಾತಿ ವರ್ಚಸದಿಂದಲೂ ಕೆಳಗೆ ಮತ್ತು ಮೇಲೆ ಯಜಮಾ 
ನನು ಧರಿಸಿದವನಾಗುತ್ತಾನೆ. 


ಶಿಕ್ಕಪಾಶದ ಹುರಿಗಳ ಸಂಖ್ಯಾವಿಧಿ; ಅರ್ಥವಾದ 


I) ಶಿಕ್ಕಮ್‌ ಷಡುದ್ಯಾಮಮ್‌ ಭವತಿ ಶಿಕ್ಕವು (ನೆಲವು) ಆರು ಹುರಿಗಳಿಂದ ಕೂಡಿರಬೇಕು. 


ಯತವಃ ಷಟ್‌ ವೈ ಯತುಗಳು ಆರು. 
ಏನಮ್‌ ಯತುಭಿಃ ಏವ ಉದ್ಯಚ್ಛತೇ ಯತುಗಳಿಂದಲೇ ಯಜಮಾನನು ಈ ಶಿಕ್ಕವನ್ನು 
ಮೇಲೆತ್ತಿದವನಾಗುತ್ತಾನೆ. 
ಯತ್‌ ದ್ವಾದಶೋದ್ಯಾಮಮ್‌ ಶಿಕ್ಕಂ ಭವತಿ ಶಿಕ್ಕವು ಹನ್ನೆರಡು ಹುರಿಗಳಿಂದ ಕೂಡಿರುತ್ತದೆ. 
(ಪಕ್ಷಾಂತರ) 
1] ಸಂವಥ್ನರೇಣ ಏವ ಏನಮ್‌ ಉದ್ಯಚ್ಛತೇ ಇದರಿಂದ ಸಂವತ್ಸರಾಭಿಮಾನಿದೇವತೆಯಿಂದಲೇ 


ಶಿಕ್ಕವನ್ನು ಯಜಮಾನನು ಮೇಲೆತ್ತಿದವನಾಗುತ್ತಾನೆ. 


ಹಿರಣ್ಯದ ಹಾರವನ್ನು ಧರಿಸುವುದರಿಂದ ಮೃತ್ಯುರೂಪಿಯಾದ ಅಗ್ನಿಗೂ ಯಜಮಾನನಿಗೂ ಮಧ್ಯದಲ್ಲಿ 
ತಡೆಯನ್ನುಂಟುಮಾಡಿದಂತಾಗುತ್ತದೆ. 

"ನಿಶ್ಚಯೇನ ಬಾಧ್ಯತೇ ಭ್ರಾತೃವ್ಯಃ ಏಭಿಃ ಇತಿ ನಿರ್ಬಾಧಾಃ' ಇವುಗಳಿಂದ ಶತ್ರುವಿನ ಬಾಧೆಯು ನಿಶ್ಚಯವಾಗಿಯೂ 
ಆಗುತ್ತದೆ. ಆದುದರಿಂದ ಅವುಗಳನ್ನು "ನಿರ್ಬಾಧ' ಎಂದು ಹೇಳುವರು. ಇಂತಹ ಇಪ್ಪತ್ತೊಂದು ನಿರ್ಬಾಧೆಗಳು 


ಪೈಡ್ರಿಲೀಯ ಸಂಹಿತಾ/೫-೧-೧೦/೧೩೩ 


I I 
ಮೌಂಜಂ ಭವತ್ಯೂರ್ಗೈೈ ಮುಂಜಾ ಊಜೆಣ್ಯವೈನಗ್‌ಂ ಸಮರ್ಧಯತಿ 


| || | 
ಸುಪರ್ಣೊೋಸಸಿ ಗರುತ್ಮಾನಿತ್ಯವೇಕ್ಬ: ತೇ ರೂಪಮೇವಾಸ್ಕೈತನ್ಮಹಿಮಾನಂ 
| 
ವ್ಯಾಚಷ್ಟೇ 


Wl I 
ಮೌಂಜಮ್‌ | ಭವತಿ । ಊರ್ಕ್‌ | ವೈ | ಮುಂಜಾಃ | ಊರ್ಜಾ | ಏವ । ಏನಮ್‌ | ಸಮಿತಿ 1 ಅರ್ಧಯತಿ । 


I I I 
ಸುಪರ್ಣ ಇತಿ ಸು-ಪರ್ಣಃ | ಅಸಿ ಗರುತ್ಕಾನ್‌ | ಇತಿ | ಅವೇತಿ  ಈಕ್ಷತೇ । ರೂಪಮ್‌ | ಏವ। ಅಸ್ಯ। ಏತತ್‌ | 
|| | 
ಮಹಿಮಾನಮ್‌ | ವ್ಯಾಚಪ್ಟ ಇತಿ ವಿ-ಆಚಷ್ಟೇ | 


ಬ್ರಾಹ್ಮಣಭಾಗ 
ಉದ್ಯಾಮದ ಪ್ರಕೃತಿದ್ರವ್ಯವಿಧಿ; ಅರ್ಥವಾದ 
ಶಿಕ್ಕಂ ಮೌಂಜಮ್‌ ಭವತಿ ಶಿಕ್ಕದ ಹಗ್ಗವನ್ನು ನೊಜೆ ಹುಲ್ಲುಗಳಿಂದ ಮಾಡ 
ಬೇಕು. 
ಊರ್ಕ್‌ ವೈ ಮುಂಜಾಃ ನೊಜೆಹುಲ್ಲುಗಳು ಬಲಯುಕ್ತ/ದೃಢವಾಗಿವೆ. 


ಏನಮ್‌ ಊರ್ಜಾ ಏವ ಸಮರ್ಧಯತಿ ಈ ಶಿಕ್ಕವನ್ನು ಬಲದಿಂದ ಕೂಡಿದ ನೊಜೆಗಳಿಂದ 
ಸಮೃದ್ಧವನ್ನಾಗಿ ಮಾಡುತ್ತಾನೆ. 


ಶಿಕ್ಕಾಗಿ/ಉಖ್ಕಾಗ್ಕಿಯ ದರ್ಶನವಿಧಿ; ಅರ್ಥವಾದ 
ಸಗ್ರಿ/ಉಖ್ಯಾಗ್ನೀ 


ಸುಪರ್ಣಃ ಅಸಿ ಗರುತ್ಮಾನ್‌ ಇತಿ “ಹೇ! ಉಖ್ಯಾಗ್ನಿಯೇ! ನೀನು ರೆಕ್ಕೆಗಳುಳ್ಳ ಗರುಡ 
ಅವೇಕತೇ ನಾಗಿರುತ್ತೀಯೆ' ಎಂದು ಉಖ್ಯಾಗ್ನಿಯನ್ನು ನೋಡ 
೦೩ ನ್‌ ಶ್ರ ಷ್ಠ 
ಬೇಕು. 
ಅಸ್ಯ ರೂಪಮ್‌ ಏವ ಏತತ್‌ ಈ ಅಗ್ನಿಯ ರೂಪವೇ ಇದರ ಮಹಿಮೆಯನ್ನು 
ಮಹಿಮಾನಮ್‌ ವ್ಯಾಚಷ್ಟೇ ಹೇಳುತ್ತದೆ. (ಅದನ್ನು ಹೇಳಬೇಕಾಗಿಯೇ ಇಲ್ಲ) 


ಆ ಸುವರ್ಣಹಾರದಲ್ಲಿ ಇರಬೇಕು. 

ಅಹೋರಾತ್ರಿಗಳನ್ನು ಸ್ತುತಿಸುವ ಮಂತ್ರದಿಂದ ಯಜಮಾನನು ಕೃಷ್ಣಾಜಿನವನ್ನು ಧರಿಸುತ್ತಾನೆ. “ನಕ್ತೋಷಾಸಾ' 
ಎಂಬ ಈ ಮಂತ್ರಪಾಠದಿಂದ ಅಧ್ವರ್ಯುವು ಅಹೋರಾತ್ರಿಗಳಿಂದ ಅಗ್ನಿಯನ್ನು ಮೇಲೆತ್ತಿ ಪ್ರಾಣಗಳಿಂದ 
| ಧರಿಸಿದವನಾಗುತ್ತಾನೆ. ಕೃಷ್ಣಾಜಿನವನ್ನು ಧರಿಸುವುದನ್ನು ರಾತ್ರಿ-ಹಗಲುಗಳು ಅಗ್ನಿರೂಪವಾದ ಶಿಶುವನ್ನು 
ಧರಿಸಿದಂತಹವನಾಗುತ್ತಾನೆಂದು ರೂಪಿಸಲಾಗಿದೆ. 


ಪೃಷ್ಣಯಜುವೇಂದ ಕನ್ನಡ ಪ್ರಠಾಶನ/೧೩೪ 


I 
ದಿವಂ ಗಚ್ಛ ಸುವಃ ಪತೇತ್ಯಾಹ ಸುವರ್ಗಮೇವೈನಂ 
I 
ಲೋಕಂ ಗಮಯತಿ ॥ ೫೫-10 ॥ 


| | 
[ರಕ್ಸಾಗ್‌ಂಸ್ಕೌದುಂಬರೀ ಆದಿತ್ಯ ಉದ್ಯತ್ಯ ಸಂ ಚತುರ್ವಿಗ್‌ಂಶತಿಶ್ಚ ॥] 


1 [| 
ದಿವಮ್‌ | ಗಚ್ಛ । ಸುವಃ! ಪತ । ಇತಿ । ಆಹ | ಸುವರ್ಗಮಿತಿ ಸುವಃ-ಗಮ್‌ । ಏವ । ಏನಮ್‌ । ಲೋಕಮ್‌ | 


ಗಮಯತಿ ॥ ೫೫ ॥ 


ಬ್ರಾಹ್ಮಣಭಾಗ 
ಉಖ್ಯಾಗ್ನಿಯ ದರ್ಶನವಿಧಿ; ಅರ್ಥವಾದ 


ದಿವಮ್‌ ಗಚ್ಛ ಸುವಃ ಪತ ಇತಿ ಆಹ ಈ ಮಂತ್ರವು "ಹೇ! ಉಖ್ಯಾಗ್ನಿಯೇ! ನೀನು ಅಂತ 
ರಿಕ್ಷಕ್ಕೆ (ಗರುಡನಂತೆ) ಹಾರು. ಸ್ವರ್ಗಲೋಕವನ್ನು 
ಹೊಂದು' ಎಂದು ಹೇಳುತ್ತದೆ. 

ಏನಮ್‌ ಸುವರ್ಗಮ್‌ ಲೋಕಮ್‌ ಏವ ಈ ಮಂತ್ರದಿಂದ ಅಗ್ನಿಯು ಯಜಮಾನನನ್ನು ದೇವ 

ಗಮಯತಿ ಲೋಕಕ್ಕೇ ಕೊಂಡೊಯ್ಯುತ್ತ ದೆ. 


ಹಅಣಖಹಔ೧ಣ 


॥ ಏಷಾದಪೊಂಂಸುವಾಹಃ ॥ 


1 [ 1 [ 
ಸಮಿದ್ದೋ ಅಂಜನ್ಮೃದರಂ ಮತೀನಾಂ ಫೃತಮಗ್ಗೇ ಮಧುಮತ್ಚಿನ್ವಮಾನ: | 
| [| 
ವಾಜೀ ವಹನ್ವಾಜಿನಂ ಜಾತವೇದೋ ದೇವಾನಾಂ ವಕ್ಷಿ ಪ್ರಿಯಮಾ ಸಧಸ್ಥಮ್‌ ॥ 


[| [| 
ಸಮಿದ್ಧ ಇತಿ ಸಮ್‌-ಇದ್ದಃ। ಅಂಜನ್ನ್‌ ಕೃದರಮ್‌ । ಮತೀನಾಮ್‌ । ಫೃತಮ್‌ । ಅಗ್ನೇ । ಮಧುಮದಿತಿ ಮಧು- 


ಮತ್‌ \ ಪಿನ್ವ ಮಾನಃ ॥ ವಾಜೀ IC ವಹನ್ನ್‌ ವಾಜಿನಮ್‌ । ಜಾತವೇದ ಇತಿ ಜಾತ-ವೇದಃ ದೇವಾನಾಮ್‌ I 


ವಕ್ಷಿ! ಪ್ರಿಯಮ್‌ | ಏತಿ। ಸಧಸ್ವಮಿತಿ ಸಧ-ಸ್ವಮ್‌ ॥ 


ಹತ್ತನೆಯ ಅನುವಾಕದಲ್ಲಿ ಉಖ್ಕಾ ಗ್ನಿಧಾರಣವು ಹೇಳಲ್ಪಟ್ಟಿತು ಈ ಹನ್ನೋ ೦ದನೆಯ ಅನುವಾಕದಲ್ಲಿ 
ಅಶ್ವಮೇಧಕ್ಕೆ ಸಂಬಂಧಿಸಿದ 'ಅಶ್ವ ದ ಆಪ್ರಿಯಗಳಿನಿಸಿಕೊಳ್ಳುವ ಪ್ರಯಾಜಯಾಜ್ಯೆ ಗಳು ಹೇಳಲ್ಪಟ್ಟಿವೆ. ಇವು 
ಸಾರಸ್ವ ತಪಾಠದಂತೆ ಆಗ್ನೇಯಕಾಂಡದ ಬ್ರಾಹ್ಮಣಗಳ ಮಧ್ಯದಲ್ಲಿ ಪಠಿತವಾಗಿವೆ. ಇವು ಆ ಶ್ವಮೇಧಕ್ಕೆ 
ಸಂಟ ಭಜದುದಂಂದ ವೈ ಶ್ವದೇವ ಕಾಂಡಕ್ಕೆ "ಸೇರಿವೆ. ಇವು 'ಹನ್ನೋ ೦ದು. ಇವೆಲ್ಲವೂ '್ರಿಷ್ಟು ಪ್‌ 
ಛಂದಸ್ಸಿನಲ್ಲಿವೆ. "ಇಮಿದ್ದೊ e "ಅಂಜನ್‌? ತ ಇವು ಆರಂಭಗೊಳ್ಳುತ್ತ ವೆ. 


ಮಂತ ವಿನಿಯೋಗ 


ಒಲಿ 


I || 
ಸಮಿದ್ಧೋ...ಸಧಸ್ಥಮ್‌ ॥ ಪ್ರಥಮಪ್ರಯಾಜದ ಮಂತ್ರ. 


ಪದಶಃ ಅರ್ಥಃ:- 8 ಅಗ್ನೇಇಹೇ! ಅಗ್ನಿಯೇ! ಜಾತವೇದಃ=ಹುಟ್ಟಿದುದೆಲ್ಲವನ್ನೂ ತಿಳಿದಿರುವವನೇ! 
[ನೀನು] ಸಮಿದ್ಧ $=ಪ್ರಕಾಶಮಾನನಾಗಿರುವವನು. ಮತೀನಾಮ್‌ ಅಭಿಜ್ಞ! ರಿಗೆ; ಕೃದರಮ್‌=ಪೆಟ್ಟೆಯಂತೆ 
/ಕಣಜದಂತೆ ಇರುವ; ಮಧುಮತ್‌ಎಮಧುರವಾಗಿರುವ; ಫೃತಮ್‌ವತುಪ್ಪವನ್ನು/ಹವಿಸ್ನನ್ನು ಪಿನ್ವ 
ಮಾನಃ=ಕುಡಿಯುವವನು/ಸೇವಿಸುವವನು (ನೀನು); ವಾಜೀ-ಅನ್ನವುಳ್ಳವನು/ಯಾಗದ ಫಲವಾಗಿ ಅನ್ನ 
ವನ್ನು ಕೊಡುವವನು;/ಮಳೆಯನ್ನು ಸುರಿಸುವವನು. ಅಂಜನ್‌ಇಪ್ರಕಾಶಗೊಳಿಸುವವನು; ದೇವಾನಾಮ್‌ 
ದೇವತೆಗಳಿಗೆ; ಪ್ರಿ ಯಮ್‌=ಪ್ರಿಯವಾದ; ಆ ಸಧಸ್ಥಮ್‌-ಇತರ ಪಶುಗಳೊಡನೆ ಇರುವ; ವಾಜಿನಮ್‌ 
=ಅಶ್ವವನ್ನು; ವಹನ್‌=ಒಯ್ಯುತ್ತಾ ; ದೇವಾನಾಮ್‌ ದೇವತೆಗಳಿಗೆ; ವಕ್ಷಿಇಒದಗಿಸು. 


ಪೃಷ್ಟಯಜುವೇಂದ ಕನ್ನಡ ಪ್ರಠಾಶನ/೧೩೬ 
| | 
ಫೃತೇನಾಂಜನ್ನಂ ಪಥೋ ದೇವಯಾನಾನ್ವಜಾನನ್ವಾಜ್ಯಪ್ಯೇತು ದೇವಾನ್‌ | 
[| | [ 
ಅನು ತ್ವಾ ಸಪ್ತೇ ಪ್ರದಿಶಸ್ಸಚಂತಾಗ್‌ಂ ಸ್ವಧಾಮಸ್ಮೈ ಯಜಮಾನಾಯ ಧೇಹಿ ॥ 


| I 
ಈಡ್ಯಶ್ಚಾ ಸಿ ವಂದ್ಯಶ್ಚ ವಾಜಿನ್ನಾಶುಶ್ಚಾ, ಸಿ ಮೇಧ್ಯಶ್ಚ ಸಪ್ತೇ । 


| | 
ಫೃತೇನ । ಅಂಜನ್ನ್‌ । ಸಮಿತಿ । ಪಥಃ । ದೇವಯಾನಾನಿತಿ ದೇವ-ಯಾನಾನ್‌ । ಪ್ರಜಾನನ್ನಿಕಿ ಪ್ರ-ಜಾನನ್ನ್‌ | 


I [ 
ವಾಜೀ | ಅಪೀತಿ | ಏತು | ದೇವಾನ್‌ ॥ ಅನ್ವಿತಿ | ತ್ವಾ | ಸಪ್ತೇ | ಪ್ರದಿಶ ಇತಿ ಪ್ರ-ದಿಶಃ 1 ಸಚಂತಾಮ್‌ | 
I | 
ಸ್ವಧಾಮಿತಿ ಸ್ವ-ಧಾಮ್‌ | ಅಸ್ಕೈ | ಯಜಮಾನಾಯ | ಧೇಹಿ ॥ ಈಡ್ಯಃ \wl ಅಸಿ | ವಂದ್ಯಃ | ಚ । ವಾಜಿನ್ನ್‌ | 
| 
ಆಶುಃ। ಚ। ಅಸಿ! ಮೇಧ್ಯಃ | ಚ। ಸಪ್ತೇ॥ 


ಮಂತ್ರ ವಿನಿಯೋಗ 
ಘೃತೇನಾಂಜನ್ಚ್ಸಂ...ಧೇಹಿ ॥ | ಎರಡನೆಯ ಪ್ರಯಾಜದ ಮಂತ್ರ. 
ಈಡ್ಕಶ್ಚಾಸಿ...ಜಾತವೇದಾಃ ॥ ಮೂರನೆಯ ಪ್ರಯಾಜದ ಮಂತ್ರ. 


& ವಾಜೀ-ಈ ಅಶ್ವವು; ಘಫೃತೇನವತನ್ನ ಮೇಲಿರುವ ತುಪ್ಪದಿಂದ; ಅಂಜನ್‌ಗುರುತುಪಡಿಸುತ್ತಾ; 
ದೇವಯಾನಾನ್‌ ಪಥಃ-ದೇವಲೋಕದ ಮಾರ್ಗಗಳನ್ನು; ಸಮ್‌ ಪ್ರಜಾನನ್‌-ಅನುಕೂಲವಾಗಿರುವಂತೆ 
ತಿಳಿಯಪಡಿಸುತ್ತಾ; ದೇವಾನ್‌-ದೇವತೆಗಳನ್ನು; ಅಪ್ಯೇತು-ಹೊಂದಲಿ. ಸಪ್ತೇ*ಹೇ! ಅಶ್ವವೇ! ಪ್ರದಿಶಃ 
ಇಎಲ್ಲ ಶ್ರೇಷ್ಠವಾದ ದಿಕ್ಕುಗಳೂ; ತ್ವಾನನಿನ್ನನ್ನು; ಅನು ಸಚಂತಾಮ್‌ಎಅನುಸರಿಸಿ ತೊಂದರೆಯಿಲ್ಲದೆ 
ತಿಳಿಯುವಂತಾಗಲಿ. ಅಸ್ಮ್ಕೈ ಯಜಮಾನಾಯ=(ನೀನು) ಈ ಯಜಮಾನನಿಗೆ; ಸ್ವಧಾಮ್‌ವಅನ್ನವನ್ನು; 
ಧೇಹಿಇಕೊಡು. & ವಾಜಿನ್‌-ಅಶ್ವವೇ! ಈಡ್ಯಃ ಚ ಅಸಿಇನೀನು ಸ್ತುತಿಸಬೇಕಾದವನಾಗಿರುವೆ. ವಂದ್ಯಃ 
ಚ ಅಸಿಇನಮಸ್ಕರಿಸಬೇಕಾದವನೂ ಆಗಿರುವೆ. ಸಪ್ತೇ-ಅಶ್ವವೇ! ಆಶುಃ ಚ ಅಸಿಇವೇಗಗಾಮಿಯೂ 
ಆಗಿರುವೆ. ಮೇಧ್ಯಃ ಚ ಅಸಿಎಯಾಗಾರ್ಹನೂ ಆಗಿರುವೆ. 


ತಾತ್ಪರ್ಯ:- ಅಗ್ನಿದೇವನು ಪ್ರಕಾಶಮಾನನು. ಬುದ್ಧಿ ವಂತರ/ಜ್ಞಾ; ನಿಗಳ ಜ್ಞಾ ನವನ್ನು ಪ್ರಕಾಶಪಡಿಸುವವನು. 
ದೇವತೆಗಳಿಗೆ ಹವಿಸ್ಸನ್ನು ಒಯ್ಯುವವನು. ಇಂತಹ ಸರ್ವಜ್ಞ; ನಾದ ಅಗ್ನಿದೇವನು ದೇವತೆಗಳಿಗೆ ಪ್ರಿಯವಾದ 
ಅಶ್ವವನ್ನು ದೇವಲೋಕಕ್ಕೆ ಒಯ್ಯಲಿ. 

ಈ ಅಶ್ವವು ತನ್ನ ಮೇಲಿರುವ ತುಪ್ಪದ ಗುರುತಿನಿಂದ ದೇವಮಾರ್ಗಗಳನ್ನು ತಿಳಿಯಪಡಿಸುತ್ತಾ ದೇವತೆಗಳನ್ನು | 
ಹೊಂದಲಿ. ಹೇ! ಅಶ್ವವೇ! ಎಲ್ಲ ದಿಕ್ಕುಗಳೂ ನಿನ್ನನ್ನು ಅನುಸರಿಸಿ ಸರಾಗವಾಗಿ ತಿಳಿಯುವಂತಾಗಲಿ. 


) ಭು ಭು 0 ಊ ೪ ಉಊ ೪ ಊ (ಯ) ಊ ಊಟ ಗಭ) ಟು ಊಉಊ ೪ 


ಪೈಡ್ರಿಲೀಯ ಸಂಹಿಡಾ/೫-೧-೧೧/೧೩೭ 


[ | 
ಅಗ್ನಿಷ್ಟ್ಯಾ [ಅಗ್ನಿಷ್ಟ್ವಾ(೫೬)] ದೇವೈರ್ವಸುಭಿಸ್ಸಜೋಷಾಃ ಪ್ರೀತಂ ವದ್ನಿಂ 


I I 
ವಹತು ಜಾತವೇದಾಃ ॥ ಸ್ತೀರ್ಣಂ ಬರ್‌ಹಿಸ್ಸುಷ್ಟರೀಮಾ ಜುಷಾಣೋರು ಪೃಥು 


[ 
ಪ್ರಥಮಾನಂ ಪೃಥಿವ್ಯಾಮ್‌ | ದೇವೇಭಿರ್ಯಕ್ತಮದಿತಿಸ್ಸಜೋಷಾಸ್ಸ್ಯೋನಂ 


[ 
ಕೃಣ್ವಾನಾ ಸುವಿತೇ ದಧಾತು ॥ 


| 
ಅಗ್ನಿಃ ತ್ವಾ | (೫೬)! ದೇವೈಃ । ವಸುಭಿರಿತಿ ವಸು-ಭಿಃ। ಸಜೋಷಾ ಇತಿ ಸ-ಜೋಜಾಃ | ಪ್ರೀತಮ್‌ | ವಜ್ನಮ್‌ | 
ವಹತು | ಜಾತವೇದಾ ಇತಿ ಜಾತ-ವೇದಾಃ ॥ ಸ್ತೀರ್ಣಮ್‌ | ಬರ್‌ಹಿಃ | ಸುಷ್ಟರೀಮೇತಿ ಸು-ಸ್ತರೀಮ 1 
I 
ಜುಷಾಣಾ | ಉರು । ಪೃಥು | ಪ್ರಥಮಾನಮ್‌ | ಪೃಥಿವ್ಯಾಮ್‌ ॥ ದೇವೇಭಿಃ । ಯುಕ್ತಮ್‌ । ಅದಿತಿಃ । ಸಜೋಷಾ 


ಇತಿ ಸ-ಜೋಷಾಃ ಸೋನಮ್‌ | ಕೃಣ್ವಾನಾ | ಸುವಿತೇ। ದಧಾತು॥ 


ಮಂತ್ರ ವಿನಿಯೋಗ 
ಸ್ತೀರ್ಣಂ...ದಧಾತು ॥ ಪ್ರಯಾಜಯಾಜ್ಯೆಯ ನಾಲ್ಕನೆಯ ಮಂತ್ರ. 


ವಸುಭಿಃ-ಜಗನ್ನಿವಾಸಕಾರಣರಾದ; ದೇವ್ಚೆಃಇದೇವತೆಗಳೊಡನೆ; ಸಜೋಷಾಃ=ಸಮಾನಪ್ರೀತಿಯುಳ್ಳವ 
ನಾದ; ಜಾತವೇದಾಃ-ಎಲ್ಲವನ್ನೂ ತಿಳಿದಿರುವ; ಅಗ್ನಿಃ:ಅಗ್ನಿದೇವನು; ಪ್ರೀತಮ್‌ ಪ್ರೀತಿಪಾತ್ರನಾದ; 
ವಹ್ನಿಮ್‌ ಎಲ್ಲವನ್ನೂ ಹೊರಬಲ್ಲ; ತ್ಕಾ ್ರಿವನಿನ್ನನ್ನು; ವಹತು-ದೇವಲೋಕಕ್ಕೆ ಒಯ್ಯಲಿ. ತ್ರಿ ಸ್ಮೀರ್ಣಮ್‌ 
=ಅಶ್ವದ ಸಂಜ್ಞಪನಕ್ಕಾಗಿ (ಅಶ್ವವನ್ನು ಮಲಗಿಸಲು) ಹರಡಿರುವ; ಸುಷ್ಟರೀಮ=ಚೆನ್ನಾಗಿ ಹರಡಲು 
ಯೋಗ್ಯವಾಗಿರುವ; ಪೃಥಿವ್ಯಾಮ್‌=ನೆಲದ ಮೇಲೆ; ಉರು=ತುಂಬಿಕೊಂಡಿರುವಂತೆಯೂ; ಪೃಥು, 
ವಿಸ್ತಾರವಾಗಿ ಇರುವಂತೆಯೂ; ಪ್ರಥಮಾನಮ್‌ ಹಾಸಿರುವ; ಬರ್‌ಹಿಃಇದರ್ಭೆಯನ್ನು/ದರ್ಭೆಗಳನ್ನು; 
ಜುಷಾಣಾಜಸೇವಿಸುತ್ತಿರುವ; ದೇವೇಭಿಃ-ಎಲ್ಲ ದೇವತೆಗಳೊಡನೆ; ಸಜೋಷಾಃ-ಸಮಾನವಾದ ಪ್ರೀತಿ 
ಯುಳ್ಳ; ಅದಿತಿಃಃ ಭೂದೇವಿಯು/ದೇವಮಾತೆಯು; ಯುಕ್ತಮ್‌-ಯೋಗ್ಯವಾದ; ಸ್ಕೋನಮ್‌ 
ಕೃಣ್ವಾನಾ-ಸುಖಕರವಾದ ಸ್ಥಾನವನ್ನು ಮಾಡುವವಳಾಗಿ; ಸುವಿತೇ ದಧಾತು-ಸುಲಭವಾಗಿ ಹೊಂದಲು 
ಯೋಗ್ಯವಾದ ಸ್ಥಾ ನದಲ್ಲಿ ಈ ಅಶ್ವವನ್ನು ಸ್ಥಾ ಪಿಸಲಿ. 


ನೀನು ಈ ಯಜಮಾನನಿಗೆ ಅನ್ನವನ್ನು ಕೊಡು. 


WW WW WW WwW W 


ಪೃಷ್ಟಯಜುರ್ವೇದ ಈನ್ನಡ ಪ್ರಕಾಶನ/೧೩೮ 


ವಸ್ಸುಭಗಾ ವಿಶ್ವ ರೊಪಾ ವಿಪಕ್ಷೋಭಿಶ್ವ, ಯಮಾಣಾ ಉದಾತೈಃ । 


ಯಷಾ ತೀಃ ಕವಷಶ್ಕುಂಭಮಾನಾ ದ್ವಾ ಠೋ ದೇವೀಸ್ಸುಪ್ರಾಯಣಾ ಭವಂತು W 


ಅಂತರಾ ಮಿತ್ಪಾ ವರುಣಾ ಚರಂತೀ ಮುಖಂ ಯಜ್ಞಾ ನಾಮಿ ಸಂವಿದಾನೇ। 


| It [| [| | 
ಏತಾಃ। ಉ। ವಃ। ಸುಭಗಾ ಇತಿ ಸು-ಭಗಾಃ | ವಿಶ್ವರೂಪಾ ಇತಿ ವಿಶ್ವ-ರೂಪಾಃ | ವೀತಿ | ಪಕ್ಷೋಂಿರಿತಿ ಪಕ್ಚಃ- 
\ [| [| 
ಭಿಃ | ಶ್ರಯಮಾಣಾಃ | ಉದಿತಿ | ಆತ್ಮಃ ॥ ಯಷ್ಟಾಃ | ಸತೀಃ । ಕವಷಃ | ಶುಂಭಮಾನಾಃ \ ದ್ವಾರಃ 1 ದೇವೀಃ | 
ಸುಪ್ರಾಯಣಾ ಇತಿ ಸು-ಪ್ರಾಯಣಾಃ | ಭವಂತು ॥ ಅಂತರಾ। ಮಿತ್ರಾವರುಣೇತಿ ಮಿತ್ರಾ-ವರುಣಾ | ಚರಂತೀ ಇತಿ! 


[| 
ಮುಖಮ್‌ | ಯಜ್ಞಾನಾಮ್‌ | ಅಭೀತಿ | ಸಂವಿದಾನೇ ಇತಿ ಸಮ್‌-ವಿದಾನೇ ॥ 


ಮಂತ್ರ | ವಿನಿಯೋಗ 


| | 
ಏತಾ ಉ ವಃ...ಭವಂತು॥ ಪ್ರಯಾಜಯಾಜ್ಯೆಯ ಐದನೆಯ ಮಂತ್ರ. 
ಅಂತರಾ...ಸಾದಯಾಮಿ ॥ ಪ್ರಯಾಜಯಾಜ್ಯೆಯ ಆರನೆಯ ಮಂತ್ರ. 


A ವಃ=ಯತ್ತಿಗ್ಯಜಮಾನರಾದ ನಿಮಗೆ; ಸುಭಗಾಃ-ಸೌಭಾಗ್ಯವನ್ನುಂಟುಮಾಡುವ; ವಿಶ್ವರೂಪಾಃ 
ಬಗೆಬಗೆಯ ರೂಪವುಳ್ಳ; ಪಕ್ಟೋಭಿಃಔಗಮನಾಗಮನವಿಶೇಷಗಳಿಂದಲೂ; ಆತೈಃವಬಗೆಬಗೆಯ ವಾಹನ 
ಗಳಿಂದಲೂ; ವಿ ಉತ್‌ ಶ್ರಯಮಾಣಾಃ=ಮೇಲಕ್ಕೆ ಒಯ್ಯುವಂತೆ ಇರುವ; ಏತಾಃ ಉ ದ್ವಾರಃ ದೇವೀಃ= 
ಈ ದ್ವಾರಾಭಿಮಾನಿದೇವತೆಗಳು; ಖಷ್ವಾಃ ಸತೀಃಜಗಮನಾಗಮನಯೋಗ್ಯವಾಗಿರುವ; ಕವಷಃ= 
ಬಾಗಿಲುಗಳಿಂದ; ಶುಂಭಮಾನಾಃ-ಶೋಭಿಸುವವುಗಳಾಗಿರಲಿ. ದ್ವಾರಃ ದೇವೀ ಈ ದ್ವಾರಾಭಿಮಾನಿ 
ದೇವತೆಗಳು; ಸುಪ್ರಾಯಣಾಃ ಭವಂತು=ಚೆನ್ನಾಗಿ/ತೊಂದರೆಯಿಲ್ಲದೆ ಈ ಕುದುರೆಯನ್ನು ಮುಟ್ಟಿಸುವಂತ 
ಹವುಗಳಾಗಿರಲಿ/ದ್ವಾರದೇವಿಗಳು ನಿಮಗೆ ಸುಖವಾಗಿ ಪ್ರಾಪ್ಯವಾಗಲಿ. ೬ ಮಿತ್ರಾವರುಣಾಷಮಿತ್ರಾ 
ವರುಣದೇವತಾರೂಪರಾದ; ಅಂತರಾ-ಬ್ರಹ್ಮಾಂಡಮಧ್ಯದಲ್ಲಿ : ಚರಂತೀಷಸಂಚರಿಸುವ; ಯಜ್ಞಾನಾಮ್‌ 
ಮುಖಮ್‌-ಯಜ್ಞ; ದ ಪ್ರಾರಂಭವನ್ನು ಕುರಿತು; ಅಭಿ ಸಂವಿದಾನೇಇಪರಸ್ಪರವಾಗಿ ಐಕಮತ್ಯದಿಂದ 
ಪ್ರವರ್ತಿಸುವ; 


ಅಶ್ವವೇ! ನೀನು ಸ್ತುತಿಸಲ್ಪಡತಕ್ಕವನಾಗಿರುವೆ. ನೀನು ನಮಸ್ಕರಿಸಲ್ಪಡಬೇಕಾದವನೂ ಹೌದು. ನೀನು 
ಶೀಘ್ರಗಾಮಿಯೂ ಆಗಿರುವೆ. ಯಾಗಕ್ಕೆ ಅರ್ಹನಾಗಿರುವೆ. 


ವೈತ್ರಿಲೀಯ ಸಂಹಿಡಾ/೫-೧-೧೧/೧೩೯ 


| 
ಉಷಾಸಾ ವಾಗ್‌ಂ[ವಾಮ್‌(೫೭)ಸುಹಿರಣ್ಯೇ]ಸುಹಿರಣ್ಯೇ ಸುಶಿಲ್ಪೇ ಯತಸ್ಯ 


[ [ 
ಯೋನಾವಿಹ ಸಾದಯಾಮಿ ॥ ಪ್ರಥಮಾ ವಾಗ್‌ಂ ಸರಥಿನಾ ಸುವರ್ಣಾ ದೇವೌ 


[ I ll | | 
ಪಶ್ವಂತೌ ಭುವನಾನಿ ವಿಶ್ವಾ । ಅಪಿಪ್ರಯಂ ಚೋದನಾ ವಾಂ ಮಿಮಾನಾ 
| I I | 
ಹೋತಾರಾ ಜ್ಯೋತಿಃ ಪ್ರದಿಶಾ ದಿಶಂತಾ ॥ 


ಉಷಾಸಾ | ವಾಮ್‌ 1(೫೭)! ಸುಹಿರಣ್ಯೇ ಇತಿ ಸು-ಹಿರಣ್ಯೇ | ಸುಶಿಲ್ಪೇ ಇತಿ ಸು-ಶಿಲ್ಪೇ \ ಯತಸ್ಯ। ಯೋನ | 
ಇಹ | ಸಾದಯಾಮಿ ॥ ಪ್ರಥಮಾ । ವಾಮ್‌ | ಸರಥಿನೇತಿ ಸ-ರಥಿನಾ । ಸುವಣೇತಿ ಸು-ವರ್ಣಾ | ದೇವೌ | 
ಪಶೈೆಂತೌ । ಭುವನಾನಿ | ವಿಶ್ವಾ ॥ ಅಪಿಪ್ರಯಮ್‌ । ಚೋದನಾ ವಾಮ್‌ | ಮಿಮಾನಾ | ಹೋತಾರಾ। ಜ್ಯೋತಿ! 
ಪ್ರದಿಶೇತಿ ಪ್ರ-ದಿಶಾ। ದಿಶಂತಾ॥ 


ಮಂತ್ರ ವಿನಿಯೋಗ 


| ಕ 
ಪ್ರಥಮಾ ವಾಗ್‌ಂ...ದಿಶಂತಾ ॥ ಪ್ರಯಾಜಯಾಜ್ಯೆಯ ಏಳನೆಯ ಮಂತ್ರ. 


ಸುಹಿರಣ್ಯೇ-ಸುವರ್ಣದಂತೆ ಪ್ರಕಾಶಿಸುವ ಸೂರ್ಯಚಂದ್ರರಿಂದ ಕೂಡಿರುವ; ಸುಶಿಲ್ಪೇಇಸರ್ವ 
ವ್ಯವಹಾರಗಳಿಗೂ ನಿಮಿತ್ತವಾಗಿರುವ ನೈಪುಣ್ಯದಿಂದ ಕೂಡಿರುವ; ಉಷಾಸಾ-ಅಹೋರಾತ್ರದೇವತೆ 
ಗಳೇ! ವಾಮ್‌ಇಎನಿಮ್ಮಿಬ್ಬರನ್ನು; ಯತಸ್ಯ ಯೋನೌಎಯಜ್ಞಃ ಕಾರಣವಾದ; ಇಹಾಈ ಅಶ್ವದಲ್ಲಿ; 
ಸಾದಯಾಮಿಸ್ಥಾಪಿಸುತ್ತೇನೆ. 8೬ (ಯಜಮಾನದಂಪತಿಗಳೇ!) ವಾಮ್‌ಇನಿಮಗಾಗಿ; ಪ್ರಥಮಾ 
ಪ್ರಧಾನರಾದ; ಸರಥಿನಾ-ಸಮಾನವಾದ ರಥದಲ್ಲಿ ಕುಳಿತಿರುವ; ಸುವರ್ಣಾಇಒಳ್ಳೆಯ ಬಣ್ಣವುಳ್ಳ; 
ದೇವೌ-ಪ್ರಕಾಶಮಾನರಾದ; ವಿಶ್ವಾ-ಎಲ್ಲ; ಭುವನಾನಿ-ಲೋಕಗಳನ್ನು; ಪಶ್ಯಂತೌ-ನೋಡುತ್ತಿ ರುವ; 
ವಾಮ್‌ಇನಿಮಗೆ; ಚೋದನಾ-ವಿಹಿತವಾದ ಕರ್ಮಗಳನ್ನು; ಮಿಮಾನಾ=ಕ್ರಮಬದ್ದವಾಗಿ ಮಾಡುವ; 
ಪ್ರದಿಶಾ-ಶ್ರೇಷ್ಠವಾದ ದಿಕ್ಕುಗಳಲ್ಲಿ; ಜ್ಯೋತಿಃಪ್ರಕಾಶವನ್ನು; ದಿಶಂತಾ-ಪ್ರಸರಪಡಿಸುವ; ಹೋತಾರಾ 
ದೇವತೆಗಳಲ್ಲಿ ಹೋತೃಗಳಾದವರನ್ನು; ಅಪಿಪ್ರಯಮ್‌-ಸಂತೋಷಪಡಿಸುವೆನು. 


ಜಗತ್ತಿನ ನಿವಾಸಕ್ಕೆ/ಸ್ಥಿ: ತಿಗೆ ಕಾರಣರಾದ ದೇವತೆಗಳೊಡನೆ ಸಮಾನವಾದ ಪ್ರೀತಿಯುಳ್ಳವನೂ, ಎಲ್ಲ ವನ್ನೂ ತಿಳಿದ 
ವನೂ ಆದ ಅಗ್ನಿದೇವನು ಪ್ರೀತಿಪಾತ್ರನೂ, ಎಲ್ಲ ವನ್ನೂ ಹೊರಬಲ್ಲ ವನೂ ಅದ ನಿನ್ನನ್ನು ದೇವಲೋಕಕ್ಕೆ ಒಯ್ಯಲಿ. 


ಪೃಷ್ಟಯಖಜುರ್ವೇದ ಪನ್ನಡ ಪ್ರಶಾಶನ/೧೪೦ 


ಆದಿತ್ಯೈನೋ ಭಾರತೀ ವಷ್ಟು ಯಜ್ಞ; ಗ್‌ಂ ಸರಸ್ವತೀ ಸಹ ರುದ್ರೆ ರ್ನ ಆವೀತ್‌ | 
ಇಡೋಪಹೊತಾ ವಸುಭಿಸ್ಸಜೋಷಾ ಯಜ್ಞಂ ೦ ನೋ ದೇವೀರಮೃತೇಷು ಧತ್ತ ॥ 
ತ್ವಷ್ಟಾ ವೀರಂ ದೇವಕಾಮಂ ಜಜಾನ ತ್ವಷ್ಟುರರ್ವಾ ಜಾಯತ ಆಶುರಶ್ವಃ[(೫೮)] 
ಆದಿತ್ಯಃ । ನಃ 1 ಭಾರತೀ । ವಷ್ಟು । ಯಜ್ಞಮ್‌ । ಸರೆಸ್ವ್ರತೀ । ಸಹ | ರುದ್ರೈಃ 1 ನಃ | ಆವೀತ್‌ ॥ ಇಡಾ | 
ಉಪಹೂತೇತ್ಯುಪ-ಹೂತಾ । ವಸುಭರಿತಿ ವಸು-ಭಿಃ | ಸಜೋಷಾ ಇತಿ ಸ-ಜೋಜಾಃ | ಯಜ್ಞಮ್‌ | ನಃ | 
ದೇವೀಃ | ಅಮೃತೇಷ | ಧತ್ತ ॥ ತ್ವಷ್ಟು । ವೀರಮ್‌ | ದೇವಕಾಮಮಿತಿ ದೇವ-ಕಾಮಮ್‌ | ಜಜಾನ ತ್ವಷ್ಟುಃ 


ಅರ್ಜಾ | ಜಾಯತೇ । ಆಶುಃ। ಅಶ್ವಃ ॥ (೫೮) | 


ಮಂತ್ರ ವಿನಿಯೋಗ : 
ಆದಿತ್ಕೈರ್ನೊ...ಧತ್ತ ॥ ಪ್ರಯಾಜಯಾಜ್ಯೆಯ ಎಂಟನೆಯ ಮಂತ್ರ. 
| 
ತ್ವಷ್ಟಾ ವೀರಂ...ಹೋತಃ ॥ ಪ್ರಯಾಜಯಾಜ್ಯೆಯ ಒಂಬತ್ತನೆಯ ಮಂತ್ರ. 


ಭಾರತೀ=ಭಾರತಿಯೆಂಬ ದೇವಿಯು; ಆದಿತ್ಯೈಃಇದ್ವಾದಶಾದಿತ್ಯರೊಡನೆ; ನಾನಮ್ಮ; ಯಜ್ಞಮ್‌ಎ 
ಯಜ್ಞ; ವನ್ನು; ವಷ್ಟು-ಅಪೇಕ್ತಿಸಲಿ. ಸರಸ್ವತೀವಸರಸ್ವತೀದೇವಿಯು; ರುದ್ರೈಃ ಸಹ=ಏಕಾದಶರುದ್ರ 
ರೊಡನೆ; ನಃವನಮ್ಮನ್ನು; ಆವೀತ್‌ರಕ್ಷಿ; ಸಲಿ; ಇಡಾಇಇಡಾದೇವಿಯು; ವಸುಭಿಃವಅಷ್ಟವಸುಗಳೊಡನೆ; 
| ಸಜೋಷಾಃ=-ಸಮಾನಪ್ರೀತಿಯುಳ್ಳವಳಾಗಿ; ಉಪಹೂತಾ-(ನಮ್ಮಿಂದ) ಆಹೂತಳಾಗಿ/ಅನುಜ್ಞಾತಳಾಗಿ; 
| ಅವತು-(ನಮ್ಮನ್ನು ಕಾಪಾಡಲಿ; ದೇವೀಃ=ಭಾರತ್ಯಾದಿ ದೇವಿಯರೇ!; ನಃ ಯಜ್ಞಮ್‌-ನಮ್ಮ ಯಜ್ಞ 
ವನ್ನು; ಅಮೃತೇಷು-ಮರಣರಹಿತರಾದ ದೇವತೆಗಳಲ್ಲಿ; ಧತ್ತವಸ್ಸಾಪಿಸಿರಿ. & ತ್ವಷ್ಟಾ-ತ್ವಷ್ಟೃ 
ದೇವನು; ದೇವಕಾಮಮ್‌=ದೇವತೆಗಳನ್ನು ಅಪೇಕ್ಷಿಸುವ; ವೀರಮ್‌=ಕರ್ಮಗಳಲ್ಲಿ ಸಮರ್ಥನಾದ 
ಪುತ್ರನನ್ನು; ಜಜಾನ-ಉತ್ಪಾದಿಸುತ್ತಾ ನೆ. ತ್ವಷ್ಟುಃವಆ ತ್ವಷ್ಟೃದೇವನಿಂದಲೇ; ಅರ್ವಾಷಗಮನಕುಶಲ 
ವಾದ; ಆಶುಃ-ಶೀಘ್ರಗಾಮಿಯಾದ; ಅಶ್ವಃ-ಕುದುರೆಯೂ; ಜಾಯತೇಇಉತ್ಪನ್ನವಾಗುತ್ತದೆ. 


"ಇಯಂ ವೈ ಅದಿತಿಃ' ಎಂದು ಶ್ರುತಿಯಲ್ಲಿ ಭೂಮಿಯನ್ನು ಅದಿತಿ ಎನ್ನಲಾಗಿದೆ. ದೇವಮಾತೆಯೂ ಆಗಿರುವ 


ದೈತ್ರಿಲೀಯ ಸಂಹಿಡಾ/೫-೧-೧೧/೧೪೧ 


| 
ತ್ವಷ್ಟೇದಂ ವಿಶ್ವಂ ಭುವನಂ ಜಜಾನ ಬಹೋಃ ಕರ್ತಾರಮಿಹ ಯಕ್ಷಿ ಹೋತಃ ॥ 


| I 
ಅಶ್ವೋ ಫೃತೇನ ತ್ಮನ್ಯಾ ಸಮಕ್ತ ಉಪ ದೇವಾಗ್‌ಂ ಯತುಶಃ ಪಾಥ ಏತು | 


| 
ವನಸ್ಪತಿರ್ದೇವಲೋಕಂ ಪ್ರಜಾನನ್ನಗ್ನಿನಾ ಹವ್ಯ ಸ್ವದಿತಾನಿ ವಕ್ಷತ್‌ ॥ 


ತ್ವಷ್ಟಾ | ಇದಮ್‌ | ವಿಶ್ವಮ್‌ \ ಭುವನಮ್‌ [ ಜಜಾನ \ ಬಹೋಃ \ ಕರ್ತಾರಮ್‌ । ಇಹ | ಯಕ್ಷಿ! ಹೋತಃ ॥ 
ಅಶ್ವಃ | ಘೃತೇನ \ ತ್ಮನ್ಯಾ \ ಸಮಕ್ತ ಇತಿ ಸಮ್‌-ಅಕ್ತಃ | ಉಪೇಶಿ | ದೇವಾನ್‌ | ಯತುಶ ಇತ್ಯೃತು-ಶಃ | ಪಾಥಃ | 
ಏತು ॥ ವನಸ್ಪತಿಃ । ದೇವಲೋಕಮಿತಿ ದೇವ-ಲೋಕಮ್‌ । ಪ್ರಜಾನನ್ನಿತಿ ಪ್ರ-ಜಾನನ್ನ್‌ | ಆಗ್ನಿನಾ । ಹವ್ಯಾ । 
ಸಂತಾನ ವಕ್ಷತ್‌॥ 


ಮಂತ್ರ ವಿನಿಯೋಗ 


ಶ್ವೋ ಘೃತೇನ...ವಕ್ಬತ್‌ ॥ ಪ್ರಯಾಜಯಾಜ್ಯೆಯ ಹತ್ತನೆಯ ಮಂತ್ರ. 


ತ್ವಷ್ಟಾ-ತ್ವಷ್ಟನೇ; ಇದಮ್‌ ಈ; ವಿಶ್ವಮ್‌-ಸಮಸ್ತ; ಭುವನಮ್‌ಎವಿಶ್ವವನ್ನೂ; ಜಜಾನವಉತ್ಪಾದಿಸು 
ತ್ತಾನೆ; ಹೋತಃಹೋತೃವೇ! ಬಹೋಃ=ಹೀಗೆ ಅಖಿಲಜಗತ್ತಿನ; ಕರ್ತಾರಮ್‌ಉತ್ಪಾದಕನಾದ 
ತ್ವಷ್ಟೃದೇವನನ್ನು; ಇಹಇಈ ಕರ್ಮದಲ್ಲಿ; ಯಕ್ಷಿಉದ್ದೇಶಿಸಿ ಯಾಗ ಮಾಡು; (ಆತನು ಪ್ರಸನ್ನನಾಗಲಿ) 
& ಅಶ್ವಃನಈ ಅಶ್ವವು; ತ್ಮನ್ಯಾ-ತಾನಾಗಿಯೇ; ಘೃತೇನಾತುಪ್ಪದಿಂದ; ಸಮಕ್ತಃಸತೋಯಿಸಲ್ಪಟ್ಟಂತೆ 
ರುಚಿಕರವಾಗಿ; ದೇವಾನ್‌ ಉಪ=ದೇವತೆಗಳೆ ಸಮೀಪವನ್ನು; ಯತುಶಃವಆಯಾ ಕಾಲಗಳಲ್ಲಿ; ಪಾಥಃ=ವ 
ಅನ್ನವಾಗಿ; ಏತುಷಹೊಂದಲಿ; ವನಸ್ಪತಿಃ ನಸ್ಪತಿದೇವನು; ದೇವಲೋಕಮ್‌-ದೇವಲೋಕವನ್ನು; 
ಪ್ರಜಾನನ್‌=ಚೆನ್ನಾಗಿ ತಿಳಿದವನಾಗಿ; ಅಗ್ನಿನಾ-ಅಗ್ನಿಯೊಡನೆ; ಸ್ವದಿತಾನಿಇರುಚಿಕರವಾದ; ಹವ್ಯಾ-ಹವ್ಯ 


ಗಳನ್ನು; ವಕ್ಷತ್‌ಎದೇವತೆಗಳಿಗೆ ಹೊಂದಿಸಲಿ. 


ಮುಟಿ ಸಲಿ. 

ಮಿತ್ರಾವರುಣದೇವತಾರೂಪರಾದ ಅಹೋರಾತ್ರದೇವತೆಗಳೇ! ನಾನಾಗುಣಗಳಿಂದ ಒಡಗೂಡಿರುವ ನಿಮ್ಮನ್ನು 
ಯಜ್ಞಕಾರಣವಾದ ಅಶ್ವದಲ್ಲಿ ಸ್ಥಾಪಿಸುತ್ತೇನೆ. 

"ಮೈತ್ರಂ ವಾ ಅಹ? "ವಾರುಣೀ ರಾತ್ರಿ? ಎಂಬುದಾಗಿ ಅಹೋರಾತ್ರಗಳು ಮಿತ್ರಾವರುಣದೇವತಾಕಗಳಾದುದ 
ರಿಂದ ಅಹೋರಾತ್ರಗಳನ್ನು ಮಿತ್ರಾವರುಣರೆಂದು ಹೇಳಲಾಗಿದೆ. "ಉಷಾಸಾ' ಎಂದು ಅಹೋರಾತ್ರಗಳನ್ನು 
ಉಪಲಕ್ಷಿಸಿ ಹೇಳಲಾಗಿದೆ. 


ಪೃಷ್ಟಯಜುರ್ವೇದ ಈನ್ನಡ ಪ್ರಠಾಶನ/೧೪೨ 


| 1 
ಪ್ರಜಾಪತೇಸ್ತಪಸಾ ವಾವೃಧಾನಸ್ಸದ್ಯೋ ಜಾತೋ ದಧಿಷೇ ಯಜ್ಞ; ಮಗ್ನೇ | 
| I | 
ಸ್ವಾಹಾಕೃತೇನ ಹವಿಷಾ ಪುರೋಗಾ ಯಾಹಿ ಸಾಧ್ಯಾ ಹವಿರದಂತು 
ದೇವಾಃ ॥ ೫೯-11 ॥ 


[ [| 
[ಅಗ್ನಿಷ್ಟಾ 3 ವಾಮಶ್ವೋ ದ್ವಿಚತ್ವಾರಿಗ್‌ಂಶಚ್ಚ wl] 


[ [ | 
ಪ್ರಜಾಪತೇರಿತಿ ಪ್ರಜಾ-ಪತೇಃ । ತಪಸಾ | ವಾವೃಧಾನಃ | ಸದ್ಯಃ | ಜಾತಃ | ದಧಿಷೇ । ಯಜ್ಞಮ್‌ । ಅಗ್ನೇ | 


I | ll I 
ಸ್ವಾಹಾಕೃತೇನೇತಿ ಸ್ವಾಹಾ-ಕೃತೇನ । ಹವಿಷಾ | ಪುರೋಗಾ ಇತಿ ಪುರಃ-ಗಾಃ | ಯಾಹಿ | ಸಾಧ್ಯಾ | ಹವಿಃ | 


ಅದಂತು | ದೇವಾಃ ॥ ೫೯ ॥ 


ಮಂತ್ರ ವಿನಿಯೋಗ 
1 


ಪ್ರಜಾಪತೇಸ್ತಪಸಾ...ದೇವಾಃ ॥ ಪ್ರಯಾಜಯಾಜ್ಯೆಯ ಹನ್ನೊಂದನೆಯ ಮಂತ್ರ. 
ತ್ರ ಅಗ್ನೇ-ಅಗ್ನಿದೇವನೇ! ಪ್ರಜಾಪತೇಃವಪರಮೇಶ್ವರನ; ತಪಸಾಇಪರ್ಯಾಲೋಚನೆಯಿಂದ/ಯಜಮಾ 
ನನ ಈ ಕರ್ಮದಿಂದ; ವಾವೃಧಾನಃ*ವೃದ್ಧಿಹೊಂದುವವನಾಗಿ; ಜಾತಃ ಸದ್ಯಃ-ಹುಟ್ಟಿದೊಡನೆಯೇ; 
ಯಜ್ಜಮ್‌-ಯಜ್ಞವನ್ನು; ದಧಿಷೇಇನಿರ್ವಹಿಸುತ್ತೀಯೆ. ಪುರೋಗಾಃ-ಮುಂದೆ ಹೋಗುವ ಅಗ್ನಿ 
ದೇವನೇ! ಸ್ವಾಹಾಕೃತೇನ ಹವಿಷಾ-ಯಜಮಾನನು ಸ್ವಾಹಾಕಾರದಿಂದ ಸಮರ್ಪಿಸಿದ ಹವಿಸ್ಸಿನೊಡನೆ; 
(ಸಾಧು-ತಡೆಯಿಲ್ಲದೆ) ಯಾಹಿಇದೇವತೆಗಳನ್ನು ಹೊಂದು; ಸಾಧ್ಯಾಂನಮಗೆ ಪೂಜನೀಯರಾದ 
ದೇವಾಃ=ದೇವತೆಗಳು (ದೇವಾಃ-ದೇವತೆಗಳು; ಸಾಧ್ಯಾ-ಯಜಮಾನನು ಸಿದ್ಧ: ಪಡಿಸಿದ/ಸಾಧುವಾದ; 
ಹವಿಃ-ಹವಿಸ್ಸು ಗಳನ್ನು) ಹವಿಃ=ಹವಿಸ್ಸುಗಳನ್ನು; ಅದಂತು-ಆಸ್ವಾದಿಸಲಿ/ಅನುಭವಿಸಲಿ/ಪ್ರಸನ್ನರಾಗಲಿ. 


ಹೇ! ಯಜಮಾನದಂಪತಿಗಳೇ! ನಿಮಗಾಗಿ ಅನೇಕಗುಣಗಳಿಂದ ಕೂಡಿರುವ ದೇವತೆಗಳಲ್ಲಿ ಹೋತೃಗಳಾದ 
ವರನ್ನು ಸಂತೋಷಪಡಿಸುವೆನು. ಇದು ಹೋತೃಪ್ರಯಾಜದೇವತೆಗಳ ಸ್ತುತಿ. "ಪ್ರಥಮಾ' (ಪ್ರಥಮೌ) “ಪ್ರದಿಶಾ' 
(ಪ್ರದಿಕ್ಷು) ಮುಂತಾದವು ವೈದಿಕಪ್ರಯೋಗಗಳು. 
ಇಡಾ-ಸರಸ್ವತೀ-ಭಾರತೀ ದೇವಿಯರು ವಸು-ರುದ್ರ-ಅದಿತ್ಯರೊಡಗೂಡಿ ನಮ್ಮನ್ನು ಕಾಪಾಡಲಿ. ಅವರು ನಮ್ಮ 
ಯಜ್ಞ ವನ್ನು ದೇವತೆಗಳಲ್ಲಿ ಸ್ಥಾ ಪಿಸಲಿ. (ದೇವೀಃ-ದೇವ್ಯಃ) ಮುಂತಾದವು ವೈದಿಕಪ್ರಯೋಗಗಳು. 
ತ್ವಷ್ಟೃದೇವನು ಸಂತತಿಪ್ರದನು. ಅವನೇ ಯಾಗಾಶ್ವವನ್ನು ಸೃಜಿಸುತ್ತಾನೆ. ಈ ಸಮಸ್ತವಿಶ್ವವೂ ಆ ತ್ವಷ್ಟೃದೇವ 
ನಿಂದಲೇ ನಿರ್ಮಿತವಾಗಿದೆ. ಹೋತೃವೇ! ನೀನು ಆ ಅಖಿಲಜಗದುತ್ಬಾದಕನಾದ ತ್ವಷ್ಟೃದೇವನನ್ನು ಕುರಿತು 
ಯಾಗವನ್ನು ಅನುಷ್ಠಿಸು. ಆತನು ಪ್ರಸನ್ನನಾಗಲಿ. 


ಪೈತ್ರಿಲೀಯ ಹಂಹಿತಾ/೫-೧-೧೧/೧೪೩ 


ಈ ಯಾಗಾಶ್ವವು ರುಚಿಕರವಾಗಿ ದೇವತೆಗಳ ಸಮೀಪಕ್ಕೆ ತೆರಳಲಿ. ವನಸ್ಪತಿದೇವನು ಅಗ್ನಿಯೊಡಗೂಡಿ ಈ 
ಹವ್ಯಗಳನ್ನು ದೇವತೆಗಳಿಗೆ ಮುಟ್ಟಿಸಲಿ. 
ಹೇ! ಅಗ್ನಿದೇವನೇ! ಪರಮೇಶ್ವರನ ಪರ್ಯಾಲೋಚನೆಯಿಂದ ಜನಿಸಿದ ನೀನು ಹುಟ್ಟಿದೊಡನೆಯೇ 
ಯಜ್ಞ] ಗಳನ್ನು ನಿರ್ವಹಿಸುವವನಾಗಿರುವೆ. ನೀನು ಮುನ್ನಡೆಯುವವನು. ಯಜಮಾನನು ಸ್ವಾಹಾಶಬ್ದ ದೊಡನೆ 
ಸಮರ್ಪಿಸಿದ ಹವಿಸ್ಸಿನೊಡಗೂಡಿ ದೇವತೆಗಳ ಬಳಿ ಸಾರು. ಆ ದೇವತೆಗಳು ಯಜಮಾನನು ಸಿದ್ಧಪಡಿಸಿದ 
ಹವಿಸ್ಸುಗಳನ್ನು ಆಸ್ವಾದಿಸಲಿ. ಅನುಭವಿಸಲಿ. ಎಲ್ಲರ ವಿಷಯದಲ್ಲಿಯೂ ಪ್ರಸನ್ನರಾಗಲಿ. 
ಇಲ್ಲಿಗೆ ಈ ಅನುವಾಕದ ಹನ್ನೊಂದು ಪ್ರಯಾಜಮಂತ್ರಗಳು ಸಮಾಪ್ತವಾಗುತ್ತ ವೆ. 


ಸಮಿದ್ಧ ಇತ್ಯಾಪ್ರಿಯಃ ಸ್ಕುರಶ್ವಸ್ಕೈಕಾದಶೋದಿತಾಃ ॥ 


ಅನುವಾಕದಲ್ಲಿರುವ ಮಂತ್ರಗಳ ಸಂಖ್ಯೆ-11 


ಅನುವಾಕದ ವಿಶೇಷವಿಷಯಗಳು 


ಅ) ಛಂದಸ್ಸು 
ಮಂತ್ರ 

ಸಮಿದ್ಧೋ...ಸಧಸ್ಥಮ್‌॥ : 

ಫೃತೇನಾಂಜನ್ಮ್ಸಂ...ಧೇಹಿ Il 

ಈಡ್ಯಶ್ಚಾ, ಸಿ...ಜಾತವೇದಾಃ ॥ 

ಸ್ತೀರ್ಣಂ...ದಧಾತು | 

ಏತಾ ಉ ವಃ...ಭವಂತು ॥ 

ಅಂತರಾ...ಸಾದಯಾಮಿ ॥ 


1 |] 
ಪ್ರಥಮಾ ವಾಗ್‌ಂ...ದಿಶಂತಾ॥ 


ಪೃಷ್ಣಯಜುರ್ವೇದ ಕನ್ನಡ ಪ್ರಠಾಶನ/೧೪೪ 


ಆದಿತ್ಯೆ ಆನೋ...ಧತ್ತ ॥ 


| 
ತ್ವಷ್ಟಾ ವೀರಂ...ಹೋತಃ ॥| 


| 
ಶ್ವೋ ಫೃತೇನ...ವಕ್ಷ; ತ್‌ ॥ 


I I | | 
ತ್ಯಾಮ ದೇವಸ್ಯ ಖನತಿ ಕ್ರೂರಂ ವಾರುಣಸ್ಸಪ್ರಭಿರೇಕವಿಗ್‌ಂಶತ್ಯಾ ಷಡ್ಮಿರ್ನ ಹ 


( | 
ಸ್ಮ ಸಮಿದ್ಧೊ ಅಂಜನ್ನೇಕಾದಶ ॥11॥ 


I I 3 | [ 
ಸಾವಿತ್ರಾಣ್ಯುತ್ಯಾಮ ಕ್ರೂರಂ ವಾರುಣಃ ಪಶವಸ್ಸ್ಯುರ್ನ ಹ ಸ್ಮ ನವಪಂಚಾಶತ್‌ ॥ 591 


ವಿತ್ರಾಣಿ ಹವಿರದಂತು ದೇವಾಃ ॥ 
| 
ಹರಿಃ ಓಮ್‌ ॥ 


ಶ್ರೀ ಕೃಷ್ಣಾರ್ಪಣಮಸ್ತು ॥ 


ಇತಿ ಪಂಚಮಕಾಂಡೇ ಪ್ರಥಮಃ ಪ್ರಶ್ನಃ 


ಡೈತ್ತ್ರಿವೀಯ ಸ೦ಹಿಷಾ 
ಪಂಚಮಃ ಈಾಂಡಃ ದ್ವಿತೀಯಃ ಪ್ರಶ್ನಃ 


॥ ಪ್ರಥಮೋಮವಾಷಃ ॥ 


ವಿಮ ಮುಖಾ ವೈ ದೇವಾ- 
ಣ ಅತಾ ಆ, 


[| 
ವಿಷುಮುಖಾ ಇತಿ ವಿಷ್ಣು-ಮುಖಾಃ | ವೈ । ದೇವಾಃ | 
ಣ pk ಹ ಣೃ _” Ko 


ಪೀಠಿಕಾ 
ಯಸ್ಯ ನಿಃಶ್ವಸಿತಂ ವೇದಾ ಯೋ ವೇದೇಭ್ಯೋಖಿಲಂ ಜಗತ್‌। 
ನಿರ್ಮಮೇ ತಮಹಂ ವಂದೇ ವಿದ್ಯಾತೀರ್ಥಮಹೇಶ್ವರಮ್‌ ॥ 
ಉಖ್ಯಾಗ್ನಿಃ ಪ್ರಥಮೇ ಪ್ರೋಕ್ತೋ ದ್ವಿತೀಯೇ ಚಿತ್ಯುಪಕ್ರಮಃ। 
ದ್ವಾದಶಾತ್ರಾನುವಾಕಾಃ ಸ್ಯುರಾಸಂದ್ಯಾಂ ವಹ್ನ ಸ್ಥಿ ತಿಃ ॥ 
ವಾತ್ಸಪ್ರೇಣಾಪು (ಹಸ್ಥಾ' ನಂ ಪ್ರಥಮೇ ಸಮುದೀರಿತಮ್‌ | 
ದ್ವಿತೀಯೇ ತೂಖ್ಯನಯನಂ ಗಾರ್ಹಪತ್ಯಂ ಚಿನೋತಿ ಹಿ ॥ 
ತೃತೀಯೇ ತು ಚತುರ್ಥೇ ತೂಖ್ಯಾಗ್ನಿಂ ತತ್ರ ಸಂವಪೇತ್‌ | 
ಪಂಚಮೇ ಕೃಷತಿ ಕ್ಷೇತ್ರಂ ಷಷ್ಠೇ ತು ಸಿಕತಾದಿಕಮ್‌ ॥ 
ವಪೇದ್ರುಕ್ಕಾದ್ಯುಪಾದಧ್ಯಾತ್ಸಪ್ತಮೇ ಚಾಷ್ಟಮೇ ಪುನಃ । 
ಸ್ಥಾ ಪಯೇತ್‌ ಸ್ವಯಮಾತೃಣ್ಣಾ ಮುಖಾದೀನ್ನವಮೇ ತಥಾ ॥ 
ಅಪಸ್ಯಾಶ್ಚ ಪ್ರಾಣಭೃತಸ್ತಥಾಂಪಾನಭೃಶಶ್ಚಿತೌ। 
ಪ್ರಥಮಾಯಾಮುಪಾದಧ್ಯಾತ್‌ ದಶಮೇ ತತ್ಸಮೀರಿತಮ್‌ ॥ 


ಬ್ರಾಹ್ಮಣಭಾಗ 
ವಿಷ್ಣುಕ್ರಮವಿಧಿ; ಅರ್ಥವಾದ 


ವಿಷ್ಣು; ವನ್ನೇ ಮುಖ್ಯನನ್ನಾಗಿ ಇಟ್ಟುಕೊಂಡ ದೇವತೆ 


ಪೃಷ್ಣಯಣುರ್ವೇದ ಕನ್ನಡ ಪ್ರಶಾಶನ/೧೪೬ 


[ ಶ್ರ I | I I 
-ಶ್ಚಂದೋಭಿರಿಮಾಲ್ಲೊ, ೇಕಾನನಪಜಯ್ಯಮಭ್ಯಜಯನ್‌, ಯದ್ವಿಷ್ಣುಕ್ರಮಾನ್ಯಮತೇ 


| | | ಸ್ಟ್‌ | 
ವಿಷ್ಣು ರೇವ ಭೂತ್ವಾ ಯಜಮಾನಶ್ಚಂದೋಭಿರಿಮಾಲ್ಲೊ ೇಕಾನನಪಜಯ್ಯಮಭಿ 


[| 
ಜಯತಿ 
| 1 | 
ಛಂದೋಭಿರಿತಿ ಛಂದಃ-ಭಿಃ | ಇಮಾನ್‌ | ಲೋಕಾನ್‌ | ಅನಪಜಯ್ಯಮಿತ್ಯನಪ-ಜಯ್ಯಮ್‌ | ಅಭೀತಿ | 
[| [| 
ಅಜಯನ್ಸ್‌ | ಯತ್‌ | ವಿಷ್ಣುಕ್ರಮಾನಿತಿ ವಿಷ್ಣು-ಕ್ರಮಾನ್‌ । ಕ್ರಮತೇ । ವಿಷ್ಣುಃ 1 ಏವ । ಭೂತ್ವಾ | ಯಜಮಾನ: | 


ಛಂದೋಭಿರಿತ ಛಂದಃ-ಭಿಃ | ಇಮಾನ್‌ | ಲೋಕಾನ್‌! ಅನಪಜಯ್ಯಮಿತ್ಯನಪ-ಜಯ್ಯಮ್‌ | ಅಭೀತಿ | ಜಯತಿ | 
ಏಕಾದಶದ್ವಾದಶೌ ತು ವಿಜ್ಞೇಯಾವಾಶ್ವಮೇಧಿಕೌ। 
ಅಶ್ವಸ್ಯಾಸಿಪಥಾಃ ಕಲ್ಬ್ಯಾ ಗಾಯತ್ರೀತ್ಯಾದಿಮಂತ್ರಕೈಃ ॥ 
ಕಸ್ತೆ ವತ್ಯೆಸಿಪಥೇ್ಪಶ್ವಸ್ಯಾಂಂಚೈ ಕ್‌ತ್ವೈೇಚಂ ಕೃಷತಾಂ ದ್ವಯಮ್‌ ॥ 

ಬ್ರಾಹ್ಮಣಭಾಗ 
ಛಂದೋಭಿಃ ಗಾಯತ್ರಾ (ವಳಂದೋಭಿಮಾನಿದೇವತೆಗಳೊಡನೆ 
ಇಮಾನ್‌ ಲೋಕಾನ್‌ ಈ ಪೃಥಿವ್ಯಾದಿಲೋಕಗಳನ್ನು 
ಅನಪಜಯ್ಯಮ್‌ ಬೇರೆಯವರಿಂದ ಗೆಲ್ಲಲು ಸಾಧ್ಯವಿಲ್ಲ ದಂತೆ 
ಅಭ್ಯಜಯನ್‌ ಜಯಿಸಿದರು. 
ಯತ್‌ ವಿಷ್ಣುಕ್ರಮಾನ್‌ ಕ್ರಮತೇ ಈ ವಿಷ್ಣುಕ್ರಮಗಳನ್ನು ಇಡುವುದು ಯಾವುದುಂಟೋ 

ಅದರಿಂದ 

ಯಜಮಾನಃ ವಿಷ್ಣುಃ ಏವ ಭೂತ್ವಾ ಯಜಮಾನನು ವಿಷ್ಣು ರೂಪನೇ ಆಗಿ 
ಛಂದೋಭಿಃ ಗಾಯತ್ರಾ 8ವಛಂದೋದೇವತೆಗಳಿಂದ ಕೂಡಿಕೊಂಡು 
ಇಮಾನ್‌ ಲೋಕಾನ್‌ ಅನಪಜಯ್ಯಮ್‌ ಅಭಿ ಈ ಪೃಥಿವ್ಯಾದಿಲೋಕಗಳನ್ನು ಇತರರಿಂದ ಜಯಿ 
ಜಯತಿ ಸಲು ಸಾಧ್ಯವಿಲ್ಲದಂತೆ ಗೆಲ್ಲುತ್ತಾನೆ. 


ತಾತ್ಸರ್ಯ:-"ಉಪರಿ ನಾಭೇರ್ಧಾರಯಮಾಣಃ ವಿಷ್ಣೋಃ ಕ್ರಮೋತಸೀತಿ ಚತುರೋ ವಿಷ್ಣುಕ್ರಮಾನ್‌ ಪ್ರಾಚಃ 
ಕ್ರಾಮತಿ'(ಆಪ. ಶ್ರೌ. ಸೂ. 16.10.12)ಎಂಬ ವಿಧಿಯಂತೆ ಯಜಮಾನನು ನಾಲ್ಕು ಹೆಜ್ಜೆಗಳನ್ನು ಪೂರ್ವಕ್ಕೆ 
ಇಡುತ್ತಾನೆ. ಈ ಬ್ರಾಹ್ಮಣವು ನಾಲ್ಕನೆಯ ಕಾಂಡದ ಎರಡನೆಯ ಪ್ರಪಾಠಕದ ಮಂತ್ರಗಳಿಗೆ ಸಂಬಂಧಿಸಿದೆ. ಅಲ್ಲಿಯ 


ತೈತ್ತರೀಯ ಸಂಹಿತಾ/೫-೨-೧/೧೪೭ 


|| I I I 
ಎಷ್ಟೊ € ಕ್ರಮೊೋಸ್ಯಭಿಮಾತಿಹೇತ್ಯಾಹ ಗಾಯತ್ರೀ ವೈ ಪೃಥಿವೀ ತ್ರೈಷ್ಟುಭ 
| [ [ | ಬ 
ಮಂತರಿಕ್ಟಂ ಜಾಗತೀ ದ್ಯೌರಾನುಷ್ಟುಭೀರ್ದಿಶಶ್ಚನ್ಹೊ. ೇೀಭಿರೇವೇಮಾಲ್ಲೋಕಾನ್‌, 
| 
ಯಥಾಪೂರ್ವಮಭಿ ಜಯತಿ 
ವಿಷ್ಣೋಃ | ಕ್ರಮಃ \ ಅಸಿ | ಅಭಿಮಾತಿಹೇತ್ಯಭಿಮಾತಿ-ಹಾ | ಇತಿ | ಆಹ | ಗಾಯತ್ರೀ ವೈ! ಪೃಥಿವೀ | 


1 [| | 
ತ್ರೈಷ್ಟುಭಮ್‌ | ಅಂತರಿಕ್ಷ ಮ್‌ ॥ ಜಾಗತೀ ! ದ್ಯೌಃ! ಆನುಷ್ಟುಭೀರಿತ್ಯಾನು-ಸ್ತು. ಭೀಃ । ದಿಶಃ 1 ಛಂದೋಭಿರಿತಿ 


| [| 
ಛಂದಃ-ಭಿಃ । ಏವ । ಇಮಾನ್‌ । ಲೋಕಾನ್‌ | ಯಥಾಪೂರ್ವಮಿತಿ ಯಥಾ-ಪೂರ್ವಮ್‌ । ಅಭೀತಿ । ಜಯತಿ। 


ಬ್ರಾಹ್ಮಣಭಾಗ ವಿವರಣೆ 
ವಿಷ್ಣೋಃ ಕ್ರಮಃ ಅಸಿ ಅಭಿಮಾತಿಹಾ ಇತಿ "ಎಲೈ! ವಿಷ್ಣುರೂಪನಾದ ಯಜಮಾನನ ಪಾಪವನ್ನು | 
ಆಹ ಹೋಗಲಾಡಿಸುವ ಪ್ರಥಮಪಾದನ್ಯಾಸವೇ! ನೀನು 
ಗಾಯತ್ರೀಛಂದಸ್ಸನ್ನು ಆಕ್ರಮಿಸಿ, ಪೃಥಿವೀಲೋಕ 
ವನ್ನು ಜಯಿಸು' ಎಂದು ಈ ಮಂತ್ರವು ಹೇಳುತ್ತ. ದೆ. 
ಗಾಯತ್ರೀ ವೈ ಪೃಥಿವೀ ಗಾಯತ್ರ್ಯಭಿಮಾನಿಛಂದೋದೇವತೆಯು ಪೃಥಿವೀ 
ಸ್ವಾಮಿಸ್ವರೂಪವಾಗಿದೆ. | 
ತ್ರೈಷ್ಟುಭಮ್‌ ಅಂತರಿಕ್ಷಮ್‌ ತ್ರಿಷ್ಟುಪ್‌ಛಂದೋಭಿಮಾನಿದೇವತೆಯು ಅಂತರಿಕ್ಷ | 


ಸ್ವಾಮಿಸ್ವರೂಪವಾಗಿದೆ. 

ಜಾಗತೀ ದ್ಯೌಃ ಜಗತೀಛಂದೋಭಿಮಾನಿದೇವತೆಯು ದ್ಯುಲೋಕ | 
ಸ್ವಾಮಿಸ್ವರೂಪವಾಗಿದೆ. 

ಆನುಷ್ಟುಭೀಃ ದಿಶಃ ಅನುಷ್ಟುಪ್‌ಛಂದೋಭಿಮಾನಿದೇವತೆಯು ದಿಕ್ಕುಗಳ | 
ಸ್ವಾಮಿಯಾಗಿದೆ. 

ಛಂದೋಭಿಃ ಏವ ಗಾಯತ್ರಾ ದಿಛಂದೋಭಿಮಾನಿದೇವತೆಗಳಿಂದಲೇ 

| ಇಮಾನ್‌ ಲೋಕಾನ್‌ ಯಥಾಫೂರ್ವಮ್‌ ಈ ಪೃಥಿವ್ಯಾದಿಲೋಕಗಳನ್ನು ಕ್ರಮವಾಗಿ ಗೆಲ್ಲು | 
ಅಭಿ ಜಯತಿ ತ್ತಾನೆ. 


ಮಂತ್ರಗಳಿಗೆ ಸಂಬಂಧಿಸಿದ ಈ ಪ್ರಥಮಾನುವಾಕದ ಬ್ರಾಹ್ಮಣಭಾಗದಲ್ಲಿ ಆಸಂದಿ(ಆಸನ)ಯಲ್ಲಿ ಉಖ್ಯಾಗ್ನಿಯ |: 
ಸ್ಥಾಪನವು ಉಕ್ತವಾಗಿದೆ. ಅದಕ್ಕಾಗಿ ವಿಷ್ಣುಕ್ರಮಗಳು. 


ಗ 


WW WY WW WW 


ಕೃಷ್ಣಯಜುರ್ವೇದ ಪನ್ನಡ ಪ್ರಶಾಶನ/೧೪೮ 


| 
ಲ್ಲ 


|| 1 
ಗ್ನಿಮಸೃಜತ ಸೋಸಸ್ಕಾಥ್ಟೃಷ್ಟಃ [(೧)]ಪರಾಜ್ಕೈತ್ತಮೇತಯಾಂನ್ವೈ 


| || [ 
-ದಕ್ರಂದದಿತಿ ತಯಾ ವೈ ಸೋಇಗ್ಬೇಃ ಪ್ರಿಯಂ ಧಾಮಾವಾರುನ್ಹ ಯದೇತಾ 


T 
ಮನ್ವಾಹಾಗ್ನೇರೇವೈತಯಾ ಪ್ರಿಯಂ ಧಾಮಾವರುನ್ನ 


| I 
ಪ್ರಜಾಪತಿರಿತಿ ಪ್ರಜಾ-ಪತಿಃ | ಅಗ್ನಿಮ್‌ । ಅಸ್ಫಜತ । ಸಃ । ಅಸ್ಮಾತ್‌ | ಸೃಷ್ಟಃ । (೧) | ಪರಾಜ್‌ | ಐತ್‌ | ತಮ್‌ | 
[| | [ | || 
ಏತಯಾ । ಅನ್ವಿತಿ । ಐತ್‌ | ಅಕ್ರಂದತ್‌ । ಇತಿ! ತಯಾ | ವೈ । ಸಃ । ಅಗ್ನೇಃ । ಪ್ರಿಯಮ್‌ | ಧಾಮ | ಅವೇತಿ । 
( | 
ಅರುಂಧ । ಯತ್‌ | ಏತಾಮ್‌ | ಅನ್ವಾಹೇತ್ಯನು-ಆಹ । ಅಗ್ನೇಃ । ಏವ। ಏತಯಾ | ಪ್ರಿಯಮ್‌ | ಧಾಮ | ಅವೇತಿ । 


ರುಂಧೇ। 


ಬ್ರಾಹ್ಮಣಭಾಗ | ವಿವರಣೆ 
ಮಂತ್ರಾನುವಚನ-ಆವೃತ್ತಿವಿಧಿ 


ಪ್ರಜಾಪತಿಃ ಅಗ್ನಿಮ್‌ ಅಸೃಜತ ಪ್ರಜಾಪತಿದೇವನು ಅಗ್ನಿಯನ್ನು ಸೃಷ್ಟಿಸಿದನು. 

ಅಸ್ಮಾತ್‌ ಸೃಷ್ಟಃ ಸಃ ಪ್ರಜಾಪತಿಯಿಂದ ಸೃಜಿಸಲ್ಪಟ್ಟ ಆ ಅಗ್ನಿಯು 

ಪರಾಜ್‌ ಐತ್‌ ಆವೃತ್ತಿರಹಿತನಾಗಿ ಹೊರಟನು. 

ತಮ್‌ ಏತಯಾ ಅನ್ವೈತ್‌ ಅಕ್ರಂದತ್‌ ಅವನನ್ನು ಪ್ರಜಾಪತಿಯು “ಅಕ್ರಂದತ್‌...ಅಂತಃ' 

ಇತಿ ಎಂಬ ಈ ಮಂತ್ರದಿಂದ ಹಿಂಬಾಲಿಸಿದನು. 

ಸಃ ತಯಾ ವೈ ಅಗ್ನೇಃ ಪ್ರಿಯಮ್‌ ಧಾಮ ಆ ಯಕ್ಕಿನಿಂದ ಪ್ರಜಾಪತಿಯು ಅಗ್ನಿಯ ಪ್ರಿಯರೂಪ 

ಅವಾರುಂಧ ವನ್ನು/ಛಂದೋರೂಪಶರೀರವನ್ನು ಹೊಂದಿದನು. 

ಯತ್‌ ಏತಾಮ್‌ ಅನ್ವಾಹ ಈ ಮಂತ್ರಾನುವಚನವನ್ನು ಮಾಡುತ್ತಾನೆಂಬುದ 
ರಿಂದ ಯಜಮಾನನು 

ಏತಯಾ ಅಗ್ನೇಃ ಏವ ಪ್ರಿಯಮ್‌ ಧಾಮ ಈ ಮಂತ್ರದಿಂದ ಅಗ್ನಿಯ ಛಂದೋರೂಪವಾದ 

ಅವರುಂಧೇ ಪ್ರಿಯಶರೀರವನ್ನು ಹೊಂದುತ್ತಾನೆ. 


ಯಾಗದ ಯಜಮಾನನು ತನ್ನನ್ನು ವಿಷ್ಣುವೆಂದು ಭಾವಿಸಿಕೊಳ್ಳಬೇಕು. ವಿಷ್ಣುವೇ ಯಜಮಾನಸ್ವರೂಪನು. ಆ 
ಯಜಮಾನನು ನಾಲ್ಕು ವಿಷ್ಣುಕ್ರಮಗಳನ್ನು ಕ್ರಮವಾಗಿ ಮುಂದೆ ಇಡುತ್ತಾನೆ. ಈ ನಾಲ್ಕು ಪಾದನ್ಯಾಸಗಳನ್ನು ನಾಲ್ಕು 


ಲೋಕಗಳೆಂದು ಭಾವಿಸಬೇಕು. ಆ ನಾಲ್ಕು ವಿಷ್ಣುಕ್ರಮಗಳನ್ನು ಅಭಿಮಾತಿಹಾಇಪಾಪನಾಶಕ, ಅಭಿಶಸ್ತಿಹಾ-ಮಿಥ್ಯಾ 


ತೈತ್ತರೀಯ ಸಂಹಿಡಾ/೫-೨-೧/೧೪೯ 


|| | I 
ಈಶ್ವರೋ ವಾ ಏಷ ಪರಾಜ್ವದಘೋ ಯೋ ವಿಷು ಕ್ರಮಾನ್ಯಮತೇ ಚತಸೃಭಿರಾ 


I I | 
ವರ್ತತೇ ಚತ್ವಾರಿ ಛಂದಾಗ್‌ಂಸಿ ಛಂದಾಗ್‌ಂಸಿ ಖಲು ವಾ ಅಗ್ನೇಃ ಪ್ರಿಯಾ ತನೂಃ 


ಪ್ರಿಯಾಮೇವಾಸ್ಕ ತನುವಮಭಿ [(೨)] ಪರ್ಯಾವರ್ತತೇ 


| [| 
ಈಶ್ವರಃ | ವೈ । ಏಷಃ | ಪರಾಜ್‌ । ಪ್ರದಘ ಇತಿ ಪ್ರ-ದಘಃ । ಯಃ 1 ವಿಷ್ಣಕ್ಷಮಾನಿತಿ ಏಷ್ಣು-ಕ್ರಮಾನ್‌ । ಕ್ರಮತೇ | 


[| [| [| || 1 [| 
ಚತಸೃಭಿರಿತಿ ಚತಸೃ-ಭಿಃ 1 ಏತಿ! ವರ್ತತೇ 1 ಚತ್ವಾರಿ | ಛಂದಾಗ್‌ಂಸಿ | ಛಂದಾಗ್‌ಂಸಿ | ಖಲು ವೈ । ಅಗ್ನೇಃ | 
[| 
ಪ್ರಿಯಾ । ತನೂಃ । ಪ್ರಿಯಾಮ್‌ | ಏವ 1 ಅಸ್ಯ । ತನುವಮ್‌ | ಅಭೀತಿ । (೨) 1 ಪರ್ಯಾವರ್ತತ ಇತಿ ಪರಿ- 
ಟ 
ಆವರ್ತತೇ। 


ಬ್ರಾಹ್ಮಣಭಾಗ 
ಆವೃತ್ತಿವಿಧಿ; ಅರ್ಥವಾದ 


ಯಃ ವಿಷ್ಣುಕ್ರಮಾನ್‌ ಕ್ರಮತೇ ಯಾವ ಯಜಮಾನನು ವಿಷ್ಣುಕ್ರಮಗಳನ್ನು ಆಚರಿಸು 
ವನೋ 
ಏಷಃ ಪರಾಜ್‌್‌ ಪ್ರದಘಃ ಈಶ್ವರಃ ವೈ ಯಜಮಾನನು ಆವೃತ್ತಿರಹಿತನಾಗಿಯೇ ಹೋಗಲು 
ಸಮರ್ಥನು. 
ಚತಸೃಭಿಃ ಆ ವರ್ತತೇ "ಅಗ್ನೇಂಭ್ಯಾವರ್ತಿನ್‌' ಎಂದು ಆರಂಭವಾಗುವ | 
ನಾಲ್ಕು ಮಂತ್ರಗಳಿಂದ ಪ್ರದಕ್ಷಿಣೆಯನ್ನು ಮಾಡಬೇಕು. 
ಚತ್ವಾರಿ ಛಂದಾಗ್‌ಂಸಿ ಗಾಯತ್ರೀ, ತ್ರಿಷ್ಟುಪ್‌, ಜಗತೀ ಹಾಗೂ ಅನುಷ್ಟುಪ್‌ 
ಎಂದು ನಾಲ್ಕು ಮುಖ್ಯ ಛಂದಸ್ಸುಗಳು. 
ಛಂದಾಗ್‌ಂಸಿ ಖಲು ವೈ ಅಗ್ನೇಃ ಪ್ರಿಯಾ ಈ ಛಂದಸ್ಸುಗಳು ಅಗ್ನಿಯ ಪ್ರಿಯವಾದ ಶರೀರದಂತೆ 
ತನೂಃ ಇವೆ. 
ಅಸ್ಯ ಪ್ರಿಯಾಮ್‌ ತನುವಮ್‌ ಏವ ಅಭಿ ಮಂತ್ರಗಳಿಂದ ಮಾಡುವ ಪ್ರದಕ್ಷಿಣೆಯು ಅಗ್ನಿಯ |. 
ಪರ್ಯಾವರ್ತತೇ ಪ್ರಿಯವಾದ ಶರೀರದ ಪ್ರದಕ್ಷಿಣೆಯೇ ಆಗಿದೆ. 


ವಾದವನ್ನು ದೂರ ಮಾಡುವವನು; ಅರಾತೀಯತಃ ಹಂತಾಇದಾನಪ್ರತಿಬಂಧಕನನ್ನು ನಾಶಪಡಿಸುವವನು; | 
ಶತ್ರೂಯತಃ ಹಂತಾ-ಶತ್ರುವಾಗಬೇಕೆಂದಿರುವವನ್ನು ಪರಿಹರಿಸುವವನು ಎಂದು ಶ್ರುತಿಯು ಹೇಳುತ್ತದೆ. 


ಪೃಷ್ಟಯಖಜುರ್ವೇದ ಈನ್ನಡ ಪ್ರಠಾಶನ/೧೫೦ 


[ [ | 
ದಕ್ಷಿಣಾ ಪರ್ಯಾವರ್ತತೇ ಸ್ವಮೇವ ವೀರ್ಯಮನು ಪರ್ಯಾವರ್ತತೇ 


| 1 I | 
ತಸ್ಮಾದ್ಧಕ್ಷಿ ಣೋಂರ್ಧ ಆತ್ಮನೋ ವೀರ್ಯಾವತ್ತರೋತಥೋ ಆದಿತ್ಯಸ್ಯೆ ಅವಾsವೃ 


| I 
ತಮನು ಪರ್ಯಾವರ್ತತೇ ಶುನಶ್ಶೇಪಮಾಜೀಗರ್ತಿಂ ವರುಣೋಗೃಹ್ನಾ- 


I [ ( 
ದಕ್ಷಿಣಾ । ಪರ್ಯಾವರ್ತತ ಇತಿ ಪರಿ-ಆವರ್ತತೇ | ಸ್ವಮ್‌ । ಏವ । ವೀರ್ಯಮ್‌ । ಅನ್ವಿತಿ | ಪರ್ಯಾವರ್ತತ 


[ | || I 
ಇತಿ ಪರಿ-ಆವರ್ತತೇ । ತಸ್ಮಾತ್‌ । ದಕ್ಷಿಣಃ । ಅರ್ಥಃ I ಆತ್ಮನಃ | ವೀರ್ಯಾವತ್ರ ರ ಇತಿ ವೀರ್ಯಾವತ್‌-ತರಃ | 


| | 
ಅಥೋ ಇತಿ । ಆದಿತ್ಯಸ್ಯ । ಏವ । ಆವೃತಮಿತ್ಯಾ-ವೃತಮ್‌ | ಅನ್ವಿತಿ । ಪರ್ಯಾಪರ್ತತ ಇತಿ ಪರಿ-ಆಪರ್ತತೇ। 


|| [| [] p 
ಶುನಶ್ವೇಪಮ್‌ | ಆಜೀಗರ್ತಿಮ್‌ । ವರುಣಃ । ಅಗೃಹ್ನಾ; ತ್‌। 


ಬ್ರಾಹ್ಮಣಭಾಗ | ವಿವರಣೆ 


ದಕ್ಷಿಣಾ ಪರ್ಯಾವರ್ತತೇ ಪ್ರದಕ್ಷಿಣಾಕಾರವಾಗಿ ಅಗ್ನಿಯನ್ನು ಸುತ್ತಬೇಕು. 

ಸ್ವಮ್‌ ವೀರ್ಯಮ್‌ ಏವ ಅನು ತನ್ನ ಶಕ್ತಿಯುಕ್ತವಾದ ಭಾಗವನ್ನೇ ಪ್ರದಕ್ಷಿಣ ಮಾಡಿ 
ಪರ್ಯಾವರ್ತತೇ ದಂತಾಗುತ್ತದೆ. 

ತಸ್ಮಾತ್‌ ಆತ್ಮನಃ ದಕ್ಷಿಣಃ ಅರ್ಧಃ ಹೀಗಾಗಿ ತನ್ನ ಶರೀರದ ಬಲಭಾಗವು ಹೆಚ್ಚು ಶಕ್ತಿ 
ವೀರ್ಯಾವತ್ತರಃ ಯುಕ್ತವಾಗಿದೆ. 

ಅಥೋ ಆದಿತ್ಯಸ್ಯ ಆವೃತಮ್‌ ಏವ ಮತ್ತು ಪ್ರದಕ್ಷಿಣವಾಗಿ ಸುತ್ತುವ ಸೂರ್ಯನನ್ನು 
ಅನು ಪರ್ಯಾವರ್ತತೇ ಅನುಸರಿಸಿದಂತೆ ಆಗುತ್ತದೆ. 


ಶಿಕ್ಕಪಾಶವನ್ನು ತೆಗೆದು ಹಾಕುವ ವಿಧಿ; ಅರ್ಥವಾದ 


ಆಜೀಗರ್ತಿಮ್‌ ಶುನಶ್ತ್ರೇಪಮ್‌ ಆಜೀಗರ್ತನ ಮಗನಾದ ಶುನಃಶೇಪನನ್ನು ವರುಣನು 
ವರುಣಃ ಅಗೃಹ್ಣಾತ್‌ ಆಕ್ರಮಿಸಿಕೊಂಡನು/ಅವನಿಗೆ ಜಲೋದರವ್ಯಾಧಿಯು 
ಒದಗಿತು. 


ಯಜಮಾನನು ಹೆಜ್ಜೆಗಳನ್ನು ಲೋಕಗಳೆಂದು ಭಾವಿಸಿ, ಗಾಯತ್ಯಾದಿಛಂದೋಭಿಮಾನಿದೇವತೆಗಳ ಬೆಂಬಲ 
ದಿಂದ ಆ ಲೋಕಗಳನ್ನು ಜಯಿಸುತ್ತಾನೆಂದು ತಾತ್ಪರ್ಯ. ಹೀಗೆ ಹೆಜ್ಜೆಯಿಟ್ಟು ಆ ಪ್ರದೇಶದಲ್ಲಿರುವ ಶತ್ರುಗಳನ್ನು 
ದೂರ ಮಾಡುತ್ತೇನೆ ಎಂದು ಭಾವಿಸಬೇಕು. 


ಪೈತ್ರಿರೀಯ ಸಂಹಿತಾ/೫-೨-೧/೧೫೧ 


I 1 
-ಥ್ಸ ಏತಾಂ ವಾರುಣೀಮಪಶ್ಯತ್ತಯಾ ವೈ ಸ ಆತ್ಮಾನಂ ವರುಣಪಾಶಾದಮುಣ್ಣು- 
| | 
ದ್ವರುಣೋ ವಾ ಏತಂ ಗೃಹ್ಣಾತಿ ಯ ಉಖಾಂ ಪ್ರತಿಮುಂಚತ ಉದುತ್ತಮಂ 
ಹೆ i ಣ್ಣ ಜಾ NE ಜ್‌ 
| I I | | 
ವರುಣ ಪಾಶಮಸ್ಕದಿತ್ಯಾಹಾಂ3ತ್ಕಾನಮೇವೈತಯಾ[ತಯಾ(ಇ)ವರುಣಪಾಶಾನ್‌] 


[ | 
ವರುಣಪಾಶಾನ್ಮುಂಚತ್ಯಾತ್ವಾಂಹಾರ್‌ಷಮಿತ್ಯಾಹಾ- 


ಸಃ | ಏತಾಮ್‌ | ವಾರುಣೀಮ್‌ | ಅಪಶ್ಯತ್‌ | ತಯಾ | ವೈ ಸಃ। ಆತ್ಮಾನಮ್‌ | ವರುಣಪಾಶಾದಿತಿ ವರುಣ- 

ಪಾಶಾತ್‌ । ಅಮುಣ್ಣಾತ್‌ | ವರುಣಃ | ವೈ | ಏತಮ್‌ | ಗೃಹ್ಣಾತಿ ಯಃ 1 ಉಖಾಮ್‌ | ಪ್ರತಿಮುಂಚತ ಇತಿ ಪ್ರತಿ- 
|| ೫! I [ll 

ಮುಂಚತೇ । ಉದಿತಿ । ಉತ್ತಮಮಿತ್ಯುತ್‌-ತಮಮ್‌ | ವರುಣ! ಪಾಶಮ್‌ | ಅಸ್ಮತ್‌ । ಇತಿ! ಆಹ! ಆತ್ಮಾನಮ್‌ | 


[ 1 I | 
ಏವ! ಏತಯಾ 1(2)1 ವರುಣಪಾಶಾದಿತಿ ವರುಣ-ಪಾಶಾತ್‌ | ಮುಂಚತಿ। ಏತಿ | ತ್ವಾ। ಅಹಾರ್‌ಷಮ್‌ | ಇತಿ। ಆಹ। 


ಬ್ರಾಹ್ಮಣಭಾಗ ವಿವರಣೆ 

ಸಃ ಏತಾಮ್‌ ವಾರುಣೀಮ್‌ ಅಪಶ್ಯತ್‌ ಆ ಶುನಃಶೇಪನು ಈ ವರುಣದೇವತಾಕವಾದ 
ಯಕ್ಕನ್ನು(ಉದುತ್ತಮಂ..ಸ್ಯಾಮ)ತಿಳಿದುಕೊಂಡನು. 

ತಯಾ ವೈ ಸಃ ಆತ್ಮಾನಮ್‌ ಆ ಬಕ್ಕಿನಿಂದ/ಪ್ರಭಾವದಿಂದ ಆ ಶುನಃಶೇಪನು 

ವರುಣಪಾಶಾತ್‌ ಅಮುಣ್ಣು; ತ್‌ ತನ್ನನ್ನು ವರುಣಪಾಶದಿಂದ ಬಿಡಿಸಿಕೊಂಡನು. 

ಯಃ ಉಖಾಮ್‌ ಪ್ರತಿಮುಂಚತೇ ಯಾವ ಯಜಮಾನನು ಉಖಾಪಾಶವನ್ನು ತೆಗೆದು 
ಹಾಕುವನೋ 

ಏತಮ್‌ ವರುಣಃ ಗೃಹ್ಣಾತಿ ವೈ ಅವನನ್ನು ವರುಣದೇವನು ಆಕ್ರಮಿಸುತ್ತಾನೆ. 

ಉದುತ್ತಮಮ್‌ ವರುಣ ಪಾಶಮ್‌ ಅದಕ್ಕಾಗಿ ಆ ಯಜಮಾನನು "ಉದುತ್ತಮಮ್‌... 

ಅಸ್ಕತ್‌ ಇತಿ ಆಹ ಸ್ಯಾಮ' ಎಂಬ ಮಂತ್ರವನ್ನು ಹೇಳುತ್ತಾನೆ. 

ಆತ್ಮಾನಮ್‌ ಏವ ಏತಯಾ ಇದರಿಂದಲೇ ಆ ಯಜಮಾನನು ತನ್ನನ್ನು ವರುಣ 

ವರುಣಪಾಶಾತ್‌ ಮುಂಚತಿ ಪಾಶದಿಂದ ಬಿಡಿಸಿಕೊಂಡವನಾಗುತ್ತಾನೆ. 


ಅಗ್ನಿಯ ಆಹರಣವಿಧಿ; ಮಂತ್ರಪಾದಗಳ ಅರ್ಥವಾದ 


ಆತ್ವಾ ಅಹಾರ್‌ಷಮ್‌ ಇತಿ ಆಹ ಈ ಮಂತ್ರವು “ಅಗ್ನಿಯೇ! ನಿನ್ನನ್ನು ತಂದಿರುತ್ತೇನೆ' 
ಎಂದು ಹೇಳುತ್ತದೆ. 


ಪೃಷ್ಟಯಜುರ್ವೇದ ಕನ್ನಡ ಪ್ರಶಾಶನ/೧೫೨ 


| ದ I [ | [ 
55ಹ್ಯೇನಗ್‌ಂ ಹರತಿ ಧ್ರುವಸ್ತಿ ಷ್ಠಾವಿಚಾಚಲಿರಿತ್ಯಾಹ ಪ್ರತಿಷ್ಠಿತ್ಯೈ ವಿಶಸ್ತಾ ತ್ವ 


| I | 
ಸರ್ವಾ ವಾಂಛಂತ್ವಿತ್ಯಾಹ ವಿಶೈವೈನಗ್‌ಂ ಸಮರ್ಧಯತ್ಯಸ್ಮಿನ್ರಾಷ್ಟ್ರಮಧಿ 


[| 1 | | 
ಶ್ರಯೇತ್ಯಾಹ ರಾಷ್ಟ್ರಮೇವಾಸ್ಥಿನ್ನುವಮಕ- 


1 [| 1 [| |] | 
ಏತಿ | ಹಿ | ಏನಮ್‌ | ಹರತಿ | ಧ್ರುವಃ I ತಿಷ್ಠ | ಅವಿಚಾಚಲಿರಿತ್ಯವಿ-ಚಾಚಲಿಃ | ಇತಿ 1! ಆಹ । ಪ್ರತಿಷ್ಠಿತ್ಯಾ ಇತಿ 


| | It | 
ಪ್ರತಿ-ಸ್ಥಿತ್ಯೈ | ವಿಶಃ । ತ್ವಾ! ಸರ್ವಾಃ | ವಾಂಛಂತು। ಇತಿ | ಆಹ। ವಿಶಾ | ಏವ। ಏನಮ್‌ | ಸಮಿತಿ | ಅರ್ಧಯತಿ | 


[ I 
ಅಸ್ಮಿನ್ನ್‌ | ರಾಷ್ಟ್ರಮ್‌ | ಅಧೀತಿ। ಶ್ರಯ 1ಇತಿ। ಆಹ। ರಾಷ್ಟ್ರಮ್‌ | ಏವ। ಅಸ್ಮಿನ್ನ್‌ | ಧ್ರುವಮ್‌! ಅಕಃ । 


ಬ್ರಾಹ್ಮಣಭಾಗ ವಿವರಣೆ 


| ಏನಮ್‌ ಆ ಹರತಿ ಹಿ ಈ ಯಜಮಾನನು ಅಗ್ನಿಯನ್ನು ತರುತ್ತಾನಷ್ಟೆ. ಇದು 
ಸ್ಪಷ್ಟಾರ್ಥವಾಗಿದೆ. 


ದ್ವಿತೀಯಪಾದದ ವಿವರಣೆ 


ಧ್ರುವಃ ಅವಿಚಾಚಲಿ! ತಿಷ್ಠ ಇತಿ ಆಹ "ಹೇ! ಅಗ್ನಿಯೇ! ನೀನು ಚಲನೆಯಿಲ್ಲದೆ ಸ್ಥಿ ರವಾಗಿರು' 
ಎಂದು ಈ ಮಂತ್ರಭಾಗವು ಹೇಳುತ್ತದೆ. 
ಪ್ರತಿಷ್ಠಿತ್ಯೈ ಹೀಗೆ ಹೇಳುವುದು ಪ್ರಕೃಷ್ಣಸ್ಥಿ. ತಿಗೆ ಕಾರಣವಾಗುತ್ತದೆ. 


ಆಹರಣಮಂತ್ರಭಾಗದ ವಿವರಣೆ-ಅರ್ಥವಾದ 


ವಿಶಃ ತ್ವಾ ಸರ್ವಾಃ ವಾಂಛಂತು ಇತಿ "ಪ್ರಜೆಗಳೆಲ್ಲರೂ ನಿನ್ನನ್ನು/ಯಜಮಾನನನ್ನು ಅಪೇಕ್ಷಿ] ಸಲಿ' 

ಆಹ ಎಂದು ಈ ಮಂತ್ರಭಾಗವು ಹೇಳುತ್ತದೆ. 

ವಿಶಾ ಏವ ಏನಮ್‌ ಸಮರ್ಧಯತಿ ಈ ಮಂತ್ರಭಾಗದ ಪಾಠವು ಈ ಯಜಮಾನನನ್ನು 
ಪ್ರಜೆಗಳಿಂದ ತುಂಬಿದವನನ್ನಾಗಿ ಮಾಡುತ್ತದೆ. 


ಅಸ್ಮಿನ್‌ ರಾಷ್ಟ್ರಮ್‌ ಅಧಿ ಶ್ರಯ ಇತಿ "ಈ ಯಜಮಾನನಲ್ಲಿ ರಾಷ್ಟ್ರವು ಸಃ ರವಾಗಿರುವಂತೆ 
ಆಹ ಮಾಡು' ಎಂದು ಈ ಮಂತ್ರಭಾಗವು ಹೇಳುತ್ತದೆ. 


| ಅಸ್ಮಿನ್‌ ರಾಷ್ಟ್ರಮ್‌ ಏವ ಧ್ರುವಮ್‌ (ಅಧ್ವರ್ಯವು ಈ ಮಂತ್ರಭಾಗದ ಪಾಠದಿಂದ) ಈ 
ಅಕಃ ಯಜಮಾನನಲ್ಲಿ ರಾಷ್ಟ್ರವು ಸ್ಥಿರವಾಗಿರುವಂತೆ ಮಾಡು 


ಪೈಡ್ರಿರೀಯ ಸಂಹಿಠತಾ/೫-೨-೧/೧೫೩ 


[ | 
ರ್ಯಂ ಕಾಮಯೇತ ರಾಷ್ಟ್ರಗ್ಗ್‌ಂ ಸ್ಯಾದಿತಿ ತಂ ಮನಸಾ ಧ್ಯಾಯೇದ್ರಾಷ್ಟ್ರಮೇವ 
I [ I I [ I 
ಭವ[ಭವತಿ(೪)ಅಗ್ರೇತ್ಯಗ್ರೇ ಬೃಹನ್ನುಷಸಾಮೂರ್ಧ್ವೋ ಆಸ್ಕಾ ದಿತ್ಯಾಹಾಗ್ಗ 
[ 
ಮೇವೈನಗ್‌ಂ ಸಮಾನಾನಾಂ ಕರೋತಿ ನಿರ್ಜಗ್ಮಿವಾನ್ತ ಮಸ ಇತ್ಯಾಹ 


| I 
ಯಮ್‌ | ಕಾಮಯೇತ | ರಾಷ್ಟ್ರಮ್‌ | ಸ್ಯಾತ್‌ 1 ಇತಿ | ತಮ್‌ | ಮನಸಾ। ಧ್ಯಾಯೇತ್‌ | ರಾಷ್ಟ್ರಮ್‌ | ಏವ! ಭವತಿ | 


ll (| | || 
(೪) | ಅಗ್ರೇ | ಬೃಹನ್ನ್‌ | ಉಷಸಾಮ್‌ । ಊದಧ್ವ 1 । ಅಸ್ಥಾತ್‌ | ಇತಿ | ಆಹ | ಅಗ್ರಮ್‌ | ಏವ | ಏನಮ್‌ | 


1 1 [| 
ಸಮಾನಾನಾಮ್‌ | ಕರೋತಿ | ನಿರ್ಜಗ್ಮಿವಾನಿತಿ ನಿಃ-ಜಗ್ಮಿವಾನ್‌ | ತಮಸಃ | ಇತಿ 1 ಆಹ। 


ಬ್ರಾಹ್ಮಣಭಾಗ '` 1 ವಿವರಣೆ 
ಕಾಮ್ಯವಾದ ಮಾನಸಿಕಧ್ಯಾನವಿಧಿ; ಅರ್ಥವಾದ 


ಯಮ್‌ ರಾಷ್ಟ್ರಮ್‌ ಸ್ಯಾತ್‌ ಇತಿ ಅಧ್ವರ್ಯವು ಯಾವ ಯಜಮಾನನನ್ನು ಉದ್ದೇಶಿಸಿ 

ಕಾಮಯೇತ ಆತನಲ್ಲಿ ರಾಜ್ಯವು ಇರಬೇಕೆಂದು ಅಪೇಕ್ಲಿಸುವನೋ, 

ತಮ್‌ ಮನಸಾ ಧ್ಯಾಯೇತ್‌ (ಈ ಮಂತ್ರದ ನಾಲ್ಕನೆಯ ಪಾದದ ಉಚ್ಜ್ಚಾ! ರಣೆಯ 
ಸಮಯದಲ್ಲಿ) ಆ ಯಜಮಾನನನ್ನು ಮನಸ್ಸಿನಿಂದ 
ಧ್ಯಾನಿಸಬೇಕು. 

ರಾಷ್ಟ್ರಮ್‌ ಏವ ಭವತಿ Me ಆ ಯಜಮಾನನಲ್ಲಿ ರಾಷ್ಟ್ರವು ಸ್ಥಿ ರವಾಗಿ 
ರುತ್ತದೆ. 


ಶಿಕ್ಕಾಗ್ನಿಯ ಉಪಸ್ಥಾನ-ಅರ್ಥವಿವರಣೆ 
ಛು 


ಅಗ್ರೇ ಬೃಹನ್‌ ಉಷಸಾಮ್‌ ಊರ್ಧ್ವಃ "ಉಷಃಕಾಲದಲ್ಲಿ ಅಗ್ನಿಹೋತ್ರಾದಿಹೋಮಗಳಿಗಾಗಿ 
ಅಸ್ಥಾತ್‌ ಇತಿ ಆಹ ಪ್ರಜ್ವಾಲಿತನಾಗಿ ಈ ಅಗ್ನಿಯು ಮೇಲ್ಮುಖನಾಗಿರುತ್ತಾನೆ' 


. ಎಂದು ಈ ಮಂತ್ರಭಾಗವು ಹೇಳುತ್ತದೆ. 
ಏನಮ್‌ ಸಮಾನಾನಾಮ್‌ ಅಗ್ರಮ್‌ ಏವ ಈ ಮಂತ್ರಭಾಗಪಾಠವು ಈ ಯಜಮಾನನನ್ನು 
ಕರೋತಿ ಸಮಾನರ ನಡುವೆ ಶ್ರೇಷ್ಠನನ್ನಾಗಿಯೇ ಮಾಡುತ್ತದೆ. 
ನಿರ್ಜಗ್ಮಿವಾನ್‌ ತಮಸಃ ಇತಿ ಆಹ ಈ ಅಗ್ನಿಯು ಕತ್ತಲನ್ನು ದೂರ ಮಾಡಿ ಬಂದಿರುವ 


ನೆಂದು ಈ ಮಂತ್ರವು ಹೇಳುತ್ತದೆ. 


ಪೃಷ್ಟಯಣುರ್ವೇದ ಈನ್ನಡ ಪ್ರಠಾಶನ/೧೫೪ 


[ 1 I [ [ 
ತಮ ಏವಾಸ್ಮಾದಪಹಂತಿ ಜ್ಯೋತಿಷಾಗಾದಿತ್ಯಾಹ ಜ್ಯೋತಿರೇವಾಸ್ಥಿನ್ನ ಧಾತಿ 


| | 
ಚತಸೃಭಿಸ್ಸಾದಯತಿ ಚತ್ವಾರಿ ಛಂದಾಗ್‌ಂಸಿ 


I ] 
ಛಂದೋಭಿರೇವಾತಿಚ್ಛಂದಸೋತ್ತ ಮಯಾ 


[| [| [| 1 [| [| 
ತಮಃ | ಏವ! ಅಸ್ಮಾತ್‌ | ಅಪೇತಿ । ಹಂತಿ । ಜ್ಯೋತಿಷಾ | ಏತಿ | ಅಗಾತ್‌ | ಇತಿ 1 ಆಹ! ಜ್ಯೋತಿಃ | ಏವ! 


[| 
ಅಸ್ಡಿನ್ನ್‌ | ದಧಾತಿ । ಚತಸೃಭಿರಿತಿ ಚತಸೃ-ಭಿಃ । ಸಾದಯತಿ | ಚತ್ವಾರಿ | ಛಂದಾಗ್‌ಂಸಿ | ಛಂದೋಭಿರಿತಿ 


[| [| | 
ಛಂದಃ-ಭಿಃ। ಏವ | ಅತಿಚ್ಛಂದಸೇತೃತಿ-ಛಂದಸಾ । ಉತ್ತಮಯೇತ್ಯುತ್‌-ತಮಯಾ | 


ಬ್ರಾಹ್ಮಣಭಾಗ ವಿವರಣೆ 
ಅಸ್ಮಾತ್‌ ತಮಃ ಏವ ಅಪಹಂತಿ ಈ ಅಗ್ನಿಯು ಯಜಮಾನನಿಂದ ಕತ್ತಲೆಯನ್ನು 


(ಅಜ್ಜಾ; ನವನ್ನು ದೂರ ಮಾಡುವನು. 

ಜ್ಯೋತಿಷಾ ಆಗಾತ್‌ ಇತಿ ಆಹ "ಅಗ್ನಿಯು ತನ್ನ ತೇಜಸ್ಸಿನಿಂದ ಬೆಳಗುತ್ತಾ ಬರುತ್ತಾನೆ” 
ಎಂದು ಈ ಮಂತ್ರಭಾಗವು ಹೇಳುತ್ತದೆ. 

ಅಸ್ಮಿನ್‌ ಜ್ಯೋತಿಃ ಏವ ದಧಾತಿ ಈ ಮಂತ್ರಭಾಗದ ಪಾಠವು ಈ ಯಜಮಾನನಲ್ಲಿ 
ಜ್ಯೋತಿ/ಪ್ರಕಾಶವನ್ನೇ ಉಂಟು ಮಾಡುತ್ತದೆ. 


ಅಂತರ್ವೇದಿಯಲ್ಲಿ ಉಖ್ಯಾಗ್ನಿಯ ಸ್ಥಾ ಪನೆ; ಅರ್ಥವಾದ 


ಚತಸೃಭಿಃ ಸಾದಯತಿ "ಸೀದ ತ್ವಮ್‌' ಮೊದಲಾದ ನಾಲ್ಕು ಮಂತ್ರಗಳಿಂದ 
ಉಖ್ಯಾಗ್ನಿಯನ್ನು ಇಡಬೇಕು. 


ಚತುಃಸಂಖ್ಯೆಯ ಪ್ರಶಂಸೆ 


ಚತ್ವಾರಿ ಛಂದಾಗ್‌ಂಸಿ ಗಾಯತ್ರೀ, ತ್ರಿಷ್ಟುಪ್‌, ಜಗತೀ, ಅನುಷ್ಟುಪ್‌ ಇವು 
ನಾಲ್ಕು ಛಂದಸ್ಸುಗಳು. 

ಛಂದೋಭಿಃ ಏವ ಸಾದಯತಿ ಛಂದಸ್ಸುಗಳಿಂದ ಉಖ್ಯಾಗ್ನಿಯನ್ನು ಸ್ಥಾಪಿಸಿದವನಾ 
ಗುತ್ತಾನೆ. 

ಅತಿಚ್ಛಂದಸಾ ಉತ್ತಮಯಾ ಸಾದಯತಿ “ಹಗ್‌ಂಸಃ...ಬೃಹತ್‌' ಎಂಬ ಅತಿಚ್ಛ್ಚಂದಸ್ಸಿನ (ಜಗತೀ) 


ಕಡೆಯ ಮಂತ್ರದಿಂದ ಅಗ್ನಿಸ್ಲಾಪನೆಯನ್ನು ಮಾಡುತ್ತಾನೆ. 
ಥ ೩ ಲೈ 


ತೈತ್ತರೀಯ ಸಂಹಿಡಾ/೫-೨-೧/೧೫೫ 


I I I 
ವರ್ಮ ವಾ ಏಷಾ ಛಂದಸಾಂ ಯದತಿಚ್ಛಂದಾ ವಷ್ಮೆಣೃವೈನಗ್‌ಂ 


|| [ 
ಸಮಾನಾನಾಂ ಕರೋತಿ ಸದ್ವತೀ [(೫)ಭವತಿ ಸತ್ತ್ವ] ಭವತಿ 


ಸತ್ತ್ವಮೇವೈನಂ ಗಮಯತಿ ವಾಥ್ಸಪ್ರೇಣೋಪತಿಷ್ಠತ 


| 1 | 
ವರ್ಷ । ವೈ | ಏಷಾ । ಛಂದಸಾಮ್‌ | ಯತ್‌ | ಅತಿಚ್ಛಂದಾ ಇತ್ಯತಿ-ಛಂದಾಃ । ವರ್ಷ | ಏವ । ಏನಮ್‌ । 


|| | 
ಸಮಾನಾನಾಮ್‌ | ಕರೋತಿ | ಸದ್ವತೀತಿ ಸತ್‌-ವತೀ | (೫) | ಭವತಿ । ಸತ್ತ್ವಮಿತಿ ಸತ್‌-ತ್ವಮ್‌ । ಏವ | 


ಯತ್‌ ಅತಿಚ್ಛಂದಾಃ 
ಏಷಾ ಛಂದಸಾಮ್‌ ವರ್ಮ್ಮ ವೈ 


ಏನಮ್‌ ಸಮಾನಾನಾಮ್‌ ವರ್ಮ 
ಏವ ಕರೋತಿ 


ಸದ್ವತೀ ಭವತಿ 


ಏನಮ್‌ ಸತ್ತ್ವಮ್‌ ಏವ ಗಮಯತಿ 


ವಿವರಣೆ 


*ಅತಿಚ್ಛಂದಸ್ಸೆಂಬ ಛಂದಸ್ಸುಳ್ಳ ಯಕ್‌ 

ಛಂದಸ್ಸುಗಳ ಶರೀರದಂತೆ ಇದೆ/ಛಂದಸ್ಸುಗಳಲ್ಲಿ 
ಶ್ರೇಷ್ಠವಾಗಿದೆ. 

(ಈ ಅತಿಚ್ಛಂದೋಮಂತ್ರದ ಪಾಠವು] ಈ ಯಜ 
ಮಾನನನ್ನು ಸಮಾನರಲ್ಲಿ ಶ್ರೇಷ್ಠನನ್ನಾಗಿ ಮಾಡು 
ತ್ತದೆ. 

ಈ “ಹಗ್‌ಂಸಃ...ಬೃಹತ್‌' ಎಂಬ ಮಂತ್ರದಲ್ಲಿ 
“ಶುಚಿಷತ್‌' ಮುಂತಾದ ಹಲವು ಪದಗಳು ಸತ್‌ 
ಪದಗಳಿಂದ ಕೂಡಿದೆ. 

ಈ ಮಂತ್ರಪಾಠವು ಯಜಮಾನನಿಗೆ ಸತ್ವವನ್ನು 
(ಶಕ್ತಿಯನ್ನು) ಕೊಡುತ್ತದೆ. 


ಉಖ್ಯಾಗ್ನಿಯ ಉಪಸ್ಥಾ; ನ; ಅರ್ಥವಾದ 


ಷೆ ಷ್‌ 
ವಾತ್ಸಪ್ರೆ ೀಣ ಉಪ ತಿಷ್ಠತೇ 


ಉಖ್ಯಾಗ್ನಿಯನ್ನು *1ವಾತ್ಸಪ್ರಸೂಕ್ತದಿಂದ ಉಪಸ್ಥಾನ 
ಮಾಡಬೇಕು. 


* ಅತಿಚ್ಛ್ಚಂದಾಃ-ಜಗತೀ | ಪ್ರಕೃತ ಜಗತೀಛಂದಸ್ಸಿನ ಯಕ್ಕಿನಲ್ಲಿ ಅಕ್ಷರ ಸಂಖ್ಯೆಯ ಪರಿಮಾಣದಿಂದ ಎಲ್ಲ ಛಂದಸ್ಸುಗಳೂ (ಗಾಯತ್ರೀ, 
ಅನುಷ್ಟುಪ್‌ ಮತ್ತು ತ್ರಿಷ್ಟುಪ್‌) ಒಳಗೊಳ್ಳುವುದರಿಂದ ಅದು “ಅತಿಚ್ಚಂದಸ್ಸು' ಎನಿಸಿದೆ. ಅದು ಉಳಿದ ಛಂದಸ್ಸುಗಳ ಶರೀರವಾಗಿದೆ. 
*1 ವಾತ್ಸಪ್ರಮ್‌ವತ್ಸಪ್ರೀಮುನಿಯಿಂದ ತಿಳಿದು ಅಧ್ಯಯನ ಮಾಡಲ್ಪಟ್ಟ ಸೂಕ್ತ. 


ಪೃಷ್ಟಯಜುರ್ವೇದ ಪನ್ನಡ ಪ್ರಕಾಠನ/೧೫೬ 


I 
ಏತೇನ ವೈ ವಥ್ಸಪ್ರೀರ್ಭಾಲಂದನೋಜಗ್ನೇಃ ಪ್ರಿಯಂ ಧಾಮಾವಾರುಂಧಾಗ್ನೇ 
I | | | 
ರೇವೈತೇನ ಪ್ರಿಯಂ ಧಾಮಾವರುನ್ಹ ಏಕಾದಶಂ ಭವತ್ಯೇಕಧೈವ ಯಜಮಾನೇ 
| ಬೂ 
ವೀರ್ಯಂ ದಧಾತಿ ಸ್ತೊ ಮೇನ ವೈ ದೇವಾ ಅಸ್ಮಿಲ್ಲೋಕ 
|| | 
ಆರ್ಧ್ದ್ನುವಳ್ಳುಂದೋಭಿರಮುಷ್ಮಿ- 


[ [ 
ಏತೇನ । ವೈ । ವಥ್ಸಶ್ರೀರಿತಿ ವಥ್ಲ-ಪ್ರೀಃ । ಭಾಲಂದನಃ । ಅಗ್ನೇಃ । ಪ್ರಿಯಮ್‌ । ಧಾಮ । ಅವೇತಿ । ಅರುಂಧ | 


| 
ಏವ | ಯಜಮಾನೇ । ವೀರ್ಯಮ್‌ | ದಧಾತಿ ।ಸ್ತೊ ಮೇನ | ವೈ ದೇವಾಃ | ಅಸ್ಮಿನ್ನ್‌ | ಲೋಕೇ । ಆರ್ಧ್ನುವನ್ನ್‌ | 


ಛಂದೋಭಿರಿತಿ ಛಂದಃ-ಭಿಃ I ಅಮುಷ್ಮಿನ್ನ್‌ | 


ಬ್ರಾಹ್ಮಣಭಾಗ ವಿವರಣೆ 
ವತ್ಸಪ್ರೀಃ ಭಾಲಂದನಃ ಏತೇನ ವೈ ಭಾಲಂದನನ/ಭಲಂದನನ ಮಗನಾದ ವತ್ಸಪ್ರಿಯು 
ಅಗ್ನೇಃ ಪ್ರಿಯಮ್‌ ಧಾಮ ಅವಾರುಂಧ ತಾನು ತಿಳಿದ ಈ ಸೂಕ್ತದಿಂದ ಅಗ್ನಿಯ ಪ್ರಿಯವಾದ 

ಸ್ಥಾನವನ್ನು ಹೊಂದಿದನು. 
ಏತೇನ ಅಗ್ನೇಃ ಪ್ರಿಯಮ್‌ ಧಾಮ ಈ ಉಪಸ್ಥಾ ನದಿಂದ ಯಜಮಾನನು ಅಗ್ನಿಯ ಪ್ರಿಯ 
ಅವರುಂಧೇ ಏವ ವಾದ ಸ್ಥಾನವನ್ನು ಹೊಂದುತ್ತಾನೆ. 
ಏಕಾದಶಮ್‌ ಭವತಿ ಈ ಸೂಕ್ತವು ಹನ್ನೊಂದು ಮಂತ್ರಗಳಿಂದ ಕೂಡಿದೆ. 
ಯಜಮಾನೇ ಏಕಧಾ ಏವ ವೀರ್ಯಮ್‌ ಯಜಮಾನನಲ್ಲಿ ಏಕಕಾಲದಲ್ಲಿಯೇ ಅಧ್ವರ್ಯುವು 
ದಧಾತಿ ಸಾಮರ್ಥ್ಯವನ್ನು ಉಂಟುಮಾಡುತ್ತಾ, ನೆ. 
ವಾತ್ಸಪ್ರಸೂಕ್ತದ ಅರ್ಥವಾದ/ವಿಷ್ಣುಕ್ರಮಗಳ ಪ್ರಶಂಸೆ be 

ದೇವಾಃ ಸ್ತೋಮೇನ ವೈ ಅಸ್ಮಿನ್‌ ದೇವತೆಗಳು *ಸ್ತೋಮದಿಂದ ಈ ಭೂಲೋಕದಲ್ಲಿ 
ಲೋಕೇ ಆರ್ಧ್ನುವನ್‌ ವೃದ್ಧಿಯನ್ನು ಹೊಂದಿದರು. 
ಅಮುಷ್ಮಿನ್‌ ಲೋಕೇ ಛಂದೋಭಿಃ ಛಂದಸ್ಸುಗಳಿಂದ ಪರಲೋಕದಲ್ಲಿ ವೃದ್ಧಿಯನ್ನು | 
ಆರ್ಧ್ದ್ನುವನ್‌ ಹೊಂದಿದರು. 


* ಸ್ತೋಮಂಗೀತಿಯಲ್ಲಿ ಆವೃತ್ತವಾಗುವ ಸ್ತುತಿಗೆ ಕಾರಣವಾಗುವ ಯಕ್ಕುಗಳ ಸಮೂಹ. 


ತೈತ್ತರೀಯ ಸಂಹಿಡಾ/೫-೨-೧/೧೫೭ 


|| 
ಯದ್ವಾಥ್ಸಪ್ರೇಣೋಪ ತಿಷ್ಕತ[ಉಪತಿಷ್ಯತೇ(೬)]ಇಮಮೇವ ತೇನ 


| 
ಲೋಕಮಭಿ ಜಯತಿ ಯದ್ವಿಷ್ಟು ಕ್ರಮಾನ್ಮಮತೇತಮುಮೇವ ತೈರ್ಲೋಕಮಭಿ 


ಸ್ರಿ 


I | | 
ಜಯತಿ ಪೂರ್ವೆದ್ಯುಃ ಪ್ರ ಕ್ರಾಮತ್ಯುತ್ತರೇದ್ಯುರುಪ ತಿಷ್ಠತೇ 


ಸ್ತೋಮಸ್ಯ । ಇವ । ಖಲು । ವೈ । ಏತತ್‌ । ರೂಪಮ್‌ । ಯತ್‌ | ವಾಡ್ಸಪ್ರಮಿತಿ ವಾಥ್ಗ-ಪ್ರಮ್‌ । ಯತ್‌ | 
ವಾಥ್ಸ ಪ್ರೇಣೇತಿ ವಾಥ್ಚ-ಪ್ರೇಣ । ಉಪತಿಷ್ಠತ ಇತ್ಕುಪ-ತಿಷ್ಠತೇ । (೬) | ಇಮಮ್‌ । ಏವ | ತೇನ 1 ಲೋಕಮ್‌ | | 


[| [| | 
ಅಭೀತಿ । ಜಯತಿ | ಯತ್‌ | ವಿಷ್ಣು ್ಲಿಕ್ರಮಾನಿತಿ ಎಷ್ಟು. -ಕ್ರಮಾನ್‌ | ಕ್ರಮತೇ | ಅಮುಮ್‌ । ಏವ! ತೈಃ | ಲೋಕಮ್‌ | | 


ಬ್ರಾಹ್ಮಣಭಾಗ ವಿವರಣೆ 


ಯತ್‌ ವಾಥ್ಸಪ್ರಮ್‌ ಸ್ತೋಮಸ್ಯ ಈ ವಾತ್ಸಪ್ರಸೂಕ್ತವು ಮಂತ್ರಸಮೂಹರೂಪವಾಗಿರು 
ಇವ ಏತತ್‌ ರೂಪಮ್‌ ಖಲು ವೈ ವುದರಿಂದ ಸ್ತೋಮದ ರೂಪದಂತೆಯೇ ಇದೆಯಷ್ಟೆ. | 


ಯತ್‌ ವಾಥ್ನಪ್ರೇಣ ಉಪತಿಷ್ಠತೇ ವಾತ್ಸಪ್ರಸೂಕ್ತದಿಂದ ಶಿಕ್ಯಾಗ್ನಿಯ ಉಪಸ್ಥಾನವನ್ನು | 
ಮಾಡುವುದೆಂಬುದು (ಯಾವುದೋ) 

ಇಮಮ್‌ ಲೋಕಮ್‌ ಏವ ತೇನ ಅದರಿಂದ ಯಜಮಾನನು ಈ ಲೋಕವನ್ನು 

ಅಭಿಜಯತಿ ಜಯಿಸುತ್ತಾನೆ. 

ಯತ್‌ ವಿಷ್ಣುಕ್ರಮಾನ್‌ ಕ್ರಮತೇ ಯಜಮಾನನು ವಿಷ್ಣುಕ್ರಮಮಂತ್ರಗಳಿಂದ ಹೆಜ್ಜೆಯಿಡು | 
ವುದರಿಂದ 

ತ್ನೆಃ ಅಮುಮ್‌ ಲೋಕಮ್‌ ಏವ (ಎಷ್ಟು _ಕ್ರಮಮಂತ್ರಗಳ)ಛಂದಸ್ಸುಗಳ ಬೆಂಬಲದಿಂದ 

ಅಭಿಜಯತಿ ಸ್ವರ್ಗವನ್ನು ಜಯಿಸಿದವನಾಗುತ್ತಾ ನೆ. 


ಕಾಲವಿಶೇಷವಿಧಿ 
ಫೂರ್ವೇದ್ಯುಃ ಪ್ರಕ್ರಾಮತಿ ಹಿಂದಿನ ದಿನ ವಿಷ್ಣುಕ್ರಮನ್ಯಾಸವನ್ನು ಅನುಷ್ಠಿಸುತ್ತಾನೆ. 


ಉತ್ತರೇದ್ಯುಃ ಉಪತಿಷ್ಠತೇ ಮಾರನೆಯ ದಿನ ವಾತ್ಸಪ್ರದಿಂದ ಅಗ್ನಿಯ ಉಪಸ್ಥಾನ 
ವನ್ನು ಮಾಡಬೇಕು./ಮಾಡುತ್ತಾನೆ. 


ಪೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೫೮ 


|| 
ತಸ್ಮಾದ್ಯೋಗೇನ್ನಾ ಸಾಂ ಪಜಾನಾಂ ಮನು 
i ತ್ರ ಶಿ KS ಹ 
[| [ 
೦ ಇ 
ಕ್ಸ ೇಮೇಇನ್ಯಾಸಾನ್ತ ಸ್ಮಾದ್ಯಾಯಾವರಃ, ಕೇ ಮ್ಯಸ್ಯೇಶೇ 
|| [ 
° ed 
ತಸ್ಮಾದ್ಯಾಯಾವರ;, ಡೆ ೇಮ್ಯಮಧ್ಯವಸ್ಯತಿ 
|| [|| [| [| (| [| [| || 
ತಸ್ಮಾತ್‌ 1 ಯೋಗೇ 1 ಅನ್ಯಾಸಾಮ್‌ | ಪ್ರಜಾನಾಮಿತಿ ಪ್ರ-ಜಾನಾಮ್‌ | ಮನಃ । ಕ್ಷೇಮೇ | ಅನ್ಯಾಸಾಮ್‌ | 


11 [ [| 
ತಸ್ಮಾತ್‌ | ಯಾಯಾವರಃ | ಕ್ಷೇಮ್ಯಸ್ಯ । ಈಶೇ । ತಸ್ಮಾತ್‌ | ಯಾಯಾವರಃ । ಕ್ಷೇ ೇಮ್ಯಮ್‌ | ಅಧ್ಯವಸ್ಯತೀತ್ಯ — 


[| 
ಅವಸ್ಯತಿ I 


ಬ್ರಾಹ್ಮಣಭಾಗ ವಿವರಣೆ 


ತಸ್ಮಾತ್‌ ಅನ್ಯಾಸಾಮ್‌ ಪ್ರಜಾನಾಮ್‌ ಆದುದರಿಂದ ಕೆಲವರು ಪ್ರಜೆಗಳ ಮನಸ್ಸು "ಯೋಗ 
ಯೋಗೇ ಮನಃ ದಲ್ಲಿ ಆಸಕ್ತವಾಗಿರುತ್ತದೆ. 


ಅನ್ಯಾಸಾಮ್‌ ಪ್ರಜಾನಾಮ್‌ ಕ್ಷೇಮೇ ಕೆಲವು ಪ್ರಜೆಗಳ ಮನಸ್ಸು *ಕ್ಷೇಮದಲ್ಲಿ ಆಸಕ್ತವಾಗಿ 

ಮನಃ ರುತ್ತದೆ. 

ತಸ್ಮಾತ್‌ ಯಾಯಾವರಃ ಕ್ಷೇಮ್ಯಸ್ಯ ಈಶೇ ಆದುದರಿಂದ ಪ್ರಯಾಣಶೀಲನಾದ ದೀಕ್ಷಿತನು 
ಇರುವುದನ್ನು ರಕ್ಷಿಸಿಕೊಳ್ಳಲು ಸಮರ್ಥನಾಗುತ್ತಾನೆ. 

ತಸ್ಮಾತ್‌ ಯಾಯಾವರಃ ಕ್ಷೇಮ್ಯಮ್‌ (ಆದುದರಿಂದ ಯಾಗವನ್ನು ಅನುಷ್ಠಿಸುವ ದೇವ 

ಅಧ್ಯವಸ್ಯತಿ ಯಜನಕ್ಕೆ ಬಂದಿರುವ] ಯಜಮಾನನು ಯಾಯಾವರ 


ನಾದುದರಿಂದ ಅಗ್ನಾ ಕದಿಸಾಧನಗಳನ್ನು ಉಪಸ್ಥಾ ನಾ 
ದಿಗಳಿಂದ ರಕ್ಷಿಸಿಕೊಳ್ಳಲು ಯತ್ನಿಸುತ್ತಾ, ವೆ. 


ವಿಷ್ಣುಕ್ರಮಗಳನ್ನು ಹಿಂದಿನ ದಿನ ಅನುಷ್ಠಿಸಿ, ಅಗ್ನು ನಸ್ಥಾ ನವನ್ನು ಮರುದಿನ ನಡೆಸಬೇಕೆಂಬ ವಿಧಿಯು ಇದೆ. ಈ 
j ಕ್ರಮಣ-ಉಪಸ್ಸಾ; ನಗಳನ್ನು ಅನುಷ್ಠಿಸುವ ಕಾಲವು ಭಿನ್ನವಾದುದರಿಂದಲೇ ಪ್ರಜೆಗಳ ಮನೋವೃತ್ತಿಯೂ 
ಭಿನ್ನವಾಗಿಯೇ ಇದೆ. ಕೆಲವರು ಸಂಪಾದಿಸುವ ಸ್ವಭಾವವುಳ್ಳವರು ದ್ರವ್ಯಸಂಗ್ರಹಶೀಲರಾಗಿರುತ್ತಾ ರೆ. ಸಂಗ್ರಹ 
ಮಾಡುವ ಸಾಮರ್ಥ್ಯವಿಲ್ಲದವರು ವ್ಯಯವನ್ನು ಮಾಡಲು ಅಂಜಿ ಇರುವುದನ್ನೇ ರಕ್ಷಿ] ಸಿಕೊಳ್ಳುವವರಾಗಿರುತ್ತಾರೆ. 
ಹೀಗಾಗಿ ಯಜಮಾನನು ಪ್ರಯಾಣಶೀಲನಾದವನು ಇದ್ದುದನ್ನೇ ಕಾಪಾಡಿಕೊಳ್ಳುವಂತೆ, ಬೇರೆ ಸಾಧನಗಳನ್ನು | 
ಗಳಿಸಲು ಯತ್ನಿಸದೇ, ಇರುವ ಅಗ್ನಿ ಮುಂತಾದ ಸಾಧನವನ್ನೇ ಉಪಸ್ಥಾನ/ಸ್ತೋತ್ರದಿಂದ ಕಾಪಾಡಿಕೊಳ್ಳುವನು. 


| * ಅಲಬ್ಬ; ಸ್ಯ ಲಾಭಃ ಯೋಗಃ । ಲಬ್ಧ ಸ್ಯ ಪರಿಪಾಲನಂ ಕ್ಷೇಮಃ ॥ 


ತೈತ್ತರೀಯ ಸಂಹಿಡಾ/೫-೨-೧/೧೫೯ 


I [ || 
ಮುಷ್ಟೀ ಕರೋತಿ ವಾಚಂ ಯಚ್ಛತಿ ಯಜ್ಞಸ್ಯ ಧೃತ್ಯೈ ॥ ೭-1॥ 


[| [| 
[ಸೃಷ್ಟೋಂಭ್ಯೇತಯಾ ಭವತಿ ಸದ್ವತ್ಯುಪತಿಷ್ಯತೇ ದ್ವಿಚತ್ವಾರಿಗ್‌ಂಶಚ್ಚ ॥ 


[| || [| || 
ಮುಷ್ಟೀ ಇತಿ | ಕರೋತಿ । ವಾಚಮ್‌ । ಯಚ್ಛತಿ । ಯಜ್ಞಸ್ಯ! ಧೃತ್ಯೈ ॥ (೭) ॥ 


ಬ್ರಾಹ್ಮಣಭಾಗ 
ದೀಕ್ಬಾಂಗವಾದ ಕಾಲವಿಶೇಷವಿಧಿ 
ಮುಷ್ಟೀ ಕರೋತಿ ವಾಚಮ್‌ “ಸ್ವಾಹಾ ಯಜ್ಞ್ಯ ೦ ಮನಸಾ' ಮೊದಲಾದ ಮಂತ್ರಗ 
ಯಚ್ಛತಿ ಳಿಂದ ಮುಷ್ಟಿಗಳನ್ನು ಮಾಡಬೇಕು. ಬಳಿಕ ಮಾತ 
ನಾಡದೆ ಮೌನವಾಗಿರಬೇಕು. 


ಯಜ್ಞಸ್ಯ ಧೃತ್ಯೈ ಇದರಿಂದ ಯಜ್ಞವು ಯಜಮಾನನಲ್ಲಿ ಸ್ಥಿರವಾಗಿರುತ್ತದೆ. 


ಮುಷ್ಟಿಯನ್ನು ಬಿಗಿಯುವುದು, ಮೌನವನ್ನು ಅವಲಂಬಿಸುವುದು ಯಜ್ಞವು ಯಜಮಾನನಲ್ಲಿ ನೆಲೆಸುವಂತೆ 


ಮಾಡುತ್ತದೆ. 


NORE 


॥ ದ್ವಿಪೀಂಸೋಂsಮವಾಪಃ ॥ 


| | | | 
ಡ್‌ ತ ಪತಿತ 
ಅನ್ನಪತೇಇನ್ನಸ್ಯ ನೋ ದೇಹೀತ್ಯಾಹಾಗ್ನಿರ್ವಾ ಅನ್ನಪತಿಸ್ಸ ಏವಾಸ್ಮಾ ಅನ್ನಂ 


[| I 
ಪ್ರಯಚ್ಛ ತ್ಯನಮೀವಸ್ಯ ಶುಷ್ಮಿಣ ಇತ್ಯಾಹಾ- 


1 [ [| [| | [| 
ಅನ್ನಪತ ಇತ್ಯನ್ನ-ಪತೇ | ಅನ್ನಸ್ಯ | ನಃ | ದೇಹಿ 1 ಇತಿ | ಆಹ। ಅಗ್ನಿಃ ವೈ I ಅನ್ನಪತಿರಿತ್ಯನ್ನ-ಪತಿಃ 1ಸಃ। ಏವ | 


[| I | I 
ಅಸ್ಕೈ | ಅನ್ನಮ್‌ । ಪೇತಿ | ಯಚ್ಛತಿ | ಅನಮೀವಸ್ಯ। ಶುಷ್ಮಿಣಃ | ಇತಿ | ಆಹ। 


ಆ 


ಹಿಂದಿನ ಅನುವಾಕದಲ್ಲಿ ಉಖ್ಯಾಗ್ನಿಯ ಉಪಸ್ಸಾ; ನವು ಉಕ್ತವಾಗಿದೆ. ಈ ಎರಡನೆಯ ಅನುವಾಕದಲ್ಲಿ 
ಚಯನಾನುಷ್ಠಾನಕ್ಕಾಗಿ ದೇವಯಜನಪರಿಗ್ರಹವು ಉಕ್ತವಾಗಿದೆ. 
|. ಇಲ್ಲಿಯ ಕಲ್ಪಸೂತ್ರವು ಹೀಗಿದೆ; “ವ್ರತಕಾಲೇ ಅನ್ನಪತೇತನ್ನಸ್ಯ ನೋ ದೇಹಿ ಇತಿ ಔದುಂಬರೀಂ 
| ಸಮಿಧಮ್‌ ವ್ರತೇ ಅಭ್ಯಾದಧಾತಿ ಜಪತಿ ವಾ ಇತಿ' [ಆಪ. ಶ್ರೌ. ಸೂ. 16.11.37 

ಯಜಮಾನನು "ಅನ್ನಪತೇ' ಎಂಬ ಮಂತ್ರದಿಂದ ಅತ್ತಿಯ ಸಮಿತ್ತನ್ನು ವ್ರತಕ್ಕಾಗಿ ಇರುವ ಕ್ಟೀರದ್ರವ್ಯದಲ್ಲಿ 
ಆಧಾನ ಮಾಡಬೇಕು. ಅಥವಾ ಮಂತ್ರವನ್ನು ಜಪಿಸಬೇಕು. 


ಬ್ರಾಹ್ಮಣಭಾಗ 


ಸಮಿದಾಧಾನ/ಜಪ 


| ಅನ್ನಪತೇ ಅನಮೀವಸ್ಯ ಶುಷ್ಮಿಣಃ "ಅನ್ನಕ್ಕೆ ಒಡೆಯನಾದ ಅಗ್ನಿಯೇ! ನಮಗೆ ರೋಗ 
ಅನ್ನಸ್ಯ ನಃ ದೇಹಿ ಇತಿ ಆಹ ರಹಿತವಾದ, ಬಲಹೇತುವಾದ ಅನ್ನದ ಪ್ರಾಪ್ತಿಯನ್ನು 
ಕೊಡು' ಎಂದು ಈ ಮಂತ್ರಭಾಗವು ಹೇಳುತ್ತದೆ. 
ಅಗ್ನಿಃ ವೈ ಅನ್ನಪತಿಃ ಅಗ್ನಿಯೇ ಅನ್ನದ ರಕ್ಷಕನು. ಒಡೆಯನು. 
ಸಃ ಏವ ಅಸ್ಕೈ ಅನ್ನಮ್‌ ಪ್ರ ಯಚ್ಛತಿ ಅವನೇ ಈ ಯಜಮಾನನಿಗೆ ಅನ್ನವನ್ನು ಕೊಡುತ್ತಾನೆ. | 


1] ಅನಮೀವಸ್ಯ ಶುಷ್ಮಿಣಃ ಇತಿ ಆಹ ಶ್ರುತಿಯು "ಅನಮೀವಸ್ಯ ಶುಷ್ಮಿಣಃ' ಎಂದು ಹೇಳುತ್ತದೆ. 


ಜ್ರ 


ಅಯಕ 
೨... 4 


ವೈ 


| ವಿಶ್ವೇ | ದೇವಾಃ (ಆ) 
ಬ್ರಾಹ್ಮಣಭಾಗ 

ಏತತ್‌ ಅಯಕ್ಷ್ಮಸ್ಕ ಇತಿ ವಾವ ಆಹ 
ಪ್ರ ಪ್ರದಾತಾರಮ್‌ ತಾರಿಷಃ 


ಊರ್ಜಮ್‌ ನಃ ಧೇಹಿ ದ್ವಿಪದೇ 
ಚತುಷ್ಪದೇ ಇತಿ ಆಹ 


ಏತಾಮ್‌ ಆಶಿಷಮ್‌ ಏವ ಆಶಾಸ್ತೇ 


ಉದು ತ್ವಾ ವಿಶ್ವೇ ದೇವಾಃ ಇತಿ ಆಹ 


| ಪ್ರಾಣಾಃ ವೈ ವಿಶ್ವೇ ದೇವಾಃ* 


ni] ದೇವಾಃಪ್ರಾಣಾಃ ॥ 


I [| | I 
ಯಕ್ಷ ಸೀತಿ ವಾವೈತದಾಹ ಪ್ರಪ್ರ ದಾತಾರಂ ತಾರಿಷ ಊರ್ಜಂ ನೋ 
[ I [| Il [ 
ಧೇಹಿ ದ್ವಿಪದೇ ಚತುಷ್ಪದ ಇತ್ಕಾಹಾ**ಶಿಷಮೇವೈತಾಮಾ ಶಾಸ್ತ ಉದು ತ್ಕಾ 
| [ | 
ವಿಶ್ವೇ ದೇವಾ ಇತ್ಯಾಹ ಪ್ರಾಣಾ ವೈ ವಿಶ್ವೇ ದೇವಾಃ [(೮)] 


1 [| 1 | || [| 
ಸ್ರ! ಇತಿ । ವಾವ । ಏತತ್‌ । ಆಹ। ಪ್ರೇತಿ I ಪ್ರದಾತಾರಮಿತಿ ಪ್ರ-ದಾತಾರಮ್‌ | ತಾರಿಷಃ | ಊರ್ಜಮ್‌ | 
| I 1] 
ನಃ । ಧೇಹಿ | ದ್ವಿಪದ ಇತಿ ದ್ವಿ-ಪದೇ | ಚತುಷ್ಪದ ಇತಿ ಚತುಃ-ಪದೇ | ಇತಿ | ಆಹ। ಆಶಿಷಮಿತ್ಯಾ-ಶಿಷಮ್‌ | 


[| [| I [| [| 
ಏವ । ಏತಾಮ್‌ । ಏತಿ । ಶಾಸ್ತ್ರೇ! ಉದಿತಿ |! ಉ। ತ್ವಾ! ವಿಶ್ವೇ | ದೇವಾಃ । ಇತಿ । ಆಹ। ಪ್ರಾಣಾ ಇತಿ ಪ್ರ-ಅನಾಃ | 


ಉಖ್ಯಾಗ್ನಿಯನ್ನು ಮೇಲಕ್ಕೆ ಎತ್ತುವಿಕೆ 


*ದೀವ್ಯಂತಿ-ಸ್ವಸ್ವಕಾರ್ಯೇಷು ವ್ಯವಹರಂತಿ ಇತಿ ದೇವಾಃ-ಪ್ರಾಣಾಃ 1 ತಮ್ಮ ತಮ್ಮ ಕಾರ್ಯದಲ್ಲಿ ಪ್ರವರ್ತಿಸುವವರು 


ತೈತ್ತೀಯ ಸಂಹಿತಾ/೫-೨-೨/೧೬೧ 


ವ 


ವಿವರಣೆ 


ರೋಗರಹಿತವಾದ ಎಂಬ ಶಬ್ದಾ ರ್ಥವನ್ನೇ ಇದು ಹೇಳು 
ತ್ತದೆ. ಈ ಮಂತ್ರಭಾಗಾರ್ಥವು ಸ್ಪಷ್ಟವಾಗಿದೆ. 
“ಹವಿಸ್ಸನ್ನು ಸಮರ್ಪಿಸುವ ಯಜಮಾನನನ್ನು ವೃದ್ಧಿ 
ಗೊಳಿಸು/ಪಾಪದಿಂದ ದೂರ ಮಾಡು. ನಮಗೆ 
ಸಂಬಂಧಪಟ್ಟ ಎರಡು ಕಾಲಿನ ಪ್ರಾಣಿಗಳಿಗೂ, ನಾಲ್ಕು 
ಕಾಲಿನ ಪ್ರಾಣಿಗಳಿಗೂ ಬಲವನ್ನು ಕೊಡು' ಎಂದು ಈ 
ಮಂತ್ರವು ಹೇಳುತ್ತದೆ. 

ಈ ಮಂತ್ರವು ಶುಭಾಶಂಸನೆಯನ್ನೇ ತಿಳಿಸುತ್ತದೆ. 


“ಹೇ! ಅಗ್ನಿಯೇ! ಸರ್ವದೇವತೆಗಳೂ/ಪ್ರಾಣಗಳೂ ನಿನ್ನನ್ನು 
ಮೇಲೆತ್ತಲಿ' ಎಂದು ಈ ಮಂತ್ರಭಾಗವು ಹೇಳುತ್ತದೆ. 
ತಮ್ಮ ಕಾರ್ಯದಲ್ಲಿ ಪ್ರವರ್ತಿಸುವ ಪ್ರಾಣಗಳೇ 
ದೇವತೆಗಳು. 


| ಚತಸೃಭಿಃ ಆಸಾದಯತಿ 


ಪೃಷ್ಟಯಜುರ್ವೇದ ಕನ್ನಡ ಪ್ರಕಾಶನ/೧೬೨ 


I I | | 
ಪ್ರಾಣೈರೇವೈನಮುದ್ಯಚ್ಛತೇಂಗ್ನೇ ಭರಂತು ಚಿತ್ತಿಭಿರಿತ್ಯಾಹ ಯಸ್ಮಾ ಏವೈನಂ 


| | 
ಚಿತ್ತಾಯೋದ್ಯಚ್ಛತೇ ತೇನೈವೈನಗ್‌ಂ ಸಮರ್ಧಯತಿ ಚತಸೃಭಿರಾಸಾದಯತಿ 
ಚತ್ವಾರಿ ಛಂದಾಗ್‌ಂಸಿ ಛಂದೋಭಿರೇವಾ- 


ಪ್ರಾಣೈಂತಿ ಪ್ರ-ಅನೈಃ । ಏವ। ಏನಮ್‌ । ಉದಿತಿ । ಯಚ್ಛತೇ । ಅಗ್ನೇ । ಭರಂತು | ಚಿತ್ರಿ ಭಿರಿತಿ ಚತ್ತಿ-ಭಿಃ। ಇತಿ । 
ಆಹ | ಯಸ್ಮೈ । ಏವ | ಏನಮ್‌ | ಚಿತ್ತಾಯ | ಉದ್ಯಚ್ಛತ ಇತ್ಯುತ್‌-ಯಚ್ಛತೇ। ತೇನೆ। ಏವ! ಏನಮ್‌ | ಸಮಿತಿ | 
ಅರ್ಧಯತಿ । ಚತಸೃಭಿರಿತಿ ಚತಸೃ-ಭಿಃ 1 ಏತಿ । ಸಾದಯತಿ । ಚತ್ವಾರಿ । ಛಂದಾಗ್‌ಂಸಿ | ಛಂಜೋಭಿರಿತಿ 
ಛಂದಃ-ಭಿಃ। ಏವ! 


ಬ್ರಾಹ್ಮಣಭಾಗ ವಿವರಣೆ 


| ಪ್ರಾಣ್ಯೆಃ ಏವ ಏನಮ್‌ ಉದ್ಯಚ್ಛತೇ ಅಧ್ವರ್ಯುವು ಇಂತಹ ಪ್ರಾಣಗಳಿಂದಲೇ 
ಅಗ್ನಿಯನ್ನು ಮೇಲಕ್ಕೆ ಎತ್ತಿದವನಾಗುತ್ತಾನೆ. 


ಉಖ್ಯದ ಉದ್ಯಮನಮಂತ್ರದ ವಿವರಣೆ 


Y ಅಗ್ನೇ ಭರಂತು ಚಿತ್ತಿಭಿಃ ಇತಿ ಆಹ ಯಸ್ಮೈ ಶ್ರುತಿಯು "ಹೇ ಅಗ್ನಿಯೇ! ಚಿತ್ತಾಭಿಪ್ರೇತವಾದ 
| ಏವ ಏನಮ್‌ ಚಿತ್ತಾಯ ಉದ್ಯಚ್ಛತೇ ತೇನ ಕಾರ್ಯವು ಸಮೃದ್ಧಿಯನ್ನು ಉಂಟುಮಾಡಲಿ' ಎಂದು 
ಏವ ಏನಮ್‌ ಸಮರ್ಧಯತಿ ಹೇಳುತ್ತದೆ. ಹೇ! ಅಗ್ನಿಯೇ! ಯಾವ ಅಭಿಪ್ರೇತವಾದ 
ಕಾರ್ಯಕ್ಕಾಗಿ ಈ ಉದ್ಯಮನವಿದೆಯೋ ಆ ಕಾರ್ಯ 
ದಿಂದಲೇ ನಿನ್ನನ್ನು ಸಮೃದ್ಧ ಗೊಳಿಸುತ್ತಾನೆ. 

ಗಾಡಿಯ ಅಗ್ರಭಾಗದಲ್ಲಿ ಉಪ್ಯಾಗ್ನಿಸ್ಥಾಪನ/ಅರ್ಥವಾದ 
"ಸೀದ ತ್ವಮ್‌' ಎಂದು ಪ್ರಾರಂಭವಾಗುವ ನಾಲ್ಕು 
ಮಂತ್ರಗಳಿಂದ ಉಖ್ಯಾಗ್ನಿಯನ್ನು ಆಸಾದನ ಮಾಡ 
ಬೇಕು. 

| ಛಂದಾಗ್‌ಂಸಿ ಚತ್ವಾ ರಿ ಗಾಯತ್ರೀ ಮುಂತಾದ ಛಂದಸ್ಸುಗಳು ನಾಲ್ಕು. 
ಸ್ರ] ಛಂದೋಭಿಃ ಏವ ಆಸಾದಯತಿ (ಇದರಿಂದ) ಛಂದೋದೇವತೆಗಳ ಅನುಗ್ರಹದಿಂದಲೇ 
ಆಸಾದನ ಮಾಡಿದಂತಾಗುತ್ತದೆ. 


ಪೈಡ್ರಿಲೀಯ ಸಂಹಿಡಾ/೫-೨-೨/೧೬೩ 


CREE 


-ತಿಚ್ಛಂದಸೋತ್ತ ಮಯಾ ವರ್ಯ ವಾ ಏಷಾ ಛಂದಸಾಂ ಯದತಿಚ್ಛಂದಾ ವರ್ಷ್ಮೆ ಲ 


1 
ವೈನಗ್‌ಂ ಸಮಾನಾನಾಂ ಕರೋತಿ ಸದ್ವತೀ ಭವತಿ ಸತ್ತ್ವಮೇವೈನಂ ಗಮಯತಿ 


I I I | ] 
ಪ್ರೇದಗ್ನೇ ಜ್ಯೋತಿಷ್ಕಾನ್‌,[(೯)]ಯಾಹೀತ್ಯಾಹ ಜ್ಯೋತಿರೇವಾಸ್ಕಿನ್ನ ಧಾತಿ 


| I 1 | I I 
ಅತಿಚ್ಛಂದಸೇತ್ಯಕಿ-ಛಂದಸಾ | ಉತ್ತಮಯೇತ್ಯುತ್‌-ತಮಯಾ | ವರ್ಷ್ಯ | ವೈ । ಏಷಾ । ಛಂದಸಾಮ್‌ | ಯತ್‌ | 
| 1 | 
ಅತಿಚ್ಛಂದಾ ಇತ್ಯಕಿ-ಛಂದಾಃ । ವರ್ಷ । ಏವ। ಏನಮ್‌ | ಸಮಾನಾನಾಮ್‌ | ಕರೋತಿ । ಸದ್ವತೀತಿ ಸತ್‌-ವತೀ | 


| | | 
ಭವತಿ | ಸತ್ತ ಎಮಿತಿ ಸತ್‌-ತ್ವಮ್‌ | ಏವ। ಏನಮ್‌! ಗಮಯತಿ | ಪ್ರೇತಿ। ಇತ್‌! ಅಗ್ನೇ | ಜ್ಯೋತಿಷ್ಕಾನ್‌ | (೯) | 


[| \ 
ಯಾಹಿ 1 ಇತಿ। ಆಹ। ಜ್ಯೋತಿಃ । ಏವ। ಅಸ್ಮಿನ್ನ್‌! ದಧಾತಿ । 


ಬ್ರಾಹ್ಮಣಭಾಗ ವಿವರಣೆ 
ಅತಿಚ್ಛಂದಸಾ ಉತ್ತಮಯಾ ಕೊನೆಯದಾಗಿ “ಹಗ್‌ಂಸಃ ಶುಚಿಷತ್‌' ಎಂಬ 
ಆಸಾದಯತಿ ಅತಿಚ್ಛಂದಸ್ಸಿನ ಮಂತ್ರದಿಂದ ಆಸಾದನ ಮಾಡಬೇಕು. 
ಯತ್‌ ಅತಿಚ್ಛಂದಾಃ *ಅತಿಚ್ಛಂದಸ್ಸೆಂಬ ಛಂದಸ್ಸುಳ್ಳ ಯಕ್ಕು 
ಏಷಾ ಛಂದಸಾಮ್‌ ವರ್ಮ್ಮ ವೈ ಛಂದಸ್ಸುಗಳ ಶರೀರದಂತೆ ಇದೆ/ಛಂದಸ್ಸುಗಳಲ್ಲಿ 
ಶ್ರೇಷ್ಠವಾಗಿದೆ. 


ಏನಮ್‌ ಸಮಾನಾನಾಮ್‌ ವರ್ಷ್ಮ ಈ ಅತಿಚ್ಚಂದಸ್ಸು ಯಜಮಾನನನ್ನು ಸಮಾನರಲ್ಲಿ ಗ 


ಏವ ಕರೋತಿ ಮೇಲಾದವನನ್ನಾಗಿಸುತ್ತದೆ. 
ಸದ್ವತೀ ಭವತಿ ಈ "ಹಗ್‌ಂಸಃ' ಎಂಬ ಮಂತ್ರವು ಅನೇಕ "ಸತ್‌' ಪದ 
ಗಳಿಂದ ಒಡಗೂಡಿದೆ. 
ಸತ್ತ ಎಮ್‌ ಏವ ಏನಮ್‌ ಗಮಯತಿ ಈ ಮಂತ್ರಪಾಠವು ಯಜಮಾನನನ್ನು ಶಕ್ತಿಯುತನ 
ನ್ನಾಗಿಸುತ್ತದೆ. 
ಪ್ರಯಾಣಮಂತ್ರ/ಅರ್ಥವಾದ 
ಪ್ರೇದಗ್ನೇ ಜ್ಯೋ ತಿಷ್ಮಾನ್‌ ಯಾಹಿ ಇತಿ “ಅಗ್ನಿಯೇ! ಪ್ರಕಾಶಮಾನನಾಗಿ ದೇವಯಜನಕ್ಕೆ ಪ್ರಯಾಣ 
ಆಹ ಮಾಡು' ಎಂದು ಈ ಮಂತ್ರವು ಹೇಳುತ್ತದೆ. 


ಅಸ್ಮಿನ್‌ ಜ್ಯೋತಿಃ ಏವ ದಧಾತಿ ಇದರಿಂದ ಅಧ್ವರ್ಯವು ಈ ಯಜಮಾನನಲ್ಲಿ 


SE: ತೇಜಸ್ಸನ್ನು ಉಂಟು ಮಾಡುತ್ತಾನೆ. 
* ೧೫೫ ಪುಟಸಂಖ್ಯೆಯನ್ನು ನೋಡಿ. 


WW WW VW 0 BEY WWW YW YW WW [ಬ್ರ] 


ಪೃಷ್ಟಯಜುರ್ವೇದ ಡನ್ನಡ ಪ್ರಶಾಶನ/೧೬೪ 


ತನುವಾ ವಾ ಏ 
| | [ | 
ಇತ್ಯಾಹ ಪ್ರಜಾಭ್ಯ ಏವೈನಗ್‌ಂ ಶಮಯತಿ ರಕ್ಸಾಗ್‌ಂಸಿ ವಾ ಏತದ್ಯಜ್ಞ। ಗ್‌ಂ 


I [ | I | 
ಸಚಂತೇ ಯದನ ಉತ್ಸರ್ಜತ್ಯಕ್ರನ್ಹ. ದಿತ್ಯನ್ವಾಹ ರಕ ಸಾಮಪಹತ್ಯಾ 


I 
ಸು 
ಆಪಿ 


Il | | | 
ತನುವಾ | ವೈ । ಏಷಃ | ಹಿನಸ್ತಿ! ಯಮ್‌ | ಹಿನಸ್ತಿ । ಮಾ। ಹಿಗ್‌ಂಸೀಃ | ತನುಜಾ | ಪ್ರಜಾ ಇತಿ ಪ್ರ-ಜಾಃ। ಇತಿ | 


1 | 
ಆಹ | ಪ್ರಜಾಭ್ಯ ಇತಿ ಪ್ರ-ಜಾಭ್ಯಃ । ಏವ | ಏನಮ್‌ । ಶಮಯತಿ | ರಕ್ಷಾಗ್‌ಂಸಿ | ವೈ । ಏತತ್‌ | ಯಜ್ಞಮ್‌ | 


ಸಚಂತೇ | ಯತ್‌ | ಅನಃ I ಉತ್ಸರ್ಜತೀತ್ಯುತ್‌-ಸರ್ಜತಿ | ಅಕ್ರಂದತ್‌ | ಇತಿ | ಅನ್ವಿತಿ | ಆಹ! ರಕ್ಷೆಸಾಮ್‌ | 
ಅಪಹತ್ಯಾ ಇತ್ಯಪ-ಹತ್ಯೆ, | 
ಬ್ರಾಹ್ಮಣಭಾಗ ವಿವರಣೆ 
ಅಗ್ನಿಯಿಂದ ಹಿಂಸೆಯಾಗದಿರಲೆಂಬ ಪ್ರಾರ್ಥನೆ/ಅರ್ಥವಾದ 
| ಯಮ್‌ ಏಷಃ ಹಿನಸ್ತಿ ತನುವಾ ವೈ ತಾನು ಹಿಂಸಿಸಬೇಕೆಂದಿರುವವನನ್ನು ಈ ಅಗ್ನಿಯು ತನ್ನ 
J ಹಿನಸ್ತಿ ಶರೀರದಿಂದಲೇ ಜ್ವಾಲೆಯ ಮೂಲಕ ಹಿಂಸಿಸುತ್ತಾನೆ. 
| ತನುವಾ ಪ್ರಜಾಃ ಮಾ ಹಿಗ್‌ಂಸೀಃ ಇತಿ (ಇಂತಹ ಹಿಂಸೆಯ ಪರಿಹಾರಕ್ಕಾಗಿ) "ಅಗ್ನಿಯೇ! ನಿನ್ನ 
ಆಹ ಶರೀರದಿಂದ ಪ್ರಜೆಗಳನ್ನು ಹಿಂಸಿಸಬೇಡ' ಎಂದು 
ಅಧ್ವರ್ಯುವು ಪ್ರಾರ್ಥಿಸುತ್ತಾನೆ. 
1] ಏನಮ್‌ ಪ್ರಜಾಭ್ಯಃ ಏವ ಶಮಯತಿ (ಅಧ್ವರ್ಯವು ಈ ಪ್ರಾರ್ಥನೆಯಿಂದ) ಅಗ್ನಿಯು 
ಪ್ರಸನ್ನನಾಗಿ ಪ್ರಜೆಗಳನ್ನು ಹಿಂಸಿಸದೆ ಶಾಂತನಾಗಿರು 
ವಂತೆ ಮಾಡುತ್ತಾನೆ. 


ರಕ್ಟೋಬಾಧಾನಿವಾರಕಮಂತ್ರಜಪ/ಅರ್ಥವಾದ 


ಯತ್‌ ಅನಃ ಉತ್ಸರ್ಜತಿ ಏತತ್‌ ಪ್ರಯಾಣಕಾಲದಲ್ಲಿ ಶಬ್ದ ಮಾಡುವ ಶಕಟವೇ 
yy ಯಜ್ಞ್ಯಮ್‌ ಮೊದಲಾದ ಯಜ್ಞಸಾಧನವನ್ನು 
| ರಕ್ಷಾಗ್‌ಂಸಿ ಸಚಂತೇ ವೈ ರಕ್ಟೋಗಣಗಳು ಅಡರಿ (ನಾಶಪಡಿಸುತ್ತವೆ) 
( ಬಸ್ಕಿ 
ಅಕ್ರಂದತ್‌ ಇತಿ ಅನ್ವಾಹ ಅದಕ್ಕಾಗಿ “ಅಕ್ರಂದತ್‌...ಅಂತಃ' ಎಂಬ ಮಂತ್ರವನ್ನು 
ಶಬ್ದವನ್ನು ಅನುಸರಿಸಿ ಹೇಳಬೇಕು. 
ರಕ್ಷಸಾಮ್‌ ಅಪಹತ್ಯೈ ಈ ಮಂತ್ರಜಪದಿಂದ ರಕ್ಟೋಬಾಧೆಯ ಪರಿಹಾರ 
ವಾಗುತ್ತದೆ. 


COE 


ಪೈತ್ರಿಲೀಯ ಸಂಹಿಡಾ/೫-೨-೨/೧೬೫ 


[ I I | | | 
ಅನಸಾ ವಹಂತ್ಯಪಚಿತಿಮೇವಾಸ್ಥಿನ್ನಧಾತಿ ತಸ್ಮಾದನಸ್ವೀ ಚ ರಥೀ ಚಾತಿಥೀನಾ 


| I | 
ಮಪಚಿತತಮಾ[..ಚಿತತಮೌ(೧೧)ಅಪಚಿತಿ..]ವಪಚಿತಿಮಾನ ವತಿ ಯ ಏವಂ 


I | | I 
ವೇದ ಸಮಿಧಾಂಗ್ನಿಂ ದುವಸ್ಯತೇತಿ ಫೃತಾನುಷಿಕ್ತಾಮವಸಿತೇ 


[| [| [ || 
ಅನಸಾ। ವಹಂತಿ | ಅಪಚಿತಿಮಿತ್ಯಪ-ಚಿತಿಮ್‌ | ಏವ! ಅಸ್ಮಿನ್ನ್‌ | ದಧಾತಿ । ತಸ್ಮಾತ್‌! ಅನಸ್ವೀ | ಚೆ! ರಥೀ। ಚ। 
[| 1 
ಅತಿಥೀನಾಮ್‌ । ಅಪಚಿತತಮಾವಿತ್ಯಪಚಿತ-ತಮೌ । (೧೧) | ಅಪಚಿತಿಮಾನಿತ್ಯಪಚಿತಿ-ಮಾನ್‌ । ಭವತಿ । ಯಃ 
[ [| Wu [| 
ಏವಮ್‌ । ವೇದ । ಸಮಿಧೇತಿ ಸಮ್‌-ಇಧಾ । ಅಗ್ನಿಮ್‌ | ದುವಸ್ಯತ । ಇತಿ | ಫೃತಾನುಷಿಕ್ತಾಮಿತಿ ಘೃತ- 


ಅನುಷಿಕ್ತಾಮ್‌ | ಅವಸಿತ ಇತ್ಯವ-ಸಿತೇ | 


ಬ್ರಾಹ್ಮಣಭಾಗ ವಿವರಣೆ 
ಶಕಟದಿಂದ ದೇವಯಜನಕ್ಕೆ ಅಗ್ನಿಯನ್ನು ಒಯ್ಯುವ ವಿಧಿ-ಅರ್ಥವಾದ-ವೇದನಪ್ರಶಂಸೆ 


ಅನಸಾ ವಹಂತಿ ಅಗ್ನಿಯನ್ನು ಶಕಟದಲ್ಲಿಟ್ಟು ಕೊಂಡೊಯ್ಯಬೇಕು. 

ಅಸ್ಮಿನ್‌ ಅಪಚಿತಿಮ್‌ ಏವ ದಧಾತಿ ಇದರಿಂದ ಈ ಅಗ್ನಿಗೆ ಪೂಜೆಯನ್ನು ಸಲ್ಲಿಸಿದಂತಾ 
ಗುತ್ತದೆ. 

ತಸ್ಮಾತ್‌ ಅನಸ್ವೀ ಚ ರಥೀ ಚ ಆದುದರಿಂದ ಲೋಕದಲ್ಲಿ ಬಂಡಿಯಲ್ಲಿ ಹೋಗುವ 
ವನೂ ರಥವನ್ನೇರಿ ಹೋಗುವವನೂ 

ಅತಿಥೀನಾಮ್‌ ಅಪಚಿತತಮೌ ಅತಿಥಿಗಳ ಪೈಕಿ ಹೆಚ್ಚು ಗೌರವವನ್ನು ಪಡೆಯುವರು. 

ಯಃ ಏವಮ್‌ ವೇದ ಯಾರು ಈ ರೀತಿ ತಿಳಿಯುವನೋ (ಅವನು) 

ಅಪಚಿತಿಮಾನ್‌ ಭವತಿ ಲೋಕದಲ್ಲಿ ಗೌರವಕ್ಕೆ ಪಾತ್ರನಾಗುವನು. (ಇದು 
ಅರಿವಿನ ಪ್ರಶಂಸೆ) 


ಸಮಿದಾಧಾನ-ಪ್ರಶಂಸೆ 
ಸಮಿಧಾಗ್ನಿಮ್‌ ದುವಸ್ಯತ ಇತಿ ಅವಸಿತೇ ಪ್ರಯಾಣವು ಮುಗಿದ ಮೇಲೆ “ಸಮಿಧಾಗ್ನಿಂ 


ಫೃತಾನುಷಿಕ್ತಾಮ್‌ ಸಮಿಧಮ್‌ ಆ ದಧಾತಿ ದುವಸ್ಯತ...' ಎಂಬ ಮಂತ್ರದಿಂದ ತುಪ್ಪದಲ್ಲಿ ಅದ್ದಿ 
ರುವ ಸಮಿತ್ತನ್ನು ಅಗ್ನಿಯಲ್ಲಿ ಹಾಕಬೇಕು. 


ಪೃಷ್ಟಯಜುವೇಂದ ಈನ್ನಡ ಪ್ರಶಾಶನ/೧೬೬ 


I 1 1 I I 
ಸಮಿಧಮಾ ದಧಾತಿ ಯಥಾsತಿಥಯ ಆಗತಾಯ ಸರ್ಪಿಷ್ಟದಾತಿಥ್ಯಂ ಕ್ರಿಯತೇ 


[ || | || 
ತಾದೃಗೇವ ತದ್ದಾ ಯತ್ರಿಯಾ ಬ್ರಾಹ್ಮಣಸ್ಯ ಗಾಯತ್ರೋ ಹಿ ಬ್ರಾಹ್ಮಣಸ್ತಿ, ಷ್ಟುಭಾ 
[ | [ || 
ರಾಜನ್ಯಸ್ಯ ತ್ರೆ ಆಷ್ಟುಭೋ ಹಿ ರಾಜನ್ಯೋ- 


| || ! [| [| | ಟ 
ಸಮಿಧಮಿತಿ ಸಮ್‌-ಇಧಮ್‌ | ಏತಿ । ದಧಾತಿ । ಯಥಾ । ಅತಿಥಯೇ | ಆಗತಾಯೇತ್ಯಾ-ಗತಾಯ | ಸರ್ಪಿಷ್ಟತ್‌ | 
[| 
ಆತಿಥ್ಯಮ್‌ । ಕ್ರಿಯತೇ | ತಾದೃಕ್‌ | ಏವ | ತತ್‌ | ಗಾಯತ್ರಿಯಾ । | ಬ್ರಾಹ್ಮಣಸ್ಯ | ಗಾಯತ್ರಃ | ಹಿ । ಬ್ರಾಹ್ಮಣಃ | 


ತ್ರಿಷ್ಟುಭಾ। ರಾಜ್ಯಸ್ಯ ತೆ ತ್ರೈಷ್ಟುಭಃ | ಹಿ। ರಾಜನ್ಯೆಃ | 


ಬ್ರಾಹ್ಮಣಭಾಗ ವಿವರಣೆ 


ಯಥಾ ಆಗತಾಯ ಅತಿಥಯೇ ಮನೆಗೆ ಬಂದ ಅತಿಥಿಗೆ ತುಪ್ಪದಿಂದ ಕೂಡಿರುವ 
ಸರ್ಪಿಷ್ಟತ್‌ ಆತಿಥ್ಯಮ್‌ ಕ್ರಿಯತೇ ಆತಿಥ್ಯವನ್ನು ಮಾಡುವಂತೆ ಇದು ಅಗ್ನಿಯ ಆತಿಥ್ಯ 
ತಾದೃಕ್‌ ಏವ ತತ್‌ ವಾಗುತ್ತದೆ. 


ಮಂತ್ರಗಳ ವ್ಯವಸ್ಥೆ. -ಅರ್ಥವಾದ 


ಗಾಯತ್ರಿಯಾ ಬ್ರಾಹ್ಮಣಸ್ಯ "ಸಮಿಧಾಗ್ನಿಮ್‌' ಎಂಬ ಗಾಯತ್ರೀಛಂದಸ್ಸಿನ ಮಂತ್ರ 
ದಿಂದ ಬ್ರಾಹ್ಮಣ ಯಜಮಾನನಿಗಾಗಿ ಸಮಿದಾಧಾನ 
ವನ್ನು ಮಾಡಬೇಕು. 

ಬ್ರಾಹ್ಮಣಃ ಗಾಯತ್ರಃ ಹಿ ಬ್ರಾಹ್ಮಣನು ಗಾಯತ್ರೀಛಂದಸ್ಸಿನವವಷ್ಟೆ. 


ತ್ರಿಷ್ಟುಭಾ ರಾಜನ್ಯಸ್ಯ "ಪ್ರ ಪ್ರಾಯವಗ್ನೀ' ಎಂಬ ತ್ರಿಷ್ಟುಪ್‌ ಛಂದಸ್ಸಿನ | 
ಮಂತ್ರದಿಂದ ರಾಜನ್ಯನಿಗಾಗಿ ಸಮಿದಾಧಾನವನ್ನು 


ಮಾಡಬೇಕು. 
ರಾಜನ್ಯಃ ತ್ರೈಷ್ಟುಭಃ ಹಿ ಕ್ಷತ್ರಿಯನು ತ್ರಿಷ್ಟುಪ್‌ ಛಂದಸ್ಸಿಗೆ ಸಂಬಂಧಿಸಿದ 
ವನಷ್ಟೆ. 


ತಾತ್ತರ್ಯ:-ಬ್ರಾಹ್ಮಣ-ಕತ್ರಿಯರಿಗೆ ಸಂಬಂಧಿಸಿದ ಛಂದಸ್ಸುಗಳಿಂದ ಸಮಿದಾಧಾನವನ್ನು ಮಾಡಬೇಕು. 


WwW WW HV YY UY WY YW ಭು (೪೫ 


ವೈತ್ರಿಲೀಯ ಸಂಹಿತಾ/೫-೨-೨/೧೬೭ 


WW WW 18) 
-ಫ್ರು ಭಸ್ಮ ಪ್ರ ವೇಶಯತ್ಯಘ್ರ ಯೋನಿರ್ವಾ ಅಗ್ನಿಸ್ಸಾ ಪಮೇವೈ ನಂ ಯೋನಿಂ 


ಗಮಯತಿ ತಿಸೃಭಿಃ ಪ್ರವೇ ಶಯತಿ ತ್ರಿವೃದ್ವಾ [ತ್ರಿವೃದ್ವೈ(೧೨)] 


| Il 
ಅಗ್ನಿರ್ಯಾವಾನೇವಾಗ್ದಿಸ್ಟ. ೦ ಪ್ರತಿಷ್ಠಾಂ ಗಮಯತಿ 


1 
ಅಪ್ಪಿತ್ಯಪ್‌ ಪ್‌-ಸು ! ಭಸ್ಮ । ಪ್ರೆ ಪೇತಿ | ವೇಶಯತಿ I ಅಫ್ಸೃ ಯೋನಿರಿತ್ಯಪು ಯೋನಿಃ I ಅಗ್ನಿಃ | ಸ್ವಾಮ್‌ । ಏವ | 
ಏನಮ್‌ । ಯೋನಿಮ್‌ | ಗಮಯತಿ | ತಿಸೃಭಿರಿತಿ ತಿಸೃ-ಭಿಃ । ಪ್ರೇತಿ | ವೇಶಯತಿ | ತ್ರಿವೃದಿತಿ ತ್ರಿ-ವೃತ್‌ | ವೈ! 


1 
(೧೨)! ಅಗ್ನಿಃ |! ಯಾವಾನ್‌ | ಏವ | ಅಗ್ನಿಃ | ತಮ್‌! ಪತಿಷ್ಠಾಮಿಕಿ ಪ್ರತಿ-ಸ್ಥಾ: ಮ್‌। ಗಮಯತಿ | 


ಬ್ರಾಹ್ಮಣಭಾಗ ವಿವರಣೆ 
ಉಖ್ಯದ ಭಸ್ಮವನ್ನು ನೀರಿನಲ್ಲಿ ಹಾಕುವಿಕೆ ವಿವರಣೆ-ಅರ್ಥವಾದ 


ಅಫ್ಸ್ಸ ಭಸ್ಮ ಪ್ರ ವೇಶಯತಿ ನೀರಿನಲ್ಲಿ ಉಖ್ಯದಲ್ಲಿರುವ ಭಸ್ಮವನ್ನು ಹಾಕಬೇಕು. 

ಅಗ್ನಿ! ಅಫ್ಲಯೋನಿಃ ವೈ ವಾಡವ-ವೈದ್ಯುತರೂಪದಿಂದಿರುವ ಅಗ್ನಿಗೆ ನೀರು 
ಕಾರಣವಾಗಿದೆ. 

ಸ್ವಾಮ್‌ ಯೋನಿಮ್‌ ಏವ ಏನಮ್‌ ನೀರಿನಲ್ಲಿ ಭಸ್ಮವನ್ನು ಹಾಕುವುದರಿಂದ ಅಗ್ನಿಯನ್ನು 

ಗಮಯತಿ ತನ್ನ ಸ್ಥಾನದಲ್ಲಿ ಯೇಸ್ಸಾ ಪಿಸಿದಂತಾಗುತ್ತದೆ. 

ಮಂತ್ರಸಂಖ್ಯೆ 

| ತಿಸೃಭಿಃ ಪ್ರವೇಶಯತಿ "ಆಪೋ ದೇವೀ? "ಅಪ್ಲ್ವಗ್ನೇ' "ಗಭೋ 
ಅಸ್ಕೋಷಧೀನಾಮ್‌' ಎಂಬ ಮೂರು ಮಂತ್ರಗ 
ಳಿಂದ ನೀರಿನಲ್ಲಿ ಭಸ್ಮವನ್ನು ಹಾಕಬೇಕು. 

ಅಗ್ನಿಃ ತ್ರಿವೃತ್‌ ವೈ ಅಗ್ನಿಯು ಆಹವನೀಯ-ಗಾರ್‌ಹಪತ್ಯ-ದಕ್ಷಿಣಾಗ್ನಿ 
ರೂಪದಿಂದ ಮೂರು ರೂಪಗಳುಳ್ಳವನು. 

ಅಗ್ನಿಃ ಯಾವಾನ್‌ ಏವ ತಮ್‌ ಅಗ್ನಿಯನ್ನು (ಮೂರು ಸಂಖ್ಯೆಯುಳ್ಳ ಮಂತ್ರಗಳಿಂದ 

ಪ್ರತಿಷ್ಠಾಮ್‌ ಗಮಯತಿ ಅನುಷ್ಠಿಸುವುದರಿಂದ)ತನ್ನ ರೂಪದಲ್ಲಿಯೇ ಸೇರಿಸಿ 
ದಂತಾಗುತ್ತದೆ. 


ಭಸ್ಮದ ಜಲಪ್ರವೇಶವೆಂದರೆ ಸ್ವಸ್ಥಾ ನಪ್ರವೇಶ ಎಂದು ತಾತ್ಪರ್ಯ. 


ಸಾರ ರರ ರ್ಥರ್ಥ 


ಪೃಷ್ಣಯಜುವೇಣದ ಈನ್ನಡ ಪ್ರಶಾಶನ/೧೬೮ 


ಮವ ದಧಾತಿ ಜೊ ಶಿರೇವಾಸ್ಥಿ್ನ ಧಾತಿದ್ದಾ ್ವಿಭ್ಯಾಂ ಪ್ರತಿಷ್ಠಿ 


ಪ್ರಜಾಂ ಪಶೂನ್‌, ವಪತಿ ಯೋ ಭಸ್ಮ 


ಪರೇತಿ । ವೈ । ಏಷಃ । ಆಗ್ನಿಮ್‌ । ವಪತಿ । ಯಃ । ಅಪ್ಪಿತೈಪ್‌-ಸು । ಭಸ್ಮ । ಟ್‌ ಪ್ರ-ವೇಶಯತಿ | 


It I 
ಜ್ಯೋತಿಷ್ಯತೀಭ್ಯಾಮ್‌ | ಅವೇತಿ | ದಧಾತಿ | ಜ್ಯೋತಿಃ I ಏವ ಅಸ್ಮಿನ್ನ್‌ | ದಧಾತಿ | ದ್ವಾಭ್ಯಾಮ್‌ । ಪ್ರತಿಷ್ಠಿತ್ಯಾ 


| | [| ` ಭ 
ಇತಿ ಪ್ರತಿ-ಸ್ಥಿತ್ಯೈ | ಪರೇತಿ | ವೈ | ಏಷಃ । ಪ್ರಜಾಮಿತಿ ಪ್ರ-ಜಾಮ್‌ । ಪಶೂನ್‌ । ವಪತಿ । ಯಃ! ಅಪ್ಲ್ಟಿತ್ಯಪ್‌- 


| 
ಸು। ಭಸ್ಮ ಪ್ರವೇಶಯತೀಶಿ ಪ್ರ-ವೇಶಯತಿ | 


ಬ್ರಾಹ್ಮಣಭಾಗ ವಿವರಣೆ 
ಜ್ಯೋತಿಷ್ಠತೀಮಂತ್ರಗಳಿಂದ ಉಖೆಯಲ್ಲಿ ಭಸ್ಮಸ್ಥಾಪನೆ 


ಯಃ ಅಘ ಭಸ್ಮ ಪ್ರವೇಶಯತಿ ಯಾರು ನೀರಿನಲ್ಲಿ ಭಸ್ಮವನ್ನು ಹಾಕುವನೋ 
(ಭಸ್ಮವನ್ನು ಹಾಕುವುದರಿಂದ) 

ಏಷಃ ಅಗ್ನಿಮ್‌ ಪರಾ ವಪತಿ ವೈ ಅವನು ಅಗ್ನಿಯನ್ನು ನಾಶಪಡಿಸುತ್ತಾನೆ. 

ಜ್ಯೋತಿಷ್ಕ್ಯತೀಭ್ಯಾಮ್‌ ಅವದಧಾತಿ "ಪ್ರಸದ್ಯ ಭಸ್ಮನಾ ಯೋನಿಮ್‌" “ಪುನರಾಸದ್ಯ' ಎಂಬ | 
ಜ್ಯೋತಿಃಶಬ್ದಯುಕ್ತವಾಗಿರುವ ಎರಡು ಮಂತ್ರಗಳಿಂದ | 
ಉಖೆಯಲ್ಲಿ ಅಗ್ನಿಯನ್ನು ಹಾಕಬೇಕು. 

ಅಸ್ಮಿನ್‌ ಜ್ಯೋತಿಃ ಏವ ದಧಾತಿ ಇದರಿಂದ ಅಧ್ವರ್ಯವು ಯಜಮಾನನಲ್ಲಿ ಜ್ಯೋತಿ 
ಯನ್ನು ಸ್ಥಾಪಿಸುತ್ತಾನೆ. | 

ಪ್ರತಿಷ್ಠಿತ್ಯೆ ಡೆ ಎರಡು ಮಂತ್ರಗಳಿರುವುದು ಅಗ್ನಿಯು ಸ್ಥಿ ರನಾಗಿರುವು | 
ದಕ್ಕೆ/ಯಜಮಾನನ ಸುಸ್ಥಿ ತಿಗೆ ಕಾರಣವಾಗುತ್ತದೆ. 
ಹಿಂಡಿದ ಭಸ್ಮಸಹಿತವಾದ ಉಖೆಯಲ್ಲಿ ಅಗ್ನಿಸ್ಫಾ ಪನೆ 


ಯಃ ಅಫ ಭಸ್ಮ ಪ್ರವೇಶಯತಿ ಯಾರು ನೀರಿನಲ್ಲಿ ಭಸ್ಮವನ್ನು ಹಾಕುವನೋ (ಭಸ್ಮ |. 
ವನ್ನು ಹಾಕುವುದರಿಂದ) | 
ಏಷಃ ಪ್ರಜಾಮ್‌ ಪಶೂನ್‌ ಪರಾ ವಪತಿ ವೈ ಆತನು ಪ್ರಜೆಯನ್ನೂ ಪಶುಗಳನ್ನೂ ವಿನಾಶಪಡಿಸು | 


ಉ ಊ ಗು VDD ಊಉಊ W 


ಪೈಡ್ರಿಲೀಯ ಸಂಹಿಡಾ/೫-೨-೨/೧೬೯ 


1 | 
ಪುನರೂರ್ಜಾ ಸಹ ರಯ್ಯೇತಿ ಪುನರುದೈತಿ ಪ್ರಜಾಮೇವ ಪಶೂನಾತ್ಮನ್ನತ್ತೇ 


| | | | 
'ಪುನಸ್ತಾ ್‌5ದಿತ್ಯಾ [ಆದಿತ್ಯಾಃ (೧೩)] ರುದ್ರಾ ವಸವಸ್ಸಮಿಂಧತಾಮಿತ್ಯಾಹೈತಾ 


1| ಕ 
ವಾ ಏತಂ ದೇವತಾ ಅಗ್ರೇ ಸಮೈನ್ನತ ತಾಭಿರೇವೈನಗ್‌ಂ ಸಮಿಂಧೇ 


| [| [| [| I 
ಪುನಃ । ಊರ್ಜಾ । ಸಹ । ರಯ್ಯಾ । ಇತಿ । ಪುನಃ । ಉದ್ಯೈತೀತ್ಯುತ್‌-ಐತಿ । ಪ್ರಜಾಮಿತಿ ಪ್ರ-ಜಾಮ್‌ । ಏವ | 


[| [| 
ಪಶೂನ್‌ । ಆತ್ಮನ್ನ್‌ | ಧತ್ತೇ | ಪ್ರನಃ। ತ್ವಾ। ಆದಿತ್ಯಾಃ (೧೩) ರುದ್ರಾಃ ವಸವಃ ಸಮಿತಿ । ಇಂಧತಾಮ್‌ | ಇತಿ | 


(1 | \ 
ಆಹ । ಏತಾಃ । ವೈ । ಏತಮ್‌ । ದೇವತಾಃ । ಅಗ್ರೇ ಸಮಿತಿ 1 ಐಂಧತ ! ತಾಭಿಃ | ಏವ | ಏನಮ್‌ | ಸಮಿತಿ! 


ಣಿ 
ಉಖ್ಯಾಗ್ನಿಯ ಪ್ರ 


ಪುನರೂರ್ಜಾ ಸಹ ರಯ್ಯೇತಿ ಪುನರುದೈತಿ 


ಪ್ರಜಾಮ್‌ ಪಶೂನ್‌ ಆತ್ಮನ್‌ ಧತ್ತೇ ಏವ 
ಪುನಸ್ತ್ವಾಂ5ದಿತ್ಯಾಃ ರುದ್ರಾಃ ವಸವಃ 
ಸಮಿಂಧತಾಮ್‌ ಇತಿ ಆಹ 

ಏತಾಃ ದೇವತಾಃ ವೈ 

ಏತಮ್‌ ಅಗ್ರೇ ಸಮೈಂಧತ 


ತಾಭಿಃ ಏವ ಏನಮ್‌ ಸಮಿಂಧೇ 


ಜಾ ಒಲನೆ-ಪ್ರ ಶಂಸೆ 
ಆ 


"ಪುನರೂರ್ಜಾ' “ಸಹ ರಯ್ಯಾ' ಎಂಬ ಮಂತ್ರಗ | 


ಳಿಂದ ಹಿಂಡಿದ ಭಸ್ಮವನ್ನು ಹೊಂದಿರುವ ಉಖೆ 
ಯಲ್ಲಿ ಮತ್ತೆ ಅಗ್ನಿಯನ್ನು ಹಾಕಬೇಕು. 


ಇದರಿಂದ ಯಜಮಾನನು ಪ್ರಜೆಯನ್ನೂ ಪಶುಗ | 


ಳನ್ನೂ ತನ್ನಲ್ಲಿ ನೆಲೆಗೊಳಿಸಿದವನಾಗುತ್ತಾನೆ. 
“ಅಗ್ನಿಯೇ! “ಪುನಸ್ತಾ «-ಸಮಿಂಧತಾಮ್‌' ಎಂಬ ಈ 
ಮಂತ್ರಭಾಗವು-ಆದಿತ್ಯರೂ, ರುದ್ರರೂ, ವಸುಗಳೂ 


ನಿನ್ನನ್ನು ಹಿಂದೆ ಪ್ರಜ್ವಲಿಸುವಂತೆ ಮಾಡಿದರು” ಎಂದು | 


-ಪ್ರಶಂಸಿಸುತ್ತ. ದೆ. 
ಈ ದೇವತೆಗಳೇ 


ಪೂರ್ವದಲ್ಲಿ ಈ ಅಗ್ನಿಯನ್ನು ಪ್ರಜ್ವಲಿಸುವಂತೆ 


ಮಾಡಿದರು. 


ಅಧ್ವರ್ಯುವು ಆ ದೇವತೆಗಳಿಂದಲೇ ಈಗ ಈ | 


ಅಗ್ನಿಯನ್ನು ಜ್ವಲಿಸುವಂತೆ ಮಾಡುತ್ತಾನೆ. 


ಪೃಷ್ಟಯಜುರ್ವೇದ ಕನ್ನಡ ಪ್ರಶಾಶನ/೧೭೦ 


|| 
ಬೋಧಾ ಸ ಬೋಧೀತ್ಸ )ಪತಿಷ್ಠತೇ ಬೋಧಯತ್ಯೆ ವೈನಂ ತಸ್ಮಾಥ್ಸುಪ್ತ್ವಾ 


ಪ್ರಜಾಃ ಪ್ರ ಬುಧ್ಯ ೦ತೇ ಯಥಾಸ್ಥಾ ನಮುಪ ತಿಷ್ಠತೇ ತಸ್ಮಾ ತಸಾ ದ್ಯಥಾಸ್ಥಾ ನಂ ಪಶವಃ 


ಪುನರೇತ್ಯೋಪ ತಿಷ್ಠಂತೇ ॥ ೧೩-2 ॥ 


| [| [| | [| 
ವೈ ವಿಶ್ವೇ ದೇವಾ ಜ್ಯೋತಿಷ್ಕಾನಪಚಿತತಮೌ ತ್ರಿವೃದ್ವಾ ಆದಿತ್ಯಾ ದ್ವಿಚತ್ವಾರಿಗ್‌ಂಶಚ್ಚ ॥| 


ಬ್ರಾಹ್ಮಣಭಾಗ ವಿವರಣೆ 


ಉಪಸ್ಥಾನವಿಧಿ; ಪ್ರಶಂಸೆ 
| ಬೋಧಾ ಸ ಬೋಧಿ ಇತಿ ಉಪತಿಷ್ಠತೇ “ಬೋಧಾ ನೋ ಅಸ್ಯ' "ಸ ಬೋಧಿ' ಎಂಬ 
ಬೋಧವತೀಮಂತ್ರಗಳಿಂದ ಉಖ್ಯಾಗ್ನಿಯ ಉಪ 
ಸ್ಥಾ ನವನ್ನು ಮಾಡಬೇಕು. 
ಏನಮ್‌ ಬೋಧಯತಿ ಏವ ಅಧ್ವರ್ಯುವು ಇದರಿಂದ ಈ ಅಗ್ನಿಯನ್ನು 
ಜ್ವಲಿಸುವಂತೆ  ಮಾಡುತ್ತಾನೆ/ಯಜಮಾನನನ್ನು 
ಜ್ಞಾನಿಯನ್ನಾಗಿ ಮಾಡುತ್ತಾನೆ. 
| ತಸ್ಮಾತ್‌ ಪ್ರಜಾಃ ಸುಪ್ತ್ವಾ ಪ್ರ ಬುಧ್ಯಂತೇ ಆದುದರಿಂದ ಲೋಕದಲ್ಲಿ ಪ್ರಜೆಗಳು ಮಲಗಿ ಮತ್ತೆ 
ಎಚ್ಚ! ರಗೊಳ್ಳುತ್ತಾ, ರೆ. 


ಉಪಸ್ಥಾನಪ್ರದೇಶದ ವಧಿ-ಸ್ತುತಿ 


ಯಥಾಸ್ಥಾನಮ್‌ ಉಪತಿಷ್ಠತೇ ತನ್ನ ಸ್ಥಾನದಲ್ಲಿಯೇ ಯಜಮಾನನು ಉಖ್ಯಾಗ್ನಿಯ 
ಉಪಸ್ಥಾನವನ್ನು/ಸ್ತುತಿಯನ್ನು ಮಾಡಬೇಕು. 

ತಸ್ಮಾತ್‌ ಪಶವಃ ಪುನಃ ಏತ್ಯ ಆದುದರಿಂದ ಲೋಕದಲ್ಲಿಯೂ ಪಶುಗಳು ಹಗಲು 

Wy ಯಥಾಸ್ಸಾ; ನಮ್‌ ಉಪತಿಷ್ಠಂತೇ ಮೇಯಲು ಹೋಗಿ ಹಿಂದಿರುಗಿ ತಮ್ಮ ಸ್ಥಾ ನವನ್ನೇ 


ಸೇರುತ್ತವೆ. 


WD YW 1) 


ಪ್ರೀಯ ಸಂಹಿಷಾ/೫-೨-೨/೧೭೧ 


ಯಜಮಾನನು ಉಖ್ಯಾಗ್ನಿಯ ಉಪಸ್ಥಾ ನವನ್ನು ತನ್ನ ಉಪಸ್ಥಾ ನಪ್ರದೇಶದಲ್ಲಿ ಯೇ ಅನುಷ್ಠಿಸಬೇಕು. 
ಲೋಕದಲ್ಲಿ ಮೇಯ್ದು ಬಂದ ಪಶುಗಳು ತಮ್ಮಸ್ಥಾ ನವನ್ನೇ ಸೇರುವವಷ್ಟೆ. 


*ವಿನಿಯೋಗಸಂಗ್ರಹ 


*!ಅನ್ನಾದಧಾತಿ ಸಮಿಧಮ್‌ ಉದ್ಯಚ್ಛೇದುದೃಚಾನಲಮ್‌ | 
ಪ್ರೇತ್ಚ್ರ ಯಾತ್ಯಥ ಸಮಿಧಾಗಮ್ಯಂತೇ ಸಮಿಧಂ ಕ್ಲಿಪೇತ್‌ ॥ 


ಖಿ 

ರಾಜನ್ಯಶ್ಚೆ ತ್ಟೇತಿ ಮಂತ್ರ ಆಪೋ ಭಸ್ಮಾಪ್ರ್ಸ ವೇಶಯೇತ್‌ | 

ತ್ರಿಭಿಃ ಪ್ರಸೇತಿ ತು ದ್ವಾಭ್ಯಾಂ ಉಖಾಯಾಂ ಸ್ಥಾ ಪಯೇದಮುಮ್‌ ॥ 
ಪುನರ್ದ್ವಾಭ್ಯಾಮುದೈತ್ಯಗ್ನಿಂ ಪುನಸ್ತ್ವೇತಿ ಸಮಿಂಧಯೇತ್‌ 
ಬೋಧ ದ್ವಾಭ್ಯಾಮುಪಸ್ಥಾ: ನಮ್‌ ॥ 


* ವಿನಿಯೋಗಸಂಗ್ರಹಕಾರರು ಅನುವಾಕದಲ್ಲಿ ಬಂದಿರುವ ಪ್ರತೀಕಗಳನ್ನು ಉದ್ದರಿಸಿ, ಮಂತ್ರಗಳ ಸಂಖ್ಯೆಯನ್ನು ತಿಳಿಸುವ ಕ್ರಮವು ಇದೆ. 
ಇದು ಮಂತ್ರಗಳ ವಿಭಾಗವನ್ನು ತಿಳಿಯಲು ಸಹಾಯವಾಗುವುದು. 

ಕೆಲವೆಡೆ ಮಂತ್ರಗಳ ವಿನಿಯೋಗವನ್ನೂ ಸಂಗ್ರಹಕಾರಿಕೆಗಳಲ್ಲಿ ತಿಳಿಸುತ್ತಾರೆ. ಇದರಿಂದ ಮಂತ್ರಗಳ ವಿನಿಯೋಗವನ್ನು ತಿಳಿಯಲು 
ಸಹಾಯವಾಗುತ್ತದೆ. 

ಸಂಗ್ರಹಕಾರರು ಆಪಸ್ತಂಬೋಕ್ತವಿನಿಯೋಗವನ್ನು ಬಹಳ ಮಾಡಿ ಅನುಸರಿಸಿರುವುದು ಕಾಣುತ್ತದೆ. 
*1 ಈ ವಿನಿಯೋಗಸಂಗ್ರಹಕಾರಿಕೆಯನ್ನು ಹಿಂದೆಯೇ ನೀಡಿದೆ. ಸಂಪುಟ... ಪುಟ... ವಿಷಯದ ಮನನಕ್ಕಾಗಿ ಪುನಃ ನೀಡಿದೆ. 


॥ ಪೃಡಿ8ಯೋಾಂಂಸುವಾಹಃ I 


[ | | I 
ಯಾವತೀ ವೈ ಪೃಥಿವೀ ತಸ್ಕೈ ಯಮ ಆಧಿಪತ್ಯಂ ಪರೀಯಾಯ ಯೋ ವೈ 


[ 
ಯಮಂ ದೇವಯಜನಮಸ್ಯಾ ಅನಿರ್ಯಾಚ್ಯಾಗ್ನಿಂ ಚಿನುತೇ 


[| || [| | 
ಯಾವತೀ | ವೈ | ಪೃಥಿವೀ। ತಸ್ಯೈ । ಯಮಃ | ಆಧಿಪತ್ಯಮಿತ್ಯಾಛಿ-ಪತ್ಯಮ್‌ | ಪರೀಷಿ | ಇಯಾಯ। ಯಃ | ವೈ | 


1 I 
ಯಮಮ್‌ । ದೇವಯಜನಮಿತಿ ದೇವ-ಯಜನಮ್‌ । ಅಸ್ಯಾಃ । ಅನಿರ್ಯಾಚ್ಯೇತ್ಯನಿಃ-ಯಾಚ್ಯ 1 ಅಗ್ನಿಮ್‌ | 


ಹಿಂದಿನ ಅನುವಾಕದಲ್ಲಿ ಅಗ್ನಿಯನ್ನು ಚಯನದೇಶಕ್ಕೆ ತಂದುದನ್ನು ಹೇಳಲಾಗಿದೆ. ಈ ಅನುವಾಕದಲ್ಲಿ 
ಗಾರ್‌ಹಪತ್ಯಚಯನವು ಹೇಳಲ್ಪಡುತ್ತದೆ. 


ಬ್ರಾಹ್ಮಣಭಾಗ ವಿವರಣೆ 
ದೇವಯಜನಯಾಚನ/ಫಲ 
ಯಾವತೀ ವೈ ಪೃಥಿವೀ ಭೂಮಿಯು ಎಷ್ಟು ಪರಿಮಾಣವಿದೆಯೋ 


ತಸ್ಯೆ 6 ಯಮಃ ಆಧಿಪತ್ಯಮ್‌ ಪರೀಯಾಯ ಅದೆಲ್ಲಕ್ಕೂ ಯಮನು ಒಡೆತನವನ್ನು ಹೊಂದಿದ್ದಾನೆ. 
ಅಸ್ಕಾಃ ದೇವಯಜನಮ್‌ ಯಮಮ್‌ ಈ ಭೂಮಿಗೆ ಸಂಬಂಧಿಸಿದ ಯಾಗಭೂಮಿಯನ್ನು 
ಅನಿರ್ಯಾಚ ಯಮನ ಬಳಿ ಬೇಡಿ ಪಡೆಯದೆ 
ಶ್ರ 
ಯಃವೆ ಶೈ ಅಗ್ನಿಮ್‌ ಚಿನುತೇ ಯಾವ ಯಜಮಾನನು ಅಗ್ನಿಚಯನವನ್ನು ಮಾಡು 
ವನೋ 


ತಾತ್ಸರ್ಯ:- ಈ ಭೂಮಿಯೆಲ್ಲವೂ ಯಮನ ಆಡಳಿತಕ್ಕೆ ಒಳಪಟ್ಟಿದೆ. ಹೀಗಾಗಿ ಚಯನಕ್ಕಾಗಿ ದೇವಯಜನವನ್ನು 
ಪ್ರಾರ್ಥಿಸಿಕೊಳ್ಳಬೇಕು. ಹಾಗೆ ಮಾಡದೆ ಇದ್ದರೆ ಯಾಗದ ಫಲವು ಯಮನಿಗೆ ಸೇರಿಹೋಗುತ್ತದೆ. ಹೀಗಾಗಿ 
ದೇವಯಜನನಿಶ್ಚ! ಯವನ್ನು ಯಮನನ್ನು ಬೇಡಿ ಮಾಡಬೇಕು. 


ತಮನ ಹಂಹಿತಾ/೫-೨-೩/೧೭೩ 


ಯಮಾಯ್ಯೆ ನಗ್‌ಂ ಸ ಚಿನುತೇಂಪೆ ಪೇತೇತ್ಯಧ್ಯವಸಾಯಯತಿ ಯಮಮೇವ 


I | 
ದೇವಯಜನಮಸ್ಕೈ ನಿರ್ಯಾಚ್ಯಾತ್ಮನೇಇಗ್ನಿಂ ಚಿನುತ ಇಷ್ಟಗ್ರೇಣ ವಾ ಅಸ್ಯಾ 


I I 
ಅನಾಮೃತಮಿಚ್ಛಂತೋ ನಾವಿಂದನ್ವೇ ದೇವಾ 


ಯಮಾಯ | ಏನಮ್‌ | ಸಃ । ಚಿನುತೇ । ಅಪೇತಿ I ಇತ | ಇತಿ | ಅಧ್ಯ ಪಸಾಯಯತೀತ್ಯ ಧಿ-ಅವಸಾಯಯತಿ | 


ಯಮಮ್‌ I ಏವ | ದೇವಯಜನಮಿತಿ ದೇವ-ಯಜನಮ್‌ | ಅಸ್ಥೆ ಕೈ! ನಿರ್ಯಾಚ್ಯೆ ತಿ ನಿಃ -ಯಾಚ್ಯ | ಆತ್ಮನೇ | 
ಅಗ್ನಿಮ್‌ 1 ಚಿನುತೇ। ಇಷ್ಟಗ್ರೇಣೇತೀಷು-ಅಗ್ರೇಣ I ವೈ | ಅಸ್ಯಾಃ | ಅನಾಮೃತಮಿತ್ಯಾನಾ-ಮೃತಮ್‌ | ಇಚ್ಛಂತಃ | 
ನ। ಅವಿಂದನ್ನ್‌ | ತೇ। ದೇವಾಃ। 


ಬ್ರಾಹ್ಮಣಭಾಗ ವಿವರಣೆ 


ಸಃ ಯಮಾಯ ಏನಮ್‌ ಚಿನುತೇ ಅವನು ಯಮನಿಗಾಗಿಯೇ ಚಯನ ಮಾಡಿದವನಾ 
ಗುತ್ತಾನೆ. 

ಅಪ ಇತ ಇತಿ ಅಧ್ಯವಸಾಯಯತಿ ಆದುದರಿಂದ "ಅಪೇತ' ಎಂಬ ಮಂತ್ರದಿಂದ 
ದೇವಯಜನಪ್ರದೇಶವನ್ನು ಪ್ರಾರ್ಥಿಸಿ ನಿಶ್ಚಯಿಸಿ 
ಕೊಳ್ಳಬೇಕು. 

ಯಮಮ್‌ ಏವ ದೇವಯಜನಮ್‌ ಅಸ್ಕೈ ಚ ಭೂಮಿಯ ಆ ದೇವಯಜನಪ್ರದೇಶವನ್ನು 

ನಿರ್ಯಾಚ್ಯ ಆತ್ಮನೇ ಅಗ್ನಿಮ್‌ ಚಿನುತೇ (ಯಜಮಾನನು)ಯಮನಿಂದ ಬೇಡಿ ಪಡೆದು ತನಗಾ 
ಗಿಯೇ ಚಯನವನ್ನು ಅನುಷ್ಠಿಸಿದವನಾಗುತ್ತಾನೆ. 


ಈ ಮಂತ್ರದ ಪ್ರಶಂಸೆ 
ಅರ್ಪ ಅ 


ತೇ ದೇವಾಃ ಅಸ್ಕಾಃ ಅನಾಮೃತಮ್‌ ಆ ದೇವತೆಗಳು (ದೇವಯಜನಕ್ಕಾಗಿ) ಈ ಭೂಮಿಗೆ 

ಇಚ್ಛಂತಃ ಸಂಬಂಧಿಸಿದ ಮೃತಪ್ರಾಣಿಗಳಿಂದ ಕೂಡಿರದ 
ಪ್ರದೇಶವನ್ನು ಬಯಸುವವರಾಗಿ 

ಇಷ್ಟಗ್ರೇಣ ನ ಅವಿಂದನ್‌ ವೈ ಒಂದು ಬಾಣದ ಮೊನೆಯಷ್ಟನ್ನೂ ಪಡೆಯಲಿಲ್ಲ. 


ಭೂಮಿಯಲ್ಲಿ ಯಾವ ಪ್ರದೇಶವೂ ಸಹ ಮೃತರಿಲ್ಲದೇ ಇಲ್ಲ. ಅಂತಹ ಭೂಮಿಯಿಲ್ಲವೆಂಬುದಕ್ಕೆ 
ಮಹಾಭಾರತದ ಈ ವಚನವನ್ನು ಸ್ಮರಿಸಬಹುದು. "ಅತ್ರ ಭೀಷ್ಮಶತಂ ದಗ್ಧಂ ದ್ರೋಣಾನಾಂ ಚ ಶತತ್ರಯಮ್‌' 


ಪೃಷ್ಟಯಜುರ್ವೇದ ಈನ್ನಡ ಪ್ರಪಾಶನ/೧೭೪ 


[ 1 
ಏತದ್ಯಜುರಪಶ್ಯನ್ನಪೇತೇತಿ ಯದೇತೇನಾಧ್ಯವಸಾಯಯತ್ಯ 


I I | I | 
[ಅವಸಾಯಯತಿ(೧೪)ಅನಾಮೃತ]ನಾಮೃತ ಏವಾಗ್ನಿಂ ಚಿನುತ ಉದ್ದಂತಿ 


| I I 
ಯದೇವಾಸ್ಯಾ ಅಮೇಧ್ಯಂ ತದಪಹಂತ್ಯಪೋತವೋಕ್ಷ ತಿ ಶಾಂತ್ಯೈ 


[| I [| | I 
ಏತತ್‌ 1 ಯಜುಃ | ಅಪಶ್ಯನ್ನ್‌ | ಅಪೇತಿ । ಇತ | ಇತಿ 1 ಯತ್‌ | ಏತೇನ | ಅಧ್ಯವಸಾಯಯತೀತ್ಯಧಿ- 


[| [| || 
ಅವಸಾಯಯತಿ | (೧೪) 1 ಅನಾಮೃತ ಇತ್ಯನಾ-ಮೃತೇ !ಏವ। ಅಗ್ನಿಮ್‌ | ಚಿನುತೇ। ಉದಿತಿ 1 ಹಂತಿ 1 ಯತ್‌ಟ 


( 
ಏವ! ಅಸ್ಯಾಃ | ಅಮೇಧ್ಯಮ್‌ 1 ತತ್‌। ಅಪೇತಿ | ಹಂತಿ 1 ಅಪಃ! ಅವೇತಿ I ಉಕ್ಪ: ತಿ। ಶಾಂತ್ಕೈ I 


ಬ್ರಾಹ್ಮಣಭಾಗ ವಿವರಣೆ 


ಏತತ್‌ ಯಜುಃ ಅಪಶ್ಯನ್‌ (ಆಗ) ಅವರು "ಅಪೇತ' ಎಂಬ ಮಂತ್ರವನ್ನು 
ಸಾಕ್ಷಾತ್ಕರಿಸಿಕೊಂಡರು. 

ಯತ್‌ ಅಪೇತ ಇತಿ ಏತೇನ ' "ಅಪೇತ' ಎಂಬ ಈ ಮಂತ್ರದಿಂದ ದೇವಯಜನ 

ಅಧ್ಯವಸಾಯಯತಿ ಭೂಮಿಯನ್ನು ನಿಶ್ಚಯಿಸುವುದೆಂಬುದು ಯಾವುದೋ 
(ಅದರಿಂದ) 

ಅನಾಮೃತೇ ಏವ ಅಗ್ನಿಮ್‌ ಚಿನುತೇ ಮೃತರಹಿತರಾದ ಭೂಮಿಯಲ್ಲಿಯೇ ಅಗ್ನಿಚಯನ 
ವನ್ನು ಅನುಷ್ಠಿಸಿದಂತಾಗುತ್ತದೆ. 

ಉದ್ದನನವಿಧಿ; ಫಲ 

ಉದಂತಿ ಭೂಮಿಯ ಮೇಲುಭಾಗವನ್ನು ಕೆತ್ತಬೇಕು. 

ಅಸ್ಯಾಃ ಯತ್‌ ಅಮೇಧ್ಯಮ್‌ ಈ ಭೂಮಿಯ ಅಶುದ್ಧವಾದ ಪ್ರದೇಶವು ಯಾವುದೋ 

ತತ್‌ ಅಪ ಹಂತಿ ಏವ ಅದನ್ನು ದೂರಮಾಡಿದಂತಾಗಿಯೇ ಆಗುತ್ತದೆ. 

ಜಲಪ್ರೋಕ್ಟಣೆಯ ವಿಧಿ-ಹರ್ಥವಾದ ಣ್‌ 

ಅಪಃ ಅವೋಕ್ಷತಿ ಶಾಂತ್ಯೈ ಭೂಮಿಯು ಶಾಂತವಾಗುವುದಕ್ಕಾಗಿ ನೀರಿನಿಂದ 

ಪ್ರೋಕ್ಷಣವನ್ನು ಮಾಡಬೇಕು. 


ಈ ಪ್ರದೇಶದಲ್ಲಿ ನೂರಾರು ಭೀಷ್ಮರ, ಬೇಕಾದಷ್ಟು ಮುನ್ನೂರುಗಟ್ಟಲೆ ದ್ರೋಣರ ದಹನವಾಗಿದೆ. (ಭೀಷ್ಮರಂತಹ 
ವರ, ದ್ರೋಣರಂತಹವರ ಎಂದು ತಾತ್ಪರ್ಯ) 


ದ | || | 
ಸಿಕತಾ ನಿವಪತ್ಯೇತದ್ವಾ ಅಗ್ನೇವೆನ್ಯಶ್ವಾನರಸ್ಯ ರೂಪಗ್‌ಂ ರೂಪೇಣೈವ 


7 ] 
ವೈಶ್ವಾನರಮವರುಂಧ ಊಹಷಾನ್ನಿವಪತಿ ಪುಷ್ಟಿರ್ವಾ ಏಷಾ ಪ್ರಜನನಂ 


I I [| | I 
ಯದೂಷಾಃ ಪುಷ್ಪಾ (ಮೇವ ಪ್ರಜನನೇಗ್ನಿಂ ಚಿನುತೇಂಥೋ ಸಂಜ್ಞಾ, ನ ಏವ 


| | 
ಸಿಕೆತಾಃ । ನೀತಿ 1 ವಪತಿ । ಏತತ್‌ | ವೈ 1 ಅಗ್ನೇಃ । ವೈಶ್ವಾನರಸ್ಯೆ ರೂಪಮ್‌ । ರೂಪೇಣ | ಏವ | 


* I | 1 | I 
ವೈಶ್ವಾನರಮ್‌ | ಅವೇತಿ । ರುಂಧೇ | ಊಷಾನ್‌ | ನೀತಿ | ವಪತಿ | ಪುಷ್ಟಿಃ ವೈ! ಏಷಾ | ಪ್ರಜನನಮಿತಿ ಪ್ರ 


[ 
ಜನನಮ್‌ | ಯತ್‌ । ಊಪಷಾಃ | ಪುಷ್ಪಾ ಕಮ್‌ | ಏವ। ಪ್ರಜನನ ಇತಿ ಪ್ರ-ಜನನೇ | ಅಗ್ನಿಮ್‌ | ಚಿನುತೇ। ಅಥೋ 
| 1 (| 
ಇತಿ | ಸಂಜ್ಞಾನ ಇತಿ ಸಮ್‌-ಜ್ಞಾನೇ | ಏವ! : 
ನಾ ಇ 


ಬ್ರಾಹ್ಮಣಭಾಗ | ವಿವರಣೆ 
ಸಿಕತಾನಿವಪನ/ಮರಳನ್ನು ಹಾಕುವ ವಿಧಿ-ಅರ್ಥವಾದ 


ಸಿಕತಾಃ ನಿವಪತಿ ಆ ಭೂಪ್ರದೇಶದಲ್ಲಿ ಮರಳನ್ನು ಹರಡಬೇಕು. 

ಏತತ್‌ ವೈಶ್ವಾನರಸ್ಯ ಅಗ್ನೇಃ ರೂಪಮ್‌ ವೈ ಈ ಮರಳು ವೈಶ್ವಾನರಾಗ್ನಿಯ ರೂಪವೇ ಆಗಿದೆ. 

ರೂಪೇಣ ವೈಶ್ವಾನರಮ್‌ ಅವರುಂಧೇ ಏವ (ಮರಳನ್ನು ಹಾಕುವುದರಿಂದ) ಸ್ವರೂಪದಿಂದಲೇ 
ವೈಶ್ವಾನರಾಗ್ನಿಯನ್ನು ಹೊಂದಿದಂತಾಗುತ್ತದೆ. 


ಊಷನಿವಪನ-ಅರ್ಥವಾದ 


ಊಹಷಾನ್‌ ನಿವಪತಿ ಚೌಳುಪ್ಪಿನ ಮಣ್ಣನ್ನು "ಸಂಜ್ಞಾನಮಸಿ' ಎಂಬ ಮಂತ್ರ 
ದಿಂದ ಹಾಕಬೇಕು. 

ಯತ್‌ ಊಹಾಃ ಏಷಾ ಪುಷ್ಟಿಃ ಪ್ರಜನನಮ್‌ ಈ ಚೌಳುಪ್ಪೆಂಬುದು ಪಶುಗಳಿಗೆ ಪುಷ್ಟಿಯನ್ನೂ, 

ವೈ ಪ್ರಜೋತ್ಪತ್ತಿಸಾಮರ್ಥ್ಯವನ್ನೂ ಉಂಟು ಮಾಡುತ್ತದೆ. 

ಫ್ರಷ್ಟ್ಯಾಮ್‌ ಪ್ರಜನನೇ ಅಗ್ನಿಮ್‌ ಚಿನುತೇ ಈ ಚೌಳುಪ್ಪನ್ನು ನಿವಪನ ಮಾಡುವುದರಿಂದ ಪುಷ್ಟಿಗೆ 

ಏವ ಮತ್ತು ಪ್ರಜೋತ್ಪತ್ತಿಗೆ ಹೇತುವಾದ ಸ್ಥ ಳದಲ್ಲಿ ಅಗ್ನಿ 
ಚಯನವನ್ನು ಮಾಡಿದಂತಾಗುತ್ತದೆ. 

| ಅಥೋ ಸಂಜ್ಞಾ; ನೇ ಏವ ಪಶುಗಳಿಗೆ ಅರಿವನ್ನುಂಟುಮಾಡುವ ಪ್ರದೇಶದಲ್ಲಿ 

(ಆಗ್ನಿಚಯನವನ್ನು) ಮಾಡಿದಂತಾಗುತ್ತದೆ. 


WwW WW WW WWW WW WY WW W 


Wy 


ಪೃಷ್ಣಯಜುರ್ವೇದ ಪನ್ನಡ ಪ್ರಕಾಶನ/೧೭೬ 


I | | 
ಸಂಜ್ಞಾನಗ್ಗ್‌ಂ ಹೈತ[ಹ್ಯೇತತ್‌(೧೫)ಪಶೂನಾಂ]ತ್ಸಶೂನಾಂ  ಯದೂಷಾ 


| | I I 
ದ್ಯಾವಾಪೃಥಿವೀ ಸಹಾsಸ್ತಾಂ ತೇ ವಿಯತೀ ಅಬ್ರೂತಾಮಸ್ವ್ವೇವ ನೌ ಸಹ ಯಜ್ಞಿಯ 


I I I 
ಮಿತಿ ಯದಮುಷ್ಯಾ ಯಜ್ಞ ಯಮಾಸೀತ್ತ ದಸ್ಕಾಮದಧಾತ್ತ ಊಷಾ ಅಭವನ್‌, 


| ॥| 
ಸಂಜ್ಞಾನಮಿತಿ ಸಮ್‌-ಜ್ಞಾನಮ್‌ । ಹಿ | ಏತತ್‌ | (೧೫) 1 ಪಶೂನಾಮ್‌ | ಯತ್‌ । ಊಹಾ: | ದ್ಯಾವಾಪೃಥಿವೀ 
॥| [| | । 
ಇತಿ ದ್ಯಾವಾ-ಪೃಥಿವೀ | ಸಹ | ಆಸ್ತಾಮ್‌ | ತೇ ಇತಿ | ವಿಯತೀತಿ ವಿ-ಯತೀ । ಅಬ್ರೂತಾಮ್‌ | ಅಸ್ತು | ಏವ । 
It | 
ನೌ | ಸಹ | ಯಜ್ಞಿಯಮ್‌ । ಇತಿ | ಯತ್‌ । ಅಮುಷ್ಯಾಃ | ಯಜ್ಜಿಯಮ್‌ । ಆಸೀತ್‌ | ತತ್‌ | ಅಸ್ಕಾಮ್‌ | 


॥| 
ಅದಧಾತ್‌ | ತೇ | ಊಷಾಃ । ಅಭವನ್ನ್‌ । 


ಬ್ರಾಹ್ಮಣಭಾಗ ವಿವರಣೆ 


ಯತ್‌ ಊಹಾಃ ಈ ಚೌಳುಪ್ಪ ಪಶುಗಳಿಗೆ ಊಷಪ್ರದೇಶದ ಜ್ಞಾನ 
ಪಶೂನಾಮ್‌ ಏತತ್‌ ಸಂಜ್ಞಾನಮ್‌ ಹಿ ವನ್ನುಂಟುಮಾಡುತ್ತದೆ. 


ಊಷನವನ್ನು ಕುರಿತಾದ ಆಖ್ಯಾನ 
ದ್ಯಾವಾಪೃಥಿವೀ ಸಹ ಆಸ್ತಾಮ್‌ ಸೃಷ್ಟಿಯ ಕಾಲದಲ್ಲಿ ದ್ಯಾವಾಪೃಥಿವಿಗಳು ಕೂಡಿ 
ಕೊಂಡಿದ್ದ ವು. 
ತೇ ವಿಯತೀ ಇವು (ಪ್ರಜಾಪತಿಯ ಅನುಗ್ರಹದಿಂದ) ಬೇರೆಯಾಗು 
ವಾಗ 
ನೌ ಯಜ್ಞಿಯಮ್‌ ಸಹ ಏವ ಅಸ್ತು ಇತಿ ನಮ್ಮಲ್ಲಿರುವ ಯಜ್ಞದ ಸಾರವಸ್ತು ನಮ್ಮಲ್ಲಿಯೇ 
ಅಬ್ರೂತಾಮ್‌ ಇರಲಿ ಎಂದು ಮಾತನಾಡಿಕೊಂಡವು. 
ಅಮುಷ್ಯಾಃ ಯತ್‌ ಯಜ್ಞಿಯಮ್‌ ಆಸೀತ್‌ ದ್ಯುಲೋಕದ ಯಾವ ಯಜ್ಞಸಾರವಿತ್ತೋ 
ತತ್‌ ಅಸ್ಯಾಮ್‌ ಅದಧಾತ್‌ ಅದನ್ನು (ದ್ಯುಲೋಕವು) ಭೂಮಿಯಲ್ಲಿ ಇಟ್ಟಿತು. 
ತೇ ಊಷಾಃ ಅಭವನ್‌ ಆ ಯಜ್ಞ; ಸಾರಗಳು ಊಷಗಳಾದವು. 


ವ್ಯಾಮಮಾತ್ರ (ಮಾರು) ಭೂಮಿಯನ್ನು ಚೌಕಾಕಾರವಾಗಿಯೋ, ಅಥವಾ ಮಂಡಲಾಕಾರವಾಗಿಯೋ ಕೆತ್ತಬೇಕು. 


| ಇದರಿಂದ ಭೂಮಿಯ ಮೇಲ್ಭಾಗವನ್ನು ತುಳಿಯುವಿಕೆ, ಉಗುಳುವಿಕೆ ಮುಂತಾದವುಗಳಿಂದ ಅಶುದ್ಧವಾದುದನ್ನು 
| ಶುದ್ಧಿ ಪಡಿಸಿದಂತಾಗುತ್ತದೆ. 


ಗು ಗು ಉಊ ಗು ಗು (ಗ (ಗು (ಗು ಗು RR RR ROR 


ಪೈಡ್ರಿಲೀಯ ಸಂಹಿಪಾ/೫-೨-೩/೧೭೭ 


ಯದಸ್ಯಾ ಯಜ್ಞಿಯಮಾಸೀತ್ವದಮುಷ್ಯಾಮದಧಾತ್ರದದಶ್ಚಂದ್ರಮಸಿ 
ತ _ RN ದ್ದ ಗ್‌ ದ ಆ 
|| | | I 
ಮೂಷಾನ್ನಿವಪನ್ನದೋ ಧ್ಯಾಯೇದ್ದಾ ಕವಾಪೃಥಿವ್ಯೋರೇವ ಯಜ್ಞಿ ಗ್ನಿಂ 


£1 ಣಾ 


I I I I 
ಚಿನುತೇsಯಗ್‌ಂ೦ ಸೋ ಅಗ್ನಿರಿತಿ ವಿಶ್ವಾಮಿತ್ರಸ್ಯ [(೧೬)] ಸೂಕ್ತಂ ಭವತ್ಯೇ- 


|| [| [| I 
ಯತ್‌ | ಅಸ್ಯಾಃ | ಯಜ್ಞ ಯಮ್‌ | ಆಸೀತ್‌ । ತತ್‌ | ಅಮುಷ್ಯಾಮ್‌ । ಅದಧಾತ್‌ | ತತ್‌ | ಅದಃ | ಚಂದ್ರಮಸಿ | 
| | [| I || 
ಕೃಷ್ಣಮ್‌ । ಊಷಾನ್‌ | ನಿವಪನ್ನಿತಿ ನಿ-ವಪನ್ನ್‌ | ಅದಃ | ಧ್ಯಾಯೇತ್‌ । ದ್ಯಾವಾಪೃಥಿವ್ಯೋರಿತಿ ದ್ಯಾವಾ- 
ಟ | 
ಪೃಥಿವ್ಯೋಃ | ಏವ! ಯಜ್ಞಃ ಯೇ [ ಅಗ್ನಿಮ್‌ | ಚಿನುತೇ | ಅಯಮ್‌ | ಸಃ । ಅಗ್ನಿಃ | ಇತಿ I ವಿಶ್ವಾಮಿತ್ರಸ್ಯೇತಿ ವಿಶ್ವ- 


I 
ಮಿತ್ರಸ್ಯ (೧೬)! ಸೂಕ್ತ, ಮಿತಿ ಸು-ಉಕ್ತಮ್‌ \ ಭವತಿ | 


ಬ್ರಾಹ್ಮಣಭಾಗ ವಿವರಣೆ 
ಯತ್‌ ಅಸ್ಯಾಃ ಯಜ್ಞಃ ಯಮ್‌ ಆಸೀತ್‌ ಈ ಭೂಮಿಯ ಯಜ್ಞಾ ರ್ಹವಾದುದು ಯಾವುದು 
ಇತ್ತೋ 
ತತ್‌ ಅಮುಷ್ಯಾಮ್‌ ಅದಧಾತ್‌ ಅದನ್ನು (ಭೂಮಿಯು) ದ್ಯುಲೋಕದಲ್ಲಿ ಇಟ್ಟಿತು. 
ತತ್‌ ಚಂದ್ರಮಸಿ ಅದಃ ಕೃಷ್ಣಮ್‌ ` ಅದೇ ಚಂದ್ರನಲ್ಲಿರುವ ಕಪ್ಪು ಚಿಹ್ನೆಯಾಯಿತು. 


ಚಂದ್ರನ ಚಿಹ್ನೆಯ ಧ್ಯಾನವಿಧಿ-ಅರ್ಥವಾದ 


ಊಹಷಾನ್‌ ನಿವಪನ್‌ ಅದಃ ಧ್ಯಾಯೇತ್‌ ಊಹಷೆಗಳನ್ನು ಹಾಕುವಾಗ ಈ ಚಂದ್ರನ ಚಿಹ್ನೆಯನ್ನು 
ಧ್ಯಾನಿಸಬೇಕು. 
ದ್ಯಾವಾಪೃಥಿವ್ಯೋಃ ಯಜ್ಞಿಯೇ ಏವ (ಇದರಿಂದ) ದ್ಯಾವಾಪೃಥಿವಿಗಳ ಯಜ್ಞಸಾರಪ್ರದೇಶ 
ಅಗ್ನಿಮ್‌ ಚಿನುತೇ ದಲ್ಲಿಯೇ ಅಗ್ನಿಚಯನವನ್ನು ಅನುಷ್ಠಿಸಿದಂತಾಗು 
ತ್ತದೆ. 


ಇಷ್ಟಕೋಪಧಾನ-ಅರ್ಥವಾದ 


ಅಯಗ್‌ಂ ಸೋ ಅಗ್ನಿಃ ಇತಿ ವಿಶ್ವಾಮಿತ್ರಸ್ಯ "ಅಆಯಗ್‌ಂ ಸೋ ಅಗ್ನೀ' ಎಂದು ಆರಂಭವಾಗಿ 
“ವರ್ಧಯಾ ರಯಿಮ್‌' ಎಂಬಲ್ಲಿಯವರೆಗಿನ ಆರು 
ಮಂತ್ರಗಳು ಕೂಡಿ ವಿಶ್ವಾಮಿತ್ರಸೂಕ್ತವಾಗಿದೆ. 


WW Ww (ಭ್ರ) 


ಪೃಷ್ಟಯಜುರ್ವೇದ ಈನ್ನಡ ಪ್ರಪಾಶನ/೧೭೮ 


| I 
ತೇನ ವೈ ವಿಶ್ವಾಮಿತ್ರೋಂಗ್ನೇಃ ಪ್ರಿಯಂ ಧಾಮಾವಾರುಂಧಾಗ್ನೇರೇವೈತೇನ 


[ 
ಪ್ರಿಯಂ ಧಾಮಾವರುಂಧೇ ಛಂದೋಭಿರ್ವೈ ದೇವಾಸ್ಸುವರ್ಗ 


I | 
ಶ್ಲೋಕಮಾಯಣ್ಳು ತಸ್ರಃ ಪ್ರಾಚೀರುಪದಧಾತಿ ಚತ್ವಾರಿ ಛಂದಾಗ್‌ಂಸಿ 


[| [| [| 

ಏತೇನ । ವೈ! ವಿಶ್ವಾಮಿತ್ರ ಇತಿ ವಿಶ್ವ-ಮಿತ್ರಃ । ಅಗ್ನೇಃ । ಪ್ರಿಯಮ್‌ । ಧಾಮ | ಅವೇತಿ । ಅರುಂಧ। ಅಗ್ನೇಃ | ಏವ। 
[| [| 

ಏತೇನ । ಪ್ರಿಯಮ್‌ । ಧಾಮ | ಅವೇತಿ । ರುಂಧೇ । ಛಂದೋಭಿರಿತಿ ಛಂದಃ-ಭಿಃ | ವೈ । ದೇವಾಃ | ಸುವರ್ಗಮಿತಿ | | 


[ || | | | 
ಸುಮಃ-ಗಮ್‌ । ಲೋಕಮ್‌ | ಆಯನ್ನ್‌ | ಚತಸ್ಪಃ। ಪ್ರಾಚೀಃ । ಉಪೇತಿ | ದಧಾತಿ । ಚತ್ವಾರಿ । ಛಂದಾಗ್‌ಂಸಿ | | 
ಬ್ರಾಹ್ಮಣಭಾಗ ವಿವರಣೆ 


ಏತೇನ ವೈ ವಿಶ್ವಾಮಿತ್ರಃ ಈ ಸೂಕ್ತದಿಂದ ವಿಶ್ವಾಮಿತ್ರನು 
ಅಗ್ನೇಃ ಪ್ರಿಯಮ್‌ ಧಾಮ ಅವಾರುಂಧ ಅಗ್ನಿಯ ಪ್ರಿಯವಾದ ಸ್ಥಾನವನ್ನು ಹೊಂದಿದನು. 
ಏತೇನ ಅಗ್ನೇಃ ಪ್ರಿಯಮ್‌ ಧಾಮ ಏವ ಯಜಮಾನನು ಇವುಗಳಿಂದ ಇಷ್ಟಕೋಪಧಾನವನ್ನು 
ಅವ ರುಂಧೇ ಮಾಡುವುದರಿಂದ ಅಗ್ನಿಯ ಪ್ರಿಯವಾದ ಸ್ಥಾ ನವನ್ನೇ 
| ಹೊಂದುವನು. 
ಇಷ್ಟಕೋಪಧಾನ-ಛಂದಸ್ಸುಗಳ ಪ್ರಶಂಸೆ 
| ದೇವಾಃ ಛಂದೋಭಿಃ ವೈ ಸುವರ್ಗಮ್‌ ದೇವತೆಗಳು ಗಾಯತ್ರೀ, ತ್ರಿಷ್ಟುಪ್‌, ಜಗತೀ, ಮತ್ತು 
ಲೋಕಮ್‌ ಆಯನ್‌ ಅನುಷ್ಟುಪ್‌ ಎಂಬ ನಾಲ್ಕು ಛಂದಸ್ಸುಗಳಿಂದ ಸ್ವರ್ಗ 
ಲೋಕವನ್ನು ಹೊಂದಿದರು. 
ಚತಸ್ರಃ ಪ್ರಾಚೀಃ ಉಪದಧಾತಿ ಮೊದಲು ನಾಲ್ಕು ಛಂದಸ್ಸುಗಳಿಂದ ನಾಲ್ಕು ಇಷ್ಟಕೆ 
ಗಳನ್ನು ಪೂರ್ವಾಗ್ರವಾಗಿ ಉಪಧಾನ ಮಾಡಬೇಕು. 
ಚತ್ವಾ ರಿ ಛಂದಾಗ್‌ಂಸಿ ಗಾಯತ್ರೀ, ತ್ರಿಷ್ಟುಪ್‌, ಜಗತೀ, ಅನುಷ್ಟುಪ್‌ 
ಎಂಬುದಾಗಿ ಛಂದಸ್ಸುಗಳು ನಾಲ್ಕು. 


ಜಲಪ್ರೋಕ್ಟಣೆಯನ್ನು ಮಾಡಿ, ಮರಳು ಮತ್ತು ಚೌಳುಪ್ಪನ್ನು ಗಾರ್ಹಪತ್ಯಾಯತನದಲ್ಲಿ ಹಾಕಬೇಕು. 
ಚೌಳುಪ್ಪ ಪಶುಗಳಿಗೆ ಜ್ಞಾನಸಾಧನ. ಅವು ಮೂಸಿ ನೋಡಿ ಅಲ್ಲಿ ಹುಲ್ಲನ್ನು ಮೇಯುತ್ತವೆ. ಪುಷ್ಪವಾಗುತ್ತವೆ. 
ಪಶೂತ್ಬ್ಟಾದನಸಾಮರ್ಥವಾಗುತ್ತವೆ. 
ಚೌಳುಪ್ಪು ಇಲ್ಲಿ ಯಜ್ಞ ದ ಮೂಲಕವಾಗಿ ಪುಷ್ಟಿ-ಪ್ರಜಾಹೇತುವಾಗಿದೆ. 


UR RR RR 1) 


ಪೈಡ್ರಿಲೀಯ ಸಂಹಿಡಾ/೫-೨-೩/೧೭೯ 


[ [ 
ಛಂದೋಭಿರೇವ ತದ್ಯಜಮಾನಸ್ಸುವರ್ಗಂ ಲೋಕಮೇತಿ ತೇಷಾಗ್‌ಂ 
| 
ಸುವರ್ಗಂ ಲೋಕಂ ಯತಾಂ ದಿಶಸ್ಸಮವ್ಣಿ ೀಯಂತ ತೇ ದ್ವೇ 


I | 
ಪುರಸ್ತಾ ತ್ಸಮೀಚೀ ಉಪಾದಧತ ದ್ವೇ [(೧೭)] ಪಶ್ಚಾ ತ್ಸಮೀಚೀ 


ಛಂದೋಭಿರಿತಿ ಛಂದಃ-ಭಿಃ | ಏವ । ತತ್‌ | ಯಜಮಾನಃ । ಸುವರ್ಗಮಿತಿ ಸುವಃ-ಗಮ್‌ । ಲೋಕಮ್‌ | ಏತಿ | 


ತೇಷಾಮ್‌ । ಸುವರ್ಗಮಿತಿ ಸುವಃ-ಗಮ್‌ । ಲೋಕಮ್‌ | ಯತಾಮ್‌ । ದಿಶಃ । ಸಮಿತಿ । ಅವ್ಲೀಯಂತ | ತೇ | 


| 
ದ್ವೇ ಇತಿ | ಪುರಸ್ತಾತ್‌ | ಸಮೀಚೀ ಇತಿ | ಉಪೇತಿ | ಅದಧತ।ದ್ವೇ ಇತಿ 1 (೧೭)! ಪಶ್ಚಾತ್‌ | ಸಮೀಚೀ ಇತಿ! 


ಬ್ರಾಹ್ಮಣಭಾಗ ವಿವರಣೆ 


ತತ್‌ ಛಂದೋಭಿಃ ಏವ ಯಜಮಾನಃ ಇದರಿಂದ ಯಜಮಾನನು ಛಂದಸ್ಸುಗಳಿಂದಲೇ 
ಸುವರ್ಗಮ್‌ ಲೋಕಮ್‌ ಏತಿ ಸ್ವರ್ಗಲೋಕವನ್ನು ಹೊಂದಿದವನಾಗುತ್ತಾನೆ. 


ಇಷ್ಟಕೋಪಧಾನವಿಧಿ; ಪ್ರಶಂಸೆ 


ಸುವರ್ಗಮ್‌ ಲೋಕಮ್‌ ಯತಾಮ್‌ (ನಾಲ್ಕು ಇಷ್ಟಕೆಗಳ ಉಪಧಾನವನ್ನು ಮಾಡಿ) ಸ್ವರ್ಗ | 

ತೇಷಾಮ್‌ ದಿಶಃ ಸಮವ್ಲೀಯಂತ ಲೋಕಕ್ಕೆ ತೆರಳುತ್ತಿರುವ ಆ ದೇವತೆಗಳಿಗೆ ದಿಕ್ಕುಗಳು 
ಸಡಿಲವಾದವು./ಅಲ್ಲಿಯ ಪ್ರಜೆಗಳು ಗಡಿಬಿಡಿ 
ಗೊಂಡರು. 

ತೇ ದ್ವೇ ಪುರಸ್ತಾತ್‌ ಸಮೀಚೀ ಉಪಾದಧತ ಆ ದೇವತೆಗಳು ಪೂರ್ವದಲ್ಲಿ ಎರಡು ಇಷ್ಟಕೆಗಳನ್ನು 
ಉಪಧಾನ ಮಾಡಿದರು. | 

ದ್ವೇ ಪಶ್ಚಾತ್‌ ಸಮೀಚೀ ಉಪಾದಧತ ಪಶ್ಚಿಮದಿಕ್ಕಿನಲ್ಲಿ ಎರಡು ಇಷ್ಟತೆಗಳನ್ನು ಉಪಧಾನ 
ಮಾಡಿದರು. 


"ಸಂಯಾವಃ ಪ್ರಿಯಾಃ' ಎಂಬ ಮಂತ್ರದಿಂದಸಿಕತವನ್ನೂ ಊಷಗಳನ್ನೂ ಒಂದಕ್ಕೊಂದು ಸೇರದಂತೆ ಹಾಕಬೇಕು. 
“ಅಯಗ್‌ಂಸೋ ಅಗ್ನಿ? ಎಂಬ ಮಂತ್ರದಿಂದ ಆರಂಭಿಸಿ "ಪುರೀಷ್ಯಾಸೋ...ಮಹೀಃ' ಎಂಬ ಮಂತ್ರವನ್ನು ಸೇರಿಸಿ 
ಕೊಂಡು ನಾಲ್ಕು ಇಷ್ಟಕೆಗಳು. “ಇಡಾಮಗ್ನೇ...ಅಸ್ಮೇ' ಮತ್ತು "ಅಯಂ ತೇ...ರಯಿಮ್‌' ಎರಡು ಮಂತ್ರಗಳಿಂದ |1 
ಎರಡು ಇಷ್ಟಕೆಗಳು. ಬಳಿಕ “ಚಿದಸಿ...ಸೀದ' "ಪರಿಚಿದಸಿ...ಸೀದ' ಎಂಬ ಎರಡು ಮಂತ್ರಗಳಿಂದ ಎರಡು ಇಷ್ಟಕೆಗಳು. 


ಪೃಷ್ಟಯಜುರ್ವೇದ ಈನ್ನಡ ಪ್ರಠಾಶನ/೧೮೦ 


| Il | 
ತಾಭಿವೈ ತೇ 'ವಿಶೊಧದೃಗ್‌ಂಪನ್‌: ಯದ್ದ್ವೇ ಪುರಸ್ತಾತ್ಸಮೀಚೀ 


| 
ಉಪದಧಾತಿ ದ್ವೇ ಪಶ್ಚಾ ಶ್ಚಾತ್ಸಮೀಚೀ ದಿಶಾಂ ವಿಧೃತ್ಯಾ ಅಥೋ ಪಶವೋ ವೈ 


[ 
ಛಂದಾಗ್‌ಂಸಿ ಪಶೂನೇವಾಸ್ಮೈ ಸಮೀಚೋ ದಧಾತ್ಯಷ್ಟಾ ವ್ರಪ ದಧಾತ್ಯ- 


1 | 
ತಾಭಿಃ। ವೈ! ತೇ। ದಿಶಃ। ಅದೃಗ್‌ಂಹನ್ನ್‌ | ಯತ್‌ | ದ್ವೇ ಇತಿ । ಪುರಸ್ತಾತ್‌ । ಸಮೀಚೀ ಇತಿ । ಉಪದಧಾತೀತ್ಯುಪ 


| | I | | 
-ದಧಾತಿ । ದ್ವೇ ಇತಿ । ಪಶ್ಚಾತ್‌ | ಸಮೀಚೀ ಇತಿ | ದಿಶಾಮ್‌ | ವಿಧೃತ್ಯಾ ಇತಿ ವಿ-ಧೃತ್ಯೆ ೮! ಅಥೋ ಇತಿ । 


ಪಶವಃ ವೈ | ಛಂದಾಗ್‌ಂಸಿ । ಪಶೂನ್‌ | ಏವ। ಅಸ್ಕೈ ಸ ಸಮೀಚಃ | ದಧಾತಿ । ಅಷ್ಟೌ | ಉಪೇತಿ | ದಧಾತಿ । 


ಬ್ರಾಹ್ಮಣಭಾಗ 


ತಾಭಿಃ ತೇ ದಿಶಃ ಅದೃಗ್‌ಂಹನ್‌ ವೈ 
ದ್ವೇ ಪುರಸ್ತಾತ್‌ ಸಮೀಚೀ ಯತ್‌ 
ಉಪದಧಾತಿ 

ದ್ವೇ ಪಶ್ಚಾತ್‌ ಸಮೀಚೀ 


ದಿಶಾಮ್‌ ವಿಧೃತ್ಯೈ 


ವಿವರಣೆ 


ಅವುಗಳಿಂದ ಆ ದೇವತೆಗಳು ದಿಕ್ಕುಗಳನ್ನು ದೃಢಪಡಿಸಿದರು. 
ಪೂರ್ವದಲ್ಲಿ ಎರಡು ಇಷ್ಟಕೆಗಳನ್ನು ಉಪಧಾನ ಮಾಡು 
ವುದೆಂಬುದು ಯಾವುದೋ ಅದು 

ಪಶ್ಚಿಮದಲ್ಲಿ ಎರಡು ಇಷ್ಟಕೆಗಳನ್ನು ಉಪಧಾನ ಮಾಡು 
ವುದೆಂಬುದು 


ದಿಕ್ಕುಗಳ ದಾರ್ಡ್ಯಕ್ಕೆ ಕಾರಣವಾಗುತ್ತದೆ./ದಿಕ್ಕುಗಳನ್ನು 


ಸ್ಪಷ್ಟವಾಗಿ ತಿಳಿಯುವಂತಾಗುತ್ತದೆ. 


ಇಷ್ಟಕೋಪಧಾನದ ಫಲ-ಪ್ರಶಂಸೆ 


ಅಥೋ ಪಶವಃ ವೈ ಛಂದಾಗ್‌ಂಸಿ 


ಅಸ್ಮೈ ಸಮೀಚಃ ಪಶೂನ್‌ ದಧಾತಿ ಏವ 


ಛಂದಸ್ಸುಗಳಲ್ಲಿ ಚತುಃಸಂಖ್ಯೆ ಇರುವುದರಿಂದ (ನಾಲ್ಕು 


ಪಾದಗಳ ಸಾಮ್ಯದಿಂದ) ಪಶುಗಳೂ ಛಂದಸ್ಸುಗಳೇ. 


(ಛಂದೋಯುಕ್ತವಾದ ಯಕ್ಕುಗಳಿಂದ ಉಪಧಾನ |W 


ಮಾಡುವುದು) ಯಜಮಾನನಿಗೆ ಒಳ್ಳೆಯ ಪಶುಗಳನ್ನೇ 
ಹೊಂದಿಸುತ್ತ. ದೆ. 


ಎಂಟು ಸಂಖ್ಯೆಯ ಇಷ್ಟಕೋಪಧಾನ-ಪ್ರಶಂಸೆ 


ಅಷ್ಟೆ ಉಪದಧಾತಿ 


ಎಂಟು ಇಷ್ಟಕೆಗಳನ್ನು ಉಪಧಾನ ಮಾಡಬೇಕು. 


ತೈತ್ತರೀಯ ಸಂಹಿಡಾ/೫-೨-೩/೧೮೧ 


I [ 11 I 
-ಷ್ಟಾಕ್ಷರಾ ಗಾಯತ್ರೀ ಗಾಯತ್ರೋಗ್ನಿರ್ಯಾವಾನೇವಾಗ್ಗಿಸ್ತ ೦ 


| | | I [ 
ಚಿನುತೇಇಷ್ಟಾವುಪ ದಧಾತ್ಯಷ್ಟಾಕ್ಷರಾ ಗಾಯತ್ರೀ ಗಾಯತ್ರೀ ಸುವರ್ಗಂ 


| | [ | 
ಲೋಕಮಂಜಸಾ ವೇದ ಸುವರ್ಗಸ್ಯ ಲೋಕಸ್ಯ [ಲೋಕಸ್ಯ(೧೮)]ಪ್ರಜ್ಞಾ; ತ್ಯೈ 


1 
ಅಷ್ಟಾಕ್ಟರೇತ್ಯಷ್ಟಾ-ಅಕ್ವ! ರಾ। ಗಾಯತ್ರೀ \ ಗಾಯತ್ರಃ | ಅಗ್ನಿಃ! ಯಾವಾನ್‌ | ಏವ। ಅಗ್ನಿಃ | ತಮ್‌ | ಚಿನುತೇ | ಅಷ್ಟೆ । | 
[| | 
ಉಪೇತಿ | ದಧಾತಿ 1 ಅಷ್ಟಾಕ್ಟರೇತ್ಯಷ್ಟಾ-ಅಕ್ಷ! ರಾ | ಗಾಯತ್ರೀ | ಗಾಯತ್ರೀ | ಸುವರ್ಗಮಿತಿ ಸುವಃ-ಗಮ್‌ | 


[ [ [ | 
ಲೋಕಮ್‌ 1 ಅಂಜಸಾ। ವೇದ I ಸುವರ್ಗಸ್ಯೇತಿ ಸುವಃ-ಗಸ್ಯ। ಲೋಕಸ್ಯ! (೧೮) | ಪ್ರಜ್ಞಾ; ತ್ಯಾ ಇತಿ ಪ್ರ-ಜ್ಞಾ; ತ್ಯೆ | 


ಬ್ರಾಹ್ಮಣಭಾಗ ವಿವರಣೆ 


ಅಷ್ಟಾಕ್ಷರಾ ಗಾಯತ್ರೀ ಗಾಯತ್ರೀಛಂದಸ್ಸಿಗೆ ಎಂಟು ಅಕ್ಷರಗಳು. 

ಅಗ್ನಿಃ ಗಾಯತ್ರಃ ಮುಖದಲ್ಲಿ ಜನಿಸಿದ ಗಾಯತ್ರಿಯಂತೆ ಅಗ್ನಿಯೂ 
ಗಾಯತ್ರೀಸಂಬಂಧಿಯಾಗಿರುತ್ತಾನೆ.* 

ಯಾವಾನ್‌ ಏವ ಅಗ್ನಿಃ ತಮ್‌ ಚಿನತೇ ಇದರಿಂದ ಅಗ್ನಿಯನ್ನು ಸಂಪೂರ್ಣವಾಗಿ ಚಯನ 
ಮಾಡಿದವನಾಗುತ್ತಾನೆ. 

ಅಷ್ಟೆ ಉಪದಧಾತಿ ಎಂಟು ಇಷ್ಟಕೆಗಳನ್ನು ಉಪಧಾನ ಮಾಡಬೇಕು. 

ಅಷ್ಟಾಕ್ಷರಾ ಗಾಯತ್ರೀ ಗಾಯತ್ರೀಛಂದಸ್ಸಿಗೆ ಎಂಟು ಅಕ್ಷ! ರಗಳು. 

ಗಾಯತ್ರೀ ಸುವರ್ಗಮ್‌ ಲೋಕಮ್‌ ಗಾಯತ್ರಿಯು ಸ್ವರ್ಗಲೋಕವನ್ನು ನೇರವಾಗಿ ತಿಳಿದು 

ಅಂಜಸಾ ವೇದ ಕೊಂಡಿದೆ. (ಯಜುಮಾರ್ಗದಿಂದ ತಿಳಿದಿದ್ದಾಳೆ) 

ಸುವರ್ಗಸ್ಯ ಲೋಕಸ್ಯ ಪ್ರಜ್ಞಾತ್ಕೈ ಈ ಉಪಧಾನಕ್ಕೆ ಗಾಯತ್ರಿಯ ಸಂಬಂಧವಿರುವು | 
ದರಿಂದ ಸ್ವರ್ಗಲೋಕವನ್ನು ತಿಳಿಯಲು ಸಾಧನವಾ | 
ಗುತ್ತದೆ/ಸ್ವರ್ಗಲೋಕದ ಜ್ಞಾನವಾಗುತ್ತದೆ. 


ಹೀಗೆ ಎಂಟು ಇಷ್ಟಕೆಗಳ ಉಪಧಾನವಾಗುತ್ತದೆ. 
ಎಂಟು ಎಂಬ ಸಂಖ್ಯೆಯು ಪ್ರಶಸ್ತವಾದುದು. ಅದರ ಪ್ರಾಶಸ್ತ್ಯವು ಗಾಯತ್ರಿಯ ಮೂಲಕ ಉಂಟಾಗಿದೆ. 


ಹೇ ತೈ. ಸಂ.೭.೧.೧ಣ 


wv VW WY WW WW WY WW YW WW 


ಪೃಷ್ಟಯಜುರ್ವೇದ ಪನ್ನಡ ಪ್ರಹಾಶನ/೧೮೨ 


I [ | | 
ತ್ರಯೋದಶ ಲೋಕಂಪೃಣಾ ಉಪದಧಾತ್ಯೇಕವಿಗ್‌ಂಶತಿಸ್ಸಂಪದ್ಯ ತೇ ಪ್ರತಿಷ್ಠಾ 


I 
ವಾ ಏಕವಿಗ್‌ಂಶಃ ಪ್ರತಿಷ್ಠಾ ಗಾರ್‌ಹಪತ್ಯ ಏಕವಿಗ್‌ಂಶಸ್ಯೆ ಅವ ಪ್ರತಿಷ್ಠಾ 


ಗಾರ್‌ಹಪತ್ಯಮನು ಪ್ರತಿತಿಷ್ಠತಿ 


[| [1 1 [| 
| ತ್ರಯೋದಶೇತಿ ತ್ರಯಃ-ದಶ | ಲೋಕಂಪೃಣಾ ಇತಿ ಲೋಕಮ್‌-ಪೃಣಾಃ | ಉಪೇತಿ । ದಧಾತಿ | 


[| 1 ಟ [| [| 
ಏಕವಿಗ್‌ಂಶತಿರಿತ್ಯೇಕ-ವಿಗ್‌ಂಶತಿಃ 1 ಸಮಿತಿ । ಪದ್ಯಂತೇ I ಪ್ರತಿಷ್ಠೇತಿ ಪ್ರತಿ-ಸ್ಥಾ I ವೈ I ಏಕವಿಗ್‌ಂಶ ಇತ್ಯೆ ಕ 


ವಿಗ್‌ಂಶಃ | ಪ್ರತಿಷ್ಠೇತಿ ಪ್ರ ತಿ-ಸ್ಥಾ | ಗಾರ್‌ಹಪತ್ಯ ಇತಿ ಗಾರ್‌ಹ-ಪತ್ಯಃ 1 ಏಕವಿಗ್‌ಂಶಸ್ಯೇತ್ವೇಕ-ವಿಗ್‌ಂಶಸ್ಯ | ಏವ। 


ಪ್ರತಿಷ್ಠಾ ಮಿತಿ ಪ್ರತಿ-ಸ್ಥಾ: ಮ್‌! ಗಾರ್‌ಹಪತ್ವಮಿತಿ ಗಾರ್‌ಹೆ-ಪತ್ಯಮ್‌ | ಅಸು I ಪ್ರತೀತಿ \ ತಿಷ್ಠತಿ 


ಬ್ರಾಹ್ಮಣಭಾಗ 


ವಿವರಣೆ 


ಲೋಕಂಪೃಣೇಷ್ಟಕೋಪಧಾನ-ಪ್ರಶಂಸೆ-ವೇದನ-ಅರ್ಥವಾದ 


ತ್ರಯೋದಶ *ಲೋಕಂಪೃಣಾಃ 
ಉಪದಧಾತಿ 


ಏಕವಿಗ್‌ಂಶತಿಃ ಸಂಪದ್ಯಂತೇ 


ಪ್ರತಿಷ್ಠಾ ವೈ ಏಕವಿಗ್‌ಂಶಃ 


ಗಾರ್‌ಹಪತ್ಯಃ ಪ್ರತಿಷ್ಠಾ 


ಏಕವಿಗ್‌ಂಶಸ್ಯ ಪ್ರತಿಷ್ಠಾಮ್‌ 
ಗಾರ್‌ಹಪತ್ಯಮ್‌ ಅನು ಪ್ರತಿತಿಷ್ಠತಿ ಏವ 


ಹದಿಮೂರು ಲೋಕಂಪೃಣೇಷ್ಟಕೆಗಳು. (ಇವುಗ 
ಳನ್ನು “ಲೋಕಂಪೃಣ...ಅಸೀಷದನ್ನ್‌' ಎಂಬ ಮಂತ್ರ 
ದಿಂದ ಉಪಧಾನ ಮಾಡಬೇಕು. 

(ಹಿಂದಿನ ಎಂಟು ಇಷ್ಟಕೆಗಳು ಮತ್ತು ಇವು ಕೂಡಿ) 
ಇಪ್ಪತ್ತೊಂದು ಇಷ್ಟಕೆಗಳಾಗುತ್ತವೆ. 

ಇಪ್ಪತ್ತೊಂದು ಸಂಖ್ಯೆಯ ಮಂತ್ರಗಳಿಂದ ಕೂಡಿದ 
ಸ್ತುತಿ/ಸ್ತೋಮವು ಉಳಿದ ತ್ರಿವೃತ್‌ ಮುಂತಾದ 
ಸ್ತೋಮಗಳಿಗೆ ನೆಲೆಯಾಗಿದೆ. 


ನಿತ್ಯವೂ ಧಾರ್ಯವಾದ ಗಾರ್‌ಹಪತ್ಯಾಗ್ನಿಯು | 


ಆಹವನೀಯಾದಿಗಳಿಗೆ ನೆಲೆಯಾಗಿದೆ. 
ಸ್ತೋಮದ ಮತ್ತು ಗಾರ್‌ಹಪತ್ಯದ ಪ್ರತಿಷ್ಠೆಯನ್ನು 


ಅನು ಸರಿಸಿ ಯಜಮಾನನೂ ಪ್ರತಿಷ್ಠಿತನಾಗಿಯೇ A 


ಆಗುತ್ತಾನೆ. 


* ಲೋಕಮ್‌-ಸ್ಕಾನಮ್‌ [ಬೇರೆ ಇಷ್ಟಕೆಗಳಿಂದ ತುಂಬಲ್ಪಡದೆ ಇರುವ ಸ್ಥಾನವನ್ನು] ಪೃಣತಿ-ಪೂರಯತಿ [ತುಂಬುತ್ತದೆ] ಇತಿ ಲೋಕಂಪೃಣಾ. |, 


ಪೈತ್ರಿರೀಯ ಸಂಹಿಡಾ/೫-೨-೩/೧೮೩ 


[ [ | 
ಪ್ರತ್ಯಗ್ನಿಂ ಚಿಕ್ಕಾನಸ್ತಿ ಷ್ಠತಿ ಯ ಏವಂ ವೇದ ಪಂಚಚಿತೀಕಂ ಚಿನ್ವೀತ ಪ್ರಥಮಂ 


I | I ] 
ಚಿನ್ಹಾನಃ ಪಾಂಕ್ರೋ ಯಜ್ಞಃ ಪಾಂಕ್ತಾಃ ಪಶವೋ ಯಜ್ಞಮೇವ 
ತ ಲೀ ಜೂ ಬ ಪಡ್‌ 
| 
ಪಶೂನವರುಂಧೇ 
1 ಟ 

ಪ್ರತೀತಿ । ಅಗ್ನಿಮ್‌ । ಚಿಕ್ಕಾನಃ | ತಿಷ್ಠತಿ । ಯಃ । ಏವಮ್‌ । ವೇದ । ಪಂಚಚಿತೀಕಮಿತಿ ಪಂಚ-ಚಿತೀಕಮ್‌ | 
ಚಿನ್ವೀತ | ಪ್ರಥಮಮ್‌ । ಚಿನ್ವಾನಃ | ಪಾಂಕ್ತಃ । ಯಜ್ಞ | ಪಾಂಕ್ರಾ: । ಪಶವಃ । ಯಜ್ಞಮ್‌ । ಏವ । ಪಶೂನ್‌ | 


ಅವೇತಿ | ರುಂಧೇ। 


ಬ್ರಾಹ್ಮಣಭಾಗ 


ಚಿತಿಸಂಖ್ಯಾವಿಧಿ; ಅರ್ಥವಾದ 


ಅಗ್ನಿಮ್‌ ಚಿಕ್ಕಾನಃ ಪ್ರತಿತಿಷ್ಠತಿ ಯಃ ಹೀಗೆ ತಿಳಿದವನು ಅಗ್ನಿಚಯನವನ್ನು ಮಾಡಿ ಪ್ರತಿಷ್ಠಿತ 

ಏವಮ್‌ ವೇದ ನಾಗುವನು. 

ಪ್ರಥಮಮ್‌ ಚಿನ್ವಾನಃ ಮೊದಲ ಬಾರಿಗೆ ಅಗ್ನಿಚಯನವನ್ನು ಅನುಷ್ಠಿಸುವವನು 

ಪಂಚಚಿತೀಕಮ್‌ ಚಿನ್ವೀತ ಐದು ಚಿತಿಗಳನ್ನು ಹೊಂದಿರುವ ಅಗ್ನಿಯನ್ನು ಚಯನ 
ಮಾಡಬೇಕು. 

ಯಜ್ಞಃ ಪಾಂಕ್ತಃ *ಧಾನಾ, ಕರಂಭ, ಪರಿವಾಪ, ಪ್ರರೋಡಾಶ, ಪಯಸ್ಕ 
ಗಳೆಂಬ ಐದು ಹವಿಸ್ಸುಗಳಿಂದ ನಿಷ್ಟನ್ನವಾಗುವ 
ಯಜ್ಞವು ಪಾಂಕ್ತವಾಗಿದೆ. 

ಪಶವಃ ಪಾಂಕ್ತಾಃ ನಾಲ್ಕು ಕಾಲುಗಳು ಮತ್ತು ಒಂದು ಬಾಲ-ಹೀಗೆ 
ಪಶುಗಳೂ ಐದು ಅವಯವಗಳಿಂದ ಪಾಂಕ್ತವಾಗಿವೆ. 

ಯಜ್ಞಃ ಮ್‌ ಪಶೂನ್‌ ಏವ ಅವರುಂಥೇ ಹೀಗಾಗಿ ಐದು ಚಿತಿಗಳ ಅಗ್ನಿಚಯನವನ್ನು ಮಾಡುವ 
ವನು ಸಂಖ್ಯಾಸಾಮ್ಯದಿಂದ ಯಜ್ಞಗಳನ್ನೂ, ಪಶುಗ 
ಳನ್ನೂ ಹೊಂದುವನು. 


| * ಹುರಿದ ಜವೆಗೋಧಿ, ಮೊಸರಿನಲ್ಲಿ ಕಲಸಿದ ಹಿಟ್ಟು (ಹುರಿ ಹಿಟ್ಟು), ಬತ್ತದ ಅರಳು, ಅಕ್ಕಿಯನ್ನು ಹುರಿದು ಮಾಡುವ ಹವಿಸ್ಸು, ಮತ್ತು 
ಹಾಲಿನಿಂದಾದ ಹವಿಸ್ಸು [ತೈ. ಸಂ. 6.5.11]. 


ಪೃಷ್ಟಯಖಜುವೇಂದ ಈನ್ನಡ ಪ್ರಠಾಶನ/೧೮೪ 


| | 1 | 
ಇ 
ತ್ರಿಚಿತೀಕಂ ಚಿನ್ಹೀತ ದ್ವಿತೀಯಂ ಚಿನ್ವಾನಸ್ತ! ಯ ಇಮೇ ಲೋಕಾ ಏಷ್ಟೇವ 


| I 
ಲೋಕೇಷು[ಲೋಕೇಷು(೧೯)]ಪ್ರತಿತಿಷ್ಠತ್ಯೇಕಚಿತೀಕಂ ಚಿನ್ವೀತ ತೃತೀಯಂ ಚಿನ್ವಾನ 


| I [ | 1 
ಏಕಧಾ ವೈ ಸುವರ್ಗೋ ಲೋಕ ಏಕವೃತೈವ ಸುವರ್ಗಂ ಲೋಕಮೇತಿ 


[| [| 
ತ್ರಿಚಿತೀಕಮಿತಿ ತ್ರಿ-ಚಿತೀಕಮ್‌ । ಚಿನ್ವೀತ । ದ್ವಿತೀಯಮ್‌ । ಚಿನ್ವಾನಃ | ತ್ರಯಃ | ಇಮೇ । ಲೋಕಾಃ | ಏಷು | 
1 [| [1 | ll 
ಏವ | ಲೋಕೇಷು । (೧೯) | ಪ್ರತೀತಿ । ತಿಷ್ಠತಿ । ಏಕಚಿತೀಕಮಿತ್ಯೇಕ-ಚಿತೀಕಮ್‌ । ಚಿನ್ವೀತ । ತೃತೀಯಮ್‌ । 
[| 1 | 
ಚಿನ್ವಾನಃ | ಏಕಧೇತ್ಯೇಕ-ಧಾ | ವೈ । ಸುವರ್ಗ ಇತಿ ಸುವಃ-ಗಃ | ಲೋಕಃ | ಏಕವೃತೇತ್ವೇಕ-ವೃತಾ 1 ಏವ । 


ಸುವರ್ಗಮಿತಿ ಸುವಃ-ಗಮ್‌ । ಲೋಕಮ್‌ | ಏತಿ | 


ಬ್ರಾಹ್ಮಣಭಾಗ ವಿವರಣೆ 
ದ್ವಿತೀಯಚಯನಕರ್ತನಿಗೆ ಸಂಖ್ಯಾವಿಧಿ; ಅರ್ಥವಾದ 


ದ್ವಿತೀಯಮ್‌ ಚಿನ್ವಾನಃ ಎರಡನೆಯ ಬಾರಿ ಅಗ್ನಿಚಯನವನ್ನು ಅನುಷ್ಠಿಸುವವನು 
| ತ್ರಿಚಿತೀಕಮ್‌ ಚಿನ್ವೀತ ಮೂರು ಚಿತಿಗಳನ್ನು ಹೊಂದಿರುವ ಅಗ್ನಿಯನ್ನು ಚಯನ 
ಮಾಡಬೇಕು. 
9] ತ್ರಯಃ ಇಮೇ ಲೋಕಾಃ ಈ ಲೋಕಗಳು ಮೂರಾಗಿವೆ. 
| ಏಷು ಲೋಕೇಷ ಪ್ರತಿ ತಿಷ್ಠತಿ ಏವ ಈ ಲೋಕಗಳಲ್ಲಿ ಯಜಮಾನನು ಪ್ರತಿಷ್ಠಿತನಾಗುತ್ತಾನೆ. 


ತೃತೀಯಚಯನಕರ್ತನಿಗೆ ಸಂಖ್ಯಾವಿಧಿ 


4] ತೃತೀಯಮ್‌ ಚಿನ್ವಾನಃ ಏಕಚಿತೀಕಮ್‌ ಮೂರನೆಯ ಬಾರಿ ಅಗ್ನಿಚಯನವನ್ನು ಅನುಷ್ಠಿಸುವ 
ಚಿನ್ವೀತ ವನು ಒಂದು ಚಿತಿಯನ್ನು ಹೊಂದಿರುವ ಅಗ್ನಿಯನ್ನು 
ಚಯನ ಮಾಡಬೇಕು. 
ಸುವರ್ಗಃ ಲೋಕಃ ಏಕಧಾ ವೈ ಸ್ವರ್ಗವು ಏಕಸುಖರೂಪವಾಗಿದೆ. ಪುನರಾವೃತ್ತಿರಹಿತ 
ವಾದ ಸ್ವರ್ಗಪ್ರಾಪ್ತಿಯು ಏಕರೂಪವೇ ಆಗಿದೆ. 
| ಏಕವೃತಾ ಏವ ಸುವರ್ಗಮ್‌ ಲೋಕಮ್‌ ಒಮ್ಮೆ ಮಾತ್ರ ಮಾಡಿದ ಅಗ್ನಿಚಯನದಿಂದಲೇ ಯಜ 
ಏತಿ ಮಾನನು ಸ್ವರ್ಗವನ್ನು ಹೊಂದುವನು. 


TTT TOTO TS 


ಪೈತ್ತಿಲೀಯ ಹಂಹಿತಾ/೫-೨-೩/೧೮೫ 


| [ 1| | | 
ಪುರೀಷೇಣಾಭ್ಯೂಹತಿ ತಸ್ಮಾನ್ಮಾಗ್‌ಂಸೇನಾಸ್ಟಿ ಛನ್ನಂ ನ ದುಶ್ಚ ರ್ಮಾ ಭವತಿ 


| 1 I 
ಯ ಏವಂ ವೇದ ಪಂಚ ಚಿತಯೋ ಭವಂತಿ ಪಂಚಭಿಃ ಪುರೀಷೈರಭ್ಯೂಹತಿ 
ದಶ ಸಂ ಪದ್ಮಂತೇ ದಶಾಕ್ಷರಾ ವಿರಾ- 


| 1 | 1 | || 
ಪುರೀಷೇಣ | ಅಭೀತಿ । ಊಹತಿ | ತಸ್ಮಾತ್‌ | ಮಾಗ್‌ಂಸೇನ ಅಸ್ಥಿ | ಛನ್ನಮ್‌ 1 ನ ದುಶ್ಚರ್ಮೇತಿ ದುಃ-ಚರ್ಮಾ | 


ಭವತಿ | ಯಃ । ಏವಮ್‌ । ವೇದ । ಪಂಚ । ಚಿತೆಯ: । ಭವಂತಿ | ಪಂಚಭಿರಿತಿ ಪಂಚ-ಭಿಃ । ಪುರೀಷೈಃ | ಅಭೀತಿ | 


ಊಹತಿ 1 ದಶ। ಸಮಿತಿ | ಪದ್ಯಂತೇ | ದಶಾಕ್ಷರೇತಿ ದಶ-ಅಕ್ಷರಾ | ವಿರಾಡಿತಿ ವಿ-ರಾಟ್‌ | 


ವಿವರಣೆ 


ಬ್ರಾಹ್ಮಣಭಾಗ 
ಪುರೀಷಾಭ್ಯೂಹನ; ಪ್ರಶಂಸೆ 


ಪುರೀಷೇಣ ಅಭ್ಯೂಹತಿ ಇಷ್ಟಕೆಗಳನ್ನು ಮಣ್ಣಿ; ನಿಂದ ಮುಚ್ಚಬೇಕು. 
ತಸ್ಮಾತ್‌ ಮಾಗ್‌ಂಸೇನ ಅಸ್ಥಿ ಛನ್ನಮ್‌ [ಇಷ್ಟಕೆಗಳು ಅಸ್ಥಿ! ಯಂತೆ (ಮೂಳೆ) ಕಠಿಣವಾಗಿರುವು 


ದರಿಂದ, ಮೃತ್ತಿಕೆಯು ಮಾಂಸದಂತೆ ಮೃದುವಾಗಿ 
ರುವುದರಿಂದ] ಲೋಕದಲ್ಲಿ ಮೂಳೆಯು ಮಾಂಸ 


ದಿಂದ ಮುಚ್ಚ ಲ್ಪ! ಟ್ಟಿದೆ. 
ಯಃ ಏವಮ್‌ ವೇದ ಹೀಗೆ ತಿಳಿದವನು ಕಠಿನವಾದ ಚರ್ಮವನ್ನು 
(ಸಃ) ದುಶ್ಚ ರ್ಮಾ ನ ಭವತಿ ಹೊಂದುವುದಿಲ್ಲ. 


ಚಿತಿಗಳ ಮತ್ತು ಪ್ರರೀಷಗಳ ಒಟ್ಟಾದ ಸಂಖ್ಯೆಯ ಪ್ರಶಂಸೆ 


ಚಿತಯಃ ಪಂಚ ಭವಂತಿ ಪುರೀಷೈಃ: (ಚಿತಿಗಳು ಐದು, ಪುರೀಷಗಳೂ ಐದು) ಒಂದು 


ಪಂಚಭಿಃ ಅಭ್ಯೂಹತಿ ಚಿತಿಯನ್ನು ಮಾಡಿ ಒಂದು ಪುರೀಷದಿಂದ ಆಚ್ಚಾದನ 
ಮಾಡಬೇಕು. ಹೀಗೆ ಐದು ಚಿತಿಗಳಿಗೂ ಅನುಷ್ಠಿಸ 
ಬೇಕು. 
ದಶ ಸಂಪದ್ಯಂತೇ (ಪ್ರರೀಷಗಳೂ ಮತ್ತು ಚಿತಿಗಳೂ ಸೇರಿ) ಹತ್ತಾ 
ಗುತ್ತವೆ. 
| ವಿರಾಟ್‌ ದಶಾಕ್ಷರಾ ವಿರಾಟ್‌ ಛಂದಸ್ಸು ಹತ್ತು ಅಕ್ಷರಗಳಿಂದ ಕೂಡಿದೆ. 


WWW PW YYW WY YW WY WW YW 


ಪೃಷ್ಣಯಜುರ್ವೇದ ಕನ್ನಡ ಪ್ರಠಾಶಸ/೧೮೬ 


[ [ 
-ಡನ್ನಂ ಎರಾಡ್ವಿರಾಜ್ಯೇವಾನ್ನಾದ್ಯೇ ಪ್ರತಿ ತಿಷ್ಠತಿ Wl ೨೦-೨3 ॥ 


[ [ | I I I 
[ಅಧ್ಯವಸಾಯಯತಿ ಹ್ಯೇತದ್ವಿಶ್ವಾಮಿತ್ರಸ್ಯಾದಧತ ದ್ವೇ ಲೋಕಸ್ಯ ಲೋಕೇಷು ಸಪ್ತಚತ್ವಾರಿಗ್‌ಂಶಚ್ಚ ul 


11 [| [| [| || [| [| 
ಅನ್ನಮ್‌ 1 ವಿರಾಡಿತಿ ವಿ-ರಾಟ್‌ | ವಿರಾಜೀತಿ ವಿ-ರಾಜಿ । ಏವ | ಅನ್ನಾದ್ಯ ಇತ್ಯನ್ನ-ಅದ್ಯೇ I ಪ್ರತೀತಿ | ತಿಷ್ಠತಿ ॥೨೦॥ 


ಬ್ರಾಹ್ಮಣಭಾಗ ವಿವರಣೆ 


ಅನ್ನಮ್‌ ವಿರಾಟ್‌ ವಿರಾಟ್‌ ಛಂದಸ್ಸೂ ಅನ್ನರೂಪವಾಗಿದೆ. 
ವಿರಾಜಿ ಅನ್ನಾದ್ಯೇ ಏವ ಪ್ರತಿತಿಷ್ಠತಿ ಇದರಿಂದ ಯಜಮಾನನು ವಿರಾಟ್‌ ಸ್ವರೂಪವಾದ 
ಅನ್ನಾದಿಗಳಲ್ಲಿ ಪ್ರತಿಷ್ಠಿತನಾಗುವನು. 


ವಿನಿಯೋಗಸಂಗ್ರ ಹ 


ಅಫೋದ್ಧಂತಿ ಚಿತಿಸ್ಥಾನಮಗ್ಗೇಸ್ತು ಸಿಕತಾ ವಪೇತ್‌ | 
ಸಂಜ್ಞಾನಮೂಷಾನ್ನಿವಪೇತ್‌ ಸಂ ಯಾಃ ಸಂಸ್ಕೃಜತೇ ದ್ವಯಮ್‌ ॥ 

| ಅಯಂ ಚತಸೃಭಿಃ ಪ್ರಾಚೀರಿಷ್ಟಕಾ ಆ ದಧಾತಿ ಹಿ। 

ಇಡಾಂ ದ್ವಾಭ್ಯಾಂ ಪುರಸ್ತಾತ್‌ ದ್ವೇ ಚಿದ್ದ್ವಾಭ್ಯಾಮ್‌ ಪಶ್ಚಿಮೇ ದ್ವಯಮ್‌ ॥ 
| ಲೋಕಂ ಲೋಕಪೃಣಾ ದ್ವಾಭ್ಯಾಮ್‌ ॥। 


೫%ಂಣಖರಿ೧ಣ 


॥ ಚಷಮುಥೊನ6ನುವಾಹಃ ॥ 


[ I | I 
ವಿ ವಾ ಏತೌ ದ್ವಿಷಾತೇ ಯಶ್ಚ ಪುರಾಂಗ್ನಿರ್ಯಶ್ಟೋಖಾಯಾಗ್‌ಂ ಸಮಿತಮಿತಿ 


[ | 
ಚತಸೃಭಿಸ್ಸಂ ನಿವಪತಿ ಚತ್ವಾರಿ ಛಂದಾಗ್‌ಂಸಿ 


[| | 
ವೀಶಿ। ವೈ! ಏತೌ। ದ್ವಿಷಾತೇ ಇತಿ । ಯಃ | ಚ! ಪುರಾ। ಆಗ್ನಿ! । ಯಃ । ಚ। ಉಖಾಯಾಮ್‌ | ಸಮಿತಿ । ಇತಮ್‌ | 


ಇತಿ । ಚತಸೃಭಿರಿತಿ ಚತಸೃ-ಭಿಃ । ಸಮ್‌ । ನೀತಿ | ವಪತಿ | ಚತ್ವಾರಿ! ಛಂದಾಗ್‌ಂಸಿ! 


ಗಾರ್ಹಪತ್ಯಚಯನಾನಂತರ ಆಹವನೀಯಚಯನಕ್ಕಾಗಿ ಭೂಮಿಯ ಕರ್ಷಣವು ಹೇಳಲ್ಪಟ್ಟಿದೆ. ಇದರ 
ಮಂತ್ರಗಳು ಚತುರ್ಥಕಾಂಡದ ದ್ವಿತೀಯಪ್ರಪಾಠಕದ ಐದನೆಯ ಅನುವಾಕದಲ್ಲಿ ಇವೆ. 


` ಬ್ರಾಹ್ಮಣಭಾಗ ವಿವರಣೆ 
ಅಗ್ನಿಗಳ ಸಂಯೋಜನ 


ಯಃ ಚ ಪುರಾ ಅಗ್ನಿಃ ಯಃ ಚ ಆಧಾನ ಮಾಡಲ್ಪಟ್ಟು ಮೊದಲೇ ಸಿದ್ದವಾಗಿರುವ ; 

ಉಖಾಯಾಮ್‌ ಗಾರ್ಹಪತ್ಯಾಗ್ನಿ ಮತ್ತು ಉಖೆಯಲ್ಲಿರುವ ಉಖ್ಯಾಗ್ನಿ | 
ಈ ಇಬ್ಬರೂ 

ಏತೌವಿ ದ್ವಿಷಾತೇ ವೈ (ನಾನೇ ಆಹುತಿಗೆ ಆಧಾರವಾಗಿರುವನು, ನಾನೇ | 
ಆಹುತಿಗೆ ಆಧಾರನು) ಎಂಬುದಾಗಿ ಪರಸ್ಪರ ಕಲಹ 
ವನ್ನು ಮಾಡುತ್ತಾರೆ. 

ಸಮಿತಮ್‌ ಇತಿ ಚತಸೃಭಿಃ ಸಮ್‌ ಇದರ ಪರಿಹಾರಕ್ಕಾಗಿ * "ಸಮಿತಮ್‌' ಮೊದಲಾದ 

ನಿವಪತಿ ನಾಲ್ಕು ಮಂತ್ರಗಳಿಂದ ಅಗ್ನಿಗಳ ಸಂಯೋಜನವನ್ನು 
ಮಾಡಬೇಕು. 

ಚತ್ವಾರಿ ಛಂದಾಗ್‌ಂಸಿ ಗಾಯತ್ರೀ ಮುಂತಾದ ಛಂದಸ್ಸುಗಳು ನಾಲ್ಕು. 


3 ತೈ. ಸಂ. 4.2.5 


WwW WY ₹೭ ೫) ₹1) 


ಪೃಷ್ಣಯಜುರ್ವೇದ ಈನ್ನಡ ಪ್ರಠಾಶನ/೧೮೮ 


| 
ಛಂದಾಗ್‌ಂಸಿ ಖಲು ವಾ ಅಗ್ನೇಃ ಪ್ರಿಯಾ ತನೂಃ ಪ್ರಯಯೈವೈನೌ ತನುವಾ 


ಸಗ್‌ಂಶಾಸ್ತ್ರಿ ಸಮಿತಮಿತ್ಯಾಹ ತಸ್ಮಾದೃಷ್ಠಣಾ ಕ್ವತ್ರಗ್‌ಂ ಸಮೇತಿ ಯತ್ನಂನ್ಶುಪ್ಯ 
ವಿಹರತಿ ತಸ್ಮಾದೃಷ್ಮಣಾ ಕೃತ್ರಂ ವ್ಯೇತ್ಯೃತುಭಿ[ಯತುಭಿಃ(೨೧)ವಾ]ರ್ವಾ ಏತಂ 
ದೀಕ್ಷಯಂತಿ 
ಛಂದಾಗ್‌ಂಸಿ | ಖಲು | ವೈ । ಅಗ್ಗೇಃ ॥ ಪ್ರಿಯಾ | ತನೂಃ | ಪ್ರಿಯಯಾ । ಏವ | ಏನೌ | ತನುವಾ | ಸಮಿತಿ | ಶಾಸ್ತಿ! 
ಸಮಿತಿ । ಇತಮ್‌ | ಇತಿ । ಆಹ। ತಸ್ಮಾತ್‌ । ಬ್ರಹ್ಮಣಾ | ಕ್ಚತ್ರಮ್‌ | ಸಮಿತಿ । ಏತಿ ಯತ್‌ | ಸಂನ್ಶುಪ್ಯೇತಿ ಸಮ್‌- 
ನ್ಯುಷ್ಯ । ವಿಹರತೀಕಿ ಏ-ಹರತಿ | ತಸ್ಮಾತ್‌ । ಬ್ರಹ್ಮಣಾ | ಕ್ಷತ್ರಮ್‌ | ವೀತಿ | ಏತಿ! ಯತುಭಿರಿತ್ರೃತು-ಭಿಃ | (೨೧)! 
ವೈ। ಏತಮ್‌। ದೀಕ್ವಯಂತಿ। 
ಬ್ರಾಹ್ಮಣಭಾಗ ವಿವರಣೆ 


ಛಂದಾಗ್‌ಂಸಿ ಖಲು ಅಗ್ನೇಃ ಪ್ರಿಯಾ ತನೂಃ ವೈ ಛಂದಸ್ಸುಗಳು ಅಗ್ನಿಗೆ ಪ್ರಿಯವಾದ ಶರೀರವಾಗಿದೆ. 
ಪ್ರಿಯಯಾ ತನುವಾ ಏವ ಏನೌ ಸಗ್‌ಂಶಾಸ್ತಿ ಈ ಎರಡು-ಅಗ್ನಿಗಳನ್ನೂ ಪ್ರಿಯವಾದ ಶರೀರದಿಂದ 


ಕೂಡಿಸಿದಂತಾಗುತ್ತದೆ. 

ಸಮಿತಮ್‌ ಇತ್ಯಾಹ ಶ್ರುತಿಯು' “ಸಮಿತಮ್‌' ಎಂದು ಮೊದಲಾಗಿ 
ಹೇಳುತ್ತದೆ. "ನೀವು ಒಗ್ಗೂಡಿರಿ' ಎಂದು ಹೇಳುತ್ತದೆ. 

ತಸ್ಮಾತ್‌ ಬ್ರಹ್ಮಣಾ ಕ್ಷತ್ರಮ್‌ ಸಮೇತಿ ಆದುದರಿಂದ ಲೋಕದಲ್ಲಿ ಬ್ರಾಹ್ಮಣ-ಕ್ಷತ್ರಿಯರು 
ಒಟ್ಟುಗೂಡಿ ಕೆಲಸ ಮಾಡಿದಂತಾಗುತ್ತದೆ. 

ಯತ್‌ ಸಂನ್ಯುಪ್ಯ ವಿಹರತಿ ಅಗ್ನಿದ್ವಯವನ್ನು ಸೇರಿಸಿ ಅದರಲ್ಲಿ ಮುಂದಿನ ವಿವಿಧ 
ಅನುಷ್ಠಾನಗಳನ್ನು ಮಾಡುವುದೆಂಬುದು 

ತಸ್ಮಾತ್‌ ಬ್ರಹ್ಮಣಾ ಕ್ಷತ್ರಮ್‌ ವ್ಯೇತಿ ಪುರೋಹಿತನೊಡನೆ ಕ್ಷತ್ರಿಯನಾದ ರಾಜನು ಸೇರಿ | 


ದಂತಾಗುತ್ತದೆ. ಅದರಿಂದ ವಿವಿಧವಾದ ಶಾಸ್ತ್ರೀಯ 
ಕರ್ಮಾನುಷ್ಠಾನವನ್ನು ಮಾಡಿದಂತಾಗುತ್ತದೆ. 
ಉಖ್ಯವಿಮೋಚನೆ; ಔಚಿತ್ಯ 


ಏತಮ್‌ ಯತುಭಿಃ ದೀಕ್ಷಯಂತಿ ವೈ ಈ ಯಜಮಾನನನ್ನು ಯತುಗಳಿಂದ ದೀಕ್ಬಾಯುಕ್ತನ |; 


ಪೈತ್ರಿಲೀಯ ಸಂಹಿಡಾ/೫-೨-೪/೧೮೯ 


[ I | 
ಸ ಯತುಭಿರೇವ ವಿಮುಚ್ಯೋ ಮಾತೇವ ಪುತ್ರಂ ಪೃಥಿವೀ 


[ | I I I | 
ಪುರೀಷ್ಯಮಿತ್ಯಾಹರ್ತುಭಿರೇವೈನಂ ದೀಕ್ಬಃ ಯಿತ್ವರ್ತುಭಿರ್ವಿಮುಂಚತಿ 


| | 
ವೈಶ್ವಾನರ್ಯಾ ಶಿಕ್ಕಮಾ ದತ್ತೇ 


[| | 
ಸಃ ಯತುಭಿರಿತ್ಯೃತು-ಭಿಃ I ಏವ | ವಿಮುಚ್ಯ ಇತಿ ವಿ-ಮುಚ್ಯಃ | ಮಾತಾ | ಇವ | ಪುತ್ರಮ್‌ | ಪೃಥಿವೀ | 
|| [| 
ಪುರೀಷ್ಯಮ್‌ । ಇತಿ । ಆಹ | ಯತುಭಿರಿತ್ಯೃತು-ಭಿಃ । ಏವ | ಏನಮ್‌ | ದೀಕ್ಷಯಿತ್ತಾ | ಯತುಭಿರಿತ್ಯೃತು-ಭಿಃ! | 
ವೀತಿ! ಮುಂಚತಿ । ವೈಶ್ವಾನರ್ಯಾ | ಶಿಕ್ಕಮ್‌ | ಏತಿ । ದತ್ತೇ। 
ಬ್ರಾಹ್ಮಣಭಾಗ ವಿವರಣೆ 


ಸಃ ಯತುಭಿಃ ಏವ ವಿಮುಚ್ಯಃ ಆದುದರಿಂದ ಆ ಅಗ್ನಿಯು ಯತುಗಳಿಂದಲೇ ದೀಕ್ಷಾ | 
ವಿಮೋಚನೆಯನ್ನು ಪಡೆಯಲು ಅರ್ಹನು. 
ಮಾತಾ ಇವ ಪುತ್ರಮ್‌ ಪೃಥಿವೀ ಈ ಮಂತ್ರಭಾಗವು "ಹೇಗೆ ತಾಯಿಯು ಮಗನನ್ನು | 
ಪುರೀಷ್ಯಮ್‌ ಇತಿ ಆಹ ತನ್ನ ಗರ್ಭದಲ್ಲಿ ಧರಿಸುವಳೋ ಹಾಗೆ ಆ 
ಉಖೆಯನ್ನು ಧರಿಸಿ ಸೃಷ್ಟಿಕರ್ತನಾದ ಪ್ರಜಾಪತಿಯು 
ವಿಶ್ವೇದೇವ ಹಾಗೂ ಖುತುಗಳೊಡನೆಯೂ 
ಐಕಮತ್ಯವನ್ನು ಹೊಂದಿದವನಾಗಿ ಶಿಕ್ಕಪಾಶದಿಂದ 
ಬಿಡಿಸಲಿ' ಎಂದು ಹೇಳುತ್ತದೆ. 
ಏನಮ್‌ ಯತುಭಿಃ ಏವ ದೀಕ್ಷಯಿತ್ವಾ ಯತುಗಳಿಂದಲೇ ದೀಕ್ಷೆಗೊಳಿಸಿ ಈ ಅಗ್ನಿಗೆ ಯತುಗ | 
ಯತುಭಿಃ ವಿ ಮುಂಚತಿ ಳಿಂದಲೇ ದೀಕ್ಷಾ] ವಿಮೋಚನೆಯನ್ನು ಅಧ್ವರ್ಯುವು 
ಮಾಡುತ್ತಾನೆ. 
ಶಿಕ್ಕಪರಿಗ್ರಹ 
ವೈಶ್ವಾನರ್ಯಾ ಶಿಕ್ಕಮ್‌ ಆ ದತ್ತೇ ವೈಶ್ವಾನರದೇವತಾಕವಾದ ಯಕ್ಕಿನಿಂದ ಶಿಕ್ಕವನ್ನು 
ತೆಗೆದುಕೊಳ್ಳುವನು. 
ಚ ತಾತ್ಪರ್ಯಃ- ಈ ಅಗ್ನಿಸಂಯೋಜನಮಂತ್ರಗಳು ನಾಲ್ಕು ಇವೆ, ಚಯನದ ಅಗ್ನಿಯ ಸಿದ್ಧಿಗಾಗಿ ಬೇಕಾದ 
ಅಭ್ರ್ವಾದಾನ ಮುಂತಾದ ಕರ್ಮಗಳಿಗೆ ಗಾಯತ್ರೀ ಮುಂತಾದ ಛಂದಸ್ಸುಗಳ ಮಂತ್ರಗಳನ್ನು ವಿನಿಯೋಗಿಸುವುದ 


1 ರಿಂದ ಆ ಛಂದಸ್ಸುಗಳು ಅಗ್ನಿಯ ಶರೀರಗಳು. ಹೀಗಾಗಿ ಇಲ್ಲಿಯ ನಾಲ್ಕು ಸಂಖ್ಯೆಯಿಂದ ಗಾಯತ್ರ್ಯಾದಿ W 
| ಛಂದಸ್ಸುಗಳು ಬುದ್ಧಿಸ್ಥವಾಗುತ್ತವೆ ಮತ್ತು ಅವು ಪ್ರಿಯವಾದ ಶರೀರವೇ ಆಗುತ್ತವೆ. 


WV VW ಗು ಭು ಭು [ಭು ಭು WW ೪೫) 0೪) 0 WW W 


ಪೃಷ್ಟಯಜುರ್ವೇದ ಪನ್ನಡ ಪ್ರಶಾಶನ/೧೯೦ 


I I | I 
ದಯತ್ಯೇವೈನನ್ನೈರ್‌ಖತೀಃ ಕೃಷ್ಣಾಸ್ತಿಸ್ರಸ್ತುಷಪಕ್ವಾ ಭವಂತಿ ನಿರ್‌ಯತ್ಯೈ 


ವಾ ಏತದ್ಕಾ ್ಲಿಗಧೇಯಂ ಯತ್ತುಷಾ ನಿರ್‌ಯತ್ಯೈ ರೂಪಂ ಕೃಷ್ಣಗ್‌ಂ 


| 
ರೂಪೇಣ್ಯೆವ ನಿರ್‌ಯತಿಂ ನಿರವದಯತ 


[| [| [| [| 
ಸ್ವದಯತಿ I ಏವ | ಏನತ್‌ | ನೈರ್‌ಯತೀರಿತಿ ನೈಃ-ಯತೀಃ | ಕೃಷ್ಣಾ $1 ತಿಸ್ರಃ | ತುಷಪಕ್ವಾ ಇತಿ ತುಷ-ಪಕ್ವಾಃ I 
I | || | 
ಭವಂತಿ | ನಿರ್‌ಯತ್ಯಾ ಇತಿ ನಿಃ-ಯತೆ ೮!ವೈ.! ಏತತ್‌ | ಭಾಗಧೇಯಮಿತಿ ಭಾಗ-ಧೇಯಮ್‌ | ಯತ್‌ । ತುಷಾಃ । 


| 
ನಿರ್‌ಯತ್ಯಾ ಇತಿ ನಿಃ-ಯತ್ಯ್ಯೈ | ರೂಪಮ್‌ । ಕೃಷ್ಣಮ್‌ । ರೂಪೇಣ । ಏವ | ನಿರ್‌ಖುತಿಮಿತಿ ನಿಃ-ಯತಿಮ್‌ | 


ನಿರವದಯತ ಇತಿ ನಿ: ಅವದಯತೇ | 


ಬ್ರಾಹ್ಮಣಭಾಗ i ವಿವರಣೆ 

ಏನತ್‌ ಸ್ವದಯತಿ ಏವ ಈ ಮಂತ್ರದಿಂದ ತೆಗೆದುಕೊಂಡ ಶಿಕ್ಕವು ಮೆಚ್ಚು 

ವಂತಾಗುತ್ತದೆ. 
ಶಿಕ್ಕಸ್ಥಾ ಪನ/ಇಷ್ಟಕೆಗಳ ವಿವರಣೆ-ಅರ್ಥವಾದ 

ನೈರ್‌ಖತೀಃ ಕೃಷ್ಣಾಃ ತಿಸ್ರಃ ನಿರ್‌ಯತಿಯು ದೇವತೆಯಾಗಿರುವ ಇಷ್ಟಕೆಗಳು 

ತುಷಪಕ್ವಾಃ ಭವಂತಿ ಮೂರು,. ಕಪ್ಪುಬಣ್ಣದವುಗಳು. ಬತ್ತ ದ ಹೊಟ್ಟಿ 
ನಿಂದ ಸುಟ್ಟಿರತಕ್ಕವುಗಳಾಗಿರುತ್ತವೆ. 

ಯತ್‌ ತುಷಾಃ ಏತತ್‌ ನಿರ್‌ಯತ್ಯೈ ಹೊಟ್ಟುಗಳು ನಿರ್‌ಯತಿದೇವತೆಯ/ರಕ್ಟೋ ದೇವತೆಯ 

ಭಾಗಧೇಯಮ್‌ ವೈ ಭಾಗವಾಗಿದೆ. 

ನಿರ್‌ಖತ್ಯೈ ರೂಪಮ್‌ ಕೃಷ್ಣಮ್‌ ನಿರ್‌ಯತಿದೇವತೆಯ ರೂಪವು ಕಪ್ಪಾಗಿದೆ. 

ರೂಪೇಣ ಏವ ನಿರ್‌ಯತಿಮ್‌ ಇದರಿಂದ (ಕಪ್ಪಾದ ಇಷ್ಟಕೆಗಳಿಂದ) ನಿರ್‌ಯತಿಗೆ |್ಲೃ 

ನಿರವದಯತೇ ಅನುಗುಣವಾದ ರೂಪವನ್ನೇ ಕೊಟ್ಟು ರಕ್ಟೋದೇವತೆ 
ಯನ್ನು/ನಿರ್‌ಯತಿಯನ್ನು ದೂರ ಮಾಡಿದಂತಾಗು 
ತ್ತದೆ. 

ಅಗ್ನಿಸಂಯೋಜನೆಯನ್ನು ಅನುಷ್ಠಿಸುವಾಗ ಅಧ್ವರ್ಯುವು ಉಖ್ಯಾಗ್ನಿಯನ್ನು ತೆಗೆದುಕೊಳ್ಳಬೇಕು. ಪ್ರತಿ ಸಮೇಧನೀಯ 

ವನ್ನು (ಹಿಂದಿನ ಗಾರ್ಹಪತ್ಯಾಗ್ನಿಯನ್ನು) ಪ್ರತಿಪ್ರಸ್ಥಾತನು ತೆಗೆದುಕೊಳ್ಳಬೇಕು. ಅವೆರಡನ್ನೂ ನಾಲ್ಕು ಮಂತ್ರಗಳಿಂದ 

ಸೇರಿಸಬೇಕು. 

ಈ ಅಗ್ನಿಸಂಯೋಜನೆಯು ಬ್ರಾಹ್ಮಣ-ಕ್ಷತ್ರಿಯ ಸಂಯೋಗದಂತೆ. 


ಮ 


ಪೈತ್ರಿಲೀಯ ಹಂಹಿತಾ/೫-೨-೪/೧೯೧ 


| . ] | 
ಇಮಾಂ ದಿಶಂ ಯಂತ್ಯೇಷಾ [(೨೨)] ವೈ ನಿರ್‌ಖತ್ಯೈ ದಿಕ್ಸಾ ಎಯಾಮೇವ 


| 1. I | | 
ದಿಶಿ ನಿರ್‌ಯತಿಂ ನಿರವದಯತೇ ಸ್ವಕೃತ ಇರಿಣ ಉಪದಧಾತಿ ಪ್ರದರೇ 
| | 
ವೈತದ್ವೆ ಆ ನಿರ್‌ಯತ್ಯಾ ಆಯತನಗ್ಗ್‌ ೦ 


(| || 
ಇಮಾಮ್‌ | ದಿಶಮ್‌ | ಯಂತಿ | ಏಷಾ । (೨೨) | ವೈ । ನಿರ್‌ಯತ್ಯಾ ಇತಿ ನಿಃ:-ಯತ್ಯೈ । ದಿಕ್‌! ಸ್ವಾಯಾಮ್‌ | 


| 
ಏವ । ದಿಶಿ । ನಿರ್‌ಯತಿಮಿತಿ ನಿಃ-ಯತಿಮ್‌ । ನಿರವದಯತ ಇತಿ ನಿಃ-ಅವದಯತೇ | ಸ್ವಕೃತ ಇತಿ ಸ್ವ-ಕೃತೇ | 


। 
ಇರಿಣೇ | ಉಪೇತಿ | ದಧಾತಿ | ಪ್ರದರ ಇತಿ ಪ್ರ-ದರೇ | ವಾ। ಏತತ್‌ | ವೈ । ನಿರ್‌ಯತ್ಯಾ ಇತಿ ನಿಃ-ಯತ್ಯಾಃ | 
[ [ 1 
ಆಯತನಮಿತ್ಯಾ-ಯತನಮ್‌। 


ಬ್ರಾಹ್ಮಣಭಾಗ ವಿವರಣೆ 
 ಅಂಗುಲೀನಿದೇಶನ 


ಇಮಾಮ್‌ ದಿಶಮ್‌ ಯಂತಿ ನೈರ್‌ಯತ್ಯದಿಕ್ಕನ್ನು ಕುರಿತು ಹೋಗುತ್ತಾರೆ. 

ಏಷಾ ವೈ ನಿರ್‌ಯತ್ಯೈ ದಿಕ್‌ "ಇಗೋ! ಇದೇ ನಿರ್‌ಖತಿಯ ದಿಕ್ಕು ಆಗಿದೆ' ಎಂದು 
ಬೆರಳಿನಿಂದ ನಿರ್ದೇಶಿಸಬೇಕು. 

ಸ್ವಾಯಾಮ್‌ ದಿಶಿ ಏವ ನಿರ್‌ಖತಿಮ್‌ ಇದರಿಂದ ನಿರ್‌ಯತಿಗೆ ತನ್ನ ದಿಕ್ಕಿನಲ್ಲಿ ಯೇ ಭಾಗವ 

ನಿರವದಯತೇ ಸ ನ್ನಿತ್ತು ದೂರ ಮಾಡಿದಂತಾಗುತ್ತದೆ. 

ಸ್ವಕೃತೇ ಇರಿಣೇ ಉಪದಧಾತಿ ಚೌಳುಪ್ಪಿನ ಪ್ರದೇಶದಲ್ಲಿಯೋ ಅಥವಾ ತಾನಾಗಿಯೇ 

ಪ್ರದರೇವಾ ಉಂಟಾಗಿರುವ ಭೂಮಿಯ ಹಳ್ಳದಲ್ಲಿ ಯೋ ಈ 
ಇಷ್ಟಕೆಗಳ ಉಪಧಾನವನ್ನು ಅನುಷ್ಠಿಸಬೇಕು. 

ಏತತ್‌ ನಿರ್‌ಯತ್ಯಾಃ ಆಯತನಮ್‌ ವೈ ಈ ಪ್ರದೇಶವು ನಿರ್‌ಯತಿಯ ಸಾ ನವಾಗಿದೆ. 


ಕ್ಷತ್ರಿಯನೊಡಗೂಡಿದ ಬ್ರಾಹ್ಮಣನು ರಾಜನ ಸಂಬಂಧವಿಲ್ಲದ ಬ್ರಾಹ್ಮಣನನ್ನೂ, ಬ್ರಾಹ್ಮಣನಿಂದೊಡಗೂಡಿದ 
ಕ್ಷತ್ರಿಯನು ಪ್ರರೋಹಿತನ ನಿರ್ದೇಶವನ್ನು ಪಡೆಯಲಾಗದ ಕ್ಷತ್ರಿಯನನ್ನೂ ಮೀರುವನು/ ಮೇಲ್ಮೈಯನ್ನು ಪಡೆದಿರುವನು 
ಎಂದು ಶ್ರುತಿವಚನ. [ತೈ. ಸಂ. 5-1-107 

ಹೀಗಾಗಿ ಅಗ್ನಿಗಳ ಸಂಯೋಗವು ಪ್ರಶಸ್ತ. . 

ವಿಹರಣವೆಂದರೆ ಒಂದೆಡೆ ಇರುವ ಅಗ್ನಿಯನ್ನು ಇನ್ನೊಂದು ಕಡೆಗೆ ಒಯ್ಯುವದಷ್ಟೆ. ಹೀಗಿರುವಾಗ ಬ್ರಾಹ್ಮಣನ 
ತೇಜಸ್ಸೇ ಇನ್ನೊಂದೆಡೆ ಅಂದರೆ ಕ್ಚತ್ರಿಯನಲ್ಲಿ ಇದೆಯಷ್ಟೆ. ಎರಡು ತೇಜಸ್ಸೂ ಒಂದೇ. ಹೀಗೆ ಅಗ್ನಿವಿಹರಣದ 


ಪೃಷ್ಟಯಜುರ್ವೇದ ಈನ್ನಡ ಪ್ರಠಾಶನ/೧೯೨ 


[ 1 I [ 
ಸ್ವ ಏವಾಯತನೇ ನಿರ್‌ಯತಿಂ ನಿರವದಯತೇ ಶಿಕ್ಕಮಭ್ಯುಪದಧಾತಿ 


“ I I I 
ವೆ ರ್‌ಯತೋ ವೈ ಪಾಶಸ್ಸಾಕ್ಟಾ| ದೇವೈನಂ ನಿರ್‌ಖುತಿಪಾಶಾನ್ಮುಂಚತಿ ತಿಸ್ರ 


I 
ಉಪದಧಾತಿ ತ್ರೇಧಾವಿಹಿತೋ ವೈ ಪುರುಷೋ 


ಸ್ವೇ। ಏವ | ಆಯತನ ಇತ್ಯಾ-ಯತನೇ | ನಿರ್‌ಯತಿಮಿತಿ ನಿಃ-ಯತಿಮ್‌ । ನಿರವದಯತ ಇತಿ ನಿಃ-ಅವದಯತೇ | 
ಶಿಕ್ಕಮ್‌ | ಅಭಿ | ಉಪೇತಿ | ದಧಾತಿ | ನೈರ್‌ಯತ ಇತಿ ನೆ 1-ಯತಃ ವೈ! ಪಾಶಃ | ಸಾಕ್ಸಾ| ದಿತಿ ಸ-ಅಕ್ಸಾತ್‌ | 
ಏವ । ಏನಮ್‌ | ನಿರ್‌ಯತಿಪಾಶಾದಿತಿ ನಿರ್‌ಯತಿ-ಪಾಶಾತ್‌ | ಮುಂಚತಿ । ತಿಸ್ರಃ । ಉಪೇತಿ | ದಧಾತಿ | 
ತ್ರೇಧಾವಿಹಿತ ಇತಿ ತ್ರೇಧಾ-ವಿಹಿತಃ। ವೈ । ಪುರುಷಃ | 


ಬ್ರಾಹ್ಮಣಭಾಗ ವಿವರಣೆ 

| ಸ್ವೇ ಆಯತನೇ ಏವ ನಿರ್‌ಯತಿಮ್‌ ಇಲ್ಲಿ ಇಷ್ಟಕೋಪಧಾನವನ್ನು ಮಾಡುವುದರಿಂದ 

ನಿರವದಯತೇ ದೇವಯಜನಪ್ರದೇಶದಿಂದ ದೂರ ಮಾಡಿ ಅಲ್ಲಿ 
ನಿರ್‌ಯತಿಯನ್ನು ಸ್ಥಾಪಿಸಿದಂತಾಗುತ್ತದೆ. 

ಇಷ್ಟಕೋಪಧಾನಸ್ಥಾನನಿರ್ದೇಶ-ಅರ್ಥವಾದ 

| ಶಿಕ್ಕಮ್‌ ಅಭ್ಯುಪದಧಾತಿ ಶಿಕ್ಕದ ಮೇಲ್ಮಾ ಿಗದಲ್ಲಿ ಈ ಇಷ್ಟಕೆಗಳನ್ನು 
ಉಪಧಾನ ಮಾಡಬೇಕು. 

ಪಾಶಃ ನೈರ್‌ಯತಃ ವೈ ಶಿಕ್ಕಪಾಶವು ನಿರ್‌ಯತಿದೇವತಾಕವಾದುದು. 

| ಏನಮ್‌ ನಿರ್‌ಯತಿಪಾಶಾತ್‌ ಸಾಕ್ಷಾತ್‌ ಇದರಿಂದ ಈ ಯಜಮಾನನನ್ನು ನೇರವಾಗಿ ನಿರ್‌ಯತಿ 

ಏವ ಮುಂಚತಿ ಪಾಶದಿಂದಲೇ ಬಿಡಿಸಿದಂತಾಗುತ್ತದೆ. 

ಇಷ್ಟಕೆಗಳ ಸಂಖ್ಯಾವಿಧಿ; ಅರ್ಥವಾದ 

ತಿಸ್ರಃ ಉಪದಧಾತಿ ಮೂರು ಇಷ್ಟಕೆಗಳನ್ನು ಉಪಧಾನ ಮಾಡಬೇಕು. 

ಪುರುಷಃ ತ್ರೇಧಾವಿಹಿತಃ ವೈ ಪುರುಷನು ಮೇಲ್ಭಾ ಿಗೈಮಧ್ಯಭಾಗ ಮತ್ತು ಕೆಳ 
ಭಾಗದಿಂದ ಕೂಡಿರುವವನು. 


ದೃಷ್ಟಾಂತವು ಬ್ರಹ್ಮ-ಕ್ಷತ್ರಿಯರಿಗೆ ಹೊಂದುತ್ತದೆ. 
ಹಾಗೆ ನೋಡಿದರೆ ದೀಕ್ಷೆಯನ್ನು ಪಡೆದವನು ಯಜಮಾನನು. ವಿಮೋಚನೆಯನ್ನು ಹೊಂದುವನು ಉಖ್ಯಾಗ್ನಿಯು. 
| ಆದರೂ ಅಗ್ನಿ-ಯಜಮಾನರ ಅಭೇದವನ್ನು ಕಲ್ಪಿಸಿ ಹೀಗೆ ಹೇಳಲಾಗಿದೆ. 


ತೈತ್ತೀಯ ಸಂಹಿಡಾ/೫-೨-೪/೧೯೩ 


| |. I 
ಯಾವಾನೇವ ಪುರುಷಸ್ತಸ್ಮಾನ್ನಿರ್‌ಯತಿಮವ ಯಜತೇ 
| I . I | 
ಪರಾಚೀರುಪ[(೨೩)ದಧಾತಿ]ದಧಾತಿ ಪರಾಚೀಮೇವಾಸ್ಮಾನ್ನಿರ್‌ಖುತಿಂ 


| I [ I | 
ಪ್ರಣುದತೇಃಪ್ರತೀಕ್ಷ, ಮಾಯಂತಿ ನಿರ್‌ಯತ್ಯಾ ಅಂತರ್‌ಹಿತ್ಯೈ 


1 | (| 1 1 [ 
ಯಾವಾನ್‌ । ಏವ । ಪುರುಷಃ | ತಸ್ಮಾತ್‌ । ನಿರ್‌ಯತಿಮಿತಿ ನಿಃ-ಖತಿಮ್‌ | ಅವೇತಿ | ಯಜತೇ | ಪರಾಚೀಃ | 
1 [| I 
ಉಪೇತಿ । (೨೩) | ದಧಾತಿ! ಪರಾಚೀಮ್‌ । ಏವ । ಅಸ್ಮಾತ್‌ | ನಿರ್‌ಯತಿಮಿತಿ ನಿಃ-ಯತಿಮ್‌ | ಪ್ರೇತಿ | ನುದತೇ | 


| [| [| 1 [| 
ಅಪ್ರತೀಕ್ಷ ಮಿತೃಪ್ರತಿ-ಈಕ್ಷ; ಮ್‌ 1 ಏತಿ। ಯಂತಿ I ನಿರ್‌ಯತ್ಯಾ ಇತಿ ನಿಃ-ಯತ್ಯಾಃ | ಅಂತರ್‌ಹಿತ್ಯಾ ಇತ್ಯಂತಃ-ಹಿತ್ಯೈ I 


ಬ್ರಾಹ್ಮಣಭಾಗ ವಿವರಣೆ 


ಯಾವಾನ್‌ ಏವ ಪುರುಷಃ ' ಪುರುಷನುಎಷ್ಟುಭಾಗಗಳುಳ್ಳವನಾಗಿರುವನೋ(ಮೂರು) 
ತಸ್ಮಾತ್‌ ನಿರ್‌ಯತಿಮ್‌ ಅವಯಜತೇ ಆ ಮೂರು ಭಾಗಗಳಿಂದಲೂ ನಿರ್‌ಯತಿಯನ್ನು ದೂರ 
ಮಾಡಿದಂತಾಗುತ್ತದೆ. 
ಉಪಧಾನದಲ್ಲಿ ವಿಶೇಷವಿಧಿ; ಅರ್ಥವಾದ 
ಪರಾಚೀಃ ಉಪದಧಾತಿ ಪರಸ್ಪರಸ್ಪರ್ಶವಿಲ್ಲದಂತೆ ದಕ್ಷಿಣಾಗ್ರವಾಗಿ ಇಷ್ಟಕೆಗಳನ್ನು 
ಉಪಧಾನ ಮಾಡಬೇಕು. 
ಅಸ್ಮಾತ್‌ ಪರಾಚೀಮ್‌ ಏವ ಇದರಿಂದ ಈ ದೇವಯಜನಕ್ಕೆ ಅಥವಾ ಯಜಮಾನ 
ನಿರ್‌ಯತಿಮ್‌ ಪ್ರ ನುದತೇ - ನಿಗೆ ನಿರ್‌ಯತಿಯನ್ನು ಹಿಮ್ಮುಖನನ್ನಾಗಿ ಮಾಡಿ ದೂರ 
ಮಾಡಿದಂತಾಗುತ್ತದೆ. 
ಹಿಂದಿರುಗುವ ಕ್ರಮ; ಅರ್ಥವಾದ 
ಅಪ್ರತೀಕ್ಷಮ್‌ ಆಯಂತಿ (ಅಧ್ವರ್ಯ ಮೊದಲಾದವರು)ಹಿಂದಿರುಗಿ ನೋಡದೇ 
ದೇವಯಜನಕ್ಕೆ ಬರಬೇಕು. 
ನಿರ್‌ಯತ್ಕಾಃ ಅಂತರ್‌ಹಿತ್ಯೈ ಇದು ನಿರ್‌ಯತಿಯ ಅಂತರ್ಧಾನಕ್ಕೆ ಕಾರಣವಾಗುತ್ತದೆ. 


"ಯದಸ್ಯ ಪಾರೇ' ಎಂದು ಆರಂಭಗೊಂಡು "ವೈಶ್ವಾನರಾಯ ಸ್ವಾಹಾ' ಎಂದು ಮುಕ್ತಾಯವಾಗುವ ಮಂತ್ರದಿಂದ 
ಶಿಕ್ಕಗ್ರಹಣವನ್ನು ಮಾಡಬೇಕು. "ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹವಾಶ್ರಿತಃ' ಎಂಬ ಸ್ಮೃತಿ 
ವಚನದಂತೆ ಜಾಠರಾಗ್ನಿಯು ವೈಶ್ವಾನರನಾಗಿ ಆಹಾರವನ್ನು ರುಚಿಯನ್ನಾಗಿಸುವಂತೆ ವೈಶ್ವಾನರಮಂತ್ರದಿಂದ 
1 ಗುಹೀತವಾದ ಶಿಕ್ಕವು ಮೆಚ್ಚುವಂತಾಗುತ್ತದೆ. 


ಕೃಷ್ಣಯಜುರ್ವೇದ ಈನ್ನಡ ಪ್ರಕಾಶನ/೧೯೪ 


I | 
ಮಾರ್ಜಯಿತ್ವೋಪತಿಷ್ಯಂತೇ ಮೇಧ್ಯತ್ವಾಯ ಗಾರ್‌ಹಪತ್ಯಮುಪತಿಷ್ಠಂತೇ 


| [ [ 
ನಿರ್‌ಯತಿಲೋಕ ಏವ ಚರಿತ್ವಾ ಪೂತಾ ದೇವಲೋಕಮುಪಾವರ್ತಂತ 
I 
ಏಕಯೋಪತಿಷ್ಠಂತ ಏಕಧೈವ ಯಜಮಾನೇ ವೀರ್ಯಂ ದಧತಿ 


I | I 1 | 
ಮಾರ್ಜಯಿತ್ವಾ 1 ಉಪೇತಿ । ತಿಷ್ಠಂತೇ | ಮೇಧ್ಯತ್ವಾಯೇತಿ ಮೇಧ್ಯ-ತ್ವಾಯ | ಗಾರ್‌ಹಪತ್ಯಮಿತಿ ಗಾರ್‌ಹ- 


| 
ಪತ್ಯಮ್‌ । ಉಪೇತಿ | ತಿಷ್ಠಂತೇ । ನಿರ್‌ಯತಿಲೋಕ ಇತಿ ನಿರ್‌ಯತಿ-ಲೋಕೇ ॥ ಏವ | ಚರಿತ್ವಾ | ಪೂತಾಃ । 


[| 
ದೇವಲೋಕಮಿತಿ ದೇವ-ಲೋಕಮ್‌ ।ಟ ಉಪಾವರ್ತಂತ ಇತ್ಯುಪ-ಆವರ್ತಂತೇ | ಏಕಯಾ | ಉಪೇತಿ | 


ತಿಷ್ಠಂತೇ | ಏಕಧೇತ್ಯೇಕ-ಧಾ । ಏವ! ಯಜಮಾನೇ । ವೀರ್ಯಮ್‌ । ದಧತಿ । 


ಬ್ರಾಹ್ಮಣಭಾಗ ವಿವರಣೆ 
ಮಾರ್ಜನವಿಧಿ;ಅರ್ಥವಾದ 

| ಮಾರ್ಜಯಿತ್ವಾ ಉಪತಿಷ್ಠಂತೇ "ಶಂ ನೋ ದೇವೀಃ' ಎಂಬ ಮಂತ್ರದಿಂದ ಮಾರ್ಜನೆ 
ಯನ್ನು ಮಾಡಿಕೊಳ್ಳಬೇಕು. ಬಳಿಕ ನಿರ್‌ಯತಿಯ ಉಪ 
| ಸ್ಥಾನವನ್ನು ಮಾಡಬೇಕು. 

| ಮೇಧ್ಯತ್ವಾಯ ಇದರಿಂದ ಶುದ್ಧಿಯಾಗುತ್ತದೆ. 
ಗಾರ್‌ಹಪತ್ಯಮ್‌ ಉಪತಿಷ್ಠಂತೇ ಬಳಿಕ ಗಾರ್ಹಪತ್ಯಾಗ್ನಿಯ ಉಪಸ್ಥಾ: ನವನ್ನು ಮಾಡಬೇಕು. 
ನಿರ್‌ಯತಿಲೋಕೇ ಏವ ಚರಿತ್ವಾ ನಿರ್‌ಯತಿದೇವತೆಯ ಸ್ಥಾನದಲ್ಲಿ ಸಂಚರಿಸಿ, 
ಫೂತಾಃ ದೇವಲೋಕಮ್‌ ಮಾರ್ಜನೆಯಿಂದ ಶುದ್ಧರಾಗಿ ಗಾರ್ಹಪತ್ಯಾಗ್ನಿಯ 
ಉಪಾವರ್ತಂತೇ ಸಮೀಪವೆಂಬ ದೇವತೆಗಳ ಸ್ಥಾನಕ್ಕೆ ಬಂದವರಾಗುತ್ತಾರೆ. 

ಉಪಸ್ಥಾನವಿಧಿ; ಪ್ರ ಶಂಸೆ 
ಏಕಯಾ ಉಪತಿಷ್ಠಂತೇ “ನಿವೇಶನಃ' ಎಂಬ ಒಂದು ಯಕ್ಕಿನಿಂದ ಉಪಸ್ಸಾ; ನ/ 
ಸ್ತುತಿಯನ್ನು ಅನುಷ್ಠಿಸಬೇಕು. 

ಯಜಮಾನೇ ಏಕಧಾ ಏವ ವೀರ್ಯಮ್‌ ಇದರಿಂದ ಒಂದೇ ಬಾರಿಗೆ ಯಜಮಾನನಲ್ಲಿ ಬಲ 
| ದಧತಿ ವನ್ನು ಸ್ಥಾಪಿಸಿದಂತಾಗುತ್ತದೆ. 


|. ಕಲ್ಪಸೂತ್ರದಲ್ಲಿ "ನೈರ್‌ಖುತೀಃ...ನಿಧಾಯ' ಎಂಬುದಾಗಿ ಇಷ್ಟಕೋಪಧಾನವನ್ನು ಹೇಳಲಾಗಿದೆ. 
ಇಷ್ಟಕೆಗಳು ಹೊಟ್ಟಿನಿಂದ ಸುಡಲ್ಪಟ್ಟಿರಬೇಕೆಂದು ವಿಧಿಯು ಇದೆ. 


ತೈತ್ತರೀಯ ಸಂಹಿಡಾ/೫-೨-೪/೧೯೫ 


| I I I 
ನಿವೇಶನಸ್ಸಂಗಮನೋ ವಸೂನಾಮಿತ್ಯಾಹ ಪ್ರಜಾ ವೈ ಪಶವೋ ವಸು 


I [ 
ಪ್ರಜಯ್ಯೆವೈನಂ ಪಶುಭಿಸ್ಸಮರ್ಧಯಂತಿ ॥ ೨೪-4 ॥ 
1 1 | 
[ಯತುಭಿರೇಷಾ ಪರಾಚೀರುಪಾಷ್ಟಾಚತ್ವಾರಿಗ್‌ಂಶಚ್ಚ ॥] 
ನಿವೇಶನ ಇತಿ ನಿ-ವೇಶನಃ | ಸಂಗಮನ ಇತಿ ಸಮ್‌-ಗಮನಃ | ವಸೂನಾಮ್‌ | ಇತಿ! ಆಹ। ಪ್ರಜೇತಿ ಪ್ರ-ಜಾ। ವೈ! 


ಪಶವಃ । ವಸು । ಪ್ರಜಯೇತಿ ಪ್ರ-ಜಯಾ | ಏವ। ಏನಮ್‌ | ಪಶುಭಿರಿತಿ ಪಶು-ಭಿಃ॥। ಸಮಿತಿ । ಅರ್ಧಯಂತಿ ॥ ೨೪॥ 


ಬ್ರಾಹ್ಮಣಭಾಗ ವಿವರಣೆ 


ನಿವೇಶನಃ ಸಂಗಮನಃ ವಸೂನಾಮ್‌ ಈ ಮಂತ್ರದ ಒಂದು ಭಾಗವು “ವಸೂನಾಮ್‌' 
ಇತಿ ಆಹ ಮೊದಲಾಗಿ ಹೇಳುತ್ತದೆ. 
ಪ್ರಜಾಃ ವೈ ಪಶವಃ ವಸು ಪ್ರಜೆಗಳು ಮತ್ತು ಪಶುಗಳು ವಸುಗಳೆನಿಸಿಕೊಳ್ಳುತ್ತವೆ. 


ಏನಮ್‌ ಪ್ರಜಯಾ ಪಶುಭಿಃ ಏವ ಯತ್ವಿಜರು ಈ ಮಂತ್ರಪಾಠ ಮಾಡಿ ಉಪಸ್ಥಾನ ವನ್ನು ||: 


ಸಮರ್ಧಯಂತಿ ಮಾಡುವುದರಿಂದ ಈ ಯಜಮಾನನನ್ನು ಪ್ರಜೆ- 
ಪಶುಗಳಿಂದ ಸಂಪನ್ನನನ್ನಾಗಿಸುತ್ತಾರೆ. 


ಐಷ್ಟಿಕಪ್ರಕರಣದಲ್ಲಿ "ರಕ್ಷಸಾಂ ಭಾಗೋತಸೀತ್ಯಾಹ । ತುಷ್ಯೆರೇವ ರಕ್ಷಾಗ್‌ಂಸಿ ನಿರವದಯತೇ [ತೈ. ಬ್ರಾ. 3.2.5] 
ಎಂಬುದಾಗಿ ತುಷಗಳನ್ನು ರಕ್ಷೋ €ದೇವತೆಯ ಭಾಗವನ್ನಾಗಿ ಹೇಳಲಾಗಿದೆ. 

ಮೂರು ಇಷ್ಟಕೆಗಳನ್ನು ಉಪಧಾನ ಮಾಡುವುದನ್ನು ಬಗೆಬಗೆಯಾಗಿ ಪ್ರಶಂಸಿಸಲಾಗಿದೆ. 

ಹಿಂದಿರುಗಿ ನೋಡದೇ ಬರುವುದರಿಂದ ನಿರ್‌ಯತಿಯನ್ನು ನೋಡದಂತೆ ಮಾಡಿ ದೂರಮಾಡಿದಂತಹವನಾಗುತ್ತಾನೆ. 


ವಿನಿಯೋಗಸಂಗ್ರಹ 
ಸಂ ಗಾರ್ಹಪತ್ಯ ಉಖ್ಯಾಗ್ನಿಂ ಚತುರ್ಭಿರ್ನಿರ್ವಪೇದಮುಮ್‌ | 
ಮಾತಾ ಶಿಕ್ಯಾದುಖಾಂ ಮುಂಚೇದ್ಯದಾ ಶಿಕ್ಕಪರಿಗ್ರಹಃ ॥ 
ನಮೋ ನೈರ್‌ಖತದೇಶೇ ತಚ್ಚಿಕ್ಕಂ ತ್ಯಕ್ತ್ವಾ ಯದಿತ್ಯತಃ | 
ಶಿಕ್ಕಜಾಲೇನ ಯಾಃ ಕೃಷ್ಣಾ ಇಷ್ಟಕಾಃ ಸ್ಥಾಪಯೇದಮೂಃ ॥ 


ಯಸ್ಯಾಸ್ತ್ರಿಭಿಸ್ತಿಸ ಏತಾಃ ಕೃಷ್ಣಾ ಉಪದಧಾತಿ ಹಿ 


| ನಿವೇಂಗ್ನಿಮುಪತಿಷ್ಠೇತ ॥ 


| ಜಹಾ 
೫) 0 ಅಭ ೮ಭ| ೪ ಭ ಈ ೫ ೪ SVT ಈ ೪ ೪ 


| ಪ೦ಚಮೊಂಂಹುವಾಹಃ ॥ 


- I I ] 
ಪುರುಷಮಾತ್ರೇಣ ವಿ ಮಿಮೀತೇ ಯಜ್ಞೇ ೇನ ವೈ ಪುರುಷಸ್ಸಂಮಿತೋ 


[ | | 
ಯಜ್ಞ; ಪರುಷೈವೈನಂ ವ ಮಿಮೀತೇ ಯಾವಾನ್ಪುರುಷ ಊರ್ಧ್ವಬಾಹು 


[| [| 
ಪುರುಷಮಾತ್ರೇಣೇತಿ ಪುರುಷ-ಮಾತ್ರೇಣ । ವೀತಿ । ಮಿಮೀತೇ । ಯಜ್ಞೇನ । ವೈ । ಪುರುಷಃ | ಸಂಮಿತ ಇತಿ 


I [| 
| ಸಮ್‌-ಮಿತಃ | ಯಜ್ಞಪರುಷೇತಿ ಯಜ್ಞ-ಪರುಷಾ । ಏವ । ಏನಮ್‌ | ವೀತಿ | ಮಿಮೀತೇ । ಯಾವಾನ್‌ | 


J ಪುರುಷಃ ಊರ್ಧ್ವಬಾಹುರಿತ್ಯೂರ್ಧ್ವ-ಬಾಹುಃ | 


| ಈ ಐದನೆಯ ಅನುವಾಕದಲ್ಲಿ ಕ್ಷೇತ್ರಕರ್ಷಣವಿಧಿಯು ಹೇಳಲ್ಪಡುತ್ತದೆ ಅದಕ್ಕೆ ಮೊದಲು ಕ್ಷೇತ್ರ 
| ಮಾನವು ಹೇಳಲ್ಪಡುತ್ತದೆ. 


ಬ್ರಾಹ್ಮಣಭಾಗ ವಿವರಣೆ 
ಚಯನಪ್ರದೇಶದ ಮಾನ [ಅಳತೆ]-ವಿಧಿ 


ಪುರುಷಮಾತ್ರೇಣ ವಿ ಮಿಮೀತೇ ಅಗ್ನಿಚಯನಪ್ರದೇಶವನ್ನು ಪ್ರರುಷಪ್ರಮಾಣದ ಬಿದಿರು 
ಕೋಲಿನಿಂದ ಅಳತೆ ಮಾಡಬೇಕು. 

ಯಜ್ಞೇನ ವೈ ಪುರುಷಃ ಸಂಮಿತಃ ಲೌಕಿಕಪುರುಷನು ಯಜ್ಞಾಭಿಮಾನಿದೇವನಿಗೆ ಸಮಾ 
ನವಾದ ಪ್ರಮಾಣವುಳ್ಳವನು. 

ಏನಮ್‌ ಯಜ್ಞಪರುಷಾ ಏವ ಈ ಅಗ್ನಿಚಯನರೂಪವಾದ ಯಜ್ಞಪುರುಷಪ್ರದೇಶ 

ವಿಮಿಮೀತೇ ವನ್ನು ಯಜ್ಞಃ ಪುರುಷಪ್ರಮಾಣದಿಂದಲೇ ಅಳೆದವನಾ 
ಗುತ್ತಾನೆ. 

| ಊರ್ಧ್ವಬಾಹುಃ ಪುರುಷಃ ಯಾವಾನ್‌ ಮೇಲಕ್ಕೆ ಎತ್ತಿದ ತೋಳುಗಳುಳ್ಳ ಪುರುಷನು ಎಷ್ಟು 

ಪ್ರಮಾಣವುಳ್ಳವನೋ, 


| ತಾತ್ಪರ್ಯ:- ಮೇಲಕ್ಕೆ ಎತ್ತಿದ ತೋಳುಳ್ಳ ಪುರುಷನ ಪ್ರಮಾಣದಷ್ಟೇ ಚಯನಪ್ರದೇಶವಿರುತ್ತದೆ. 


(0 (0 (0 (0) (0 (0) (0 (0) 000) 0) 0) (1) 


ಪೈತ್ತೀಯ ಸಂಹಿಡಾ/೫-೨-೫/೧೯೭ 


| | 
ಭವತಿನ ರತ್ನಿನಾ ಪಕ್ಷೌ ದ್ರಾಫೀಯಾಗ್‌ಂಸೌ ಭವತ 


೬ 


ತ್ರಿ 
I 
ಶ್ಲಪ್ರವಯಾಗ್‌ಂಸಿ ವಯಾಗ್‌ಂಸಿ ವ್ಯಾಮಮಾತ್ರಿ ಪಕ್ಷಿ ಚ ಪುಚ್ಛಂ ಚ ಭವ- 


ತಾವಾನ್‌ 1 ಭವತಿ । ಏತಾವತ್‌ ವೈ! ಪುರುಷೇ I ವೀರ್ಯಮ್‌ | ವೀರ್ಯೇಣ | ಏವ | ಏನಮ್‌ | ವೀತಿ | 


ಮಿಮೀತೇ | ಪಕ್ಷೀ | ಭವತಿ| ನ। ಹಿ! ಅಪಕ್ಷಃ | ಪತಿತುಮ್‌ | ಅರ್‌ಹತಿ! ಅರತ್ನಿನಾ | ಪಕ್ಷೌ | ದ್ರಾಫೀಯಾಗ್‌ಂಸೌ। 
1| I 1 
ಭವತಃ । ತಸ್ಮಾತ್‌ 1 ಪಕ್ಚಪ್ರವಯಾಗ್‌ಂಸೀತಿ ಪಕ್ಷ-ಪ್ರವಯಾಗ್‌ಂಸಿ | ವಯಾಗ್‌ಂಸಿ | ವ್ಯಾಮಮಾತ್ರಾವಿತಿ 


|| 
ವ್ಯಾಮ-ಮಾತ್ರೌ | ಪಕ್ಷೌ। ಚ। ಪುಚ್ಛಮ್‌ । ಚ। ಭವತಿ | 


ಬ್ರಾಹ್ಮಣಭಾಗ ವಿವರಣೆ 


ತಾವಾನ್‌ ಭವತಿ ಈ ಚಯನಾಗ್ನಿಪ್ರದೇಶವೂ ಅಷ್ಟೇ ಪರಿಮಾಣವುಳ್ಳ 
ದುದಾಗುತ್ತದೆ. 
ಏತಾವತ್‌ ವೈ ಪುರುಷೇ ವೀರ್ಯಮ್‌ ' ಪುರುಷನಲ್ಲಿ ಕಾರ್ಯಸಾಮರ್ಥ್ಯವು ಇಷ್ಟೇ. 
ವೀರ್ಯೇಣ ಏವ ಏನಮ್‌ ವಿ ಮಿಮೀತೇ ಆ ವೀರ್ಯದಿಂದಲೇ/ಕಾರ್ಯಸಾಮರ್ಥ್ಯವನ್ನು ಅನು 
ಸರಿಸಿಯೇ ಅಧ್ವರ್ಯವು ಚಯನಭೂಮಿಯನ್ನು ಅಳೆದ 
ವನಾಗುತ್ತಾನೆ. 
ಚಯನಭೂಮಿಯ ಆಕಾರ 


ಪಕ್ಷೀ ಭವತಿ ಈ ಚಯನಪ್ರದೇಶವು ಪಕ್ಷಿಯ ಆಕಾರವಾಗಿರಬೇಕು. 

ಅಪಕ್ಷಃ ಪತಿತುಮ್‌ ನ ಅರ್‌ಹತಿ ಹಿ ರೆಕ್ಕೆಗಳಿಲ್ಲದ ಪಕ್ಷಿಯು ಹಾರಲಾರದಷ್ಟೆ. 

ಪಕ್ಷೌ ಅರತ್ನಿನಾ ದ್ರಾಘೀಯಾಗ್‌ಂಸೌ ಭವತಃ ಎರಡು ರೆಕ್ಕೆಗಳು ಪುರುಷಪ್ರಮಾಣಕ್ಕಿಂತಲೂ 
ಒಂದೊಂದು ಅರತ್ನಿಯಷ್ಟು [೨೪ ಅಂಗುಲಗಳು] 

| ಹೆಚ್ಚಿ ರಬೇಕು. 

ತಸ್ಮಾತ್‌ ವಯಾಗ್‌ಂಸಿ ಪಕ್ಷಪ್ರವಯಾಗ್‌ಂಸಿ ಆದುದರಿಂದ ಪಕ್ಷಿಗಳು ರೆಕ್ಕೆಗಳಿಂದ ವೃದ್ದಿಯನ್ನು 
ಹೊಂದತಕ್ಕ ಸವುಗಳು. 

ವ್ಯಾಮಮಾತ್ರೌ ಪಕ್ಷ ಚ ಪುಚ್ಛಮ್‌ ಚ ರೆಕ್ಕೆಗಳು ಮತ್ತು ಪುಚ್ಚ ಭಾಗ [ಹಿಂಭಾಗ]ವೂ ಮಾರು 

ಭವತಿ ದ್ವವಾಗಿರಬೇಕು. 


WW WU WU WY WW WU WW UY Ww 


1 


ಪೃಷ್ಟಯಜುರ್ವೇದ ಈನ್ನಡ ಪ್ರಠಾಶನ/೧೯೮ 


WV WY WY WW HW HW YW ಭ WY 


I [ | | 
-ತ್ಯೇತಾವದ್ಹೈ ಪುರುಷೇ ವೀರ್ಯಂ[ವೀರ್ಯಮ್‌(೨೫)] ವೀರ್ಯಸಮ್ಮಿತೋ 


[ [| | | 
ವೇಣುವಾ ವಿಮಿಮೀತ ಆಗ್ನೇಯೋ ವೈ ವೇಣುಸ್ಸಯೋನಿತ್ವಾಯ ಯಜುಷಾ 


| I 
ಯುನಕ್ತಿ ಯಜುಷಾ ಕೃಷತಿ ವ್ಯಾವೃತ್ತ್ಯೈ 


| [ | [ 1 I I 
ಏತಾವತ್‌ । ವೈ । ಪುರುಷೇ । ವೀರ್ಯಮ್‌ । (೨೫) | ವೀರ್ಯಸಮ್ಮಿತ ಇತಿ ವೀರ್ಯ-ಸಮ್ಮಿತಃ | ವೇಣುನಾ । 
I | 
ವೀತಿ | ಮಿಮೀತೇ | ಆಗ್ನೇಯಃ । ವೈ | ವೇಣುಃ | ಸಯೋನಿತ್ವಾಯೇತಿ ಸಯೋನಿ-ತ್ವಾಯ | ಯಜುಷಾ | ಯುನಕ್ತಿ | 
I [ 1 
ಯಜುಷಾ। ಕೃಷತಿ । ವ್ಯಾವೃತ್ತ್ಯಾ ಇತಿ ವಿ-ಆವೃತ್ತೆ 


8೮! 


ಬ್ರಾಹ್ಮಣಭಾಗ ವಿವರಣೆ 


| ಏತಾವತ್‌ ವೈ ಪುರುಷೇ ವೀರ್ಯಮ್‌ *ಇಷ್ಟೇ ಪುರುಷಸಾಮರ್ಥ್ಯದ ಪರಿಮಿತಿಯಷ್ಟೆ. 


ವೀರ್ಯಸಮ್ಮಿತಃ ಪುರುಷನ ಸಾಮರ್ಥ್ಯಕ್ಕೆ ಸಮಾನವಾಗಿಯೇ 
ಅಳೆಯಲ್ಪಟ್ಟಂತಾಗುತ್ತದೆ. 
ಮಾನದಂಡವಿಶೇಷ 
ವೇಣುನಾ ವಿಮಿಮೀತೇ ಬಿದಿರಿನ ಕೋಲಿನಿಂದ ಅಳತೆಯನ್ನು ಮಾಡಬೇಕು. 
ವೇಣುಃ ಆಗ್ನೇಯಃ ವೈ *ಬಿದಿರು ಅಗ್ನಿಗೆ ಸಂಬಂಧಿಸಿದುದಷ್ಟೆ. 


1] ಸಯೋನಿತ್ವಾಯ ತನ್ನ ಸ್ಥಾನದಲ್ಲಿಯೇ ಅಗ್ನಿಯ ಸಂಬಂಧಕ್ಕಾಗಿ ಬಿದಿರಿ 


ನಿಂದ ಅಳೆದಂತಾಗುತ್ತದೆ. 
ಉಳುಮೆಯ ವಿಧಿ; ಪ್ರಯೋಜನ 


ಯಜುಷಾ ಯುನಕ್ತಿ (ಅಧ್ವರ್ಯುವು ಲೌಕಿಕವಾದ ಎತ್ತುಗಳನ್ನು ನೇಗಿಲಿಗೆ 
ಕಟ್ಟುವಿಕೆ ಮತ್ತು ಉಳುಮೆಗಳ ಭೇದಕ್ಕಾಗಿ) "ಸೀರಾ 
ಯುಂಜಂತಿ' “ಯುನಕ್ತ ಸೀರಾ' ಎಂಬ ಯಜು 
ರ್ಮಂತ್ರಗಳಿಂದ ಎತ್ತುಗಳನ್ನು ನೇಗಿಲಿಗೆ ಕಟ್ಟಬೇಕು. 


ವ್ಯಾವೃತ್ತ್ಯೈ 


ಯಜುಷಾ ಕೃಷತಿ “ಲಾಂಗಲಂ ಪವೀರಮ್‌' “ಶುನಂ ನಃ ಫಾಲಾ?' ಎಂಬ |. 


ಯಜುರ್ಮಂತ್ರಗಳಿಂದ ಉಳುಮೆಯನ್ನು ಮಾಡಬೇಕು. 


| + ಎರಡೂ ಕಡೆಯಲ್ಲಿ ಚಾಚಿರುವ ತೋಳುಗಳ ಪ್ರಮಾಣಕ್ಕಿಂತಲೂ ಪಕ್ಕಕ್ಕಿರುವ ವಸ್ತುವನ್ನು ಪುರುಷನು ಮುಟ್ಟಲಾರನು. 


*1ದೇವತೆಗಳು ಕಾಣದಂತೆ ಅಡಗಿದ ಅಗ್ನಿಯು ಬಿದಿರನ್ನು ಹೊಕ್ಕನು ಎಂದು ಇನ್ನೊಂದೆಡೆ ಶ್ರುತಿಯು ಇದೆ!ತೈ. ಸಂ. 5.1.11 


ಊಉ 0 0 Ww 0 (0 WY WW HW WW WY 


ಪೈತ್ಷಿಲೀಯ ಸಂಹಿಡಾ/೫-೨-೫/೧೯೯ 


ಷಡ್ಗವೇನ ಕೃಷತಿ ಷಡ್ವಾ ಯತವ ಯತುಭಿರೇವೈನಂ ಕೃಷತಿ ಯದ್ದ್ಯಾದಶಗವೇನ 

ಸಂವತ್ತರೇಣೈವೇಯಂ ವಾ ಆಗ್ಲೇರತಿದಾಹಾದಬಿಭೇತ್ಲೈತದ್ದಿಗುಣಮಪಶ್ಯತ್ವೃಷ್ಟಂ 
ಚಾಕೃಷ್ಟಂ ಚ 

ಷಡ್ಗವೇನೇತಿ ಷಟ್‌-ಗವೇಸ । ಕೃಷತಿ । ಷಟ್‌ | ವೈ | ಯತವಃ । ಯತುಭಿರಿತ್ರೃತು-ಭಿಃ | ಏವ । ಏನಮ್‌ | 

'ಕೃಷತಿ । ಯತ್‌ | ದ್ವಾದಶಗವೇನೇತಿ ದ್ವಾದಶ-ಗವೇನ । ಸಂವತ್ನರೇಣೇತಿ ಸಮ್‌-ವತ್ಸರೇಣ | ಏವ! ಇಮ್‌ | 

ವೈ । ಅಗ್ನೇಃ । ಅತಿದಾಹಾದಿತ್ಯತಿ-ದಾಹಾತ್‌ | ಅಬಿಭೇತ್‌ । ಸಾ । ಏತತ್‌ | ದ್ವಿಗುಣಮಿತಿ ದ್ವಿ-ಗುಣಮ್‌ | 


ಅಪಶ್ಯತ್‌ | ಕೃಷ್ಣಮ್‌ । ಚ। ಅಕೃಷ್ಣಮ್‌ । ಚ। 


ಬ್ರಾಹ್ಮಣಭಾಗ ವಿವರಣೆ 
ಎತ್ತುಗಳ ಸಂಖ್ಯೆ 
ಷಡ್ಗವೇನ ಕೃಷತಿ ಆರು ಎತ್ತುಗಳನ್ನು ಹೊಂದಿರುವ ನೇಗಿಲಿನಿಂದ ಉಳಬೇಕು. 
ಷಟ್‌ ವೈ ಯತವಃ ಖತುಗಳು ಆರಪ್ಟೆ. 
ಯತುಭಿಃ ಏವ ಏನಮ್‌ ಕೃಷತಿ ಇದರಿಂದ ಖುತುಗಳಿಂದಲೇ ಕರ್ಷಣವನ್ನು ಮಾಡಿ 
ದಂತಾಗುತ್ತದೆ. 
ಇನ್ನೊಂದು ಪಕ್ಷ 
ದ್ವಾದಶಗವೇನ ಯತ್‌ ಕೃಷತಿ ಹನ್ನೆರಡು ಎತ್ತುಗಳನ್ನು ಕಟ್ಟಿ ಉಳುವುದೆಂಬುದು 
ಯಾವುದೋ ಅದು 
| ಸಂವತ್ಸರೇಣ ಏವ ಏನಮ್‌ ಕೃಷತಿ (ಹನ್ನೆರಡು ತಿಂಗಳುಗಳೇ ಸಂವತ್ಸರವಾಗುವುದರಿಂದ) 


ಸಂವತ್ಸರದಿಂದಲೇ ಕರ್ಷಣ ಮಾಡಿದಂತಾಗುತ್ತದೆ. 
ಕರ್ಷಣದ ಪ್ರಮಾಣ 
| ಇಯಮ್‌ ಅಗ್ನೇಃ ಅತಿದಾಹಾತ್‌ (ಚಯನಭೂಮಿಯಲ್ಲಿ ಎಲ್ಲವೂ ಉಳುಮೆ ಮಾಡಲ್ಪಟ್ಟರೆ 
ಅಬಿಭೇತ್‌ ವೈ ಚಯನಾಗ್ನಿಯ ಹೆಚ್ಚು ಸುಟ್ಟೀತೆಂದು)ಭೂಮಿಯು ಅಗ್ನಿಯ 
ಹೆಚ್ಚಾ! ದ ಸುಡುವಿಕೆಯಿಂದ ಅಂಜಿದಳು. 


ಸಾ ಕೃಷ್ಟಮ್‌ ಚ ಅಕೃಷ್ಟಮ್‌ ಚ ಆ ಭೂಮಿಯು ಉತ್ತಿರುವ ಮತ್ತು ಉಳದಿರುವುದೆಂಬ 
ಏತತ್‌ ದ್ವಿಗುಣಮ್‌ ಅಪಶ್ಯತ್‌ ಈ ಇಬ್ಬಗೆಯ ಭೂಮಿಯನ್ನು (ಸುಡದಿರುವ ಉಪಾಯ 
ig ವನ್ನಾಗಿ) ಕಂಡುಕೊಂಡಳು. 


ಉ ಗು ಗ ಭು ಭು UY YW WWW YW WW 


ಪೃಷ್ಟಯಜುರ್ವೇದ ಈನ್ನಡ ಪ್ರಕಾಶನ/೨೦೦ 


| | I 
ತತೋ ವಾ ಇಮಾಂ ನಾತ್ಯದಹದ್ಯತ್ವೃಷ್ಟಂ ಚಾಕೃಷ್ಟಂ ಚ [ಚ(೨೬)] ಭವತ್ಯಸ್ಯಾ 


| I | 
ಅನತಿದಾಹಾಯ ದ್ವಿಗುಣಂ ತ್ವಾ ಅಗ್ನಿಮುದ್ಯಂತುಮರ್‌ಹತೀತ್ಯಾಹುರ್ಯತ್ಕೃಷ್ಟಂ 
I I | 
ಚಾಕೃಷ್ಟಂ ಚ ಭವತ್ಯಗ್ನೇರುದ್ಯತ್ಯಾ 


| 1 | 
ತತಃ | ವೈ | ಇಮಾಮ್‌ । ನ। ಅತೀತಿ । ಅದಹತ್‌ | ಯತ್‌ ಕೃಷ್ಣಮ್‌ । ಚೆ! ಅಕೃಷ್ಣಮ್‌ । ಚ! (೨೬) | ಭವತಿ | 


[| 1 | 
ಅಸ್ಯಾಃ | ಅನತಿದಾಹಾಯೇತ್ಯನತಿ-ದಾಹಾಯ | ದ್ವಿಗುಣಮಿತಿ ದ್ವಿ-ಗುಣಮ್‌ | ತು ವೈ I ಅಗ್ನಿಮ್‌ | 


| | 
ಉದ್ಯಂತುಮಿತ್ಯುತ್‌-ಯಂತುಮ್‌ | ಅರ್‌ಹತಿ | ಇತಿ | ಆಹುಃ | ಯತ್‌ | ಕೃಷ್ಣಮ್‌ | ಚ ಅಕೃಷ್ಟಮ್‌ ।(ಚ। 


| [ 
ಭವತಿ। ಅಗ್ನೇಃ | ಉದ್ಯತ್ಯಾ ಇತ್ಯುತ್‌-ಯತ್ಯೆ ೮! 


ಬ್ರಾಹ್ಮಣಭಾಗ ವಿವರಣೆ 
ತತಃ ಇಮಾಮ್‌ ನ ಅತ್ಯದಹತ್‌ ವೈ ಬಳಿಕ/ಹೀಗಾಗಿ (ಅಗ್ನಿಯು) ಭೂಮಿಯನ್ನು ಹೆಚ್ಚಾಗಿ 
ಸುಡಲಿಲ್ಲ. 
ಯತ್‌ ಕೃಷ್ಣಮ್‌ ಚ ಅಕೃಷ್ಟಮ್‌ ಚ ಚಯನಭೂಮಿಯಲ್ಲಿ ಕೊಂಚ ಉಳಬೇಕು. ಕೊಂಚ 


9] ಭವತಿ ಉಳಬಾರದು. 


ಅಸ್ಯಾಃ ಅನತಿದಾಹಾಯ ಇದರಿಂದ ಭೂಮಿಯನ್ನು ಅತಿಯಾಗಿ ಸುಡದಿರು 
ವಂತೆ ಆಗುತ್ತದೆ. 
ಇಬ್ಬಗೆಯ ಭೂಮಿಯ ಪ್ರಶಂಸೆ 
ಅಗ್ನಿಮ್‌ ಉದ್ಯಂತುಮ್‌ ತು ದ್ವಿಗುಣಮ್‌ ಬಲ್ಲವರು (ಗಾರ್‌ಹಪತ್ಯಪ್ರದೇಶದಿಂದ ಉತ್ತರ 
ವೈ ಅರ್‌ಹತಿ ಇತಿ ಆಹುಃ ವೇದಿಪ್ರದೇಶಕ್ಕೆ) ಅಗ್ನಿಯನ್ನು ಒಯ್ಯಲು ಇಬ್ಬಗೆಯ 
ಪಾತ್ರೆಯು ಅರ್ಹವಾಗುತ್ತದೆಯೆಂದು ಹೇಳುತ್ತಾರೆ. 


| ಯತ್‌ ಕೃಷ್ಣಮ್‌ ಚ ಅಕೃಷ್ಟಮ್‌ ಚ ಕೊಂಚ ಉಳುಮೆ ಮಾಡಿದ ಮತ್ತು ಉಳುಮೆ | 
ಭವತಿ ಮಾಡಿರದ ಭೂಮಿಯು ಇರಬೇಕೆಂಬುದು 


ಅಗ್ನೇಃ ಉದ್ಯತ್ಯೈ ಅಗ್ನಿಯನ್ನು ಮೇಲಕ್ಕೆ ಎರಡು ಭಾಗದಿಂದ ಎತ್ತುವ 
ದಕ್ಕಾಗಿರುತ್ತದೆ. 
ಈ pf) 


| ಎತ್ತಿದ ತೋಳಿಗಿಂತಲೂ ಮೇಲಿರುವ ವಸ್ತುವನ್ನು ಪುರುಷನು ಮುಟ್ಟಲಾರನು. ಅಷ್ಟೇ ಅವನ ಸಾಮರ್ಥ್ಯ. ಅದಕ್ಕೆ |1) 
ಅನುಗುಣವಾಗಿಯೇ ಯಜ್ಞಚಯನಭೂಮಿಯ ಪ್ರಮಾಣವಿರುತ್ತದೆ. 


7777777; ಇ; 7; *|ಇ“*ಇ ಇಸ ಷರ ಇ]; 


ಪೈತ್ರಿಲೀಯ ಸಂಹಿಡಾ/೫-೨-೫/೨೦೧ 


I || | I | 
ಏತಾವಂತೋ ವೈ ಪಶವೋ ದ್ವಿಪಾದಶ್ಚ ಚತುಷ್ಟಾದಶ್ಚ ತಾನ್‌, ಯತ್ಚಾ! ಚ 


I I [ 
ಉತ್ಸೃಜೇದ್ರುದ್ರಾಯಾಪಿ ದಧ್ಯಾದ್ಯದ್ದ ಕಃ ಣಾ ಪಿತೃಭ್ಯೋ ನಿಧುವೇದೃತ್ವತೀಚೋ 
I I I 
ರಕ್ಷಾ; ಗ್‌ಂಸಿ ಹನ್ಯುರುದೀಚ ಉತ್ಸೃಜ- 


[ | [ | 
ಏತಾವಂತಃ | ವೈ । ಪಶವಃ | ದ್ವಿಪಾದ ಇತಿ ದ್ವಿ-ಪಾದಃ | ಚ | ಚತುಷ್ಪಾದ ಇತಿ ಚತುಃ-ಪಾದಃ | ಚ| ತಾನ್‌ | 
[ [ I 
ಯತ್‌ | ಪ್ರಾಚಃ । ಉತ್ಸೃಜೇದಿತ್ಯುತ್‌-ಸೃಜೇತ್‌ । ರುದ್ರಾಯ । ಅಪೀತಿ । ದಧ್ಯಾತ್‌ । ಯತ್‌ | ದಕ್ಷಿಣಾ ಪಿತೃಭ್ಯ | 


I I ( I | “1 
ಇತಿ ಪಿತೃ-ಭ್ಯಃ | ನೀತಿ! ಧುವೇತ್‌ | ಯತ್‌ ಪ್ರತೀಚಃ | ರಕ್ಷಾಗ್‌ಂಸಿ | ಹನ್ಯುಃ ಉದೀಚಃ । ಉದಿತಿ ಸೃಜತಿ! 


ಬ್ರಾಹ್ಮಣಭಾಗ ವಿವರಣೆ 
ನೊಗಕ್ಕೆ ಕಟ್ಟಿರುವ ಬಲೀವರ್ದಗಳ (ಎತ್ತುಗಳ) ಉತ್ಸರ್ಜನವಿಧಿ 


ದ್ವಿಪಾದಃ ಚ ಚತುಷ್ಟಾದಃ ಚ ಏತಾವಂತಃ ಎರಡು ಪಾದಗಳುಳ್ಳ ಮಾನವರು, ನಾಲ್ಕು ಕಾಲು 

ಪಶವಃ ವೈ ಗಳುಳ್ಳ ಗವಾದಿಗಳು-ಹೀಗೆ ಇಷ್ಟೇ ಪಶುಗಳು. 

ತಾನ್‌ ಯತ್‌ ಪ್ರಾಚಃ ಉತ್ಸೃಜೇತ್‌ ಆ ಎತ್ತುಗಳನ್ನು ಪೂರ್ವದ ಕಡೆಗೆ ಬಿಟ್ಟರೆ 

ರುದ್ರಾಯ ಅಪಿದಧ್ಯಾತ್‌ ರುದ್ರನಿಗಾಗಿ ಯಜಮಾನನು ಅರ್ಪಿಸಿದವನಾಗುತ್ತಾನೆ. 
1ಮುಚ್ಚಿಟ್ಟವನಾಗುತ್ತಾನೆ. 

ಯತ್‌ ದಕ್ಷಿಣಾ ಉತ್ಸೃಜೇತ್‌ ದಕ್ಷಿಣದಿಕ್ಕಿಗೆ ಅವುಗಳನ್ನು ಬಿಟ್ಟರೆ, 

ಪಿತೃಭ್ಯಃ ನಿಧುವೇತ್‌ ಪಿತೃಗಳಿಗೆ ಅರ್ಪಿಸಿದವನಾಗುತ್ತಾನೆ. 

ಯತ್‌ ಪ್ರತೀಚಃ ಉತ್ಸೃಜೇತ್‌ ಪಶ್ಚಿಮದಿಕ್ಕಿಗೆ ಅವುಗಳನ್ನು ಬಿಟ್ಟರೆ 

ರಕ್ಷಾಗ್‌ಂಸಿ ಯಜ್ಞಗ್‌ಂ ಹನ್ಯುಃ ರಾಕ್ಷಸರು ಯಜಮಾನನ ಯಜ್ಞವನ್ನು ನಾಶಪಡಿಸಿ 
ಯಾರು. 

ಉದೀಚಃ ಉತ್‌ ಸೃಜತಿ (ಹೀಗಾಗಿ) ಉತ್ತರದಿಕ್ಕಿಗೆ ಬಿಟ್ಟುಬಿಡಬೇಕು. 


ಆ ಲೋಕದಲ್ಲಿ ಗಾಯವಾಗಿರುವ ಅವಯವಕ್ಕೆ ಅಗ್ನಿಯು ಸುಡುವಷ್ಟು ಗಾಯವಿಲ್ಲ| ದೆಡೆ ಸುಡುವುದಿಲ್ಲ. ಅಂತೆಯೇ 
ಕರ್ಷಣ ಮಾಡಿರುವ ಭೂಮಿಯನ್ನು ಚಯನಾಗ್ನಿಯು ಹೆಚ್ಚು ಸುಡುವುದೆಂದು ಕೊಂಚ ಕರ್ಷಣ, ಕೊಂಚ 


| ಕರ್ಷಣರಹಿತವಾದರೆ ಹಾಗಾಗದೆಂದು ವಿಚಾರಿಸಿ, ಇಬ್ಬಗೆಯ ತನ್ನ ಭೂಮಿಯನ್ನೂ ಅಗ್ನಿಯು ಹೆಚ್ಚು ಸುಡದಂತೆ 


ಉಪಾಯವನ್ನು ಕಂಡಳು. 


COO 


ಪೃಷ್ಟಯಜುರ್ವೇದ ಕನ್ನಡ ಪ್ರಠಾಶಸ/೨೦.೨ 


| 
ತ್ಯೇಷಾ ವೈ ದೇವಮನುಷ್ಯಾಣಾಗ್‌ಂ ಶಾಂತಾ ದಿಕ್ತಾ [ದಿಕ್‌(೨೭)ತಾಮೇವೈ..] 


| I I 
ಮೇವೈನಾನನೂತ್ಸೃಜತ್ಯಥೋ ಖಲ್ವಿಮಾಂ ದಿಶಮುತ್ಸೃಜತ್ಯಸೌ ವಾ ಅದಿತ್ಯಃ 


| f I 
ಪ್ರಾಣಃ ಪ್ರಾಣಮೇವೈನಾನನೂತ್ಸೃಜತಿ ದಕ್ಷಿ! ಣಾ ಪರ್ಯಾವರ್ತಂತೇ 


| || 
ಏಷಾ | ವೈ | ದೇವಮನುಷ್ಕಾಣಾಮಿತಿ ದೇವ-ಮನುಷ್ಯಾಣಾಮ್‌ | ಶಾಂತಾ । ದಿಕ್‌ । (೨೭) | ತಾಮ್‌ | ಏವ | 
[ | I [| [| I 
ಏನಾನ್‌ । ಅನು | ಉದಿತಿ । ಸೃಜತಿ | ಅಥೋ ಇತಿ । ಖಲು | ಇಮಾಮ್‌ । ದಿಶಮ್‌ । ಉದಿತಿ । ಸೃಜತಿ | ಅಸೌ। 
1 1 | 
ವೈ। ಅದಿತ್ಯಃ ! ಪ್ರಾಣ ಇತಿ ಪ್ರ-ಅನಃ | ಪ್ರಾಣಮಿತಿ ಪ್ರ-ಅನಮ್‌ | ಏವ | ಏನಾನ್‌ | ಅಸು 1 ಉದಿತಿ | ಸೃಜತಿ | 


| ದಕ್ಷಿಣಾ! ಪರ್ಯಾವರ್ತಂತ ಇತಿ ಪರಿ-ಅವರ್ತಂತೇ। 


ಬ್ರಾಹ್ಮಣಭಾಗ ವಿವರಣೆ 


| ಏಷಾ ವೈ ದೇವಮನುಷ್ಯಾಣಾಮ್‌ ಈ ಉತ್ತರದಿಕ್ಕು ದೇವತೆಗಳಿಗೂ, ಮನುಷ್ಯರಿಗೂ 
| ಶಾಂತಾ ದಿಕ್‌ ಶಾಂತವಾದ ದಿಕ್ಕಾಗಿದೆ. 


ತಾಮ್‌ ಏವ ಏನಾನ್‌ ಅನೂತ್ಸೃಜತಿ ಆದುದರಿಂದ ಶಾಂತವಾದ ಈ ಉತ್ತರದಿಕ್ಕಿಗೆ ಎತ್ತು | 


| ಗಳನ್ನು ಬಿಟ್ಟು ಬಿಡಬೇಕು. 
| ಅಥೋ ಖಲು ಇಮಾಮ್‌ ದಿಶಮ್‌ ಅಲ್ಲದೆ ಇಂತಹ ಉತ್ತರದಿಕ್ಕಿಗೆ ಎತ್ತುಗಳನ್ನು 


| ಉತ್ಸೃಜತಿ ಬಿಟ್ಟಂತಾಗುವುದು. 


| ಅಸೌ ವೈ ಅದಿತ್ಯಃ ಪ್ರಾಣಃ ಈ ಆದಿತ್ಯನು ಪ್ರಾಣರೂಪನಾದುದರಿಂದ 

ಪ್ರಾಣಮ್‌ ಏವ ಏನಾನ್‌ ಪ್ರಾಣರೂಪ ಆದಿತ್ಯನನ್ನೇ ಉದ್ದೇಶಿಸಿ ಬಿಟ್ಟು 
| ಅನೂತ್ಸೃಜತಿ ಬಿಟ್ಟಂತೆ ಆಗುತ್ತದೆ. 
ಆವೃತ್ತಿವಿಧಿ; ಪ್ರಶಂಸೆ 


1 ದಕ್ಷಿಣಾ ಪರ್ಯಾವರ್ತಂತೇ ನೇಗಿಲಿನಿಂದ ಬಿಚ್ಚಿ ದ ಎತ್ತು ಗಳನ್ನು ಪ್ರದಕ್ಷಿ ಣಾಕಾರ 


ವಾಗಿ ಸುತ್ತಿಸಬೇಕು. 


ಅಗ್ನಿಯನ್ನು ಒಯ್ಯುವಾಗ ಮರಳಿನಿಂದ ತುಂಬಿದ ಪಾತ್ರೆಯ ಮೇಲೆ ಅಗ್ನಿಯಿರುವ ಪಾತ್ರೆಯು ಇರುತ್ತದೆ. ಇದು 
ಪಾತ್ರೆಯ ದ್ವೆ ಆಗುಣ್ಯ/ಇಬ್ಬಗೆ. 

ಆದಿತ್ಯನು ಪ್ರಾಣಗಳಿಗೆ ಸ್ವಾಮಿಯಾದುದರಿಂದ ಪ್ರಾಣರೂಪನು. ತೈತ್ತಿರೀಯಆರಣ್ಯಕದಲ್ಲಿ "ಯೋತಸೌ 
ತಪನ್ನುದೇತಿ | ಸ ಸರ್ವೇಷಾಂ ಭೂತಾನಾಂ ಪ್ರಾಣಾನಾದಾಯೋದೇತಿ' ಎಂದು ಸೂರ್ಯನು ಉದಯಿಸುವಾಗ 


TOTTI 7; ರ ರ-ರ ರರ ಘಥ 


ಪೈತ್ರಿಲೀಯ ಸಂಹಿಷಾ/೫-.೨-೫/೨೦೩ 


| [ I ( 
ಸ್ವಮೇವ ವೀರ್ಯಮನು ಪರ್ಯಾವರ್ತಂತೇ ತಸ್ಮಾದ್ದಕ್ಕ ಕ್ಷಿಣೋರ್ಧ ಆತ್ಮ ನೋ 


ವೀರ್ಯಾವತ್ತ ತ್ರರೋಥೋ ಅದಿತ್ಯಸ್ಯೆ ಅವಾವೃ ತಮನು ಪರ್ಯಾವರ್ತಂತೇ 


| 
ತಸ್ಮಾತ್ರರಾಂಚಃ ಪಶವೋ ವಿಶಿಷ್ಠಂತೇ ಪ್ರತ್ಯಂಚ ಆವರ್ತಂತೇ ತಿಸ್ಪಸ್ತಿ ಸ್ವಸ್ಟೀತಾಃ 


[(೨೮)ಕೃಷತಿ। ಕೃಷತಿ 


ಸ್ವಮ್‌ ಏವ । ವೀರ್ಯಮ್‌ | ಅನ್ವಿಕಿ | ಪರ್ಯಾವರ್ತಂತ ಇತಿ ಪರಿ-ಆವರ್ತಂತೇ | ತಸ್ಮಾತ್‌ | ದಕ್ಷಿಣಃ | ಅರ್ಥ್‌! 
ಆತ್ಮನಃ | ವೀರ್ಯಾವತ್ತ ರ ಇತಿ ವೀರ್ಯಾವತ್‌-ತರಃ | ಅಥೋ ಇತಿ । ಅದಿತ್ಯಸ್ಯ | ಏವ | ಆವೃತಮಿತ್ಯಾ- 
ವೃತಮ್‌ । ಅನ್ವಿಕಿ | ಪರ್ಯಾವರ್ತಂತ ಇತಿ ಪರಿ-ಆಪರ್ತಂತೇ 1 ತಸ್ಮಾತ್‌ । ಪರಾಂಚಃ | ಪಶವಃ | ವೀತಿ । 
ತಿಷ್ಠಂತೇ । ಪ್ರತ್ಯಂಚಃ | ಏತಿ | ವರ್ತಂತೇ॥ ತಿಸ್ತಸಿಸ ಇತಿ ತಿಸ್ರಃ- ತಿಸ್ರಃ | ಸೀತಾ | (೨೮)! ಕೃಷತಿ | 


ಬ್ರಾಹ್ಮಣಭಾಗ ವಿವರಣೆ 

ಸ್ವಮ್‌ ವೀರ್ಯಮ್‌ ಏವ ಅನು (ಪ್ರದಕ್ಷಿಣೆಯಾಗಿ ಸುತ್ತು ವ್ರದೆಂದರೆ)ತಮ್ಮ ಸಾಮರ್ಥ್ಯಕ್ಕೆ 

ಪರ್ಯಾವರ್ತಂತೇ ಅನುಗುಣವಾಗಿಯೇ ಸುತ್ತಿದಂತಾಗುತ್ತದೆ. 

ತಸ್ಮಾತ್‌ ಆತ್ಮನಃ ದಕ್ಷಿಣಃ ಅರ್ಧಃ ಹೀಗಾಗಿ ಪುರುಷನ ದಕ್ಷಿಃ ಣಭಾಗವು ಹೆಚ್ಚು ಬಲ 

ವೀರ್ಯಾವತ್ತರಃ ಯುತವಾಗಿರುತ್ತದೆ.* 

ಅಥೋ ಆದಿತ್ಯಸ್ಯ ಆವೃತಮ್‌ ಏವ ಅನು ಪ್ರದಕ್ಷಿಣೆಯಾಗಿ ಸುತ್ತು ವುದರಿಂದ ಸೂರ್ಯನು ತನ್ನ 

ಪರ್ಯಾವರ್ತಂತೇ ಸ್ಥಾ ನದಲ್ಲಿಯೇ ಸುತ್ತುವುದನ್ನು ಅವು(ಎತ್ತುಗಳು) 
ಅನುಸರಿಸಿದಂತಾಗುತ್ತದೆ. 

ತಸ್ಮಾತ್‌ ಪರಾಂಚಃ ಪಶವಃ ವಿತಿಷ್ಠಂತೇ (ಪ್ರದಕ್ಷಿಣೆಯಲ್ಲಿ ಆವೃತ್ತಿ ಇರುವುದರಿಂದ) 

ಪ್ರತ್ಯಂಚಃ ಆ ವರ್ತಂತೇ ಮುಮ್ಮುಖವಾಗಿ ಮೇಯಲು ಹೋದ ಪಶುಗಳು ಮತ್ತೆ 
ಆವೃತ್ತಿರೂಪದಿಂದ ಹಿಮ್ಮುಖವಾಗಿ ಹಿಂದಿರುಗುತ್ತವೆ. 


ಕರ್ಷಣದ ವಿಶೇಷ 


ತ್‌ ತಿಸ್ರಸ್ತಿಸ್ರಃ ಸೀತಾಃ ಕೃಷತಿ ಮೂರು ಮೂರು ಸಾಲುಗಳು ಇರುವಂತೆ ಉಳ 


ಬೇಕು. 
| * ಪ್ರದಕ್ಷಿಣಾಕಾರ್ಯದ ಸಮರ್ಥನೆ. 


WwW WW YW YW YW W 


ಪೃಷ್ಟಯಖಜುರ್ವೇದ ಪನ್ನಡ ಪಠಾಶನ/೨೦೪ 


ರ್ಥ ರ್ಥ ರ್ಥ ರ್ಥ ರ್ಥ ರ್ಥ ರ್ಥರ್ಥ ರ್ಥ ರ್ಪರ್ಥ ರ್ಥ ರ್ಥ 
| | I 
ತ್ರಿವೃತಮೇವ ಯಜ್ಞಮುಖೇ ವಿ ಯಾತಯತ್ಯೋಷಧೀರ್ವಪತಿ 


4 [| | | 
ಬ್ರಹ್ಮಣಾಂನ್ನಮವರುಂಧೇ್ಪರ್ಕೆೇರ್ಕಶ್ಚಿ ೀಯತೇ ಚತುರ್ದಶಭಿರ್ವಪತಿ ಸಪ್ತ 


ಟ 
ಗ್ರಾಮ್ಯಾ ಓಷಧಯಸ್ಸಪ್ತಾರಣ್ಯಾ 


| i | I | 
ತ್ರಿವೃತಮಿತಿ ತ್ರಿ-ವೃತಮ್‌ | ಏವ | ಯಜ್ಞಮುಖ ಇತಿ ಯಜ್ಞ-ಮುಖೇ | ವೀತಿ । ಯಾತಯತಿ | ಓಷಧೀಃ | 


|| || [| | 
ವಪತಿ I ಬ್ರಹ್ಮಣಾ \ ಅನ್ನಮ್‌ | ಅವೇತಿ । ರುಂಧೇ I ಅರ್ಕೇ | ಅರ್ಕಃ | ಚೀಯತೇ ಟ ಚತುರ್ದಶಭಿರಿತಿ 


ಚತುರ್ದಶ-ಭಿಃ । ವಪತಿ | ಸಪ್ತ | ಗ್ರಾಮ್ಯಾಃ | ಓಷಧಯಃ | ಸಪ್ತ | ಆರಣ್ಯಾಃ | 


ಬ್ರಾಹ್ಮಣಭಾಗ ವಿವರಣೆ 


ಬ ಯಜ್ಞಮುಖೇ ತ್ರಿವೃತಮ್‌ ಏವ ಈ ರೀತಿ ಉಳುವಿಕೆಯಿಂದ ಯಜ್ಞಪ್ರಾರಂಭದಲ್ಲಿಯೇ 
.| ವಿಯಾತಯತಿ ತ್ರಿವೃತ್‌ ಸ್ತೋಮವಿರುವಂತಾಗುತ್ತದೆ. 
i ಓಷಧಿವಾಪವಿಧಿ; ಪ್ರಶಂಸೆ 
| ಓಷಧೀಃ ವಪತಿ (ಉತ್ತ ಸಾಲುಗಳಲ್ಲಿ "ಯಾ ಜಾತಾಃ' ಎಂದು ಆರಂಭ 
ವಾಗುವ ಹದಿನಾಲ್ಕು ಮಂತ್ರಗಳಿಂದ) ಓಷಧಿಧಾನ್ಯಗ 
ಳನ್ನು ಬಿತ್ತಬೇಕು. 
ಬ್ರಹ್ಮಣಾ ಅನ್ನಮ್‌ ಅವರುಂಧೇ ಮಂತ್ರಸಾಮರ್ಥ್ಯದಿಂದ ಯಜಮಾನನು ಅನ್ನವನ್ನು 
ಹೊಂದಿದವನಾಗುತ್ತಾನೆ. 
| ಅರ್ಕೇ ಅರ್ಕಃ ಚೀಯತೇ ಮತ್ತು ಮಾನ್ಯ ಮಾಡಬೇಕಾದ ಸ್ಥಾನದಲ್ಲಿ ಅರ್ಚಿಸ 
ಬೇಕಾದ ಅಗ್ನಿಯನ್ನು ಗೌರವಿಸಿದಂತಾಗುತ್ತದೆ. 
| ಮಂತ್ರಸಂಖ್ಯಾವಿಧಿ; ಫಲ 
ಚತುರ್ದಶಭಿಃ ವಪತಿ ಹದಿನಾಲ್ಕು ಮಂತ್ರಗಳಿಂದ ಓಷಧಿವಾಪವನ್ನು 
| ಮಾಡುತ್ತಾನೆ. 
| ಸಪ್ತ ಗ್ರಾಮ್ಯಾಃ ಓಷಧಯಃ ಗ್ರಾಮ್ಯ ಓಷಧಿಗಳು/ಧಾನ್ಯಗಳು ಏಳು.* 
ಆರಣ್ಯಾಃ ಓಷಧಯಃ ಸಪ್ತ 1*ಆರಣ್ಯಧಾನ್ಯಗಳು ಏಳು. 


* ತಿಲ, ಮಾಷ, ವ್ರೀಹಿ, ಯವ, ಪ್ರಿಯಂಗು, ಅಣು, ಗೋಧೂಮ*ಎಳ್ಳು, ಉದ್ದು, ಭತ್ತ, ಜವೆಗೋಧಿ, ನವಣೆ, ಸಣ್ಣಭತ್ತ, ಮತ್ತು 
ಗೋಧಿ ಇವು ಗ್ರಾಮ್ಯ ಧಾನ್ಯಗಳು. 
ಗ್ಗ 1* ವೇಣು, ಶ್ಯಾಮಾಕ, ನೀವಾರ, ಮರ್ಕಟಕ, ಜರ್ತಿಲ, ಗವೀಧುಕ ಮತ್ತು ಗಾರ್ಮುತ ಇವು ಆರಣ್ಯಧಾನ್ಯಗಳು. 


(ಗ್ರ 1 OR (0 ಗ) ORR DR (0) (0!) 


ತೈತ್ತರೀಯ ಸಂಹಿಡಾ/೫-.೨-೫/೨೦೫ 


ಚ WW WY BW ಉಗ WU VY WY Ww 
[ | | 
ಉಭಯೀಷಾಮವರುದ್ಧಾ 5 ಅನ್ನಸ್ಕಾನ್ನಸ್ಯ ವಪ ತ್ಯನ್ನಸ್ಥಾ ನಾ ವರುಧ್ಯೆ ಸ್‌ ಕೃಷ್ಟೇ 


I I | 
ವಪತಿ ಕೃಷ್ಣೇ ಹ್ಯೋಷಧಯಃ ಪ್ರತಿತಿಷ್ಠಂತ್ಯನುಸೀತಂ ವಪತಿ ಪ್ರಜಾತ್ಯೈ 


1 
ದ್ವಾದಶಸು ಸೀತಾಸು ವಪತಿ 


I | | 
ಉಭಯೀಷಾಮ್‌ | ಅವರುದ್ಧ್ಯಾ ಇತ್ತ ವ-ರುದ್ದೆ sal ಅನ್ನಸ್ಯಾನ್ನಸ್ಯೇ ಸ್ಕ- ಅನ್ನಸ್ಯ ವಪತಿ | ಅನ್ನಸ್ಯಾನ್ನಸ್ಯೇ 
್ಯ ಅವರುಧ್ಯಾ ಇತ್ತ ವ-ರುಧ್ಯೈ | ಕೃಷ್ಣೇ | ವಪತಿ | ಕೃಷ್ಣೇ! ಹಿ! ಓಷಧಯಃ | ಪ್ರತಿತಿಷ್ಠಂತೀತಿ 
| I 
ಪ್ರತಿ-ತಿಷ್ಕಂತಿ | ಅನುಸೀತಮಿತ್ಯನು-ಸೀತಮ್‌ | ವಪತಿ । ಪ್ರಜಾತ್ಯಾ ಇತಿ ಪ್ರ-ಜಾತ್ಯೈ | ದ್ವಾದಶಸ್ವಿತಿ ದ್ವಾದಶ-ಸು | 


ಸೀತಾಸು | ವಪತಿ | 
ಬ್ರಾಹ್ಮಣಭಾಗ ವಿವರಣೆ 
ಉಭಯೀಷಾಮ್‌ ಅವರುದ್ದೆ oN ಈ ಎರಡು ಬಗೆಯ ಓಷಧಿಗಳನ್ನೂ/ಧಾನ್ಯಗಳನ್ನೂ 
ಪಡೆಯುವುದಕ್ಕಾಗಿ ಈ ಓಷಧಿವಾಪವಾಗುತ್ತದೆ. 
ಅನ್ನಸ್ಯ ಅನ್ನಸ್ಯ ವಪತಿ ಬಗೆಬಗೆಯ ಅನ್ನಹೇತುವಾದ ಧಾನ್ಯವನ್ನು ಬಿತ್ತಬೇಕು. 
ಅನ್ನಸ್ಯ ಅನ್ನಸ್ಯ ಅವರುಧ್ಯೈ ಇದು ನಾನಾವಿಧವಾದ ಅನ್ನಪ್ರಾಪ್ತಿಗಾಗಿ ಕಾರಣವಾಗು 
ತ್ತದೆ. 
ಗ್ರಾಮ್ಯಧಾನ್ಯವಾಪದ ಸ್ಥಾನ; ಅರ್ಥವಾದ 
| ಕೃಷ್ಣೇ ವಪತಿ ಗ್ರಾಮ್ಯಧಾನ್ಯಗಳನ್ನು ಉತ್ತಿ; ದ ಭೂಮಿಯಲ್ಲಿ ಬಿತ್ತಬೇಕು. 
ಕೃಷ್ಣೇ ಓಷಧಯಃ ಪ್ರತಿತಿಷ್ಠಂತಿ ಹಿ ಉತ್ತ ಭೂಮಿಯಲ್ಲೇ ಓಷಧಿಗಳು ಸರಿಯಾಗಿ ಬೆಳೆಯುತ್ತವೆ. 
ಅನುಸೀತಮ್‌ ವಪತಿ ಪ್ರಜಾತ್ಯೈ ಸಾಲಿಗೆ ಸರಿಯಾಗಿ ಬಿತ್ತಬೇಕು. ಇದರಿಂದ ಚೆನ್ನಾಗಿ 
ಓಷಧಿಗಳು ಬೆಳೆಯುತ್ತವೆ. 
ದ್ವಾದಶಸು ಸೀತಾಸು ವಪತಿ *ಹನ್ನೆರಡು ಉತ್ತಿದ ಸಾಲುಗಳಲ್ಲಿಯೂ ಬಿತ್ತಬೇಕು. 


ಹಿಂದಿನ ದಿನವು ಕಳೆದಿರುವುದರಿಂದ ಆಯುಸ್ಸು ಕ್ಷಯವಾಗಿರುತ್ತ. ದೆ. ಹೀಗಾಗಿ ಸೂರ್ಯನು ಆಯುಃಕ್ಷಂ ಯದ 
ಮೂಲಕ ಪ್ರಾಣವನ್ನು ಒಯ್ಯುವನು. ಹಾಗಾಗದೆ "ಜೀವಿತಕಾಲವನ್ನು ಕಡಿಮೆ ಮಾಡಿ ಪ್ರಾಣವನ್ನು ಒಯ್ಯದಿರು,' 


* "ಯಾ ಜಾತಾಃ' ಎಂದು ಆರಂಭಿಸಿ ಮೂರು ಮಂತ್ರಗಳಿಂದ ಮೂರು ಸಾಲುಗಳಲ್ಲಿಯೂ; "“ಓಷಧೀಃ' ಎಂದು ಆರಂಭಿಸಿ ಮೂರು 
ಮಂತ್ರಗಳಿಂದ ಮೂರು ಸಾಲುಗಳಲ್ಲಿಯೂ, "ಯದೋಷಧಯಃ' ಎಂದು ಆರಂಭಿಸಿ ಮೂರು ಮಂತ್ರಗಳಿಂದ ಮೂರು 


ip ಸಾಲುಗಳಲ್ಲಿಯೂ, "ಉಚ್ಛುಷ್ಮಾ' ಎಂದು ಆರಂಭಿಸಿ ಐದು ಮಂತ್ರಗಳಿಂದ ಮೂರು ಸಾಲುಗಳಲ್ಲಿಯೂ ಬಿತ್ತಬೇಕು. 


ಸ್ಪರ್ಷ ರಸ ರರ್ಥ ರ್ಥ TT 


ಪೃಷ್ಟಯಜುರ್ವೇದ ಪನ್ನಡ ಪ್ರಪಾಶನ/೨೦೬ 


T 
ದ್ವಾದಶ ಮಾಸಾಸ್ಸಂವತ್ಸರಸ್ಸಂವತ್ಸರೇಣೈವಾಸ್ಮಾ ಅನ್ನಂ ಪಚತಿ ಯದಸ್ನಿಚಿ[ದಗ್ನಿ 


| | [ | 
ಚಿತ್‌(೨೯)ಅನವರು..ದನವರುದ್ದಸ್ಯಾಶ್ಲೀಯಾದವರುದ್ದೇನ ವ್ಯೃಧ್ಯೇತ ಯೇ 


ವನಸ ಸ ಶೀನಾಂ ಫಲಗ್ರಹಯಸ್ತಾ ನಿಧ್ಮೆ ಪಿ ಪ್ರೋಕ್ಟೇದನ 


ಟ 1| [ | | 
ದ್ವಾದಶ । ಮಾಸಾಃ । ಸಂವತ್ಸರ ಇತಿ ಸಮ್‌-ವತ್ನರ: | ಸಂವತ್ನರೇಣೇತಿ ಸಮ್‌-ವತ್ತರೇಣ । ಏವ | ಆಸ್ಕೈ | 
| 1 I | 
ಅನ್ನಮ್‌ | ಪಚತಿ | ಯತ್‌ | ಅಗ್ನಿಚಿದಿತ್ಯ ಚಿತ್‌ | (೨೯) | ಅನವರುದ್ದಸ್ಯೇತ್ಯನವ-ರುದ್ದಸ್ಯ | ಅಶ್ಲೀ ೀಯಾತ್‌ | 
| | [| | 
ಅವರುದ್ದೇನೇತ್ಯವ-ರುದ್ದೇನ ವೀತಿ। ಬಧ್ಯೇತ | ಯೇ | ವನಸ್ಪತೀನಾಮ್‌ । ಫಲಗ್ರಹಯ ಇತಿ ಫಲ-ಗ್ರಹಯಃ । 


1 I । 
ತಾನ್‌ । ಇದ್ದೆ el ಅಪಿ | ಪ್ರೇತಿ | ಉಕ್ಷೇ (ತ್‌! ಅನವರುದ ದೃಸ್ಯೇತ್ಯನವ-ರುದ್ಧ. ಸ್ಯ! ಅವರುಧ್ಯಾ ಇತ್ಯವ-ರುದ್ದೆ Fp 


ಬ್ರಾಹ್ಮಣಭಾಗ ವಿವರಣೆ 


| ದ್ವಾದಶ ಮಾಸಾಃ ಸಂವತ್ಸರಃ ಹನ್ನೆರಡು ತಿಂಗಳು ಒಂದು ಸಂವತ್ಸರವಾಗುತ್ತದೆ. 
ಅಸ್ಮೈ ಸಂವತ್ಸರೇಣ ಏವ ಅನ್ನಮ್‌ (ಈ ರೀತಿ ಅನುಷ್ಠಿಸುವ) ಯಜಮಾನನಿಗೆ ವರ್ಷಕ್ಕೆ 
| ಪಚತಿ ಧಾನ್ಯವು ಪಕ್ವವಾಗುತ್ತದೆ. 
ವನಸ್ಪತಿಪ್ರೋಕ್ಷಣವಿಧಿ; ಪ್ರಶಂಸೆ 
| ಅಗ್ನಿಚಿತ್‌ ಯತ್‌ ಅನವರುದ್ಧಸ್ಯ ಅಗ್ನಿಚಯನವನ್ನು ಮಾಡುವ ಯಜಮಾನನು ಇಲ್ಲಿ 
ಅಶ್ಲೀಯಾತ್‌ ಬಿತ್ತದಿರುವ ಬೆಳೆಯ ಅನ್ನವನ್ನು ತಿಂದರೆ 
ಅವರುದ್ದೆ ನ ವ್ಯೃಧ್ಯೇತ ಇಲ್ಲಿ ಬಿತ್ತಿದ ಧಾನ್ಯಗಳಿಂದಲೂ ವಂಚಿತನಾಗುವನು. 
| ಯೇ ವನಸ್ಟ ತೀನಾಮ್‌ ಫಲಗ್ರಹಯಃ (ಇಲ್ಲಿ ಬಿತ್ತದಿರುವ ಧಾನ್ಯಗಳೂ ಬಿತ್ತಿದಂತಾಗ ಬೇಕಾ 
«| ತಾನ್‌ ಇದ್ದೇ ಅಪಿ ಪ್ರೋಕ್ಷೇತ್‌ ಗುವುದಕ್ಕಾಗಿ)ವನಸ್ಪತಿಗಳ ಪೈಕಿ ಹೂ ಬಿಡದೇ 
ಹಣ್ಣನ್ನು ನೀಡುವ ಅತ್ತಿ ಮುಂತಾದ ಮರಗಳನ್ನು 
ತಂದು ಇಧ್ಮದೊಡನೆ ಕಟ್ಟಿ ಪ್ರೋಕ್ಟಿಸಬೇಕು. 
| ಅನವರುದ್ಧಸ್ಯ ಅವರುದ್ಧ್ಯೈ ಇದು ಎಲ್ಲ ಬಗೆಯ ಧಾನ್ಯಗಳನ್ನು ಹೊಂದುವುದ 
ಕ್ಕಾಗಿ ಆಗುತ್ತದೆ. 


| ಎಂಬ ಪ್ರಾರ್ಥನೆಯು ಇಲ್ಲಿದೆ. ಈ ಮಂತ್ರದಲ್ಲಿ ಸೂರ್ಯನು ಪ್ರಾಣಸ್ವಾಮಿಯೆಂದು ತಿಳಿಯುತ್ತದೆ. 
ಪ್ರದಕ್ಷಿಣಾಕ್ರಿಯೆಯನ್ನೂ ಅದರ ಪ್ರಶಂಸೆಯನ್ನೂ ಶ್ರುತಿಯು ತಿಳಿಸುತ್ತಾ ಇದೆ. 


ww 0 0 UY WW YU UW UW WY BW WY 


ತೈತ್ತೀಯ ಸಂಹಿಡಾ/೫-೨-೫/೨೦೭ 


ಬ್ರಾಹ್ಮಣಭಾಗ 


ದಿಗ್ಭ 8 ಲೋಷ್ಟಾನ್‌ ಸಮಸ್ಯತಿ 
ದಿಶಾಮ್‌ ಏವ ವೀರ್ಯಮ್‌ ಅವರುಧ್ಯ 


ದಿಶಾಮ್‌ ವೀರ್ಯೇ ಅಗ್ನಿಮ್‌ ಚಿನುತೇ 


ಯಮ್‌ ದ್ವಿಷ್ಯಾತ್‌ ಯತ್ರ ಸಃ ಸ್ಯಾತ್‌ 


ಇಷಮ್‌ ಊರ್ಜಮ್‌ ಅಹಮ್‌ ಇತಃ ಆ 
ದದೇ ಇತಿ ತಸ್ಯೈ ದಿಶಃ ಲೋಷ್ಟಮ್‌ ಆ 
ಹರೇತ್‌ 


|| I 
ಇ 
ವೀರ್ಯೆಣಗ್ಗಿಂ ಚಿನುತೇ ಯಂ ದ್ವಿಷ್ಯಾದ್ಯತ್ರ ಸಸ್ಯಾ 


ಲೋಷ್ಟಮಾ ಹರೇದಿಷಮೂರ್ಜಮಹಮಿತ ಆ ದದ ಇತೀ- 


[| 1 || | 
ದಿಗ್ಭ 5 ಇತಿ ದಿಕ್‌-ಭ್ಯಃ । ಲೋಷ್ಟಾನ್‌ । ಸಮಿತಿ | ಅಸ್ಯತಿ | ದಿಶಾಮ್‌ | ಏವ | ವೀರ್ಯಮ್‌ | ಅವರುಧ್ಯೇತ್ಯವ- 
1 || | MW R14 
ರುಧ್ಯ! ದಿಶಾಮ್‌ । ವೀರ್ಯೇ। ಅಗ್ನಿಮ್‌ | ಚಿನುತೇ | ಯಮ್‌ ॥ ದ್ವಿಷ್ಯಾತ್‌ | ಯತ್ರ । ಸಃ। ಸ್ಯಾತ್‌! ತಸ್ಯೈ! ದಿಶಃ | 


| 
ಲೋಷ್ಟಮ್‌ | ಏತಿ । ಹರೇತ್‌ | ಇಷಮ್‌ | ಊರ್ಜಮ್‌ ಅಹಮ್‌ | ಇತಃ । ಏತಿ । ದದೇ | ಇತಿ | 


ಕ್ಷೇತ್ರದಲ್ಲಿ ಲೋಷ್ಟಸ್ಥಾಪನ 


ಕಾಮ್ಯವಿಧಿ 


ಪಕ್ಷಿಯ ಆಕಾರದ ಚಯನಭೂಮಿಯನ್ನು ಹೀಗೆ ಉಳಬೇಕು. ಹಿಂಭಾಗದಿಂದ/ಪುಚ್ಛಭಾಗದಿಂದ ಆರಂಭಿಸಿ 
ತಲೆಯವರೆಗೂ ಮೂರುಸಾಲುಗಳನ್ನು ಉಳಬೇಕು. ಬಲರೆಕ್ಕೆಯಿಂದ ಆರಂಭಿಸಿ ಎಡರೆಕ್ಕೆಯವರೆಗೆ ಮೂರು | 
ಸಾಲುಗಳನ್ನು ಉಳಬೇಕು. ದಕ್ಷಿಣಶ್ರೋಣಿಯ ಭಾಗದಿಂದ ಆರಂಭಿಸಿ ದಕ್ಷಿಣಾಂಸದವರೆಗೆ ಮೂರು ಸಾಲುಗಳು. 


WW WW VW YW BWW WW WY 


ವಿವರಣೆ 


(ಮಾ ನೋ ಹಿಗ್‌ಂಸೀಜ್ಜನಿತಾ' ಎಂಬ ಮಂತ್ರ 
ದಿಂದ) ಉಳುವಾಗ ಹೊರಗೆ ಬಿದ್ದಿರುವ ಮಣ್ಣಿ; ನ 
ಹೆಂಟೆಗಳನ್ನು ಉತ್ತ ಭೂಮಿಯಲ್ಲಿ ಕಲೆಸಬೇಕು. 
(ಇದರಿಂದ) ದಿಕ್ಕುಗಳ ಸಾಮರ್ಥ್ಯವನ್ನೇ ಹೊಂದಿ 
ದಿಕ್ಕುಗಳ ಶಕ್ತಿಯಲ್ಲಿಯೇ ಚಯನವನ್ನು ಮಾಡಿದವ | 
ನಾಗುತ್ತಾನೆ. 


ಯಜಮಾನನು ಯಾವನನ್ನು ದ್ವೇಷಿಸುತ್ತಾನೆಯೋ 
ಅವನು ಯಾವ ದಿಕ್ಕಿನಲ್ಲಿರುತ್ತಾನೆಯೋ, 

ಆ ದಿಕ್ಕಿನಿಂದ "ಇಷಮೂರ್ಜ...ಆದದೇ' ಎಂಬ ಮಂತ್ರ 
ದಿಂದ ಮಣ್ಣಿನ ಹೆಂಟೆಯನ್ನು ತೆಗೆದುಕೊಳ್ಳಬೇಕು. 


WWW WY WwW 


ಪೃಷ್ಟಯಜುರ್ವೇದ ಪನ್ನಡ ಪ್ರಠಾಶನ/೨೦೮ 


ಸು ಗ್ರ WVU WVU WWW WW WW W 
I I I 1 [| 
-ಷಮೇವೋರ್ಜಂ ತಸ್ಯೈ ದಿಶೋತವರುಂಧೇ ಕ್ಟೋಧುಕೋ ಭವತಿ ಯಸ್ವಸ್ಕಾಂ 


I I I | 
ದಿಶಿ ಭವತ್ಯುತ್ತರವೇದಿಮುಪ ವಪತ್ಯುತ್ತರವೇದ್ಯಾಗ್‌ಂ ಹ್ಯಗ್ನಿಶ್ಚೀಯತೇಂಥೋ 


| | 
ಪಶವೋ ವಾ ಉತ್ತರವೇದಿಃ ಪಶೂನೇವಾವರುಂಧೇ- 


(| || [| 1 I [| 
ಇಷಮ್‌ | ಏವ | ಊರ್ಜಮ್‌ । ತಸ್ಯೈ । ದಿಶಃ | ಅವೇತಿ । ರುಂಧೇ 1 ಕ್ಲೋಧುಕಃ । ಭವತಿ | ಯಃ । ತಸ್ಯಾಮ್‌ । 
[ [ 
ದಿಶಿ! ಭವತಿ । ಉತ್ತರವೇದಿಮಿತ್ಯುತ್ತರ-ವೇದಿಮ್‌ । ಉಪೇತಿ | ವಪತಿ । ಉತ್ತರವೇದ್ಯಾಮಿತ್ಯುತ್ತರ-ವೇದ್ಯಾಮ್‌ | | 
(| | [ 
ಹಿ । ಅಗ್ನಿಃ । ಚೀಯತೇ । ಅಥೋ ಇತಿ | ಪಶವಃ | ವೈ | ಉತ್ತರವೇದಿರಿತ್ಯುತ್ತರ-ವೇದಿಃ । ಪಶೂನ್‌ । ಏವ | 


ಅವೇತಿ 1 ರುಂಧೇ। 


ಬ್ರಾಹ್ಮಣಭಾಗ ವಿವರಣೆ 


ತಸ್ಯೈ ದಿಶಃ ಇಷಮ್‌ ಊರ್ಜಮ್‌ (ಇದರಿಂದ)ಆ ದಿಕ್ಕಿನಲ್ಲಿರುವ ಶತ್ರುವಿನ ಅನ್ನವನ್ನೂ | 
ಅವರುಂಧೇ ಏವ ಬಲವನ್ನೂ ಯಜಮಾನನು ಹೊಂದುವನು. 

ಯಃ ತಸ್ಯಾಮ್‌ ದಿಶಿ ಭವತಿ ಕ್ಲೋಧುಕಃ ಆ ದಿಕ್ಕಿನಲ್ಲಿರುವ ಶತ್ರುವು ಅನ್ನದಿಂದಲೂ ಬಲ 
ಭವತಿ ದಿಂದಲೂ ಹೀನನಾಗುವನು. 


ಉತ್ತರವೇದಿಯ ನಿರ್ಮಾಣ 


ಉತ್ತರವೇದಿಮ್‌ ಉಪವಪತಿ ಉತ್ತರವೇದಿಯನ್ನು ಮಾಡಬೇಕು. 

ಉತ್ತರವೇದ್ಯಾಮ್‌ ಹಿ ಅಗ್ನಿಃ ಚೀಯತೇ ಉತ್ತರವೇದಿಯಲ್ಲಿಯೇ ಅಗ್ನಿಚಯನವನ್ನು ಮಾಡ 
ಬೇಕಷ್ಟೇ. 

ಅಥೋ ಉತ್ತರವೇದಿಃ ಪಶವಃ ವೈ ಅಲ್ಲದೆ(ಯೂಪವು ಸಮೀಪವಿರುವುದರಿಂದ) ಉತ್ತರ |) 
ವೇದಿಯು ಪಶುಸ್ವರೂಪವಾದುದು. 

ಪಶೂನ್‌ ಅವರುಂಧೇ ಏವ ಇದರಿಂದ ಯಜಮಾನನು ಪಶುಗಳನ್ನು ಪಡೆಯುವನು. 


ಉತ್ತರಶ್ರೋಣಿಯ ಭಾಗದಿಂದ ಆರಂಭಿಸಿ ಉತ್ತರಾಂಸದವರೆಗೆ ಮೂರು ಸಾಲುಗಳು. ಹೀಗೆ ಹನ್ನೆರಡು |1) 
ಸಾಲುಗಳು. (ಶ್ರೋಣಿ ಸೊಂಟದ ಭಾಗ; ಅಂಸ-ಭುಜಭಾಗ) 


(0 ಗ) (10) (0 0) 10 ಗು) ಗಗ) (0) 1) (0) [) 


ಪೈಪ್ರಲೀಯ ಸಂಹಿತಾ/೫-.೨-೫/೨೦೯ 


[ I 
ಇಥೋ ಯಜ್ಞ; ಪರುಷೋಇನಂತರಿತ್ಯೈ W ೩೦-5 ॥ 


2 1 | | I 
[ಚ ಭವತ್ಯೇತಾವದ್ವೈ ಪುರುಷೇ ವೀರ್ಯಂ ಯತ್ಕೃಷ್ಟಂ ಚಾಕೃಷ್ಟಂ ಚ ದಿಕ್ಷೀತಾ ಅಗ್ನಿಚಿದವ 
ಪಂಚವಿಗ್‌ಂಶತಿಶ್ಚ ॥] 
| 1 [| [| [| ನ [| | 
ಅಥೋ ಇತಿ! ಯಜ್ಞ; ಪರುಷ ಇತಿ ಯಜ್ಞ; -ಪರುಷಃ | ಅನಂತರಿತ್ಯಾ ಇತ್ಯನಂತಃ-ಇತ್ಯೈ ॥೩೦॥ 
ಬ್ರಾಹ್ಮಣಭಾಗ ವಿವರಣೆ 
ಅಥೋ ಯಜ್ಞಪರುಷಃ ಅನಂತರಿತ್ಯೈ ಮತ್ತು ಇದರಿಂದ ಯಜ್ಞದ ಅವಯವಗಳಿಗೆ ಅಡ್ಡಿ 


ಯಾಗುವುದಿಲ್ಲ. (ಅದಕ್ಕಾಗಿ ಉತ್ತ! ರವೇದಿಯನ್ನು 
ನಿರ್ಮಿಸಬೇಕು) 


NEARER 


EEE 


॥ ಪಷ್ಟೊಂಮವಾಷಃ ॥ 


I [ |] | 
ಅಗ್ನೇ ತವ ಶ್ರವೋ ವಯ ಇತಿ ಸಿಕತಾ ನಿ ವಪತ್ಯೇತದ್ವಾ ಅಗ್ನೇವೆನ್ಯಶ್ವಾನರಸ್ಯ 


|| | | 
ಸೂಕ್ತಗ್‌ಂ ಸೂಕ್ತೇನೈವ ವೈಶ್ವಾನರಮವರುಂಧೇ ಷಡ್ಳಿರ್ನಿವಪತಿ 


(| | [| [ | [| [1 [| 
ಅಗ್ನೇ | ತವ । ಶ್ರವಃ | ವಯಃ | ಇತಿ | ಸಿಕತಾಃ | ನೀತಿ | ವಪತಿ | ಏತತ್‌ I ವೈ | ಅಗ್ನೇಃ | ವೈಶ್ವಾನರಸ್ಯ | 


I 
ಸೂಕ್ತಮಿತಿ ಸು-ಉಕ್ತಮ್‌ | ಸೂಕ್ತೇನೇತಿ ಸು-ಉಕ್ತೆ। (ನ! ಏವ! ವೈಶ್ವಾನರಮ್‌ । ಅವೇತಿ | ರುಂಧೇ | ಷಡ್ಕಿ ರತಿ 


I 
ಷಟ್‌-ಭಿಃ | ನೀತಿ | ವಪತಿ । 


ಐದನೆಯ ಅನುವಾಕದಲ್ಲಿ ಕ್ಷೇತ್ರಕರ್ಷಣವು ಉಕ್ತವಾಗಿದೆ. ಈ ಆರನೆಯ ಅನುವಾಕದಲ್ಲಿ 


pw 


ಸಿಕತಾನಿವಪನಾದಿಗಳು ಹೇಳಲ್ಪಟ್ಟಿವೆ. 


ಬ್ರಾಹ್ಮಣಭಾಗ ವಿವರಣೆ 


ಸಿಕತಾನಿವಪನ; ಅರ್ಥವಾದ 


ಅಗ್ನೇ ತವ ಶ್ರವಃ ವಯಃ ಇತಿ ಸಿಕತಾಃ "ಅಗ್ನೇ ತವ ಶ್ರೋ ವಯಃ' ಎಂದು ಆರಂಭಗೊ |" 
ನಿವಪತಿ ಳ್ಳುವ ಆರು ಯಕ್ಕುಗಳ ಸೂಕ್ತದಿಂದ ಚಯನ 


ಕ್ಲೇ ತ್ರದಲ್ಲಿ ಮರಳನ್ನು ಚೆಲ್ಲ ಬೇಕು. 
ಏತತ್‌ ವೈ ವೈಶ್ವಾನರಸ್ಯ ಅಗ್ನೇಃ ಇದೇ ವಿಶ್ವಮಾನವಹಿತನಾದ ವೈಶ್ವಾನರಾಗ್ನಿಯ 
ಸೂಕ್ತಮ್‌ ಸೂಕ್ತವಾಗಿದೆ. 
ಸೂಕ್ತೇನ ಏವ ವೈಶ್ವಾನರಮ್‌ ಅವ ಈ ಸೂಕ್ತದಿಂದಲೇ ಯಜಮಾನನು ವೈಶ್ವಾನರಾಗ್ನಿ | 
ರುಂಧೇ ಯನ್ನು ಹೊಂದುವನು. 


ಮಂತ್ರಸಂಖ್ಯಾವಿಧಿ; ಪ್ರಶಂಸೆ 


ಷಡ್ಕಿಃ ನಿವಪತಿ ಆರು ಮಂತ್ರಗಳಿಂದ ಸಿಕತಾನಿವಪನ (ಮರಳನ್ನು | 
ಚೆಲ್ಲುವಿಕೆ)ಯನ್ನು ಅನುಷ್ಠಿಸಬೇಕು. 


ಪೈಡ್ರಿಲೀಯ ಸಂಹಿತಾ/೫-೨-೬/೨೧೧ 


| | | Il I 
ಷಡ್ವಾ ಯುತವಸ್ಸಂವತ್ಸರಸ್ಸಂವತ್ಸರೋಗ್ಲಿವೈಶ್ವಾನರಸ್ಸಾಕ್ಷಾದೇವ ವೈಶ್ವಾನರ 


| I I 
ಮವರುಂಧೇ ಸಮುದ್ರಂ ವೈ ನಾಮೈತಚ್ಛಂದಃ ಸಮುದ್ರಮನು ಪ್ರಜಾಃ 


| I I 
ಪ್ರಜಾಯಂತೇ ಯದೇತೇನ ಸಿಕತಾ ನಿವಪತಿ ಪ್ರಜಾನಾಂ ಪ್ರಜನನಾಯೇಂದ್ರೋ 


[| 1 | 
ಷಟ್‌ । ವೈ | ಯತವಃ I ಸಂವತ್ಸರ ಇತಿ ಸಮ್‌-ವತ್ನರಃ | ಸಂವತ್ಸರ ಇತಿ ಸಮ್‌-ವತ್ಸರಃ I ಅಗ್ನಿಃ | ವೈಶ್ವಾನರಃ | 
| | I 
ಸಾಕ್ಟಾದಿತಿ ಸ-ಅಕ್ಷಾ; ತ್‌ ಏವ । ವೈಶ್ವಾನರಮ್‌ | ಅವೇತಿ । ರುಂಧೇ | ಸಮುದ್ರಮ್‌ | ವೈ | ನಾಮ | ಏತತ್‌ | 
[| [| 
ಛಂದಃ । ಸಮುದ್ರಮ್‌ | ಅನ್ವಿತಿ । ಪ್ರಜಾ ಇತಿ ಪ್ರ-ಜಾಃ । ಪ್ರೇತಿ । ಜಾಯಂತೇ । ಯತ್‌ । ಏತೇನ ಸಿಕತಾಃ | 


ನಿವಪತೀತಿ ನಿ-ವಪತಿ I ಪ್ರಜಾನಾಮಿತಿ ಪ್ರ-ಜಾನಾಮ್‌ | ಪ್ರಜನನಾಯೇತಿ ಪ್ರ-ಜನನಾಯ | ಇಂದ್ರಃ 1(೩೧)! 


ಬ್ರಾಹ್ಮಣಭಾಗ ವಿವರಣೆ 


ಷಟ್‌ ವೈ ಯತವಃ ಸಂವತ್ಸರಃ ಆರು ಯತುಗಳು ಒಂದು ಸಂವತ್ಸರವಷ್ಟೆ. 
ಸಂವತ್ಸರಃ ಅಗ್ನಿಃ ವೈಶ್ವಾನರಃ (ಸಂವತ್ಸರಮ್‌ ಉಖ್ಯಮ್‌ ಭೃತ್ವಾ) ಮುಂತಾದ ಕಡೆ 
' ಗಳಲ್ಲಿ ಅಗ್ನಿಯನ್ನು ಸಂವತ್ಸರರೂಪವಾಗಿ ಹೇಳಿರುವು 
ದರಿಂದ ಸಂವತ್ಸರಾಗ್ನಿಯು ವೈಶ್ವಾನರ ಎನಿಸುವನು. | 
ಸಾಕ್ಷಾತ್‌ ವೈಶ್ವಾನರಮ್‌ ಏವ ಅವರುಂಧೇ ಈ ಆರು ಮಂತ್ರಗಳುಳ್ಳ ಸೂಕ್ತದಿಂದ ನಿವಪನವನ್ನು | 
ಮಾಡುವುದರಿಂದ ಸಾಕ್ಷಾತ್ತಾಗಿ ವೈಶ್ವಾನರನನ್ನೇ 
ಪಡೆದಂತಾಗುತ್ತದೆ. 


ಛಂದಸ್ಸಿನ ಪ್ರಶಂಸೆ 


| ಏತತ್‌ ಛಂದಃ ಸಮುದ್ರಮ್‌ ನಾಮ ವೈ ಈ ಸೂಕ್ತದಲ್ಲಿರುವ ಮಂತ್ರಗಳ ಛಂದಸ್ಸು ಬಗೆಬಗೆ 


ಯಾಗಿರುವುದರಿಂದ ವಿಶಾಲವಾಗಿ ಸಮುದ್ರದಂತೆ 
1 ಇದೆ. 

ಸಮುದ್ರಮ್‌ ಅನು ಪ್ರಜಾಃ ಪ್ರಜಾಯಂತೇ ಸಮುದ್ರವನ್ನು ಅನುಸರಿಸಿ ಪ್ರಜೆಗಳು ಜೀವಿಸುತ್ತಾ ರೆ. 
ಯತ್‌ ಏತೇನ ಸಿಕತಾಃ ನಿವಪತಿ ಚಯನಭೂಮಿಯಲ್ಲಿ ಈ ಸೂಕ್ತದಿಂದ ಮರಳನ್ನು | 
| ನಿವಪನ ಮಾಡುವುದೆಂಬುದು 
| ಪ್ರಜಾನಾಮ್‌ ಪ್ರಜನನಾಯ ಪ್ರಜೆಗಳು ಜನಿಸಲು ಕಾರಣವಾಗುತ್ತದೆ. 


Ww Ww WwW WW WwW 


ಪೃಷ್ಟಯಜುರ್ವೇದ ಡನ್ನಡ ಪ್ರಕಾಶನ/೨೧೨ 


I | | | 
[..ಯೇಂದ್ರಃ(೩೧)] ವೃತ್ರಾಯ ವಜ್ರಂ ಪ್ರಾಹರತ್ಸ ತ್ರೇಧಾ ವ್ಯಭವತ್ಸ್ಸ ಸತೀ 


Il 1 
ಯಗ್‌ಂ ರಥಸ್ತೃ ತೀಯಂ ಯೂಪಸ್ಥ ಸ್ಲೈತೀಯಂ ಯೇಇಂತಶ್ಶರಾ ಅಶೀರ್ಯಂತ ತಾ 


| ; 2 il 
ಶ್ವರ್ಕರಾ ಅಭವನ್ತ ಚ್ಛರ್ಕರಾಣಾಗ್‌ಂ ಶರ್ಕರತ್ವಂ ವಜ್ರೋ ವೈ ಶರ್ಕರಾಃ ಚ 


ವೃತ್ರಾಯ । ವಜ್ರಮ್‌ | ಪ್ರೇತಿ । ಅಹರತ್‌ | ಸಃ | ತ್ರೇಧಾ | ವೀತಿ । ಅಭವತ್‌ | ಸ್ಫ್ರಃ | ತೃತೀಯಮ್‌ । ರಥಃ | 


I 
ತೃತೀಯಮ್‌ | ಯೂಪಃ | ತೃತೀಯಮ್‌ । ಯೇ । ಅಂತಶ್ವರಾ ಇತ್ಯೆಂತಃ-ಶರ್ಯಾಃ | ಅಶೀರ್ಯಂತ! ತಾಃ। ಶರ್ಕರಾಃ। 


FS 1 
| || 
ಅಭವನ್ನ್‌ ತತ್‌ | ಶರ್ಕರಾಣಾಮ್‌ | ಶರ್ಕರತ್ವಮಿತಿ ಶರ್ಕರ-ತ್ವಮ್‌ | ವಜ್ರಃ ವೈ । ಶರ್ಕರಾಃ। ಪಶುಃ | ಅಗ್ನೀ | 


ಬ್ರಾಹ್ಮಣಭಾಗ 


ಶರ್ಕರಾಸ್ಸಾ; ಪನ-ಉಪಾಖ್ಯಾನ-ಪ್ರಶಂಸೆ 


ಇಂದ್ರಃ ವೃತ್ರಾಯ ವಜ್ರಮ್‌ ಪ್ರಾಹರತ್‌ 


ಸಃ ತ್ರೇಧಾ ವ್ಯಭವತ್‌ 
ಸ್ಫ್ಯಃ ತೃತೀಯಮ್‌ 


ರಥಃ ತೃತೀಯಮ್‌ 
ಯೂಪಃ ತೃತೀಯಮ್‌ 


ಯೇ ಅಂತಃಶರಾಃ ಅಶೀರ್ಯಂತ 


ತಾಃ ಶರ್ಕರಾಃ ಅಭವನ್‌ 
ತತ್‌ ಶರ್ಕರಾಣಾಮ್‌ ಶರ್ಕರತ್ವಮ್‌ 


ವಜ್ರಃ ವೈ ಶರ್ಕರಾಃ 


ವಿವರಣೆ 


ಇಂದ್ರನು ವೃತ್ರಾಸುರನ ಮೇಲೆ ಅತಿಕಠಿನವಾದ ತನ್ನ 


ವಜ್ರಾಯುಧವನ್ನು ಪ್ರಯೋಗಿಸಿದನು. 

ಆ ವಜ್ರಾಯುಧವು ಮಾರು ಭಾಗವಾಗಿ ಸೀಳಿ 
ಹೋಯಿತು. 

ಮರದ ಕತ್ತಿಯು ಮೂರನೆಯ ಒಂದು ಭಾಗವಾ 


- ಯಿತು. 


ಮೂರನೆಯ ಒಂದು ಛಾಗವು ರಥವಾಯಿತು. 


ಮತ್ತೊಂದು ಮೂರನೆಯ ಒಂದು ಭಾಗವು 


ಯೂಪಸ್ತಂಭವಾಯಿತು. 


ಯಾವ ವಜ್ರಾಯುಧದ ಉಳಿದ ಭಾಗವು ಚೂರು |, 


ಚೂರಾಯಿತೋ 
ಅವು ಬೆಣಚುಕಲ್ಲಿನ ಚತು EN 


ಹೀಗೆ ಭಾಗಗಳಾದುದರಿಂದ ಶರ್ಕರೆಗಳೆನಿಸಿ 1; 


ಕೊಂಡವು. 
ಶರ್ಕರೆಗಳು ವಜ್ರದ ಭಾಗಗಳು. 


ಆಹವನೀಯಚಿತಿಯ ಅಗ್ರಭಾಗವು ಪಶುಸಾಧನ | 


ವಾಗಿ ಪಶುವಾಗಿದೆ. 


ತೈತ್ತರೀಯ ಸಂಹಿಡಾ/೫-೨-೬/೨೧೩ 


| | I I 
-ರ್ಯಚ್ಛರ್ಕರಾಭಿರಗ್ನಿಂ ಪರಿಮಿನೋತಿ ವಜ್ರೇಣೈವಾಸ್ಮೈ ಪಶೂನ್ಪರಿ 


1 I 1 
ಗೃಹ್ಣಾತಿ ತಸ್ಮಾದ್ವಜ್ರೇಣ ಪಶವಃ ಪರಿಗೃಹೀತಾಸ್ತ ಸ್ಮಾತ್ಸ್ನೇಯಾನಸ್ಥೆ. €ಯಸೋ 


[ I I I | 
ನೋಪ ಹರತೇ ತ್ರಿಸಪ್ತಾಭಿಃ ಪಶುಕಾಮಸ್ಯ [..ಕಾಮಸ್ಯ(೩೨)] ಪರಿಮಿನುಯಾ- | 
ಹಣಾ ಬ 


ಯತ್‌ | ಶರ್ಕರಾಭಿಃ । ಅಗ್ನಿಮ್‌ । ಪರಿಮಿನೋತೀತಿ ಪರಿ-ಮಿನೋತಿ | ವಜ್ರೇಣ | ಏವ | ಅಸ್ಕೈ | ಪಶೂನ್‌ | 
ಪರೀತಿ | ಗೃಹ್ಣಾತಿ | ತಸ್ಮಾತ್‌ | ವಡ್ರೇಣ | ಪಶವಃ | ಪರಿಗೃಹೀತಾ ಇತಿ ಪಠಿ-ಗೃಹೀತಾಃ ತಸ್ಮಾತ್‌ | ಸ್ನೇಯಾನ್‌ | 
ಅಸ್ಪೇಯಸಃ | ನ! ಉಪೇತಿ । ಹರತೇ | ತ್ರಿಸಪ್ತಾಭಿರಿತ ತ್ರಿ-ಸಪ್ತಾಭಿಃ । ಪಶುಕಾಮಸ್ಯೇತಿ ಪಶು-ಕಾಮಸ್ಯ | (೩೨) 
ಪರೀತಿ । ಮಿನುಯಾತ್‌ | 
ಬ್ರಾಹ್ಮಣಭಾಗ ವಿವರಣೆ 
ಕಲ್ಲುಹರಳುಗಳನ್ನು ಆಹವನೀಯಚಿತಿಯ ಮೇಲೆ ಹರಡುವ ವಿಧಿ; ಪರಿಮಾನ/ಅರ್ಥವಾದ 
ಯತ್‌ ಶರ್ಕರಾಭಿಃ ಅಗ್ನಿಮ್‌ ಈ ಸಣ್ಣ ನೊರಜು ಕಲ್ಲುಗಳಿಂದ ಆಹವನೀಯಚಿತಿಯ | 
ಪರಿಮಿನೋತಿ ಮೇಲ್ಲಾ ಿಗವನ್ನು ಮುಚ್ಚು; ವುದು ಯಾವುದುಂಟೋ |; 
(ಅದರಿಂದ) 
ಅಸ್ಮೈ ವಜ್ರೇಣ ಏವ ಪಶೂನ್‌ ವಜ್ರದಿಂದಲೇ ಪಶುಗಳನ್ನು ಈ ಯಜಮಾನನಿಗಾಗಿ 
ಪರಿಗೃಹ್ಣಾತಿ ಅಧ್ವರ್ಯವು ಹೊಂದಿಸಿಕೊಡುತ್ತಾನೆ. 
ತಸ್ಮಾತ್‌ ವಜ್ರೇಣ ಪಶವಃ ಆದುದರಿಂದ ಲೋಕದಲ್ಲಿ ವಜ್ರದಂತೆ ಕಠಿನವಾದ ಹಗ್ಗ | 
ಪರಿಗೃಹೀತಾಃ ಮುಂತಾದವುಗಳಿಂದ ಪಶುಗಳು ಕಟ್ಟಲ್ಪಡುತ್ತವೆ. 
ತಸ್ಮಾತ್‌ ಸ್ಟೆ €ಯಾನ್‌ ಅಸ್ಟೇಯಸಃ ನ (ಅಗ್ನಿಗೆ ದೃಢತೆಗಾಗಿ ನೊರಜು ಕಲ್ಲು ಗಳ ಅಪೇಕ್ಷೆ ಇರು 
ಉಪಹರತೇ ವುದರಿಂದ) ಲೋಕದಲ್ಲಿ ಪ್ರಬಲನಾದ ಪುರುಷನು 
ದುರ್ಬಲರನ್ನು ಆಶ್ರಯಿಸುವುದಿಲ್ಲ. ' 
ಶರ್ಕರಾಪರಿಮಾನ-ಕಾಮ್ಯವಿಧಿ 


ಪಶುಕಾಮಸ್ಯ ತ್ರಿಸಪ್ತಾಭಿಃ* ಪಶುಕಾಮನಾದ ಯಜಮಾನನಿಗಾಗಿ ಇಪ್ಪತ್ತೊಂದು 
ಪರಿಮಿನುಯಾತ್‌ ಕಲ್ಲುಗಳನ್ನು ಆಹವನೀಯಚಿತಿಯ ಮೇಲೆ ಹರಡಬೇಕು. 


* ತ್ರೀಣಿ ಸಪ್ತಕಾನಿ ಯಾಸಾಂ ತಾಃ-ಏಳು ಕಲ್ಲುಗಳನ್ನೊಳಗೊಂಡ ಮೂರು ಗುಂಪು. 


TSS SSSI ESSE SSS 


ಪೃಷ್ಣಯಜುವೇಣದ ಪನ್ನಡ ಪ್ರಕಾಠನ/೨೧೪ . 


| Il - I 1 
“ತ್ಸಪ್ಪ ವೈ ಶೀರ್‌ಷಣ್ಯಾಃ ಪ್ರಾಣಾಃ ಪ್ರಾಣಾಃ ಪಶವಃ ಪ್ರಾಣೈರೇವಾಸ್ಮೈ 


| [ | [ 
 ಪಶೂನವರುಂಧೇ ತ್ರಿಣವಾಭಿರ್ಬ್ರಾತೃವ್ಯವತಸ್ತ್ರಿವೃತಮೇವ ವಜ್ರಗ್‌ಂ 


ಸಂಭೃತ್ಯ ಭ್ರಾತೃವ್ಯಾಯ ಪ್ರ ಪ್ರಹರತಿ ಸ್ತ ಲತ್ಯಾ 


I | I 
ಸಪ್ತ । ವೈ ಶೀರ್‌ಷಣ್ಯಾಃ | ಪ್ರಾಣಾ ಇತಿ ಪ್ರ ಪ್ರ-ಅನಾಃ । ಪ್ರಾಣಾ ಇತಿ ಪ್ರ-ಅನಾಃ | ಪಶವಃ । ಪ್ರಾಣೈರಿತಿ ಪ್ರ- 
I I 
ಅನೈಃ I ಏವ | ಅಸ್ಮೈ | ಪಶೂನ್‌ | ಅವೇತಿ | ರುಂಧೇ | ತ್ರಿಣವಾಭಿರಿತಿ ತ್ರಿ-ನವಾಭಿಃ | ಭ್ರಾತೃವ್ಯವತ ಇತಿ 
I | | | 
ಭ್ರಾತ್ಮವ್ಯ-ವತಃ । ತ್ರಿವೃತಮಿತಿ ತ್ರಿ-ವೃತಮ್‌ । ಏವ | ವಜ್ರಮ್‌ | ಸಂಭೃತ್ಯೇತಿ ಸಮ್‌-ಭೃತ್ಯ । ಭ್ರಾತ್ಮವ್ಯಾಯ | 


ಪ್ರೇತಿ! ಹರತಿ | ಸ್ಪೃತ್ಯ್ಯ | 


ಬ್ರಾಹ್ಮಣಭಾಗ ವಿವರಣೆ 


ಶೀರ್‌ಷಣ್ಯಾಃ ಪ್ರಾಣಾಃ ಸಪ್ತ ವೈ ಮುಖಭಾಗದಲ್ಲಿ ಏಳು ಪ್ರಾಣರಂಧ್ರಗಳಿರುತ್ತವೆ. 

ಪ್ರಾಣಾಃ ಪಶವಃ ಪಶುಗಳು ಇಂತಹ ಪ್ರಾಣಗಳಿಂದ ಕೂಡಿವೆ. 

ಪ್ರಾಣೈಃ ಏವ ಅಸ್ಕೈ ಪಶೂನ್‌ ಅವರುಂಧೇ ಅಧ್ವರ್ಯುವು ಯಜಮಾನನಿಗಾಗಿ ಇಂತಹ ಪ್ರಾಣ 
ಯುಕ್ತವಾದ ಪಶುಗಳನ್ನು ಹೊಂದಿಸುತ್ತಾನೆ. 


ಇನ್ನೊಂದು ಕಾಮ್ಯವಿಧಿ 
ತ್ರಿಣವಾಭಿಃ ಭ್ರಾತೃವ್ಯವತಃ ಶತ್ರುಗಳನ್ನು. ಹೊಂದಿರುವ ಯಜಮಾನನಿಗಾಗಿ 


ಪರಿಮಿನುಯಾತ್‌ ಅಧ್ವರ್ಯವು ಇಪ್ಪತ್ತೇಳು ಕಲ್ಲುಗಳನ್ನು ಆಹವನೀ | 


ಯಾಗ್ನಿಚಯನಪ್ರದೇಶದಲ್ಲಿ ಹರಡಬೇಕು. 
ತ್ರಿವೃತಮ್‌ ವಜ್ರಮ್‌ ಏವ ಸಂಭೃತ್ಯ (ಇದರಿಂದ) ತ್ರಿವೃತ್‌ಸ್ತೋಮವನ್ನೇ ಮೂರು ಭಾಗ | 

ಗಳುಳ್ಳ ವಜ್ರಾಯುಧವನ್ನಾಗಿ ಮಾಡಿಕೊಂಡು 
ಭ್ರಾತೃವ್ಯಾಯ ಪ್ರಹರತಿ ಸ್ತೃತ್ಯೈ ಯಜಮಾನನ ಶತ್ರುವನ್ನು ಹಿಂಸಿಸುವುದಕ್ಕಾಗಿ 

ಅಧ್ವರ್ಯುವು ಪ್ರಯೋಗಿಸಿದವನಾಗುತ್ತಾನೆ. 


* ತ್ರಿಣಿ ನವಕಾನಿ ಯಾಸಾಂ ತಾಣ ಒಂಬತ್ತು ಕಲ್ಲುಗಳನ್ನೊಳಗೊಂಡ ಮೂರು ಗುಂಪು. ತ್ರಿವೃತ್‌ಸ್ತೋಮವು ಇಪ್ಪತ್ತೇಳು ಸಂಖ್ಯೆಯನ್ನು 


ಪೈತ್ರಿಲೀಯ ಸಂಹಿಡಾ/೫-೨-೬/೨೧೫ 


| | 1 I 
ಅಪರಿಮಿತಾಭಿಃ ಪರಿಮಿನುಯಾದಪರಿಮಿತಸ್ಯಾವರುದ್ದೈೈ ಯಂ ಕಾಮಯೇತಾ- 


a ್ರ 


[| , [| | | 
ಪಶುಸ್ಸ್ಯಾದಿತ್ಯಪರಿಮಿತ್ರ ತಸ್ಯ ಶರ್ಕರಾಸ್ಸಿಕತಾ ವ್ಯೂಹೇದಪರಿಗೃಹೀತ ಏವಾಸ 


ವಿಷೂಚೀನಗ್‌ಂ ರೇತಃ ಪರಾ ಸಿಂಚತ್ಯ ಪಶುರೇವ ಭವತಿ 


ಅಪರಿಮಿತಾಭಿರಿತ್ಯ ಪರಿ-ಮಿತಾಭಿ: | ಪರೀತಿ | ಮಿನುಯಾತ್‌ | ಅಪರಿಮಿತಸ್ಯೆ ತ್ಯ ಪರಿ-ಮಿತಸ್ಯ | ಅವರುದ್ದ್ಯಾ 


[ 
ಇತ್ಯವ-ರುದ್ದೆ 8೮! ಯಮ್‌ | ಕಾಮಯೇತ | ಅಪಶುಃ | ಸ್ಯಾತ್‌ | ಇತಿ | ಅಪಂಮಿತ್ಯೇತ್ಯಪರಿ-ಮಿತ್ಯ | ತಸ್ಯ | 
I I [ I ॥ 
ಶರ್ಕರಾಃ | ಸಿಕತಾಃ | ವೀತಿ | ಊಹೇತ್‌ | ಅಪರಿಗೃಹೀತ ಇತ್ಯಪರಿ-ಗೃಹೀತೇ । ಏವ । ಅಸ್ಯ | ವಿಷೂಚೀನಮ್‌ | 


ರೇತಃ | ಪರೇತಿ | ಸಿಂಚತಿ | ಅಪಶುಃ | ಏವ | ತಿ (೩೩) 


ಬ್ರಾಹ್ಮಣಭಾಗ ವಿವರಣೆ 
ಇನ್ನೊಂದು ಕಾಮ್ಯವಿಧಿ 
ಅಪರಿಮಿತಾಭಿಃ ಪರಿಮಿನುಯಾತ್‌ ಲೆಕ್ಕವಿಲ್ಲದಷ್ಟು ಎಷ್ಟಾದರೂ ಕಲ್ಲುಗಳನ್ನು ಚಯನ 
ಭೂಮಿಯಲ್ಲಿ ಹರಡಬೇಕು. 
ಅಪರಿಮಿತಸ್ಯ ಅವರುದ್ಧೈೈ ಇದರಿಂದ ಅಪರಿಮಿತವಾದ ಸಂಪತ್ತಿನ ಲಾಭವಾಗುತ್ತದೆ. 


*ಅನ್ವಯ-ವ್ಯ ತಿರೇಕದಿಂದ ಶರ್ಕರಾ-ಸಿಕತೆಗಳ ವ್ಯೂಹನ (ಹರಡುವಿಕೆ) 
ಯಮ್‌ ಅಪಶುಃ ಸ್ಯಾತ್‌ ಇತಿ ಕಾಮಯೇತ ಅಧ್ವರ್ಯವು ಯಾವ ಯಜಮಾನನು ಪಶುಹೀನನಾಗ 


ಬೇಕೆಂದು ಬಯಸುವನೋ 
ತಸ್ಯ ಶರ್ಕರಾಃ ಅಪರಿಮಿತ್ಯ ಆ ಯಜಮಾನನು ಅನುಷ್ಠಿಸುವ ಚಯನದಲ್ಲಿ ಶರ್ಕರೆ 
ಸಿಕತಾಃ ವ್ಯೂಹೇತ್‌ ಗಳನ್ನು ಹರಡದೆ ಮೊದಲು ಮರಳನ್ನು ಹಾಕಬೇಕು. 
ಅಪರಿಗೃಹೀತೇ ಏವ ಆಗ ಕಲ್ಲುಗಳನ್ನು ಹರಡದ ಪ್ರದೇಶದಲ್ಲಿಯೇ 
ಅಸ್ಯ ರೇತಃ ವಿಷೂಚೀನಮ್‌ ಪರಾ ಸಿಂಚತಿ ಈ ಯಜಮಾನನ ವೀರ್ಯವು ಹರಡಿಹೋದಂತಾಗುತ್ತದೆ. 
ಅಪಶುಃ ಏವ ಭವತಿ ಹೀಗೆ ರೇತೋನಾಶದಿಂದ ಯಜಮಾನನು ಪಶುರಹಿತ 


ನಾಗುತ್ತಾನೆ. 


* ಶ್ರುತಿಯಲ್ಲಿ ಕರ್ಮಾನುಷ್ಠಾನವನ್ನು ಬಗೆಬಗೆಯಾಗಿ ತಿಳಿಸಲಾಗಿದೆ. ಈ ರೀತಿಯಲ್ಲಿ ಅನುಷ್ಠಿಸಿದರೆ ಇಂತಹ ಫಲವು ಉಂಟಾಗುತ್ತ! ದೆ 
ಎಂದು ತಿಳಿಸುವಾಗ ಆ ರೀತಿಯ ಅನುಷ್ಠಾನವು ಲೋಕದಲ್ಲಿ ನಿಂದಿತವಾಗಿರಬಹುದು. ಶ್ರುತಿಗೆ ಆ ನಿಂದಿತಕರ್ಮದ ಬೋಧನೆಯಲ್ಲಿ 
ತಾತ್ತರ್ಯವಿಲ್ಲ. ವಿಹಿತಕರ್ಮದ ಬೋಧನೆಯಲ್ಲಿ ತಾತ್ತರ್ಯವಿರುತ್ತದೆ. ಇದನ್ನು "ಅನ್ವ ಯವ ೈತಿರೇಕವಿಧಾನ' ಎನ್ನುತ್ತಾರೆ. 
ತಾತ್ರೆ ರ್ಯದ ಗ್ರಹಣವು ಮುಖ್ಯ. 


ಪೃದ್ದಯಜುರ್ವೇದ ಠನ್ನಡ ಪ್ರರಾಶನ/೨೧೬ 


° 1 | | 1 | 
ಸಿಕತಾ ವ್ಯೂಹೇತ್ಪ ರಿಗೃಹೀತ ಏವಾಸ್ಮೈ ಸಮೀಚೀನಗ್‌ಂ ರೇತಸ್ಸಿಂಚತಿ ಪಶುಮಾ 


( I 
ಯಮ್‌ । ಕಾಮಯೇತ । ಪಶುಮಾನಿತಿ ಪಶು-ಮಾನ್‌ । ಸ್ಯಾತ್‌ । ಇತಿ । ಪರಿಮಿತ್ಯೇತಿ ಪರಿ-ಮಿತ್ಯ । ತಸ್ಯ । 


w ರೇತೋಧಾ ಇತಿ ರೇತಃ-ಧಾಃ । ರೇತ | ಏವ। ತತ್‌ | ದಧಾತಿ । 


ಬ್ರಾಹ್ಮಣಭಾಗ | ವಿವರಣೆ 
ಅಧ್ವರ್ಯವು ಯಾವ ಯಜಮಾನನು ಅನೇಕ ಪಶು 
ಗಳುಳ್ಳವನಾಗಬೇಕೆಂಬುದಾಗಿ ಬಯಸುವನೋ 
ಆ ಯಜಮಾನನು ಅನುಷ್ಠಿಸುವ ಚಯನದಲ್ಲಿ ಶರ್ಕರೆ 
ಗಳನ್ನು (ಕಲ್ಲುಗಳನ್ನು) ಹರಡಿ 
(ಆನಂತರ) ಮರಳನ್ನು ಚೆಲ್ಲಬೇಕು. 

ಪರಿಗೃಹೀತೇ ಏವ ಆಗ ಕಲ್ಲುಗಳನ್ನು ಹರಡಿದ ಪ್ರದೇಶದಲ್ಲಿಯೇ 

ಅಸ್ಮೈ ರೇತಃ ಸಮೀಚೀನಮ್‌ ಸಿಂಚತಿ ಈ ಯಜಮಾನನಿಗಾಗಿ ಕಲ್ಲುಗಳನ್ನು ಹರಡಿರುವ 
ಪ್ರದೇಶದಲ್ಲಿ ಸರಿಯಾಗಿ ರೇತಃಸಿಂಚನವನ್ನು ಮಾಡಿ 
ದಂತಾಗುತ್ತದೆ. 

ಪಶುಮಾನ್‌ ಏವ ಭವತಿ [ಇದರಿಂದ]ಯಜಮಾನನು ಅನೇಕ ಪಶುಗಳ ಸ್ವಾಮಿ 
ಯಾಗುವನು. 

ವ್ಯೂಹನಮಂತ್ರ-ಫಲ 

ಸೋಮದೇವತಾಕವಾದ (೯ ಆಪ್ಪಾ ್ರಿಯಸ್ವ' ಮತ್ತು 
"ಸಂ ತೇ ಪಯಾಗ್‌ಂಸಿ' ಎಂಬ) ಮಂತ್ರಗಳಿಂದ 
ಮರಳನ್ನು ಚೆಲ್ಲಬೇಕು. 
ಸೋಮದೇವನು ರೇತೋಧಾರಕನು. 
ಆದುದರಿಂದ ರೇತಸ್ಸನ್ನು ಧರಿಸಿದಂತೆಯೇ ಆಗುತ್ತದೆ. 


ತೈತ್ತರೀಯ ಸಂಹಿಡಾ/೫-೨-೬/೨೧೭ 


1 .। ಚಟ, | 

ಹಿ ರಾಜನ್ಯಶ್ವಂಯುಂ ಬಾರ್‌ಹಸ್ಪತ್ಯಂ ಮೇಧೋ 
RT] | 
ನೋಪಾನಮತ್ಸೋಂಗ್ನಿಂ 


1 [ ॥| | [| "| | 
ಗಾಯತ್ರಿಯಾ \ ಬ್ರಾಹ್ಮಣಸ್ಯ । ಗಾಯತ್ರಃ !ಹಿ| ಬ್ರಾಹ್ಮಣಃ! ತ್ರಿಷ್ಟುಭಾ \ ರಾಜನ್ಯಸ್ಯ। ತ್ರೈಷ್ಟುಭಃ । ಹ । ರಾಜನ್ಯಃ | 


| | '` 
ಶಂಯುಮಿತಿ ಶಮ್‌-ಯುಮ್‌ | ಬಾರ್‌ಹಸ್ಪತ್ಯಮ್‌ । ಮೇಭಃ । ನ 1 ಉಪೇತಿ । ಅನಮತ್‌ | ಸಃ। ಅಗ್ನಿಮ್‌ | 


ಬ್ರಾಹ್ಮಣಭಾಗ ತೆ ವಿವರಣೆ 

ಡೆ ಜಾತಿವಿಶೇಷಕ್ಕೆ ಮಂತ್ರವಿಶೇಷ 
ಗಾಯತ್ರಿಯಾ ಬ್ರಾಹ್ಮಣಸ್ಯ ವ್ಯೂಹೇತ್‌ (ಯಜಮಾನನು) ಬ್ರಾಹ್ಮಣನಾಗಿದ್ದರೆ (ಅಧ್ವರ್ಯವು) 
'` ಗಾಯತ್ರೀಛಂದಸ್ಸಿನ "ಆ ಪ್ಯಾಯಸ್ವ' ಎಂಬ ಮಂತ್ರ 

ಕ ದಿಂದ ಮರಳನ್ನು ಚೆಲ್ಲಬೇಕು. 

ಬ್ರಾಹ್ಮಣಃ ಗಾಯತ್ರಃ ಹಿ (ಬ್ರಾಹ್ಮಣನು ಮತ್ತು ಗಾಯತ್ರಿಯು ಪ್ರಜಾಪತಿದೇವನ 
` ಮುಖದಲ್ಲಿ. ಜನಿಸಿದವರು) ಹೀಗಾಗಿ ಬ್ರಾಹ್ಮಣನು 

| ಗಾಯತ್ರಿಗೆ ಸಂಬಂಧಿಸಿದವನು. , 
ತ್ರಿಷ್ಟುಭಾ ರಾಜನ್ಯಸ್ಯ ವ್ಯೂಹೇತ್‌ .... (ಯಜಮಾನನು) ಕೃತ್ರಿಯನಾದರೆ ಅಧ್ವರ್ಯುವು 
೭. ತ್ರಿಷ್ಟುಪ್‌ ಛಂದಸ್ಸಿನ "ಸಂ ತೇ ಪಯಾಗ್‌ಂಸಿ' ಎಂಬ 

ಕ ಮಂತ್ರದಿಂದ ಮರಳನ್ನು ಚೆಲ್ಲಬೇಕು. 

ರಾಜನ್ಯ! ತ್ರೈಷ್ಟುಭಃ ಹಿ ॥ (ಕ್ಪತ್ರಿಯನೂ ಮತ್ತು ತ್ರಿಷ್ಟುಪ್‌ ಛಂದಸ್ಸೂ' ಪ್ರಜಾಪತಿ 


ದೇವನ ಬಾಹುಗಳಲ್ಲಿ ಜನಿಸಿದವರು) ಹೀಗಾಗಿ ' 
| ಕೃತ್ರಿಯನು ತ್ರಿಷ್ಟುಪ್‌ಛಂದಸ್ಸಿಗೆ ಸಂಬಂಧಿಸಿದವನು. 
ಅಶ್ವಾಕ್ರಮಣದ ವಿಧಾನ/ಉಪಾಖ್ಯಾನ/ಅರ್ಥವಾದ 
ಬಾರ್‌ಹಸ್ಪತ್ಯಮ್‌ ಶಂಯುಮ್‌' ಮೇಧಃ . ಒಮ್ಮೆ .ಬೃಹಸ್ಪತಿಪುತ್ರನಾದ ಶಂಯುವನ್ನು ಯಜ್ಞ 
ನ ಉಪಾನಮತ್‌ , :  ಪುರುಷನುಸಮೀಪಿಸಲಿಲ್ಲ. 
ಸಃ ಅಗ್ನಿಮ್‌ ds ಡ$ ಯಜ್ಞ ಪುರುಷನು (ಅಡಗುವುದಕ್ಕಾಗಿ) ಅಗ್ನಿಯನ್ನು 
ತಾತ್ತರ್ಯ:- ಚಯನಪ್ರದೇಶದಲ್ಲಿ' ಮೊದಲು.ಕಲ್ಲುಗಳನ್ನು ಹಾಕಿ ಬಳಿಕ ಮರಳನ್ನು ಚೆಲ್ಲಬೇಕು. 


“ಆ ಪ್ಯಾಯಸ್ವ' "ಸಂ ತೇ ಪಯಾಗ್‌ಕಿಸಿ' ಇವು ಸಾಮಾನ್ಯಮಂತ್ರಗಳು. ಜಾತಿವಿಶೇಷಕ್ಕೆ ಮಂತ್ರವಿಶೇಷವು ಮುಂದೆ 
[| ಉಕ್ತವಾಗಿದ್ದೆ. ಸ 


ಪೃಷ್ಟಯಜುರ್ವೇದ ಪನ್ಹಡ ಪ್ರಕಾಶನ/೨೧೮ 


[ [ 1| [| I I 
ಪ್ರಾವಿಶ[ಪ್ರಾವಿಶತ್‌(೩೪)ಸೋಗ್ನೇಃ1ತ್ಸೋಂಗ್ನೇಃ ಕೃಷ್ಣೋ ರೂಪಂ ಕೃತ್ವೋದಾಯತ 


I I I I | 
ಸೋಶಶ್ವ ೦ ಪ್ರಾವಿಶತ್ಸೊ ೇಶಶ್ವಸ್ಥಾ ಬವಂತರಶಫೋಂಭವದ್ಯ ದಶ ತ ಯ 


ಏವ ಮೇಧೋಶಶ್ವ ೦ಪ್ರಾ ವಿಶತ್ತ ಕ್ರಮೇವಾವರುಂಧೇ ಪ್ರ ಪ್ರಜಾಪ ಪತಿನಾಂಗ್ಗಿ ಶೆ ತವ್ಯ 


ಇತ್ಯಾ ಹುಃ 


ಪ್ರೇತಿ | ಅವಿಶತ್‌ | (೩೪) । ಸಃ । ಅಗ್ನೇಃ | ಕೃಷ್ಣಃ | ರೂಪಮ್‌ । ಕೃತ್ವಾ | ಉದಿತಿ | ಆಯತ | ಸಃ | ಅಶ್ವಮ್‌ | 


ಪ್ರೇತಿ | ಅವಿಶತ್‌ 1ಸಃ। ಅಶ್ವೆಸ್ಯ | ಅವಾಂತರಶಫ ಇತ್ಯವಾಂತರ-ಶಫಃ | ಅಭವತ್‌ | ಯತ್‌ ॥ ಅಶ್ವಮ್‌ | 


i I "1 1 
ಆಕ್ರಮಯತೀತ್ಯಾ-ಕ್ರಮಯತಿ 1ಯಃ। ಏವ! ಮೇಧಃ। ಅಶ್ವಮ್‌ | ಪ್ರೇತಿ | ಅವಿಶತ್‌ | ತಮ್‌ | ಏವ ಅವೇತಿ | 


[| 1 
ರುಂಧೇ | ಪ್ರಜಾಪತಿನೇತಿ ಪ್ರಜಾ-ಪತಿನಾ । ಅಗ್ನಿಃ । ಚೇತವ್ಯಃ | ಇತಿ । ಆಹುಃ | 


ಬ್ರಾಹ್ಮಣಭಾಗ ಎ ವಿವರಣೆ 


| ಪ್ರ ಅವಿಶತ್‌ ಪ್ರವೇಶಿದನು. 
ಸಃ ಅಗ್ನೇಃ ಕೃಷ್ಣಃ ರೂಪಮ್‌ ಕೃತ್ವಾ (ಶಂಯುವು ಹುಡುಕುತ್ತಾ ಅಲ್ಲಿಗೆ ಬರಲು) ಆ ಯಜ್ಞ 
ಉದಾಯತ ಪುರುಷನು ಕೃಷ್ಣಮೃಗದ ರೂಪವನ್ನು ತಳೆದು ಆ 
ಅಗ್ನಿಯ ದೆಸೆಯಿಂದ ಓಡಿದನು. 
| ಸಃ ಅಶ್ವಮ್‌ ಪ್ರಾವಿಶತ್‌ (ಓಡಿ) ಕುದುರೆಯನ್ನು ಹೊಕ್ಕನು. 
| ಸಃ ಅಶ್ವಸ್ಯ ಅವಾಂತರಶಫಃ ಅಭವತ್‌ ಅವನು ಆ ಯಜ ಪುರುಷನು ಮುಖ್ಯ ಗೊರಸಿನಲ್ಲಿ 
ರುವ ಒಳಗೊರಸಾದನು. 
ಯತ್‌ ಅಶ್ವಮ್‌ ಆಕ್ರಮಯತಿ ಅಗ್ನಿಚಯನಪ್ರದೇಶದಲ್ಲಿ ಅಶ್ವಾಕ್ರಮಣ(ಕುದುರೆಯ 
ತಿರುಗಾಟ) ವನ್ನು ಮಾಡಿಸುವುದರಿಂದ 
| ಯಃ ಏವ ಮೇಧಃ ಅಶ್ವಮ್‌ ಪ್ರಾವಿಶತ್‌ ಯಾವ ಯಜ್ಞಪುರುಷನು ಕುದುರೆಯನ್ನು ಪ್ರವೇಶಿಸಿ 
ದನೋ, 
ತಮ್‌ ಅವರುಂಧೇ ಏವ ಆ ಯಜ್ಞಪುರುಷನನ್ನೇ ಹೊಂದಿದಂತಾಗುತ್ತದೆ. 
ಇನ್ನೊಂದು ಅರ್ಥವಾದ 
ಪ್ರಜಾಪತಿನಾ ಅಗ್ನಿಃ ಚೇತವ್ಯಃ ಇತಿ ಆಹುಃ ಬಲ್ಲವರು ಚಯನವು ಪ್ರಜಾಪತಿಯು ಮಾಡಲು 


ಅರ್ಹವಾದುದು ಎಂದು ಹೇಳುತ್ತಾರೆ. 


ತೈತ್ತರೀಯ ಸಂಹಿತಾ/೫-೨-೬/೨೧೯ 


[ [| | | 
ಪ್ರಾಜಾಪತ್ಯೋ*ಶ್ವೋ ಯದಶ್ವಮಾಕ್ರಮಯತಿ ಪ್ರಜಾಪತಿನೈವಾಗ್ನಿಂ ಚಿನುತೇ 


I I 
ಪುಷ್ಕರಪರ್ಣಮುಪದಧಾತಿ ಯೋನಿರ್ವಾ ಅಗ್ನೇಃ ಪುಷ್ಕರಪರ್ಣಗ್‌ಂ 


I I 1 
ಸಯೋನಿಮೇವಾಗ್ನಿಂ ಚಿನುತೇತಪಾಂ ಪೃಷ್ಠಮಸೀತ್ಯುಪದಧಾ- 


[ | (| [| | | | 
ಪ್ರಾಜಾಪತ್ಯ ಇತಿ ಪ್ರಾಜಾ-ಪತ್ಯಃ 1 ಅಶ್ವಃ | ಯತ್‌ | ಅಶ್ವಮ್‌ | ಆಕ್ರಮಯತೀತ್ಯಾ-ಕ್ರಮಯತಿ | ಪ್ರಜಾಪತಿನೇತಿ 


| 
ಪ್ರಜಾ-ಪತಿನಾ । ಏವ । ಅಗ್ನಿಮ್‌ । ಚಿನುತೇ । ಪುಷ್ಕರಪರ್ಣಮಿತಿ ಪುಷ್ಕರ-ಪರ್ಣಮ್‌ । ಉಪೇತಿ ದಧಾತಿ | 


[ 
ಯೋನಿಃ । ವೈ । ಅಗ್ನೇಃ । ಪ್ರಷ್ಕರಪರ್ಣಮಿತಿ ಪುಷ್ಕರ-ಪರ್ಣಮ್‌ । ಸಯೋನಿಮಿತಿ ಸ-ಯೋನಿಮ್‌ । ಏವ | 


I I 
ಅಗ್ನಿಮ್‌ । ಚಿನುತೇ | ಅಪಾಮ್‌ | ಪೃಷ್ಠಮ್‌ । ಅಸಿ। ಇತಿ | ಉಪೇತಿ | ದಧಾತಿ | 


ಬ್ರಾಹ್ಮಣಭಾಗ 


ಅಶ್ವಃ ಪ್ರಾಜಾಪತ್ಯಃ 
ಯತ್‌ ಅಶ್ವಮ್‌ ಆಕ್ರಮಯತಿ 


ಪ್ರಜಾಪತಿನಾ ಏವ ಅಗ್ನಿಮ್‌ ಚಿನುತೇ 


ಪುಷ್ಕರಪರ್ಣಮ್‌ ಉಪದಧಾತಿ 


ಅಗ್ನೇಃ ಯೋನಿಃ ಪುಷ್ಕರಪರ್ಣಮ್‌ ವೈ 
ಸಯೋನಿಮ್‌ ಏವ ಅಗ್ನಿಮ್‌ ಚಿನುತೇ 


ಅಪಾಮ್‌ ಪೃಷ್ಠಮ್‌ ಅಸಿ ಇತಿ 


ವಿವರಣೆ 


ಅಶ್ವವು ಪ್ರಜಾಪತಿಸಂಬಂಧಿಯಾದುದಾಗಿದೆ. 
ಅಶ್ವದ ತಿರುಗಾಟವನ್ನು ಮಾಡಿಸುವುದೆಂಬುದು 
ಯಾವುದೋ (ಅದು) 

(ಯಜಮಾನನು) ಪ್ರಜಾಪತಿಯಿಂದಲೇ ಚಯನ | 
ಮಾಡಿಸಿದಂತಾಗುತ್ತದೆ. 


(ಕುದುರೆಯ ಹೆಜ್ಜೆ! ಯಲ್ಲಿ) ತಾವರೆಯ ಎಲೆಯನ್ನು | 
ಇಡಬೇಕು. 

ತಾವರೆಯ ಎಲೆಯು ಅಗ್ನಿಯ ಸ್ಥಾ ನವಾಗಿದೆಯಷ್ಟೆ. 
(ಇದರಿಂದ) ಸ್ಥಾ ನಸಹಿತವಾಗಿಯೇ ಯಜಮಾನನು 
ಅಗ್ನಿಚಯನವನ್ನು ಮಾಡಿದವನಾಗುತ್ತಾನೆ. 


ಮಂತ್ರವಿನಿಯೋಗ 
"ಅಪಾಂ ಪೃಷ್ಠಮಸಿ' ಎಂದು ಆರಂಭವಾಗುವ ಮಂತ್ರ 
ದಿಂದ ಪದ್ಮಪರ್ಣೋಪಧಾನವನ್ನು ಮಾಡಬೇಕು. 


ದಧಾತಿ ॥ ೩೫-6 ॥ 


1 | | 1 
[ಇಂದ್ರಃ ಪಶುಕಾಮಸ್ಯ ಭವತ್ಯವಿಶತ್ಸಯೋನಿಂ ಎಗ್‌ಂಶತಿಶ್ಚ |] 


ಅಪಾಮ್‌ | ವೈ । ಏತತ್‌ | ಪೃಷ್ಠಮ್‌ | ಯತ್‌ | ಪುಷ್ಕರಪರ್ಣಮಿತಿ ಪುಷ್ಕರ-ಪರ್ಣಮ್‌ । ರೂಪೇಣ । ಏವ | 


ಏನತ್‌। ಉಪೇತಿ I ದಧಾತಿ 2೩೫ 


ಬ್ರಾಹ್ಮಣಭಾಗ | ವಿವರಣೆ 


ಯತ್‌ ಪುಷ್ಕರಪರ್ಣಮ್‌ ಅಪಾಮ್‌ ವೈ ಪ್ರಷ್ಕರಪರ್ಣವೆಂಬುದು ನೀರಿನ ಮೇಲುಭಾಗದ 

ಏತತ್‌ ಪೃಷ್ಠಮ್‌ ಲ್ಲಿಯೇ ಇರುತ್ತದೆ. 

ರೂಪೇಣ ಏವ ಏನತ್‌ ಉಪದಧಾತಿ ಆದುದರಿಂದ ಈ ಮಂತ್ರದಿಂದ ಉಪಧಾನ ಮಾಡು 
ವುದು ಅನುರೂಪವಾಗಿಯೇ ಆಗಿರುತ್ತದೆ. 


"ತಾ ್ರಿಮಗ್ಗೇ ಪುಷ್ಕರಾತ್‌' ಎಂಬ ಮಂತ್ರವಿದೆ. ಅಗ್ನಿಯ ಸ್ಥಾನವು ಪ್ಯರಶರ್ಣವೊದು ಅದರಿಂದ ತಿಳಿಯುತ್ತದೆ. 
ಇದು ಪ್ರಷ್ಕರಪರ್ಣನಿಧಾನ ವಿಧಿ ಮತ್ತು 'ಅರ್ಥವಾದ. 


ಜ9ಂಣಖಔಂ೧ಣ 


॥ ಸಪ್ತಮೊ€5ನುವಾಹಃ ॥ 


| [ I [ | 
ಬ್ರಹ್ಮ ಜಜ್ಞಾನಮಿತಿ ರುಕ್ಕಮುಪದಧಾತಿ ಬ್ರಹ್ಮಮುಖಾ ವೈ ಪ್ರಜಾಪತಿಃ 


ಇಂ) 


| I | 
ಪ್ರಜಾ ಅಸೃಜತ ಬ್ರಹ್ಮಮುಖಾ ಏವ ತತ್ವಜಾ ಯಜಮಾನಸ್ಸೃಜತೇ 


| 
ಬ್ರಹ್ಮ | ಜಜ್ಞಾನಮ್‌ । ಇತಿ 1 ರುಕ್ಕಮ್‌ | ಉಪೇತಿ । ದಧಾತಿ | ಬ್ರಹ್ಮಮುಖಾ ಇತಿ ಬ್ರಹ್ಮ-ಮುಖಾಃ (ವೈ! 
ಪ್ರಜಾಪತಿರತಿ ಪ್ರಜಾ-ಪತಿಃ । ಪ್ರಜಾ ಇತಿ ಪ್ರ-ಜಾಃ | ಅಸೃಜತ। ಬ್ರಹ್ಮಮುಖಾ ಇತಿ ಬ್ರಹ್ಮ-ಮುಖಾಃ | ಏವ | 


ತತ್‌ ಪ್ರಜಾ ಇತಿ ಪ್ರ-ಜಾಃ । ಯಜಮಾನಃ | ಸೃಜತೇ | 


ಈ ಏಳನೆಯ ಅನುವಾಕದಲ್ಲಿ ರುಕ್ಕೋಪಧಾನಾದಿಗಳು ಹೇಳಲ್ಲ ಟ್ಟಿವೆ. 


ಬ್ರಾಹ್ಮಣಭಾಗ 
ರುಕ್ಕೋಪಧಾನ-ಅರ್ಥವಾದ 
ಬ್ರಹ್ಮ ಜಜ್ಞಾನಮ್‌ ಇತಿ ರುಕ್ಕಮ್‌ "ಬಹ್ಮ ಜಜ್ಞಾನಮ್‌' ಎಂಬ ಮಂತ್ರದಿಂದ (ಪೂರ್ವ 
ಉಪ ದಧಾತಿ ದಿಕ್ಕಿನಲ್ಲಿರುವ ಸೂರ್ಯನಂತೆ ಶೋಭಿಸುವ) 


ಪ್ರಥಮೋತ್ಪನ್ನವಾದ ಹಿರಣ್ಯವನ್ನು ಪ್ರಷ್ಠರಪರ್ಣ 
ಗಳಲ್ಲಿ ಉಪಧಾನ ಮಾಡಬೇಕು. 


ಪ್ರಜಾಪತಿಃ ಬ್ರಹ್ಮಮುಖಾಃ ಪ್ರಜಾಃ ಪ್ರಜಾಪತಿದೇವನು ಬ್ರಾಹ್ಮಣನೇ ಮುಖ್ಯನಾಗಿರುವ | 


ಅಸೃಜತ ವೈ ಪ್ರಜೆಗಳನ್ನು ಸೃಷ್ಟಿಸಿದನು. 


ತತ್‌ ಯಜಮಾನಃ ಬ್ರಹ್ಮಮುಖಾಃ (ಆದ್ದರಿಂದ) ಬ್ರಾಹ್ಮಣನಂತೆ ಮುಖ್ಯರಾದ ಪ್ರಜೆ | 


ಪ್ರಜಾಃ ಏವ ಸೃಜತೇ ಗಳನ್ನು ಯಜಮಾನನು ಸೃಷ್ಟಿಸುವನು. 


ಪೃಷ್ಟಯಜುವ್ವೇದ ಈನ್ನಡ ಪ್ರಶಾಶನ/೨೨೨ 


I I Il I 
ಬ್ರಹ್ಮ ಜಜ್ಞಾ; ನಮಿತ್ಯಾಹ ತಸ್ಮಾದ್ಭ್ರಾಹ್ಮಣೋ' ಮುಖ್ಯೋ ಮುಖ್ಯೋ ಭವತಿ 


ದ 1 | | 
ೀದ ಬ್ರಹ್ಮವಾದಿನೋ ವದಂತಿ ನ ಪೃಥಿವ್ಯಾಂ ನಾಂತರಿಕ್ಷೇ ನ 


I I I | | 
ಗ್ಲಿಶ್ಲೇತವ ಇತಿ ಯತ್ಸೃಥಿವ್ಯಾಂ ಚಿನ್ವೀತ ಪೃಥಿವೀಗ್‌ಂ 


ಒಬ ಶಿ 


ಶುಚಾಂರ್ಪಯೇನ್ನೌಷಧಯೋ 


1 | (| I 
ಬಹ್ಮ | ಜಜ್ಞಾನಮ್‌ । ಇತಿ। ಅಹ! ತಸ್ಮಾತ್‌ । ಬ್ರಾಹ್ಮಣಃ । ಮುಖ್ಯಃ । ಮುಖ್ಯಃ । ಭವತಿ । ಯಃ । ಏವಮ್‌ | ವೇದ! 
| | | 
ಬ್ರಹ್ಮವಾದಿನ ಇತಿ ಬ್ರಹ್ಮ-ವಾದಿನಃ | ವದಂತಿ | ನ | ಪೃಥಿವ್ಯಾಮ್‌ | ನ। ಅಂತರಿಕ್ಷೇ | ನ। ದಿವಿ | ಅಗ್ನಿಃ | ಚೇತವ್ಯಃ | 


| 
ಇತಿ । ಯತ್‌ | ಪೃಥಿವ್ಯಾಮ್‌ | ಚಿನ್ವೀತ | ಪೃಥಿವೀಮ್‌ । ಶುಚಾ । ಅರ್ಪಯೇತ್‌ । ನ! ಓಷಧಯಃ | 


ಬ್ರಾಹ್ಮಣಭಾಗ ವಿವರಣೆ 


ಬ್ರಹ್ಮ ಜಜ್ಞಾನಮ್‌ ಇತಿ ಆಹ “ಬ್ರಹ್ಮ ಜಜ್ಞಾನಮ್‌' ಎಂದು ಮಂತ್ರವು ಹೇಳುತ್ತದೆ. 

ತಸ್ಮಾತ್‌ ಬ್ರಾಹ್ಮಣಃ ಮುಖ್ಯಃ (ಪ್ರಥಮೋತ್ಪತ್ತಿಯನ್ನು ಹೇಳುವುದರಿಂದ) ಬ್ರಾಹ್ಮಣನು 
ಮುಖ್ಯನಾಗಿರುತ್ತಾನೆ. 

ಯಃ ಏವಮ್‌ ವೇದ ಮುಖ್ಯಃ ಭವತಿ ಯಾರು ಈ ರೀತಿ ತಿಳಿಯುವನೋ ಅವನೂ ಮುಖ್ಯನಾ 
ಗುವನು. 


ರುಕ್ಕೋಪಧಾನದ ಪ್ರಶಂಸೆ 


ಬ್ರಹ್ಮವಾದಿನಃ ಮಂತ್ರಜ್ಞಃ ರು 

ಅಗ್ನಿ! ಪೃಥಿವ್ಯಾಮ್‌ ನ ಚೇತವ್ಯಃ ಭೂಮಿಯಲ್ಲಿ ಅಗ್ನಿಯ ಚಯನವನ್ನು ಅನುಷ್ಠಿಸಬಾರದು, 

ಅಂತರಿಕ್ಷೇ ನ ಚೇತವ್ಯಃ ಅಂತರಿಕ್ಷದಲ್ಲಿ ಅಗ್ನಿಯ ಚಯನವನ್ನು ಮಾಡಬಾರದು, 

ದಿವಿ ನ ಚೇತವ್ಯಃ ದ್ಯುಲೋಕದಲ್ಲಿ ಅಗ್ನಿಯ ಚಯನವನ್ನು ಮಾಡಬಾರದು, 

ಇತಿ ವದಂತಿ ಎಂದು ಹೇಳುತ್ತಾರೆ. 

ಯತ್‌ ಪೃಥಿವ್ಯಾಮ್‌ ಚಿನ್ವೀತ ಒಮ್ಮೆ ಭೂಮಿಯಲ್ಲಿ ಚಯನವನ್ನು ಮಾಡಿದರೆ 

ಪೃಥಿವೀಮ್‌ ಶುಚಾ ಅರ್ಪಯೇತ್‌ (ಯಜಮಾನನು) ಭೂಮಿಯನ್ನು ತಾಪಯುಕ್ತವನ್ನಾಗಿ 
ಮಾಡಿದವನಾಗುತ್ತಾನೆ. 

ಓಷಧಯಃ ನ ಪ್ರಜಾಯೇರನ್‌ (ಆಗ) ಸಸ್ಯಗಳು ಬೆಳೆಯಲಾರವು. 


ಪೈತ್ರಿಲೀಯ ಸಂಹಿಡಾ/೫-೨-೭/೨೨೩ 


| I 
ನ ವನಸ್ಪತಯಃ [ವನಸ್ಪತಯಃ(೩೬)] ಪ್ರಜಾಯೇರನ್‌, ಯದಂತರಿಕ್ಷೇ 


| [ | | 
ಚಿನ್ವೀತಾಂತರಿಕ್ಷಃ ಗ್‌ಂ ಶುಚಾsರ್ಪಯೇನ್ನ ವಯಾಗ್‌ಂಸಿ ಪ್ರಜಾಯೇರನ್‌, 
ದ [| [ | 
ಯದ್ದಿ ವಿ ಚಿನ್ವೀತ ದಿವಗ್‌ಂ ಶುಚಾಂರ್ಪಯೇನ್ನ ಪರ್ಜನ್ಯೋ ವರ್‌ಷೇದ್ರುಕ್ಕ 
| | 


ಮುಪ ದಧಾತ್ಮಮೃತಂ ವೈ ಹಿರೆಣ್ಯಮಮೃತ ಏವಾಗ್ನಿಂ ಚಿನುತೇ ಪ್ರಜಾತ್ಯೈ 
ನ। ವನಸ್ಪತಯಃ 1 (೩೬)! ಪ್ರೇತಿ | ಜಾಯೇರನ್ನ್‌ ಯತ್‌ ಅಂತರಿಕ್ಷೇ | ಚಿನ್ವೀತ | ಅಂತರಿಕ್ಷಮ್‌ | ಶುಚಾ | 
ಅರ್ಪಯೇತ್‌ | ನ | ವಯಾಗ್‌ಂಸಿ | ಪ್ರೇತಿ 1 ಜಾಯೇರನ್ನ್‌ | ಯತ್‌ | ದಿವಿ । ಚಿನ್ವೀತ | ದಿವಮ್‌ । ಶುಚಾ | 
ಅರ್ಪಯೇತ್‌ | ನ! ಪರ್ಜನ್ಯಃ ವರ್‌ಷೇತ್‌ ! ರುಕ್ಮಮ್‌ । ಉಪೇತಿ । ದಧಾತಿ । ಅಮೃತಮ್‌ | ವೈ | ಹಿರಣ್ಯಮ್‌ | 


ಅಮೃತೇ | ಏವ। ಅಗ್ನಿಮ್‌ | ಚಿನುತೇ। ಪ್ರಜಾತ್ಯಾ ಇತಿ ಪ್ರ-ಜಾತ್ಯೈ 


ಬ್ರಾಹ್ಮಣಭಾಗ ವಿವರಣೆ 
ವನಸ್ಪತಯಃ ನ ಪ್ರಜಾಯೇರನ್‌ ವೃಕ್ಷಗಳೂ ಬೆಳೆಯಲಾರವು. 
ಯತ್‌ ಅಂತರಿಕ್ಷೇ ಚಿನ್ವೀತ ಒಮ್ಮೆ ಅಂತರಿಕ್ಷದಲ್ಲಿ ಚಯನವನ್ನು ಮಾಡಿದರೆ 
ಅಂತರಿಕ್ಷಮ್‌ ಶುಚಾ ಅರ್ಪಯೇತ್‌ (ಯಜಮಾನನು) ಅಂತರಿಕ್ಷಲೋಕವನ್ನು ಸಂತಾಪ 
ಯುಕ್ತವನ್ನಾಗಿ ಮಾಡಿದವನಾಗುತ್ತಾನೆ. 
ವಯಾಗ್‌ಂಸಿ ನ ಪ್ರಜಾಯೇರನ್‌ (ಆಗ) ಪಕ್ಷಿಗಳು ಹುಟ್ಟುವುದಿಲ್ಲ. 
ಯತ್‌ ದಿವಿ ಚಿನ್ಹೀತ ಒಮ್ಮೆ ದ್ಯುಲೋಕದಲ್ಲಿ ಚಯನವನ್ನು ಅನುಷ್ಠಿಸಿದರೆ 
ದಿವಮ್‌ ಶುಚಾ ಅರ್ಪಯೇತ್‌ (ಯಜಮಾನನು)ದ್ಯುಲೋಕವನ್ನು ತಾಪಯುಕ್ತವನ್ನಾಗಿ 
ಮಾಡುತ್ತಾನೆ. 
ಪರ್ಜನ್ಯಃ ನ ವರ್‌ಷೇತ್‌ (ಆಗ) ಮಳೆಯು ಬರುವುದಿಲ್ಲ. 
ರುಕ್ಕಮ್‌ ಉಪದಧಾತಿ (ಈ ದೋಷಗಳ ಪರಿಹಾರಕ್ಕಾಗಿ) ಬಂಗಾರವನ್ನು 
ಅಗ್ನಿಗೆ ಆಧಾರವನ್ನಾಗಿ ಇಡಬೇಕು. 
| ಹಿರಣ್ಯಮ್‌ ಅಮೃತಮ್‌ ವೈ ಚಿನ್ನವು ನಾಶರಹಿತವಾದುದಷ್ಟೆ. 
ಪ್ರಜಾತ್ಯೈ ಅಮೃತೇ ಏವ ಅಗ್ನಿಮ್‌, ಸಸ್ಯಾದಿಗಳ ಪ್ರಕೃಷ್ಟವಾದ ಜನನಕ್ಕಾಗಿ ನಾಶರಹಿತ 
ಚಿನುತೇ ವಾದ ಹಿರಣ್ಯದಲ್ಲಿಯೇ ಅಗ್ನಿಯ ಚಯನವನ್ನು 


ಅನುಷ್ಠಿಸಿದಂತಾಗುತ್ತದೆ. 


ಪೃಷ್ಟಯಜುರ್ವೇದ ಪನ್ನಡ ಪ್ರಕಾಶನ/೨೨೪ 


| I | 
ಹಿರಣ್ಮಯಂ ಪುರುಷಮುಪದಧಾತಿ ಯಜಮಾನಲೋಕಸ್ಯ ವಿಧೃತ್ಯೈ ಯದಿಷ್ಟ- 


| 1 | | 
ಕಾಯಾ ಆತೃಣ್ಣಮನೂಪದಧ್ಯಾತ್ಸಶೂನಾಂ ಚ ಯಜಮಾನಸ್ಯ ಚ ಪ್ರಾಣಮಪಿ 


[| 
ದಧ್ಯಾದ್ಧ ಕಿಣತಃ [(೩೭)] ಪ್ರಾಂಚಮುಪ ದಧಾತಿ ದಾದಾರ ಯಜಮಾನಲೋಕಂ 


ಬಲ 


| | I 
ಹಿರಣ್ಮಯಮ್‌ । ಪುರುಷಮ್‌ । ಉಪೇತಿ | ದಧಾತಿ 1 ಯಜಮಾನಲೋಕಸ್ಕೇತಿ ಯಜಮಾನ-ಲೋಕಸ್ಯ । ವಿಧೃತ್ಯಾ 
1 I | 
ಇತಿ ವಿ-ಧೃತ್ಯೈ । ಯತ್‌ | ಇಷ್ಟಕಾಯಾಃ | ಆತೃಣ್ಣಮಿತ್ಯಾ-ತೃಣ್ಣಮ್‌ | ಅನೂಪದಧ್ಯಾದಿತ್ಯನು-ಉಪದಧ್ಯಾತ್‌ | 
1 [ 
ಪಶೂನಾಮ್‌ | ಚ | ಯಜಮಾನಸ್ಯ । ಚ | ಪ್ರಾಣಮಿತಿ ಪ್ರ-ಅನಮ್‌ | ಅಪೀತಿ | ದಧ್ಯಾತ್‌ | ದಕ್ಷ ಣತಃ 1 (೩೭)! 


| [| 
ಪ್ರಾಂಚಮ್‌ | ಉಪೇತಿ । ದಧಾತಿ | ದಾಧಾರ! ಯಜಮಾನಲೋಕಮಿತಿ ಯಜಮಾನ-ಲೋಕಮ್‌ | 


ಜಾ ಬಾ ಕಾ ಕಾ 


ಬ್ರಾಹ್ಮಣಭಾಗ ವಿವರಣೆ 
ಹಿರಣ್ಮಯಪ್ರರುಷೋಪಧಾನವಿಧಿ; ಅರ್ಥವಾದ 
ಯಜಮಾನಲೋಕಸ್ಯ ವಿಧೃತ್ಯೈ ಯಜಮಾನಸ್ಥಾನದ ವಿಶೇಷಧಾರಣಕ್ಕಾಗಿ 
ಹಿರಣ್ಮಯಮ್‌ ಪುರುಷಮ್‌ ಉಪದಧಾತಿ ("ಹಿರಣ್ಯಗರ್ಭಃ ಸಮವರ್ತತಾಗ್ರೇ' ಎಂಬ ಮಂತ್ರದಿಂದ) 
ಹಿರಣ್ಮಯಪುರುಷನ ಉಪಧಾನವನ್ನು ಮಾಡಬೇಕು. 
ದೇಶವಿಶೇಷದ ವಿಧಾನ; ಫಲ 


ಯತ್‌ ಇಷ್ಟಕಾಯಾಃ ಆತೃಣ್ಣಮ್‌ ರುಕ್ಮರೂಪವಾಗಿರುವ ಇಷ್ಟಕೆಯ ರಂಧ್ರವನ್ನು 
ಅನೂಪದಧ್ಯಾತ್‌ ಹಿರಣ್ಮಯಪುರುಷನಿಂದ ಮುಚ್ಚಿದರೆ 
ಯಜಮಾನಸ್ಯ ಪಶೂನಾಮ್‌ ಚ ಯಜಮಾನನ ಪ್ರಾಣವನ್ನೂ ಪಶುಗಳ ಪ್ರಾಣವನ್ನೂ 
‘| ಪ್ರಾಣಮ್‌ ಚ ಅಪಿದಧ್ಯಾತ್‌ ಮುಚ್ಚಿಹಾಕಿದಂತಾಗುತ್ತದೆ. 
| ದಕ್ಷಿಣತಃ ಪ್ರಾಂಚಮ್‌ ಉಪದಧಾತಿ (ಆದ್ದರಿಂದ ರುಕ್ಕರೂಪವಾದ ಇಷ್ಟಕೆಯ) ದಕ್ಷಿಣದಲ್ಲಿ 
(ಆಹವನೀಯದ ದಕ್ಷಿಣದಲ್ಲಿರುವ ಯಜಮಾನಸ್ಸಾ; ನ 
ದಲ್ಲಿ) ಪೂರ್ವಮುಖವಾದ ಒರಣ್ಮಯಪುರುಷನನ್ನು 
ಉಪಧಾನ ಮಾಡಬೇಕು. 
| ಯಜಮಾನಲೋಕಮ್‌ ದಾಧಾರ (ಹೀಗೆ ಮಾಡುವುದರಿಂದ) ಯಜಮಾನನ ಸ್ಥಾನ 
ವಿಶೇಷದ ಧಾರಣವಾಗುತ್ತದೆ. 


WU UYU UYU VY ಉ ಭು YW WW UW 


ದೈತ್ತಿಲೀಯ ಸಂಹಿತಾ/೫-೨-೭/೨೨೫ 


| | | | 
ನ ಪಶೂನಾಂ ಚ ಯಜಮಾನಸ್ಯ ಚ ಪ್ರಾಣಮಪಿ ದಧಾತ್ಯಥೋ ಖಲ್ವಿಷ್ಟಕಾಯಾ 

| | | | | 

ಷಹ ಷಹಶಸ 
ಆತೃಣ್ಣಮನೂಪ ದಧಾತಿ ಪ್ರಾಣಾನಾಮುತ್ಸೃಷ್ಟೆ 5೮ ದಪ್ಸಶ್ಚಸ್ಥ ೦ದೇತ್ಯಭಿಮೃಶತಿ 
I | 
ಖಿ ಪ ಷು 
ಹೋತ್ರಾಸ್ವೇವೈನಂ ಪ್ರತಿಷ್ಠಾಪಯತಿ 

ನ | ಪಶೂನಾಮ್‌ | ಚ । ಯಜಮಾನಸ್ಯ | ಚ। ಪ್ರಾಣಮಿತಿ ಪ್ರ-ಅನಮ್‌ | ಅಪೀತಿ | ದಧಾತಿ | ಅಥೋ ಇತಿ | 
ಖಲು | ಇಷ್ಟಕಾಯಾಃ | ಆತ್ಮಣ್ಣಮಿತ್ಯಾ- ಬಣ್ಣಮ್‌ | ಅನು । ಉಪೇತಿ । ದಧಾತಿ | ಪ್ರಾಣಾನಾಮಿತಿ ಪ್ರ- 


i | | 1 1 
ಅನಾನಾಮ್‌ । ಉತ್ಸೃಷ್ಟ್ಯಾ ಇತ್ಯುತ್‌-ಸೃಷ್ಟ್ಟ್ಯೈ | ದ್ರಪ್ಸಃ 1 ಚಸ್ಕಂದ | ಇತಿ | ಅಭೀತಿ | ಮೃಶತಿ | ಹೋತ್ರಾಸು | 


[| 
ಏವ ॥ ಏನಮ್‌ | ಪ್ರತೀತಿ | ಸಾ ಪಯತಿ | 
pe cai A: 


ಬ್ರಾಹ್ಮಣಭಾಗ | ವಿವರಣೆ 
ಯಜಮಾನಸ್ಯ ಚ ಪಶೂನಾಮ್‌ ಚ (ಹೀಗೆ ಅನುಷ್ಠಿಸುವುದರಿಂದ) ಯಜಮಾನನ ಮತ್ತು 
ಪ್ರಾಣಮ್‌ ನ ಅಪಿದಧಾತಿ ಪಶುಗಳ ಶ್ವಾಸವನ್ನು ಮುಚ್ಚಿದಂತಾಗುವುದಿಲ್ಲ. 
ಇನ್ನೊಂದು ಪಕ್ಷ 
ಅಥೋ ಖಲು ಇಷ್ಟಕಾಯಾಃ ಆತೃಣ್ಣಮ್‌ ಅಥವಾ ರುಕ್ಮರೂಪವಾಗಿರುವ ಇಟ್ಟಿಗೆ ರಂಧ್ರವನ್ನು 
ಅನೂಪದಧಾತಿ ನೋಡಿಯೇ (ಅದನ್ನು ಲಕ್ಷಿಸಿ) ಪ್ರರುಷೋಪಧಾನ 
ವನ್ನು ಮಾಡಬೇಕು. 
ಪ್ರಾಣಾನಾಮ್‌ ಉತ್ಸೃಷ್ಟ್ಶೈ ಇದು ಪ್ರಾಣಗಳ ಸಂಚಾರಕ್ಕೆ ಅವಕಾಶ ಮಾಡಿ 
ಕೊಟ್ಟಂತಾಗುತ್ತದೆ. 
ಹಿರಣ್ಮಯಪ್ರರುಷಾಭಿಮರ್ಶನ 
ದ್ರಪ್ಸಃ ಚಸ್ಕಂದ ಇತಿ ಅಭಿಮೃಶತಿ “ದ್ರಪ್ಪಶ್ನಸ್ಕಂದ' ಎಂಬ ಮಂತ್ರದಿಂದ ಹಿರಣ್ಮಯ 
ಪುರುಷನ ಅಭಿಮರ್ಶನವನ್ನು ಮಾಡಬೇಕು. 
ಏನಮ್‌ ಹೋತ್ರಾಸು ಏವ ಪ್ರತಿ ಹೀಗೆ ಮಾಡುವುದರಿಂದ ಸಪ್ತಹೋತೃಗಳಲ್ಲಿ/ 
ಸ್ಥಾ ಪಯತಿ ಹಿರಣ್ಮಯಪುರುಷನ ಅವಯವಗಳು ಸಿಡಿದು ಉಳಿದ 
ಏಳು ದಿಕ್ಕುಗಳಲ್ಲಿ ಆ ಪುರುಷನನ್ನು ಪ್ರತಿಷ್ಠೆ ಮಾಡಿದ 
ವನಾಗುತ್ತಾನೆ. 


ತಾತ್ಸರ್ಯ:- ಬಂಗಾರದ ಪುರುಷಾಕಾರವನ್ನು ಮಾಡುವಾಗ ಸಿಡಿದ ಬಂಗಾರದ ಚೂರುಗಳೇ ದ್ರಪ್ಪಗಳು. 


ಪೃಷ್ಣಯಜುರ್ವೇದ ಈನ್ನಡ ಪ್ರಕಾಶನ/೨೨೬ 


| | || (| 
ಸ್ರುಚಾವುಪ ದಧಾತ್ಯಾಜ್ಯಸ್ಯ ಪೂರ್ಣಾಂ ಕಾರ್ಷರ್ಯಮಯೀಂ ದಧ್ನಃ 


I || | 
ಪೂರ್ಣಾಮೌದುಂಬರೀಮಿಯಂ ವೈ ಕಾರ್ಷ್ಯರ್ಯಮಯ್ಯಸಾವೌದುಂಬರೀಮೇ 


ಏವೋಪ ಧತ್ತೇ [(೩೮)] ತೂಷ್ಟಿ. ೇಮುಪ ದಧಾತಿ 


[| I 1 | 
ಸ್ರುಚೌ । ಉಪೇತಿ । ದಧಾತಿ । ಆಜ್ಯಸ್ಯ । ಪೂರ್ಣಾಮ್‌ । ಕಾರ್ಷೃರ್ಯಮಯೀಮಿತಿ ಕಾರ್ಮ್ಯರ್ಯ-ಮಯೀಮ್‌ । 


[ 
ದಧ್ನಃ | ಪೂರ್ಣಾಮ್‌ । ಔದುಂಬರೀಮ್‌ | ಇಯಮ್‌ | ವೈ | ಕಾರ್ಷ್ಣರ್ಯಮಯೀತಿ ಕಾರ್ಷರ್ಯ-ಮಯೀ | 


[| | 
ಅಸೌ | ಔದುಂಬರೀ । ಇಮೇ ಇತಿ । ಏವ! ಉಪೇತಿ 1 ಧತ್ತೇ। (೩೮) ತೂಷ್ಟೀಮ್‌ । ಉಪೇತಿ 1 ದಧಾತಿ । 


ಬ್ರಾಹ್ಮಣಭಾಗ ವಿವರಣೆ 
ಸ್ತುಗುಪಧಾನ 
ಸ್ರುಚೌ ಉಪದಧಾತಿ ಎರಡು ಸ್ರುಕ್‌ಗಳನ್ನು ಉಪಧಾನ ಮಾಡಬೇಕು. 
| ಆಜ್ಯಸ್ಯ ಪೂರ್ಣಾಮ್‌ ತುಪ್ಪದಿಂದ ತುಂಬಿದ ಕಾರ್ಷ್ಮರ್ಯವೃಕ್ಹದಿಂದ 
| ಕಾರ್ಮರ್ಯಮಯೀಮ್‌ ಉಪದಧಾತಿ ಮಾಡಿದ ಸ್ರುಕ್ಕನ್ನು ಉಪಧಾನ ಮಾಡಬೇಕು. 
ದಧ್ನಃ ಪೂರ್ಣಾಮ್‌ ಔದುಂಬರೀಮ್‌ ಮೊಸರಿನಿಂದ ತುಂಬಿದ ಅತ್ತಿಯ ಮರದ ಸ್ರುಕ್‌ 
ಉಪದಧಾತಿ ಅನ್ನೂ ಉಪಧಾನ ಮಾಡಬೇಕು. 
ಸ್ತುಕ್‌ ಪ್ರಶಂಸೆ 
| ಇಯಮ್‌ ವೈ ಕಾರ್ಮರ್ಯಮಯೀ ಈ ಭೂಲೋಕವು ಕಾರ್ಷರ್ಯಮಯವಾಗಿದೆ. 
ಅಸೌ ಔದುಂಬರೀ ಔದುಂಬರಿಯು ದ್ಯುಲೋಕರೂಪವಾಗಿದೆ. 
ಇಮೇ ಏವ ಉಪ ಧತ್ತೇ (ಈ ಸ್ರುಗುಪಧಾನದಿಂದ) ಈ ಎರಡು ಲೋಕಗಳನ್ನೇ 
ಉಪಧಾನ ಮಾಡಿದಂತಹವನಾಗುತ್ತಾನೆ. 
| ತೊಷ್ಟೀಮ್‌ ಉಪದಧಾತಿ (ಈ ಸ್ತುಕ್‌ಗಳನ್ನು)ಮಂತ್ರವಿಲ್ಲದೆ ಉಪಧಾನ ಮಾಡ 
ಬೇಕು. 


ಇವುಗಳನ್ನು-ಯಾವ ದಿಕ್ಕಿನಲ್ಲಿ ಸಿಡಿದಿದೆಯೋ ಅದನ್ನುಳಿದು ಏಳು ದಿಕ್ಕುಗಳಲ್ಲಿ-ಹುತವಾಗಿದೆಯೆಂದು ಭಾವಿಸ 
| ಬೇಕು. ಹೋತ್ರಾಃಇಹೋತೃ, ಮೈತ್ರಾವರುಣ, ಬ್ರಾಹ್ಮಣಾಚ್ಛಂಸಿ, ನೇಷ್ಟಾ, ಪೋತಾ, ಆಗ್ನೀದ್ರ ಮತ್ತು ಅಚ್ಚಾವಾಕ 
ರೆಂಬ ಯಜ್ಞದ ಜತ್ವಿಜರು/ದ್ರಪ್ಪವು ಸಿಡಿದ ದಿಕ್ಕನ್ನು ಬಿಟ್ಟು ಉಳಿದ ಹೋಮಯೋಗ್ಯವಾದ ಏಳು ದಿಕ್ಕುಗಳು. 


ಪೈತ್ರಿಲೀಯ ಸಂಹಿಷಾ/೫-೨-೭/೨೨೭ 


ನ ಹೀಮೇ ಯಜುಷಾ*ಪ್ರ್ಯಮರ್‌ಹತಿ ದಕ್ಷಿಣಾಂ ಕಾರ್ಷರ್ಯಮಯೀ 
ಮುತ್ತ ರಾಮೌದುಂಬರೀಂ ತಸ್ಮಾದಸ್ಯಾ ಅಸಾವುತ್ತ ರಾಂಜಜ್ಯಸ್ಯ ಪೂರ್ಣಾಂ 
ಕಾರ್ಷರ್ಯಮಯೀಂ ವಜ್ರೋ ವಾ ಆಜ್ಯಂ ವಜ್ರಃ ಕಾರ್ಷರ್ಯೊೋ 
ನ । ಹಿ 1 ಇಮೇ ಇತಿ । ಯಜುಷಾ | ಅಪ್ತುಮ್‌ | ಅರ್‌ಹತಿ | ದಕ್ಷಿಣಾಮ್‌ | ಕಾರ್ಪೃರ್ಯಮಯೀಮಿತಿ 


| [ I | 
ಕಾರ್ಷ್ವರ್ಯ-ಮಯೀಮ್‌ । ಉತ್ತರಾಮಿತ್ಯುತ್‌-ತರಾಮ್‌ । ಔದುಂಬರೀಮ್‌ । ತಸ್ಮಾತ್‌ | ಅಸ್ಯಾಃ । ಅಸೌ | 


[ | n I 
ಉತ್ತ ರೇತ್ಯುತ್‌-ತರಾ | ಆಜ್ಯಸ್ಯ। ಪೂರ್ಣಾಮ್‌ | ಕಾರ್ಷ್ಯರ್ಯಮಯೀಮಿತಿ ಕಾರ್ಷ್ಯರ್ಯ-ಮಯೀಮ್‌। ವಜ್ರಃ। 


|| [| 
ವೈ | ಆಜ್ಯಮ್‌ I ವಜ್ರಃ | ಕಾರ್ಷ್ಯರ್ಯಃ | 


ಬ್ರಾಹ್ಮಣಭಾಗ ವಿವರಣೆ 


ಇಮೇ ಯಜುಷಾ ಆಪ್ತಮ್‌ ನ ಹಿ (ಆಮ್ನಾತವಾದ ಮಂತ್ರವಿಲ್ಲದುದರಿಂದ)ಇವುಗಳನ್ನು | 
ಅರ್‌ಹತಿ ಮಂತ್ರದಿಂದ ಉಪಧಾನ ಮಾಡಲಾರನು. 


ಉಪಧಾನದ ದಿಕ್ಕುಗಳು 


ಕಾರ್ಮರ್ಯಮಯೀಮ್‌ ದಕ್ಷಿಣಾಮ್‌ ಪುರುಷನ ದಕ್ಷಿಣಭಾಗದಲ್ಲಿ ಕಾರ್ಷರ್ಯವೃಕ್ಷದ 

ಉಪದಧಾತಿ ಸ್ರುಕ್‌ ಅನ್ನು (ಉಪಧಾನ ಮಾಡಬೇಕು) 

ಔದುಂಬರೀವ್‌  ಉತ್ತರಾಮ್‌ ಪುರುಷನ ಉತ್ತರಭಾಗದಲ್ಲಿ ಅತ್ತಿಯ ಮರದ ಸ್ರುಕ್‌ 

ಉಪದಧಾತಿ ಅನ್ನು ಉಪಧಾನ ಮಾಡಬೇಕು. 

ತಸ್ಮಾತ್‌ ಅಸ್ಯಾಃ ಅಸೌ ಉತ್ತರಾ ಆದುದರಿಂದ ದ್ಯುಲೋಕವು ಭೂಲೋಕಕ್ಕೆ ಉತ್ತರ 
ಭಾಗದಲ್ಲಿದೆ/ಮೇಲುಭಾಗದಲ್ಲಿದೆ. 


ತುಂಬಿದ ಸ್ರುಕ್‌ಗಳ ಪ್ರಶಂಸೆ 


ಆಜ್ಯಸ್ಯ ಪೂರ್ಣಾಮ್‌ ಕಾರ್ಮ್ಮರ್ಯ ತುಪ್ಪದಿಂದ ತುಂಬಿದ ಕಾರ್ಷ್ಯರ್ಯವೃಕ್ಷ ದ ಸುಕ್‌ 
ಮಯೀಮ್‌ ಉಪದಧಾತಿ ಅನ್ನು (ಉಪಧಾನ ಮಾಡಬೇಕು) 

ಆಜ್ಯಮ್‌ ವಜ್ರಃ ವೈ ಆಜ್ಯವು ವಜ್ರರೂಪವಾಗಿದೆ. 

ಕಾರ್ಷ್ಶರ್ಯಃ ವಜ್ರಃ *ಕಾರ್ಷ್ವರ್ಯಮರವೂ ವಜ್ರರೂಪವಾಗಿದೆ. 

* ಶಿವನೆ ಮರ. 


WW WH HW UY YY YY WY YW OW 


ಪೃಷ್ಟ್ಣಯಜುರ್ವೇದ ಈನ್ನಡ ಪಠಾಶನ/ ೨೨೮ 


| I | 
ವಜ್ರೇಣೈವ ಯಜ್ಞಸ್ಯ ದಕ್ಷಿಣತೋ ರಕ್ಷಾಗ್‌ಂಸ್ಕಪಹಂತಿ ದಧ್ದಃ 


I 1 I 
ಪೂರ್ಣಾಮೌದುಂಬರೀಂ ಪಶವೋ ವೈ ದಧ್ಯೂರ್ಗುದುಂಬರಃ 


| | I 
ಪಶುಷ್ಟೇವೋರ್ಜಂ ದಧಾತಿ ಪೂರ್ಣೇ ಉಪದಧಾತಿ ಪೂರ್ಣೇ ಏವೈನ 
|| [ SS | 
[ಏವೈನಮ್‌(೩೯)ಅಮುಷ್ಮಿನ್‌1ಮಮುಷ್ಮಿಲ್ಲೋಕ ಉಪತಿಷ್ಟೇತೇ 
ವಜ್ರೇಣ 1 ಏವ । ಯಜ್ಞಸ್ಯ । ದಕ್ಷಿಣತಃ | ರಕ್ಷಾಗ್‌ಂಸಿ 1 ಅಪೇತಿ | ಹಂತಿ 1 ದಧ್ಷಃ । ಪೂರ್ಣಾಮ್‌ | 
ಔದುಂಬರೀಮ್‌ । ಪಶವಃ | ವೈ । ದಧಿ | ಊರ್ಕ್‌ । ಉದುಂಬರಃ | ಪಶುಷು । ಏವ | ಊರ್ಜಮ್‌ । ದಧಾತಿ | 


I [| 
ಪೂರ್ಣೇ ಇತಿ | ಉಪೇತಿ । ದಧಾತಿ । ಪೂರ್ಣೇ ಇತಿ 1 ಏವ | ಏನಮ್‌ | (೩೯) | ಅಮುಷ್ಮಿನ್ಸ್‌ | ಲೋಕೇ | 


W ಉಪೇಶಿ। ತಿಷ್ಕೇತೇ ಇತಿ। ಳು 
1) ಬ್ರಾಹ್ಮಣಭಾಗ ವಿವರಣೆ ಳು 
| ಯಜ್ಞಸ್ಯ ದಕ್ಷಿಣತಃ ರಕ್ಷಾಗ್‌ಂಸಿ ವಜ್ರೇಣ ಯಜ್ಞದ ದಕ್ಷಿಣಭಾಗದಲ್ಲಿರುವ ರಕ್ಟೋಗಣಗಳನ್ನು |" 
|) ಏವ ಅಪಹಂತಿ ವಜ್ರದಿಂದಲೇ ಸಂಹಾರ ಮಾಡಿದಂತಾಗುತ್ತದೆ. Wy 
1 ದಧ್ನಃ ಪೂರ್ಣಾಮ್‌ ಔದುಂಬರೀಮ್‌ ಮೊಸರಿನಿಂದ ತುಂಬಿದ ಅತ್ತಿಮರದ ಸ್ರುಕ್‌ ಅನ್ನು ap 
| ಉಪದಧಾತಿ (ಉಪಧಾನ ಮಾಡಬೇಕು) 

| ಪಶವಃ ದಧಿ ವೈ ಪಶುಗಳು ದಧಿಸ್ವರೂಪವಾಗಿವೆ. WwW 
| ಊರ್ಕ್‌ ಉದುಂಬರಃ ಬಲವು ಉದುಂಬರರೂಪವಾಗಿದೆ. Up 
i) ಪಶುಷು ಏವ ಊರ್ಜಮ್‌ ದಧಾತಿ (ಇದರಿಂದ) ಪಶುಗಳಲ್ಲಿಯೇ ಬಲವನ್ನು ಸ್ಥಾಪಿಸಿ Ww 
- ದಂತೆ ಆಗುತ್ತದೆ. 

| ಪೂರ್ಣೇ ಉಪದಧಾತಿ ಸ್ರುಕ್‌ಗಳು ಆಜ್ಯ-ದಧಿಪೂರ್ಣವಾಗಿರಬೇಕು. Ww 
| ಏನಮ್‌ ಪೂರ್ಣೇ ಏವ ಅಮುಷ್ಮಿನ್‌ (ಇದರಿಂದ) ಸ್ವರ್ಗಲೋಕದಲ್ಲಿಯೂ ಅವು [| 
ip ಲೋಕೇ ಉಪತಿಷ್ಠೇತೇ ಪೂರ್ಣವಾಗಿಯೇ ಒದಗುತ್ತವೆ. 


ಸ್ರುಕ್ಕುಗಳ ಉಪಧಾನದಲ್ಲಿ ದಿಗ್ವಿಶೇಷವೂ, ವೃಕ್ತವಿಶೇಷವೂ ಮತ್ತು ಸ್ರುಕ್‌ಗಳಲ್ಲಿ ಇರಬೇಕಾದ ವಸ್ತುವಿಶೇಷವೂ 
ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. 

ಆಜ್ಯವು ವಜ್ರವೆಂಬುದಾಗಿ "ಘೃತಂ ಖಲು ವೈ ದೇವಾ ವಜ್ರಂ ಕೃತ್ವಾ' ಎಂಬುದಾಗಿ ದೇವತೆಗಳು ಆಜ್ಯವನ್ನೇ 
ವಜ್ರವನ್ನಾಗಿ ಮಾಡಿಕೊಂಡು ಸೋಮನಿಗೆ ಪ್ರಹಾರ ಮಾಡಿದರು ಎಂದು ಹೇಳಿದೆ. 


WITT SOOT TST STS SS 


ಪೈಡ್ರಿಲೀಯ ಸಂಹಿಷಡಾ/೫-೨-೭/೨೨೯ 


I [ I I I 
ಎರಾಜ್ಯಗ್ನಿಶ್ಹೆ "ತವ್ಯ ಇತ್ಯಾಹುಸ್ಸುಗ್ಹೈ ಎರಾಡ್ಯತ್ಸುಚಾವುಪದಧಾತಿ 


| | I ನ್ನ | 

ಎರಾಜ್ಯೇವಾಗ್ನಿಂ ಚಿನುತೇ ಯಜ್ಞ; ಮುಖೇಯಜ್ಞ; ಮುಖೇ ವೈ ಕ್ರಿಯಮಾಣೇ | 
[| 

ಯಜ್ಞಃ ಗ್‌ಂ ರಕ್ಷಾಗ್‌ಂಸಿ ಜಿಫಾಗ್‌ಂಸಂತಿ ಯಜ್ಞ; ಮುಖಗ್‌ಂ ರುಕ್ಕೋ 


I ( | I 1 
ವಿರಾಜೀತಿ ವಿ-ರಾಜಿ | ಅಗ್ನಿಃ । ಚೇತವ್ಯಃ | ಇತಿ । ಆಹುಃ । ಸ್ರುಕ್‌ | ವೈ ವಿರಾಡಿತಿ ಎ-ರಾಟ್‌ । ಯತ್‌ | ಸ್ರುಚೌ । 


I [ 1 I I 
ಉಪದಧಾತೀತ್ಯುಪ-ದಧಾತಿ । ವಿರಾಜೀತಿ ವಿ-ರಾಜಿ । ಏವ । ಅಗ್ನಿಮ್‌ । ಚಿನುತೇ । ಯಜ್ಞಮುಖೇಯಜ್ಞಮುಖ 
I 
ಇತಿ ಯಜ್ಞಮುಖೇ-ಯಜ್ಞಮುಖೇ । ವೈ 1 ಕ್ರಿಯಮಾಣೇ 1 ಯಜ್ಞಮ್‌ 1 ರಕ್ಷಾಗ್‌ಂಸಿ | ಜಫಾಗ್‌ಂಸಂತಿ | 
ತೆ ಇ ಭಜ ಧು ಜೆ ST ಆ ಗ್‌ ಮಾ ಪ” ವ 


ಯಜ್ಞಮುಖಮಿತಿ ಯಜ್ಞ-ಮುಖಮ್‌। ರುಕ್ಮಃ। 
ಇಷ ಎತ ಇ. — 


ಬ್ರಾಹ್ಮಣಭಾಗ 
ಸುಗುಪಧಾನದ ಪ್ರಶಂಸೆ 


ವಿರಾಜಿ ಅಗ್ನಿಃ ಚೇತವ್ಯಃ ಇತಿ ಆಹುಃ ತಿಳಿದವರು ಪ್ರಕಾಶಮಾನವಾಗಿರುವ ಪ್ರದೇಶದಲ್ಲಿಯೇ 
ಅಗ್ನಿಚಯನವನ್ನು ಮಾಡಬೇಕೆಂದು ಹೇಳುತ್ತಾರೆ. 

ಸ್ರುಕ್‌ ವಿರಾಟ್‌ ವೈ | ಸ್ರುಕ್‌ಗಳು ಆಜ್ಯ-ದಧಿಗಳಿಂದ ಪೂರ್ಣವಾಗಿ ಪ್ರಕಾಶ 
ಮಾನವಾಗಿವೆ. 

ಯತ್‌ ಸ್ರುಚೌ ಉಪದಧಾತಿ ಸ್ರುಕ್‌ಗಳನ್ನು ಉಪಧಾನ ಮಾಡುವುದೆಂಬುದು 

ವಿರಾಜಿ ಏವ ಅಗ್ನಿಮ್‌ ಚಿನುತೇ ಪ್ರಕಾಶಮಾನವಾಗಿರುವ ಪ್ರದೇಶದಲ್ಲಿಯೇ ಯಜ .್ಞ | 
ಮಾನನು ಅಗ್ನಿಚಯನವನ್ನು ಮಾಡಿದಂತಾಗುತ್ತದೆ. | i 


ರುಕ್ಕದ ಮೇಲೆ ವ್ಯಾಘಾರಣವಿಧಿ; ಅರ್ಥವಾದ 


ಯಜ್ಞಮುಖೇಯಜ್ಞಮುಖೇ ಒಂದೊಂದು ಯಜ್ಞಾಂಗದ ಅನುಷ್ಠಾನವು 
ಕ್ರಿಯಮಾಣೇ ವೈ ಮಾಡಲ್ಪಡುತ್ತಿರುವಾಗಲೂ 
ರಕ್ಷಾಗ್‌ಂಸಿ ಯಜ್ಞಮ್‌ ಜಿಘಾಗ್‌ಂಸಂತಿ ರಕ್ಟೋಗಣಗಳು ಯಜ್ಞವನ್ನು ನಾಶಪಡಿಸಲು ಬಯ | 
ಸುತ್ತಾರೆ. 
ರುಕ್ಕಃ ಯಜ್ಞಮುಖಮ್‌ ರುಕ್ಕವನ್ನು ಇಡುವುದೂ ಯಜ್ಞಾಂಗವಾಗಿದೆ. 


ಪೃಷ್ಣಯಜುರ್ವೇದ ಕನ್ನಡ ಪ್ರಠಾಶನ/೨೩೦ 


| [ | 
ಯದ್ರುಕ್ಕಂ ವ್ಯಾಘಾರಯತಿ ಯಜ್ಞಃ ಮುಖಾದೇವ ರಕ್ಷಾ] ಗ್‌ಂಸ್ಕಪಹಂತಿ 


[ I I 
ಪಂಚಭಿರ್ವಾಘಾರಯತಿ ಪಾಂಕ್ರೋ ಯಜ್ಞೋ € ಯಾವಾನೇವ 


| [| | 
ಯತ್‌ | ರುಕ್ಮಮ್‌ | ವ್ಯಾಘಾರಯತೀತಿ ವಿ-ಆಘಾರಯತಿ । ಯಜ್ಞ; ಮುಖಾದಿತಿ ಯಜ್ಞ; -ಮುಖಾತ್‌ | ಏವ । 


I | I 1 | | | 
ರಕ್ಷಾಗ್‌ಂಸಿ | ಅಪೇತಿ | ಹಂತಿ | ಪಂಚಭಿರಿತಿ ಪಂಚ-ಭಿಃ । ವ್ಯಾಘಾರಯತೀತಿ ವಿ-ಆಘಾರಯತಿ | ಪಾಂಕ್ತಃ | 


[| || | | 
ಯಜ್ಞ) 1 ಯಾವಾನ್‌ | ಏವ। ಯಜ್ಞಃ | ತಸ್ಮಾತ್‌ | ರಕ್ಷಾಗ್‌ಂಸಿ | ಅಪೇತಿ । ಹಂತಿ | 


ಬ್ರಾಹ್ಮಣಭಾಗ 


ಯತ್‌ ರುಕ್ಕಮ್‌ ವ್ಯಾಘಾರಯತಿ 


ಸ್ವ ಯಜ್ಞ; ಮುಖಾತ್‌ ರಕ್ಷಾಗ್‌ಂಸಿ ಅಪಹಂತಿ 
ಏವ 


ವಿವರಣೆ 


(ಉತ್ತರವೇದಿಯ ದೀರqವ್ಯಾಫಾರಣದಂತೆ) ರುಕ್ಕದ 
ಮೇಲೆ ವ್ಯಾಘಾರವನ್ನು (ಧಾರೆಯನ್ನು ಬಿಡುವುದು) 
ಮಾಡುವುದೆಂಬುದು ಯಾವುದೋ (ಆದರಿಂದ) 
ಯಜಮಾನನು ಯಜ್ಞಾ ೦ಗದ ದೆಸೆಯಿಂದ ರಕ್ಟೋ €ಗಣ 
ವನ್ನು ನಾಶಮಾಡುತ್ತಾನೆ. 


ವ್ಯಾಘಾರಣಮಂತ್ರಸಂಖ್ಯೆ 


ಪಂಚಭಿಃ ವ್ಯಾಘಾರಯತಿ 


ಯಜ್ಞ ಪಾಂಕ್ತಃ 
ಯಜ್ಞಃ ಯಾವಾನ್‌ ಏವ 


ತಸ್ಮಾತ್‌ ರಕಾ _ಗ್‌ಂಸಿ ಅಪಹಂತಿ 


"ಕೃಣುಷ್ವ ಪಾಜಃ' ಎಂದು ಆರಂಭಗೊಳ್ಳುವ/"ಸಿಗ್‌ಂಹೀ 
ರಸಿ' ಎಂದು ಆರಂಭಗೊಳ್ಳುವ ಐದು ಮಂತ್ರಗಳಿಂದ 
ವ್ಯಾಘಾರ ಮಾಡಬೇಕು. 

ಐದು ಹವಿಸ್ಸುಗಳಿಂದ ಯಜ್ಞವು ಪಾಂಕ್ತವಾಗಿದೆ. 
ಹೀಗಾಗಿ ಯಜ್ಞ; ವು ಎಷ್ಟು ಸಂಖ್ಯಾಪ್ರಮಾಣವುಳ್ಳದ್ದಾ 
ಗಿದೆಯೋ 

ಅದೇ ಸಂಖ್ಯಾಪ್ರಮಾಣವುಳ್ಳ ಮಂತ್ರಗಳಿಂದ ಮಾಡುವ 
ವ್ಯಾಘಾರಣದಿಂದ ಯಜಮಾನನು ಸಂಪೂರ್ಣವಾಗಿ 
ರಕ್ಟೋವಿನಾಶವನ್ನು ಮಾಡಿದವನಾಗುತ್ತಾನೆ. 


ರಾಕ್ಷಸರನ್ನು ಪ್ರಹರಿಸುವ ಸಾಧನವಾದುದರಿಂದ ಕಾರ್ಷ್ಶರ್ಯವು ವಜ್ರ. “ತೇ ಕಾರ್ಷರ್ಯಮಯಾನ್‌ ಪರಿಧೀನ್‌' 
| ಎಂದು ಕಾರ್ಷರ್ಯಮರದಿಂದಾದ ಪರಿಧಿಗಳನ್ನು ಇಟ್ಟರು ಎಂದೂ ಶ್ರುತಿಯಲ್ಲಿ ಇದೆ. 


ವೈತ್ರಿಲೀಯ ಸಂಹಿತಾ/೫-೨-೭/೨೩೧ 


I [| 1 [ 
ಇತ್ಯಕ್ಷೃ ಯಾ ವ್ಯಾಘಾರಯತಿ ತಸ್ಮಾದಕ್ಷ್ಯ! ಯಾ ಪಶವೋತಂಗಾನಿ ಪ್ರಹರಂತಿ 


| 
ಪ ಇ 
ಪ್ರತಿಷ್ಠಿತ್ಯೈ ॥ ೪೦-7 ॥ 


| 
[ವನಸ್ಪತೆಯೋ ದಕ್ಷಿಣತೋ ಧತ್ತ ಏನಂ ತಸ್ಮಾದಕ್ಷ್ಮಯಾ ಪಂಚ ಚ ॥] 


[ 1 [ | | | I 
ಅಕ್ಷಯಾ | ವ್ಯಾಘಾರಯತೀತಿ ವಿ-ಆಘಾರಯತಿ | ತಸ್ಮಾತ್‌ | ಅಕ್ಷ ಯಾ। ಪಶವಃ | ಅಂಗಾನಿ । ಪ್ರೇತಿ | ಹರಂತಿ | 
| | 
ಪ್ರತಿಷ್ಠಿತ್ಯಾ ಇತಿ ಪ್ರತಿ-ಸ್ವಿತ್ಯೈ ॥ ೪೦॥ 


ಬ್ರಾಹ್ಮಣಭಾಗ , 
ವ್ಯಾಘಾರಣಕ್ರಮ 


ಅಕ್ಷ್ಣಯಾ ವ್ಯಾಘಾರಯತಿ ದಕ್ಷಿಣಭುಜದ ಕೋಣದಿಂದ ಉತ್ತರಕೋಣದವ 
ರೆಗೂ, ದಕ್ಷಿಣಕೋಣದಿಂದ ಉತ್ತರಭುಜದ ಕೋಣ 
ದವರೆಗೂ, ಅಡ್ಡಲಾಗಿ ವ್ಯಾಘಾರ ಮಾಡಬೇಕು. 

ತಸ್ಮಾತ್‌ ಪಶವಃ ಅಕ್ಷ್ಮಯಾ ಅಂಗಾನಿ ಹೀಗೆಯೇ ಪಶುಗಳು ವಕ್ರವಾಗಿಯೇ (ಬಲಗಾಲನ್ನು 

ಪ್ರಹರಂತಿ ಪ್ರತಿಷ್ಠಿತ್ಯೈ ಮುಂದಿಟ್ಟು ಹಿಂದಿನ ಎಡಗಾಲನ್ನು ಮುಂದಿಡುತ್ತವೆ) 
ಹೆಜ್ಜೆ ಇಡುವುದರಿಂದ ಸ್ಥಿ ರವಾಗಿ ನಿಲ್ಲುವುದ ಕ್ಕಾಗಿ 
ಆಗುತ್ತದೆ. 


ಯಜ್ಞ; ವು ಧಾನಾ, ಕರಂಭ, ಪರಿವಾಪ, ಪುರೋಡಾಶ ಹಾಗೂ ಪಯಸ್ಕಾ ಎಂಬ ಐದು ಹವಿಸ್ಸುಗಳಿಂದ 
ಪಾಂಕ್ತವೆನಿಸಿದೆ. [ತೈ. ಸಂ. 6.5.11) 


DERN 


| I 
ವೈ ಸ್ವಯಮಾತೃಣ್ಣೇಮಾಮೇವೋಪ 


ವ 
ಪಯತಿ 


I I | 
ಸ್ವಯಮಾತೃಣ್ಣಾಮಿತಿ ಸ್ವಯಮ್‌-ಆತೃಣ್ಣಾ ಮ್‌ | ಉಪೇತಿ ॥ ದಧಾತಿ । ಇಯಮ್‌ ವೈ! ಸ್ವಯಮಾತ್ಮಣ್ಣೆ! ತಿ 
| [| | 
ಸ್ವಯಮ್‌-ಆತೃಣ್ಣಾ | ಇಮಾಮ್‌ | ಏವ। ಉಪೇತಿ | ಧತ್ತೇ | ಅಶ್ವಮ್‌ | ಉಪೇತಿ | ಫ್ರಾಪಯತಿ। 


ಈ ಎಂಟನೆಯ ಅನುವಾಕದಲ್ಲಿ ತಾನೇ ಸ್ವತಃ ರಂಧ್ರವನ್ನು ಹೊಂದಿರುವ ಸ್ವಯಮಾತೃಣ್ಣೆಗಳ 


| (ಕಲ್ಲುಗಳ) ಉಪಧಾನಾದಿಗಳನ್ನು ಹೇಳಲಾಗುತ್ತದೆ. 


ಬ್ರಾಹ್ಮಣಭಾಗ 


ಸ್ವಯಮಾತೃಣ್ಣೇಷ್ಟಕೋಪಧಾನವಿಧಿ 


| ಸ್ವಯಮಾತೃಣ್ಣಾಮ್‌ ಉಪದಧಾತಿ (ಅಗ್ನಿಚಯನವನ್ನು ಮಾಡುವ ಯಜಮಾನನು) 


ಸ್ವಯಮಾತೃಣ್ಣೇಷ್ಟಕೆಯನ್ನು ಉಪಧಾನ ಮಾಡ 
ಬೇಕು. 


| ಇಯಮ್‌ ವೈ ಸ್ವಯಮಾತೃಣ್ಣಾ ಈ ಸ್ವಯಮಾತೃಣ್ಣೇಷ್ಟಕೆಯು ಭೂರೂಪವಾಗಿದೆ. 


ಇಮಾಮ್‌ ಏವ ಉಪಧತ್ತೇ (ಇದರಿಂದ್ರಯಜಮಾನನು ಭೂಮಿಯನ್ನೇ ಉಪಧಾನ 
ಮಾಡಿದಂತಹವನಾಗುತ್ತಾನೆ. 


ಅಶ್ವದ ಉಪಘಾಪಣ 
ಆಂ) 


| ಅಶ್ವಮ್‌ ಉಪಘ್ರಾಪಯತಿ ಸ್ವಯಮಾತೃಣ್ಣೇಷ್ಟಕೆಯನ್ನು ಕುದುರೆಯು ಆಫ್ರಾಣಿ 


ಸ್ಟ 


ಸುವಂತೆ ಮಾಡಬೇಕು. 
1) [10 YY YW WY WHS WH WW WY 


ತೈತ್ತೀಯ ಸಂಹಿಡಾ/೫-೨-೮/೨೩೩ 


T || [ 
ವ್‌ ° 
ಪ್ರಾಣಮೇವಾಸ್ಕಾ ೦ ದಧಾತ್ಯಥೋ ಪ್ರಾಜಾಪತ್ಯೋ ವಾ ಅಶ್ವಃ 


I I I I 
ಜಾಪತಿನೈವಾಗ್ನಿಂ ಚಿನುತೇ ಪ್ರಥಮೇಷ್ಟಕೋಪಧೀಯಮಾನಾ ಪಶೂನಾಂ ಚ 
| I | 
ಯಜಮಾನಸ್ಯ ಚ ಪ್ರಾಣಮಪಿ ದಧಾತಿ ಸ್ವಯಮಾತೃಣ್ಣಾ ಭವತಿ 
[| 
ಪ್ರಾಣಾನಾಮುತ್ಸೃಷ್ಟ್ಯಾ 


ಪ್ರಾಣಮಿತಿ ಪ್ರ-ಅನಮ್‌ । ಏವ । ಅಸ್ಯಾಮ್‌ | ದಧಾತಿ । ಅಥೋ ಇತಿ ಪ್ರಾಜಾಪತ್ಯ ಇತಿ ಪ್ರಾಜಾ-ಪತ್ಯಃ | ವೈ | 
1 
ಅಶ್ವಃ | ಪ್ರಜಾಪತಿನೇತಿ ಪ್ರಜಾ-ಪತಿನಾ 1 ಏವ 1 ಅಗ್ನಿಮ್‌ । ಚಿನುತೇ | ಪ್ರಥಮಾ | ಇಷ್ಟಕಾ 1 
| ಕ 
ಉಪಧೀಯಮಾನೇತ್ಯುಪ-ಧೀಯಮಾನಾ | ಪಶೂನಾಮ್‌ | ಚ! ಯಜಮಾನಸ್ಯ | ಚ| ಪ್ರಾಣವಿತಿ ಪ್ರ-ಅನಮ್‌ । 
| ( I | 
ಅಪೀತಿ | ದಧಾತಿ | ಸ್ವಯಮಾತೃಣ್ಣೇತಿ ಸ್ವಯಮ್‌-ಅತೃಣ್ಣಾ | ಭವತಿ । ಪ್ರಾಣಾನಾಮಿತಿ ಪ್ರ-ಅನಾನಾಮ್‌ | 


1 
ಉತ್ಸೃಷ್ಟ್ಯಾ ಇತ್ಯುತ್‌-ಸ್ಫಷ್ಟೆ 8೮! 


ಬ್ರಾಹ್ಮಣಭಾಗ ವಿವರಣೆ 


ಅಸ್ಯಾಮ್‌ ಪ್ರಾಣಮ್‌ ಏವ ದಧಾತಿ (ಹೀಗೆ ಮಾಡುವುದರಿಂದ) ಸ್ವಯಮಾತೃಣ್ಣೆ. ಷ್ಟಕೆ 
ಯಲ್ಲಿ ಪ್ರಾಣವನ್ನೇ ಸ್ಥಾಪಿಸಿದವನಾಗುತ್ತಾ ನೆ. 

ಅಥೋ ಅಶ್ವಃ ಪ್ರಾಜಾಪತ್ಯಃ ವೈ ಮತ್ತು ಅಶ್ವವು ಪ್ರಜಾಪತಿದೇವತಾಕವಾದುದು. 

ಪ್ರಜಾಪತಿನಾ ಏವ ಅಗ್ನಿಮ್‌ ಚಿನುತೇ (ಇದರಿಂದ)ಪ್ರಜಾಪತಿಯಿಂದಲೇ ಅಗ್ನಿಚಯನವನ್ನು | 
ಅನುಷ್ಠಿಸಿದವನಾಗುತ್ತಾನೆ. 


ಸ್ವತಃ ಛಿದ್ರವಾಗಿರುವುದರ ಪ್ರ ಶಂಸೆ 


ಉಪಧೀಯಮಾನಾ ಪ್ರಥಮಾ ಇಷ್ಟಕಾ ಮೊದಲು ಉಪಧಾನ ಮಾಡಲ್ಪಡುವ ಇಷ್ಟಕೆಯು 
ಪಶೂನಾಮ್‌ ಚ ಯಜಮಾನಸ್ಯ ಚ ಪಶುಗಳ ಮತ್ತು ಯಜಮಾನನ ಪ್ರಾಣವನ್ನು ಮುಚ್ಚಿ 
| ಪ್ರಾಣಮ್‌ ಅಪಿ ದಧಾತಿ ಹಾಕುತ್ತದೆ. 

ಪ್ರಾಣಾನಾಮ್‌ ಉತ್ಪ್ಸೃಷ್ಟೈ್ಯೈ ಪ್ರಾಣಗಳ ಬಿಡುಗಡೆಗಾಗಿ (ಸುಗಮಸಂಚಾರಕ್ಕಾಗಿ) 


:;| ಸ್ವಯಮಾತೃಣ್ಣಾ ಭವತಿ ಈ ಸ್ವಯಮಾತೃಣ್ಣೇಷ್ಟಕೆಯು ಇರುತ್ತದೆ. 


ಭಗ WY WWW WWW YW YW YW WY 


ಪೃಷ್ಟಯಜುರ್ವೇದ ಪನ್ನಡ ಪ್ರಠಾಶನ/೨೩೪ 


| [ | I I | 
ಅಥೋ ಸುವರ್ಗಸ್ಯ ಲೋಕಸ್ಯಾನುಖ್ಯಾತ್ಯಾ ಅಗ್ನಾವಗ್ನಿಶ್ಚೇತವ್ಯ ಇತ್ಯಾಹುರೇಷ 


|| | || | 
ವಾ[ವೈ(೪೧)]ಅಗ್ನಿರ್ವೈಶ್ವಾನರೋ ಯದ್ಯಾಹ್ಮಣಸ್ತ ಸ್ಕೈ ಪ್ರಥಮಾಮಿಷ್ಟಕಾಂ 


| | || I 
ಯಜುಷ್ಕೃತಾಂ ಪ್ರಯಚ್ಛೇತ್ತಾ, ೦ ಬ್ರಾಹ್ಮಣಶ್ಚೊ ೇಪದಧ್ಯಾತಾಮಗ್ನಾವೇವ 


| 
ತದಗ್ನಿಂ ಚಿನುತ 


1 [| | [| [| [| 
ಅಥೋ ಇತಿ | ಸುವರ್ಗಸ್ಯೇತಿ ಸುವಃ-ಗಸ್ಯ | ಲೋಕಸ್ಯ | ಅನುಖ್ಯಾತ್ಯಾ ಇತ್ಯನು-ಖ್ಯಾತ್ಕೈ | ಅಗ್ನೌ | ಅಗ್ನಿಃ I 


| | [| 
ಚೇತವ್ಯಃ 1 ಇತಿ । ಆಹುಃ | ಏಷಃ ।1ವೈ। (೪೧)! ಅಗ್ನಿಃ | ವೈಶ್ವಾನರಃ | ಯತ್‌ | ಬ್ರಾಹ್ಮಣಃ | ತಸ್ಮೈ | 
I | [| | 
ಪ್ರಥಮಾಮ್‌ | ಇಷ್ಟಕಾಮ್‌ । ಯಜುಷ್ಕೃತಾಮಿತಿ ಯಜುಃ-ಕೃತಾಮ್‌ | ಪ್ರೇತಿ । ಯಚ್ಛೇತ್‌ | ತಾಮ್‌ | ಬ್ರಾಹ್ಮಣಃ | 


| 
ಚಟ ಉಪೇತಿ। ದಧ್ಯಾತಾಮ್‌ । ಅಗ್ನೌ । ಏವ। ತತ್‌। ಅಗ್ನಿಮ್‌ | ಚಿನುತೇ। 


ಬ್ರಾಹ್ಮಣಭಾಗ ವಿವರಣೆ 


ಅಥೋ ಸುವರ್ಗಸ್ಯ ಲೋಕಸ್ಯ ಅನುಖ್ಯಾತ್ಕ್ಯೈ ಅಲ್ಲದೆ ಸ್ವರ್ಗಲೋಕದ ಪ್ರಸಿದ್ಧಿಗೂ ಕಾರಣವಾಗುತ್ತದೆ. 


| ಅಗ್ನಿಯಲ್ಲೇ ಅಗ್ನಿಚಯನ/ಉಪಾಯ 
| ಅಗ್ನೆ ಅಗ್ನಿಃ ಚೇತವ್ಯಃ ಇತಿ ಆಹುಃ ಬಲ್ಲವರು ಅಗ್ನಿಯನ್ನೇ ಆಧಾರವನ್ನಾಗಿಸಿ ಅಗ್ನಿಚಯನ 
| ವನ್ನು ಅನುಷ್ಠಿಸಬೇಕೆಂದು ಹೇಳುವರು. 
| ಯತ್‌ ಬ್ರಾಹ್ಮಣಃ ಏಷಃ ವೈಶ್ವಾನರಃ ಅಗ್ನಿಃ ವೈ ಈ ಬ್ರಾಹ್ಮಣನೆಂಬುವನು ವೈಶ್ವಾನರಾಗ್ನಿರೂಪನು. 
ತಸ್ಮೈ ಪ್ರಥಮಾಮ್‌ ಯಜುಷ್ಕೃತಾಮ್‌ ಅಧ್ವರ್ಯವು ಆ ಬ್ರಾಹ್ಮಣನಿಗೆ "ಧ್ರುವಾಸಿ ಧರುಣಾ' | 
ಇಷ್ಟಕಾಮ್‌ ಪ್ರಯಚ್ಛೇತ್‌ ಎಂಬ ಯಜುರ್ಮಂತ್ರದಿಂದ ಸಂಸ್ಕರಿಸಲ್ಪಟ್ಟ ಸ್ವಯ 
ಮಾತೃಣ್ಣೇಷ್ಟಕೆಯನ್ನು ಕೊಡಬೇಕು. 
ತಾಮ್‌ ಬ್ರಾಹ್ಮಣಃ ಚ ಉಪದಧ್ಯಾತಾಮ್‌ ಬಳಿಕ ಅಧ್ವರ್ಯವೂ ಆ ಬ್ರಾಹ್ಮಣನೂ ಕೂಡಿ ಆ 
ಇಷ್ಟಕೆಯನ್ನು ಉಪಧಾನ ಮಾಡಬೇಕು. 
| ತತ್‌ ಅಗ್ನೌ ಏವ ಅಗ್ನಿಮ್‌ ಚಿನುತೇ ಆದುದರಿಂದ (ಬ್ರಾಹ್ಮಣನು ಅಗ್ನಿರೂಪನಾದುದರಿಂದ- | 
ಅವನೂ ಉಪಧಾನ ಮಾಡುವುದರಿಂದ)ಅಗ್ನಿಯಲ್ಲಿಯೇ | 
ಅಗ್ನಿಚಯನವನ್ನು ಮಾಡಿದಂತಾಗುತ್ತದೆ. 


CEE. 


ಪೈಡ್ತಿಲೀಯ ಸಂಹಿಷತಾ/೫-೨-೮/೨೩೫ 


ಕ 1 I 
ಈಶ್ವರೋ ವಾ ಏಷ ಆರ್ತಿಮಾರ್ತೋರ್ಯೋವಿದ್ವಾನಿಷ್ಟಕಾಮುಪ ದಧಾತಿ 


Il 
ತ್ರೀನ್‌, ವರಾನ್ಹ ದ್ಯಾತ್ತಯೋ ವೈ ಪ್ರಾಣಾಃ ಪ್ರಾಣಾನಾಗ್‌ಂ ಸ್ಪೃತ್ಯೈ ದ್ವಾವೇವ 


ದೇಯೌ ದ್ವೌ ಹಿ ಪ್ರಾಣಾ- 


|| [| 1 
ಈಶ್ವರಃ | ವೈ | ಏಷಃ | ಆರ್ತಿಮ್‌ | ಆರ್ತೋರಿತ್ಯಾ-ಅರ್ತೊಃ 1 ಯಃ | ಅವಿದ್ವಾನ್‌ | ಇಷ್ಟಕಾಮ್‌ | 


| I | | 
ಉಪದಧಾತೀತ್ಯುಪ-ದಧಾತಿ | ತ್ರೀನ್‌ | ವರಾನ್‌ | ದದ್ಯಾತ್‌ | ತ್ರಯಃ । ವೈ । ಪ್ರಾಣಾ ಇತಿ ಪ್ರ-ಅನಾಃ | 


[| | [| | 
ಪ್ರಾಣಾನಾಮಿತಿ ಪ್ರ-ಅನಾನಾಮ್‌। ಸ್ಪೃತ್ಯೈ | ದ್ವೌ ಏವ ದೇಯೌ। ದ್ವೌ ಹಿ। ಪ್ರಾಣಾವಿತಿ ಪ್ರ-ಅನೌ। 


ಬ್ರಾಹ್ಮಣಭಾಗ ವಿವರಣೆ 
ಗೋದಾನರೂಪಪ್ರಾಯಶ್ಚಿತ್ತ 


ಯಃ ಅವಿದ್ವಾನ್‌ ಇಷ್ಟಕಾಮ್‌ ಉಪ (ಹೀಗೆ) ವಿದ್ವಾಂಸನಲ್ಲದ ಬ್ರಾಹ್ಮಣನು ಇಷ್ಟಕೋಪ 
ದಧಾತಿ ಧಾನವನ್ನು ಮಾಡಿದರೆ 
ಏಷಃ ಆರ್ತಿಮ್‌ ಆರ್ತೊೋಃ ಈಶ್ವರಃ ವೈ ಅವನು ಪೀಡೆಯನ್ನು ಹೊಂದುವನು. 


ಗೋವುಗಳ ಸಂಖ್ಯೆ 

ತ್ರೀನ್‌ ವರಾನ್‌ ದದ್ಯಾತ್‌್‌ (ಈ ದೋಷಪರಿಹಾರಕ್ಕಾಗಿ)ಅಧ್ವರ್ಯವಿಗೆ ಮೂರು 
ಗೋವುಗಳನ್ನು ಕೊಡಬೇಕು. 

ಪ್ರಾಣಾಃ ತ್ರಯಃ ವೈ ಪ್ರಾಣ-ಅಪಾನ-ವ್ಯಾನಗಳೆಂದು ಪ್ರಾಣಗಳು 
ಮೂರಪ್ಟೆ. 

ಪ್ರಾಣಾನಾಮ್‌ ಸ್ಪೃತ್ಯೈ ಈ ಗೋದಾನವು ಪ್ರಾಣಗಳಿಗೆ ಪ್ರೀತಿಯುಂಟಾಗುವು 
ದಕ್ಕಾಗಿ ಆಗುತ್ತದೆ. 

ದ್ವೌ ಏವ ದೇಯೌದ್ವ್‌ ಹಿಪ್ರಾಣೌ (ಅಥವಾ) (ವ್ಯಾನವನ್ನು ಈ ಎರಡರಲ್ಲಿ ಯೇ ಸೇರಿಸಿ 
ಕೊಂಡಾಗ) ಪ್ರಾಣ-ಅಪಾನಗಳೆಂದು ಎರಡು ಪ್ರಾಣ 
ಗಳು ಮುಖ್ಯವಾದುದರಿಂದ ಎರಡು ಗೋವುಗಳನ್ನೇ 
ಕೊಡಬೇಕು. 


* ವರಜಾಚತುರ್ವರ್ಷಾ ಗೌಃ=ನಾಲ್ಕು ವರ್ಷ ವಯಸ್ಸಿನ ಹಸು -ಭ. ಭಾ. ಭಾ. 
“ಗೌರ್ವೈ ವರಃ' ಎಂಬ ಮಂತ್ರವಿದೆ. ಹೀಗಾಗಿ ವರಶಬ್ದೇನ ಶ್ರೇಷ್ಠತ್ವಾತ್‌ ಗೌರುಚ್ಛತೇ । ಶ್ರೇಷ್ಠವಾದುದರಿಂದ ವರವೆಂದರೆ ಹಸು.-ಸಾ. ಭಾ. | 


WwW YW WY YW 


ಪೃಷ್ಟಯಜುರ್ವೇದ ಈನ್ನಡ ಪ್ರಪಾಪಸ/೨೩೬ 


I 
-ವೇಕ ಏವ ದೇಯ ಏಕೋ ಹಿ ಪ್ರಾಣಃ ಪಶು [ಪಶುಃ(೪೨)ವಾ]ರ್ವಾ ಏಷ 


| 
ಯದಗ್ನಿರ್ನ ಖಲು ವೈ ಪಶವ ಆಯವಸೇ ರಮಂತೇ 


| 
ದೂರ್ವೇಷ್ಟಕಾಮುಪದಧಾತಿ ಪಶೂನಾಂ ಧೃತ್ಯ್ಯೈ ದ್ದಾ 


1 | [| 1 

ಏಕಃ । ಏವ | ದೇಯಃ । ಏಕಃ ಹಿ | ಪ್ರಾಣ ಇತಿ ಪ್ರ-ಅನಃ । ಪಶುಃ । (೪೨) | ವೈ | ಏಷಃ । ಯತ್‌ । ಅಗ್ನಿ! 1ನ! 
[| I 1 

ಖಲು | ವೈ 1 ಪಶವಃ | ಆಯವಸೇ । ರಮಂತೇ 1 ದೂವೇಷ್ಟಕಾಮಿತಿ ದೂರ್ವಾ-ಇಷ್ಟಕಾಮ್‌ I ಉಪೇತಿ I 


( ದಧಾತಿ । ಪಶೂನಾಮ್‌ | ಧೃತ್ಯೈ | ದ್ವಾಭ್ಯಾಮ್‌ | ಪ್ರತಿಷ್ಠಿತ್ಯಾ ಇತಿ ಪ್ರತಿ-ಸ್ಥಿ್ತ ಮ! 


ಬ್ರಾಹ್ಮಣಭಾಗ ವಿವರಣೆ 


ಸ್ರ] ಏಕಃ ಏವ ದೇಯಃ ಪ್ರಾಣಃ ಏಕಃ ಹಿ (ಅಥವಾ) (ವ್ಯಾನ-ಅಪಾನಗಳನ್ನು ಪ್ರಾಣದಲ್ಲಿಯೇ 


ಒಳಪಡಿಸಿದಾಗ)ಪ್ರಾಣವು ಒಂದೇ. ಹೀಗಾಗಿ ಒಂದೇ 
ಗೋವನ್ನು ಕೊಡಬೇಕು(ಇದರಿಂದ ಮುಖ್ಯ ಪ್ರಾಣದ 
ತೃಪ್ತಿಯಾಗುತ್ತದೆ.) 


ದೂರ್ವೇಷ್ಟಕೋಪಧಾನವಿಧಿ; ಪ್ರಶಂಸೆ 


ಯತ್‌ ಅಗ್ನಿಃ ಏಷಃ ಪಶುಃ ವೈ ಪಶುಪ್ರಾಪ್ತಿಕಾರಣವಾದ ಅಗ್ನಿಯು ಪಶುವೇ ಆಗಿದೆ. 


17] ಪಶವಃ ವೈ ಆಯವಸೇ ನ ರಮಂತೇ ಖಲು ಪಶುಗಳು ಸ್ವಲ್ಪವೇ ಹುಲ್ಲಿರುವ ಪ್ರದೇಶವನ್ನು ಅಪೇಕ್ಷಿ 


ಸುವುದಿಲ್ಲವಷ್ಟೆ. 
ಪಶೂನಾಮ್‌ ಧೃತ್ಯೈ ಪಶುಗಳು ಸ ಸ್ಥಿ ರವಾಗಿ ಇರುವುದಕ್ಕಾಗಿ 
ದೂರ್ವೇಷ್ಟಕಾಮ್‌ ಉಪದಧಾತಿ (ಮಣ್ಣು ಹೆಂಟೆಯಿಂದ ಕೂಡಿರುವ ಹಸಿರಾಗಿರುವ 
ಅಗ್ರವಿರುವ) ಗರಿಕೆಯ ಪೊದೆಯನ್ನು ಉಪಧಾನ 
ಮಾಡಬೇಕು. 
ಮ್‌ ಪ್ರತಿಷ್ಠಿತ್ಯೈ ("ಕಾಂಡಾತ್ಕಾಂಡಾತ್‌...ಪರಿ' "ಏವಾನೋ ದೂರ್ವೇ 
ಚ' ಎಂಬ) ಎರಡು ಮಂತ್ರಗಳಿಂದ ದೂರ್ಮೇಷ್ಟ 
ಕೋಪಧಾನವನ್ನು ಮಾಡಬೇಕು. ಇದರಿಂದ ಪಶು 
ಗಳು ದೃಢವಾಗಿರುವಂತಾಗುತ್ತದೆ. 


72/77/7377) 


ಪೈತ್ರಿಲೀಯ ಸಂಹಿಡಾ/೫-೨-೮/೨೩೭ 


|| [ | | 
ಕಾಂಡಾತ್ಕಾಂಡಾತ್ಟ ರೋಹಂತೀತ್ಯಾಹ ಕಾಂಡೇನ ಕಾಂಡೇನ ಹ್ಯೇಷಾ 


| | | | [ [ 
ಪ್ರತಿತಿಷ್ಠತ್ಯೇವಾ ನೋ ದೂರ್ಮೇ ಪ್ರತನು ಸಹಸ್ರೇಣ ಶತೇನ ಚೇತ್ಯಾಹ 


ಕಾಂಬಾತ್ಯಾಂಡಾದಿತಿ ಕಾಂಡಾತ್‌-ಕಾಂಡಾತ್‌ | ಪ್ರರೋಹಂತೀತಿ ಪ್ರ-ರೋಹಂತೀ | ಇತಿ | ಆಹ | ಕಾಂಡೇನ 

ಕಾಂಡೇನೇತಿ ಕಾಂಡೇನ-ಕಾಂಡೇನ !ಹಿ। ಏಷಾ! ಪ್ರತಿತಿಷ್ಯತೀತಿ ಪ್ರತಿ-ತಿಷ್ಕತಿ | ಏವಾ। ನಃ! ದೂರ್ವೇ | ಪ್ರೇತಿ | 

ತನು | ಸಹಸ್ರೇಣ | ಶತೇನ | ಚ। ಇತಿ | ಆಹ। ಸಾಹಸ್ರಃ | ಪ್ರಜಾಪತಿಂತಿ ಪ್ರಜಾ-ಪತಿಃ | ಪ್ರಜಾಪತೇರತಿ ಪ್ರಜಾ- 
ವಿಕಲ 


ಪತೇಃ । ಆಜಿ 


ವಿವರಣೆ 


ಬ್ರಾಹ್ಮಣಭಾಗ 
ಮಂತ್ರದ ವಿವರಣೆ 


| ಕಾಂಡಾತ್ಕಾಂಡಾತ್‌ ಪ್ರರೋಹಂತೀ ಇತಿ "ಕಾಂಡಾತ್ಕಾಂಡಾತ್‌ ಪ್ರರೋಹಂತೀ' ಎಂಬ 
| ಆಹ ಮಂತ್ರದ ಈ ಭಾಗವು ಹೀಗೆ ಹೇಳುತ್ತದೆ. 
ಏಷಾ ಕಾಂಡೇನಕಾಂಡೇನ ಹಿ ಪ್ರತಿತಿಷ್ಠತಿ ಕಾಂಡ ಕಾಂಡಗಳಿಂದ ಗರಿಕೆಯು ಬೆಳೆಯುವುದಷ್ಟೆ. 
| ಏವಾ ನೋ ದೂರ್ವೆ ಪ್ರತನು "ಎಲೈ! ದೂರ್ವಾಸ್ತಂಬವೇ! ನೀನು ನೂರರಷ್ಟಾಗಿ, 
ಸಹಸ್ರೇಣ ಶತೇನ ಚ ಇತಿ ಆಹ ಸಾವಿರದಷ್ಟಾಗಿ ವೃದ್ಧಿ ಹೊಂದು' ಎಂದು ಈ 
ಎರಡನೆಯ ಮಂತ್ರವು ಹೇಳುತ್ತದೆ. 
ಪ್ರಜಾಪತಿಃ ಸಾಹಸ್ತಃ ಸಹಸ್ಪಸಹಸ್ವಸಂಖ್ಯಾಕಪ್ರಾಣಿಗಳನ್ನು ಉತ್ಪಾದಿಸುವ 
ಪ್ರಜಾಪತಿಯು ಸಾಹಸ್ರನಾಗಿರುತ್ತಾನೆ. 
ಪ್ರಜಾಪತೇಃ ಆಪ್ರ್ಮೈ ಈ ಮಂತ್ರೋಚ್ಚಾರಣದಿಂದ ಪ್ರಜಾಪತಿದೇವನ 
ಅನುಗ್ರಹವುಂಟಾಗುತ್ತದೆ. ಅದಕ್ಕಾಗಿ ಈ ಮಂತ್ರವನ್ನು 
ಹೇಳಬೇಕು. 


1) ತಾತ್ಸರ್ಯ:-ಸ್ವಯಮಾತೃಣ್ಣೇಷ್ಟಕೆಯು ಪುರುಷನಿರ್ಮಿತವಲ್ಲ ದಿದ್ದರೂ ಇಷ್ಟಕೆಯೆಂದು ವ್ಯವಹಾರವಿದೆ. ಮುಖ್ಯ 
ವಾದುದರಿಂದ ಉಪಧಾನದ ಅನಂತರ ಶ್ವಾಸನಿರೋಧವನ್ನುಂಟುಮಾಡದಿರುವುದರಿಂದ ಪ್ರಾಥಮ್ಯವಿದೆ. 


ಭ್ರ ಭು ಭು (ಛಲ ಉಲ (ಭು (ಛಲ (0 (0 [7 [1] 


ಪೃಷ್ಟಯಖಮುರ್ವೇದ ಈನ್ನಡ ಪ್ರಪಾಪನ/೨೩೮ 


[ | 
ದೇವಲಕ್ಷ ೬೦ ವೈ ತ್ರಾ (ಲಿಖಿತಾ ತಾಮುತ್ತ. ರಲಕ್ಟಾ ಕಂ ದೇವಾ 
I [ 1 | 
ಉಪಾದಧತಾಧರಲಕ್ಟ್ಮಾಣಮಸುರಾ ಯಂ[ಯಮ್‌(೪೩)]ಕಾಮಯೇತ 


] [ | 
ವಸೀಯಾನ್ಭ್ಯ್ಸಾದಿತ್ಯುತ್ತರಲಕ್ಟ್ಮಾಣಂ ತಸ್ಯೋಪದಧ್ಯಾ- 


[| [| I 
ದೇವಲಕ್ಷ ಮಿತಿ ದೇವ-ಲಕ್ಷ ಮ್‌ I ವೈ | ತ್ರಾ ಕಲಿಖಿತೇತಿ ತ್ರಿ-ಆಲಿಖತಾ | ತಾಮ್‌ | ಉತ್ತ ರಲಕ್ಟ್ಮ್ಮಾಣ 


I ಕ I | 
ಮಿತ್ಯುತ್ತ! ರ-ಲಕ್ಷ್ಮಾಣಮ್‌ | ದೇವಾಃ | ಉಪೇತಿ ॥ ಅದಧತ 1 ಅಧರಲಕ್ಷಾ ೌಮಿತ್ಯಧರ-ಲಕ್ಷಾ ಒಣಮ್‌ | 


| 1 [| 
ಅಸುರಾಃ । ಯಮ್‌ । (೪೩) । ಕಾಮಯೇತ । ವಸೀಯಾನ್‌ । ಸ್ಯಾತ್‌ । ಇತಿ । ಉತ್ತರಲಕ್ಷ್ಯಾಣಮಿತ್ಯುತ್ತರ- 


[| I 
ಲಕ್ಷಾ ಒಣಮ್‌ I ತಸ್ಯ। ಉಪೇತಿ। ದಧ್ಯಾತ್‌ | 


ಬ್ರಾಹ್ಮಣಭಾಗ ವಿವರಣೆ 
ಅಷಾಢೇಷ್ಟಕೋಪಧಾನವಿಧಿ 

ತ್ರ್ಯಾಲಿಖಿತಾ ದೇವಲಕ್ಷ್ಮಮ್‌ ವೈ (ಇಷ್ಟಕೆಯು ಹಸಿಯಾಗಿರುವಾಗ ತ್ರಿಪುಂಡ್ರದಂತೆ ಮೂರು 

ರೇಖೆಗಳನ್ನು ಮಾಡಿದ ಇಷ್ಟಕೆಯು ತ್ರಾ ಲಿಖಿತಾ) ಅದ 

ರಲ್ಲಿ ಇರುವ ತ್ರಿಪ್ರಂಡ್ರದಂತಿರುವ ರೇಖೆಯನ್ನು ಹೊಂದಿರು 

ವುದು ದೇವತೆಗಳ ಚಿಹ್ನೆ. ಅಂತಹ ಇಷ್ಟಕೆಗೆ "ಅಷಾಢಾ' 


ಎಂದು ಹೆಸರು. 
ಉತ್ತರಲಕ್ಷ್ಮಾಣಮ್‌ ತಾಮ್‌ ದೇವಾಃ ತ್ರ್ಯಾಲಿಖಿತವೆಂಬ ಆ ಅಷಾಢೇಷ್ಟಕವನ್ನು ಮೇಲ್ಭಾಗ 
ಉಪಾದಧತ ದಲ್ಲಿ ಚಿಹ್ನೆಯು ಇರುವಂತೆ ದೇವತೆಗಳು ಉಪಧಾನ 
ಮಾಡಿದರು. 
|! ಅಧರಲಕ್ಷ್ಮಾಣಮ್‌ ಅಸುರಾಃ ಅಸುರರು ಕೆಳಭಾಗದಲ್ಲಿ ಚಿಹ್ನೆಯು ಇರುವಂತೆ ಉಪ 
| ಉಪಾದಧತ ಧಾನವನ್ನು ಮಾಡಿದರು. 


ಅಷಾಢೇಷ್ಟಕೆಯ ಪ್ರಶಸ್ತಿಯ ರೂಪ 

ಯಮ್‌ ಕಾಮಯೇತ ವಸೀಯಾನ್‌ ಸ್ಯಾತ್‌ ಅಧ್ವರ್ಯುವು ಯಾವ ಯಜಮಾನನನ್ನು ಶ್ರೀಮಂತ 
ಇತಿ ನಾಗಬೇಕೆಂದು ಭಾವಿಸುತ್ತಾನೆಯೋ 

ತಸ್ಯ ಉತ್ತರಲಕ್ಷ್ಮಾಣಮ್‌ ಉಪದಧ್ಯಾತ್‌ ಆ ಯಜಮಾನನಿಗಾಗಿ ಮೇಲ್ಭಾಗದಲ್ಲಿ ಚಿಹ್ನೆಯು ಇರುವ |: 

ತ್ರ್ಯಾಲಿಖಿತವಾದ ಇಷ್ಟಕೆಯನ್ನು ಉಪಧಾನ ಮಾಡಬೇಕು. 


TTT TTS 


ಪೈಡ್ರಿಲೀಯ ಸಂಹಿತಾ/೫-೨-೮/೨೩೯ 


[ | 1 I I 
ದ್ವಸೀಯಾನೇವ ಭವತಿ ಯಂ ಕಾಮಯೇತ ಪಾಪೀಯಾನ್ನಾ ಫಿ ಸದಿತ್ಯಧರಲಕ್ಷಾ ಣಂ 


| I 
ತಸ್ಕೋಪದಧ್ಯಾದಸುರಯೋನಿಮೇವೈನಮನು ಪರಾಭಾವಯತಿ ' 


| I | 
ಪಾಪೀಯಾನ ವತಿ ತ್ರಾ ಕಲಿಖಿತಾ ಭವತೀಮೇ ವೈ ಲೋಕಾಸ್ತ್ರಾ ಕಲಿಖಿತೈ- 


| [| | | | 
ವಸೀಯಾನ್‌ | ಏವ | ಭವತಿ | ಯಮ್‌ | ಕಾಮಯೇತ | ಪಾಪೀಯಾನ್‌ | ಸ್ಯಾತ್‌ | ಇತಿ | ಅಧರಲಕ್ಷ್ಟ್ಮಾಣಮಿತ್ಯ 


| 
ಭರ-ಲಕ್ಷ್ಮಾಣಮ್‌ । ತಸ್ಯ ಉಪೇತಿ । ದಧ್ಯಾತ್‌ | ಅಸುರಯೋನಿಮಿತ್ಯಸುರ-ಯೋನಿಮ್‌ । ಏವ । ಏನಮ್‌ | 


[| [| [ 
ಅನು । ಪರೇತಿ | ಭಾವಯತಿ । ಪಾಪೀಯಾನ್‌ । ಭವತಿ । ತ್ರ್ಯಾಲಿಖಿತೇತಿ ತ್ರಿ-ಆಲಿಖಿತಾ। ಭವತಿ । ಇಮೇ। ವೈ | 


[ 
ಲೋಕಾಃ | ತ್ರಾ ಕಲಿಖಿತೇತಿ ತ್ರಿ-ಆಲಿಖಿತಾ। 


ಬ್ರಾಹ್ಮಣಭಾಗ 
ವಸೀಯಾನ್‌ ಭವತಿ ಏವ 
ಯಮ್‌ ಪಾಪೀಯಾನ್‌ ಸ್ಯಾತ್‌ ಇತಿ 
ಕಾಮಯೇತ 
ತಸ್ಯ ಅಧರಲಕ್ಷ್ಮ್ಮಾಣಮ್‌ ಉಪದಧ್ಯಾತ್‌ 


| ಅಸುರಯೋನಿಮ್‌ ಏನಮ್‌ ಅನು 


ಪರಾಭಾವಯತಿ ಏವ ಪಾಪೀಯಾನ್‌ 
ಭವತಿ 


ವಿವರಣೆ 


(ಇದರಿಂದ) ಆ ಯಜಮಾನನು ಶ್ರೀಮಂತನಾಗುವನು. 
ಅಧ್ವರ್ಯವು ಯಾವ ಯಜಮಾನನನ್ನು ಪಾಪಾತ್ಮ 
ನಾಗಬೇಕೆಂದು ಭಾವಿಸುತ್ತಾನೆಯೋ 

ಆ ಯಜಮಾನನಿಗಾಗಿ ಕೆಳಗಡೆ ಚಿಹ್ನೆಯು ಇರುವ 
ತ್ರಾ ಕಲಿಖಿತೆಯನ್ನು ಉಪಧಾನ ಮಾಡಬೇಕು. 


(ಹೀಗೆ ಮಾಡಿದ ಅಧ್ವರ್ಯವು) ರಾಕ್ಚಸಜಾತಿಯನ್ನು Wy 


ಅನುಸರಿಸಿದವನನ್ನಾಗಿ ಮಾಡಿ ಆ ಯಜಮಾನನನ್ನು 
ಪಾಪಾತ್ಮನನ್ನಾಗಿ ಮಾಡಿ ಸಮೃದ್ಧಿಹೀನನನ್ನಾಗಿಸು 
ತ್ತಾನೆ.* 


ದೇವಚಿಹ್ನೆಯ ವಿಧಾನ 


ತ್ರ್ಯಾಲಿಖಿತಾ ಭವತಿ 


1] ಇಮೇ ಲೋಕಾಃ ತ್ರಾ ಲಿಖಿತಾ ವೈ 


WW WW Ww WY 


ಇಷ್ಟಕೆಯನ್ನು ಮೂರು ಬೆರಳುಗಳಿಂದ ಗುರುತು 
ಮಾಡಿರುವಂತೆ ಮಾಡಬೇಕು. 
ಈ ಮೂರು ಲೋಕಗಳೂ ತ್ರಾ *ಅಿಖಿತವೇ. 


W) * ಈ ರೀತಿಯ ಶ್ರುತಿವಚನಗಳ ತಾತ್ಪರ್ಯವನ್ನು ಗ್ರಹಿಸಬೇಕು. ಅಧ್ವರ್ಯವು ಯಜಮಾನನ ಕ್ಷೇಮವನ್ನೇ ಬಯಸಬೇಕೆಂದು 
| ಹೇಳುವುದೇ ತಾತ್ಪರ್ಯ. ಯತ್ವಿಜರು ಯಜಮಾನನ ಹಿತೈಷಿಗಳಷ್ಟೇ! 


WY WW UW YW Ww UW 


ಪೃಷ್ಣಯಜುರ್ವೇದ ಪನ್ನಡ ಪ್ರಕಾಶನ/ ೨೪೦ 


I I 
-ಭ್ಯ ಏವ ಲೋಕೇಭ್ಯೋ ಭ್ರಾತೃವ್ಯಮಂತರೇತ್ಯಂಗಿರಸಸ್ಸುವರ್ಗಂ ಲೋಕಂ 


I [ | | 
ಯತಃ ಪ್ರರೋಡಾಶಃ ಕೂರ್ಮೊೋ ಭೂತ್ವಾಂನು ಪ್ರಾಸರ್ಪ[ಪ್ರಾಸರ್ಪತ್‌(೪೪)] 


| 1 1[ [ | ] 
-ದ್ಯತ್ಕೂರ್ಮಮುಪದಧಾತಿ ಯಥಾ ಕ್ಷೇ ತ್ರವಿದಂಜಸಾ ನಯತ್ಯೇವಮೇವೈನಂ 


I | 
ಕೂರ್ಮಸ್ಸುವರ್ಗಂ ಲೋಕಮಂಜಸಾ ನಯತಿ 


( ( ‘1 | 
ಏಭ್ಯಃ | ಏವ | ಲೋಕೇಭ್ಯಃ । ಭ್ರಾತೃವ್ಯಮ್‌. । ಅಂತಃ । ಏತಿ | ಅಂಗಿರಸಃ | ಸುವರ್ಗಮಿತಿ ಸುವಃ-ಗಮ್‌ 1 


[| ಕ 
ಲೋಕಮ್‌ । ಯತಃ | ಪುರೋಡಾಶಃ । ಕೂರ್ಮಃ । ಭೂತ್ವಾ । ಅನು । ಪ್ರೇತಿ 1 ಅಸರ್ಪತ್‌ | (೪೪) । ಯತ್‌ | 


[| [| (| 
ಕೂರ್ಮಮ್‌ । ಉಪದಧಾತೀತ್ಯುಪ-ದಧಾತಿ । ಯಥಾ | ಕ್ಷೇತ್ರವಿದಿತಿ ಕ್ಷೇತ್ರ-ವಿತ್‌ | ಅಂಜಸಾ । ನಯತಿ | 


A 


ಏವಮ್‌ | ಏವ। ಏನಮ್‌ । ಕೂರ್ಮಃ | ಸುವರ್ಗಮಿತಿ ಸುವಃ-ಗಮ್‌ । ಲೋಕಮ್‌ | ಅಂಜಸಾ | ನಯತಿ | 


ಬ್ರಾಹ್ಮಣಭಾಗ ವಿವರಣೆ 


ಏಭ್ಯಃ ಲೋಕೇಭ್ಯಃ ಏವ ಭ್ರಾತೃವ್ಯಮ್‌ (ಭೂರಾದಿ ಲೋಕಗಳು ಮೂರು. ಈ ತ್ರಿತ್ವಸಂಖ್ಯೆಯ | 
ಅಂತಃ ಏತಿ ಫಲವಾಗಿ)ಯಜಮಾನನು ಈ ಮೂರು ಲೋಕಗ 
ಳಿಂದಲೂ ಶತ್ರುವನ್ನು ತೊಲಗಿಸುತ್ತಾನೆ. Wy 
ಕೂರ್ಮೋಪಧಾನವಿಧಿ; ಉಪಾಖ್ಯಾನ 
ಸುವರ್ಗಮ್‌ ಲೋಕಮ್‌ ಯತಃ ಅಂಗಿರಸಃ ಸ್ವರ್ಗಲೋಕಕ್ಕೆ ಹೋಗುತ್ತಿರುವ ಅಂಗಿರಸರನ್ನು 


ಫ್ರರೋಡಾಶಃ ಕೂರ್ಮಃ ಭೂತ್ವಾ ಅನು ಪುರೋಡಾಶವು ಆಮೆಯ ರೂಪವನ್ನು ಹೊಂದಿ ಹಿಂಬಾ | 


ಪ್ರಾಸರ್ಪತ್‌ ” ಲಿಸಿತು. 
ಕೂರ್ಮೊೋಪಧಾನದ ಪ್ರಶಂಸೆ 
ಯತ್‌ ಕೂರ್ಮಮ್‌ ಉಪದಧಾತಿ ಕೂರ್ಮದ ಉಪಧಾನವನ್ನು ಮಾಡುವುದೆಂಬುದರಿಂದ 
ಯಥಾ ಕ್ಷೇತ್ರವಿತ್‌ ಅಂಜಸಾ ನಯತಿ ಪ್ರದೇಶವನ್ನು ಬಲ್ಲವನು ಬೇಕಾದ ಕಡೆಗೆ ಶೀಘ್ರವಾಗಿ . 
ಹೇಗೆ ಕರೆದೊಯ್ಯುವನೋ 


ಏವಮ್‌ ಏವ ಏನಮ್‌ ಕೂರ್ಮಃ ಹಾಗೆ ಈ ಸ್ವರ್ಗದ ಮಾರ್ಗವನ್ನು ತಿಳಿದಿರುವ ಕೂರ್ಮವು |" 
ಸುವರ್ಗಮ್‌ ಲೋಕಮ್‌ ಅಂಜಸಾ ನಯತಿ ಈ ಯಜಮಾನನನ್ನು ಬೇಗನೇ ಸ್ವರ್ಗಲೋಕಕ್ಕೆ ಕರೆ |) 


ದೊಯ್ಯುವುದು (ಹೀಗೆ ಕೂರ್ಮೋಪಧಾನವು ಪ್ರಶಸ್ತ) 
TSS SDSS UD 0 DD DY 


ಪೈಪ್ರಿಲೀಯ ಸಂಹಿತಾ/೫-೨-೮/೨೪೧ 


ತ | 
ಮೇಧೋ ವಾ ಏಷ ಪಶೂನಾಂ ಯತ್ಕೂರ್ಮೋ ಯತ್ಕೂರ್ಮಮುಪದಧಾತಿ 


Ws I | 

ಸ್ವಮೇವ ಮೇಧಂ ಪಶ್ಯಂತಃ ಪಶವ ಉಪತಿಷ್ಠಂತೇ ಶ್ಮಶಾನಂ ವಾ 
| || | 

ಏತತ್ಯಿಯತೇ ಯನ್ಮೃತಾನಾಂ ಪಶೂನಾಗ್‌ಂ ಶೀರ್‌ಷಾಣ್ಯುಪಧೀಯಂತೇ 


| 1 | [| 
y , ಮೇಧಃ 1 ವೈ । ಏಷಃ | ಪಶೂನಾಮ್‌ | ಯತ್‌ | ಕೂರ್ಮಃ | ಯತ್‌ | ಕೂರ್ಮಮ್‌ | ಉಪದಧಾತೀತ್ಯುಪ-ದಧಾತಿ | 


[| [ ( | 
ಸ್ವಮ್‌ । ಏವ । ಮೇಧಮ್‌ | ಪಶ್ಯೆಂತಃ । ಪಶವಃ । ಉಪೇತಿ | ತಿಷ್ಠಂತೇ | ಶ್ವಶಾನಮ್‌ | ವೈ । ಏತತ್‌ | ಕ್ರಿಯತೇ! 


|| | 1| 
ಯತ್‌ | ಮೃತಾನಾಮ್‌ | ಪಶೂನಾಮ್‌ | ಶೀರ್‌ಷಾಣಿ | ಉಪಧೀಯಂತ ಇತ್ಯುಪ-ಧೀಯಂತೇ। 


ಬ್ರಾಹ್ಮಣಭಾಗ ವಿವರಣೆ 


ಇನ್ನೊಂದು ಪ್ರಶಂಸೆ . 


ಯತ್‌ ಕೂರ್ಮಃ ಏಷಃ ಪಶೂನಾಮ್‌ ಕೂರ್ಮವೆಂಬುದು ಪಶುಗಳಿಗೆ ಇಷ್ಟಸಾಧನವಾದ |" 


ಮೇಧಃ ವೈ ಯಜ್ಞ; ಸಮಾನವಾಗಿದೆ. 
ಯತ್‌ ಕೂರ್ಮಮ್‌ ಉಪದಧಾತಿ .... ಕೂರ್ಮೊೋಪಧಾನವನ್ನು ಮಾಡುವುದರಿಂದ (ಕೂರ್ಮ 
ವನ್ನು ಉಪಧಾನ ಮಾಡುತ್ತಾನೆಂಬುದರಿಂದ) 


ಸ್ವಮ್‌ ಮೇಧಮ್‌ ಏವ ಪಶ್ಯಂತಃ ಪಶವಃ ತಮ್ಮ ಇಷ್ಟಸಾಧನವಾದ (ಯಜ್ಞಸಮಾನವಾದ) |” 
ಉಪತಿಷ್ಠಂತೇ ' ಕೂರ್ಮವನ್ನು ಅನುಸರಿಸಿ ಪಶುಗಳು ಯಜಮಾನನ |) 


ಮನೆಯಲ್ಲಿ ಇರುತ್ತವೆ. (ಹೀಗೆ ಕೂರ್ಮೋಪಧಾನವು 
ಪ್ರಶಸ್ತ) 
ಬದುಕಿರುವ ಆಮೆಯ ಉಪಧಾನದ ಪ್ರಶಂಸೆ 


ಮೃತಾನಾಮ್‌ ಪಶೂನಾಮ್‌ ಶೀರ್‌ಷಾಣಿ *ಸತ್ತ ಪ್ರಾಣಿಗಳ ತಲೆಗಳನ್ನು ಉಪಧಾನ ಮಾಡುವು |, 


ಉಪಧೀಯಂತೇ ಯತ್‌ ಏತತ್‌ ದೆಂಬುದರಿಂದ ಆ ಪ್ರದೇಶವು ಶ್ಮಶಾನವಾಗಿ ಮಾಡ | 


ಶ್ಮಶಾನಮ್‌ ಕ್ರಿಯತೇ ವೈ ಲ್ಪಡುತ್ತದೆ. 


* ಮುಂದೆ ಈ ರೀತಿಯ ಉಪಧಾನವು ಹೇಳಲ್ಪಟ್ಟಿದೆ. 


ಸ್ಪರ ರ್ಥರ್ಥರ್ಥ ರ್ಥ ರ್ಥ್ಪರ್ಥರ್ಥ್ಪರ್ಪರ್ಪರ್ಥ್ಪರ್ಪರ್ಥ್ಪರ- 


w 


ಪೃಷ್ಟಯಜುರ್ವೇದ ಈನ್ನಡ ಪ್ರಕಾಶನ/೨೪೨ 


I I [ I [ 
ಯಜ್ಜೀವಂತಂ ಕೂರ್ಮಮುಪದಧಾತಿ ತೇನಾಶ್ಮಶಾನಚಿದ್ವಾಸ್ತ ವ್ಯೋ ವಾ ಏಷ 


| 
ಯ[ಯತ್‌(೪೫)ಕೂರ್ಮೊ]ತ್ಕೂರ್ಮೋ ಮಧು ವಾತಾ ಯತಾಯತ ಇತಿ 


ದಧ್ನಾ ಮಧುಮಿಶ್ರೇಣಾಭ್ಯನಕ್ತಿ ಸ್ವದಯತ್ಯೇವೈನಂ 


| I I 1 I 
ಯತ್‌ | ಜೀವಂತಮ್‌ । ಕೂರ್ಮಮ್‌ | ಉಪೇತಿ | ದಧಾತಿ | ತೇನ । ಅಶ್ಮಶಾನಚಿದಿತ್ಯಶ್ಶಶಾನ-ಚಿತ್‌ | ವಾಸ್ತವ್ಯಃ | 


| || 
ವೈ ! ಏಷಃ । ಯತ್‌ | (೪೫) | ಕೂರ್ಮ: | ಮಧು | ವಾಶಾಃ | ಯತಾಯತ ಇತ್ಯೃತ-ಯತೇ | ಇತಿ | ದದ್ನಾ | 


| I I 
ಮಧುಮಿಶ್ರೇಣೇತಿ ಮಧು-ಮಿಶ್ರೇಣ | ಅಭೀತಿ । ಅನಕ್ತಿ | ಸ್ವದಯತಿ | ಏವ । ಏನಮ್‌। 


ಬ್ರಾಹ್ಮಣಭಾಗ ವಿವರಣೆ 


| ಯತ್‌ ಜೀವಂತಮ್‌ ಕೂರ್ಮಮ್‌ (ಹೀಗಾಗಿ) ಬದುಕಿರುವ ಆಮೆಯನ್ನು ಚಯನಪ್ರದೇಶ 

ಉಪದಧಾತಿ ದಲ್ಲಿ ಉಪಧಾನ ಮಾಡುತ್ತಾನೆಂಬುದು 

ತೇನ ಅಶ್ಮಶಾನಚಿತ್‌ (ಯಾವುದೋ ಅದರಿಂದ) ಯಜಮಾನನು ಅನುಷ್ಠಿಸು 
ವುದು ಶ್ಮ್ಶಶಾನಚಯನ ಮಾಡಿದುದಾಗುವುದಿಲ್ಲ. 

ಯತ್‌ ಕೂರ್ಮಃ ಏಷಃ ವಾಸ್ತವ್ಯಃ ವೈ ಕೂರ್ಮವೆಂಬುದು(ಛೂಮಿಯ)ವಾಸಿಸಲು ಯೋಗ್ಯವಾ 
ದುದು*/(ಭೂಮಿಯಲ್ಲಿ)ಸುಖವಾಗಿ ವಾಸಮಾಡಬಲ್ಲುದು. 
(ಬದುಕಿರುವ ಆಮೆಯು ಉಪಧಾನಕರ್ಮಕ್ಕೆ ಪ್ರಶಸ್ತ 
ವಾದುದು) 

೨ ಅಭ್ಯಂಜನವಿಧಿ; ಪ್ರಶಂಸೆ 

| ಮಧು ವಾತಾಃ ಖತಾಯತೇ ಇತಿ "ವಾಯುಗಳು ಯಜಮಾನನಿಗೆ ಮಧುವನ್ನು ಸ್ರವಿಸಲಿ' 

ಎಂದು ಮೊದಲಾಗಿ ಹೇಳುವ ಮೂರು ಮಂತ್ರಗಳಿಂದ 

| ಮಧುವಿಶ್ರೇಣ ದಧ್ನಾ ಅಭ್ಯನಕ್ತಿ ಜೇನುತುಪ್ಪದಿಂದ ಮಿಶ್ರವಾದ ಮೊಸರಿನಿಂದ ಕೂರ್ಮ 

ವನ್ನು ಸುತ್ತಲೂ ಉಪಧಾನಕ್ಕೆ ಮೊದಲು ಲೇಪಿಸಬೇಕು. 

ಏನಮ್‌ ಸ್ವದಯತಿ ಏವ (ಅಧ್ವರ್ಯವು ಈ ಅಭ್ಯಂಜನದಿಂದ) ಕೂರ್ಮವನ್ನು | 
ರುಚಿಕರವನ್ನಾಗಿ ಮಾಡುತ್ತಾನೆ. (ಅದರಿಂದ ಕೂರ್ಮವು 
ಜೀವಂತವಾಗಿ ಚಿರಕಾಲ ಬದುಕುವಂತಾಗುತ್ತದೆ. 
ಕೂರ್ಮವನ್ನು ರುಚಿಕರವನ್ನಾಗಿ ಮಾಡಿದ ಯಜಮಾನನು 


| * ಕೂರ್ಮವು ಬೆನ್ನಿನಲ್ಲಿ ಭೂಮಿಯನ್ನು ಧರಿಸಿದೆಯಷ್ಟೆ. 


Wy Wy 


MOTT TTS SSS 


| | I 
ಗ್ರಾಮ್ಯಂ ವಾ ಏತದನ್ನಂ ಯದ್ದ ಧ್ಯಾರಣ್ಯಂ ಮಧು ಯದ್ದ ಧ್ನಾ ಮಧುಮಿಶ್ರೇಣಾ 


I | I 
ಭ್ಯನಕ್ಕ್ಯುಭಯಸ್ಯಾವರುದ್ಧ್ಯೈ ಮಹೀ ದ್ಯೌಃ ಪೃಥಿವೀ ಚ ನ 


I [ [ 
ಇತ್ಯಾಹಾಭ್ಯಾಮೇವೈನಮುಭಯತಃ ಪರಿ ಗೃಹ್ಣಾ ತಿ 


॥| I 1 I 

ಗ್ರಾಮ್ಯಮ್‌ । ವೈ । ಏತತ್‌ | ಅನ್ನಮ್‌ । ಯತ್‌ | ದಧಿ । ಆರಣ್ಯಮ್‌ | ಮಧು । ಯತ್‌ । ದದ್ದಾ! ಮಧುಮಿಶ್ರೇಣೇತಿ 
I I [ I I | 

ಮಧು-ಮಿಶ್ರೇಣ | ಅಭ್ಯನಕ್ತೀತ್ಯಭಿ-ಅನಕ್ತಿ | ಉಭಯಸ್ಯ | ಅವರುದ್ಧ್ಯಾ ಇತ್ಯವ-ರುದ್ಧ್ಯೈ ! ಮಹೀ | ದ್ಯೌಃ । 


| | | 
ಪೃಥಿವೀ । ಚ। ನಃ। ಇತಿ। ಆಹ। ಆಭ್ಯಾಮ್‌ । ಏವ। ಏನಮ್‌ । ಉಭಯತಃ | ಪರೀತಿ! ಗೃಹ್ಣಾತಿ 


ವಿವರಣೆ 


ದಧಿ-ಮಧುಗಳ ಪ್ರಶಂಸೆ; ಅರ್ಥವಾದ 
ಮೊಸರೆಂಬುದು ಯಾವುದಿದೆಯೋ 
ಏತತ್‌ ವೈ ಗ್ರಾಮ್ಯಮ್‌ ಅನ್ನಮ್‌ ಇದು ಗ್ರಾಮ್ಯವಾದ ಅನ್ನವಾಗಿದೆ/ಗ್ರಾಮಕ್ಕೆ ಹಿತ 
` ವಾದ ಅನ್ನವಾಗಿದೆ. 
ಮಧು ಆರಣ್ಯಮ್‌ ವೈ ಅನ್ನಮ್‌ ಮಧುವು ಅರಣ್ಯದಲ್ಲಿ ದೊರೆಯುವ ಹಿತವಾದ ಅನ್ನ | 
ವಾಗಿದೆ. 
ಯತ್‌ ಮಧುಮಿಶ್ರೇಣ ದದ್ದಾ ಮಧುಮಿಶ್ರವಾದ ದಧಿಯಿಂದ ಕೂರ್ಮಾಭ್ಯಂಜನ 
ಅಭ್ಯನಕ್ತಿ ವನ್ನು ಮಾಡುವುದೆಂಬುದು 
ಉಭಯಸ್ಯ ಅವರುದ್ಧೈೈ ಎರಡು ವಿಧವಾದ ಅನ್ನವನ್ನು ಪಡೆಯಲು ಸಾಧನ 
ವಾಗುತ್ತದೆ. 
ಮಂತ್ರಾಂಶದ ವಿವರಣೆ 


ಮಹೀ ದ್ಯೌಃ ಪೃಥಿವೀ ಚ ನಃ ಇತಿ ಆಹ ಕೂರ್ಮೋಪಧಾನಮಂತ್ರದಲ್ಲಿರುವ "ಮಹೀ ದ್ಯೌಃ | 
ಪೃಥಿವೀ ಚನ' ಎಂಬ ಮಂತ್ರಭಾಗವು ಹೀಗೆ 
ಹೇಳುತ್ತದೆ. ಹ 
ಆಭ್ಯಾಮ್‌ ಏವ ಏನಮ್‌ ಉಭಯತಃ ಈ ಮಂತ್ರಭಾಗದ ಪಠನದ ಬಲದಿಂದ ಯಜಮಾನನು |” 
| ಪರಿಗೃಹ್ನಾತಿ ಪೃಥಿವೀ ಮತ್ತು ದ್ಯುಲೋಕಗಳಿಂದ ಈ ಯಜ್ಞವನ್ನು |) 
ಪರಿಗ್ರಹಿಸಿದವನಾಗುತ್ತಾನೆ. 


ಗಳ WWW YW WY WW YYW 1) 


ಪೃಷ್ಟಯಜುರ್ವೇದ ಈನ್ನಡ ಪ್ರಶಾಶನ/೨೪೪ 


| [ I 1| 
ಪ್ರಾಂಚಮುಪ ದಧಾತಿ ಸುವರ್ಗಸ್ಯ ಲೋಕಸ್ಯ ಸಮಷ್ಟ್ಟೈ ಪುರಸ್ತಾತ್ರೃತ್ಯಂಚ 
| || | 1| I | 
ಮುಪ ದಧಾತಿ ತಸ್ಮಾ[ತಸ್ಮಾತ್‌(೪೬)ಪುರಸ್ತಾತ್‌]ತ್ಸುರಸ್ತಾತ್ರತ್ಯಂಚಃ ಪಶವೋ 
I | | 
ಮೇಧಮುಪತಿಷ್ಠಂತೇ ಯೋ ವಾ ಅಪನಾಭಿಮಗ್ನಿಂ ಚಿನುತೇ 
ಪ್ರಾಂಚಮ್‌ । ಉಪೇತಿ | ದಧಾತಿ | ಸುವರ್ಗಸ್ಯೇತಿ ಸುವಃ-ಗಸ್ಯೆ | ಲೋಕಸ್ಯೆ । ಸಮಷ್ಟ್ಯಾ ಇತಿ ಸಮ್‌-ಅಷ್ಟ್ಟೈ ! 


ವ ರಲ 


1| [| [ [| | 
ಪುರಸ್ತಾತ್‌ । ಪ್ರತ್ಯಂಚಮ್‌ । ಉಪೇತಿ । ದಧಾತಿ ! ತಸ್ಮಾತ್‌ । (೪೬) । ಪುರಸ್ತಾತ್‌ । ಪ್ರತ್ಯಂಚಃ | ಪಶವಃ | 


| 1 | 
ಮೇಥಮ್‌ | ಉಪೇತಿ ತಿಷ್ಕಂತೇ । ಯಃ । ವೈ । ಅಪನಾಭಿಮಿತ್ಯಪ-ನಾಭಿಮ್‌ । ಅಗ್ನಿಮ್‌ । ಚಿನುತೇ । 


ಬ್ರಾಹ್ಮಣಭಾಗ ವಿವರಣೆ 
ಕೂಮೋಪಧಾನದ ಪ್ರದೇಶ 


ಪ್ರಾಂಚಮ್‌ ಉಪದಧಾತಿ ಸ್ವಯಮಾತೃಣ್ಣೇಷ್ಟಕೆಯ ಪೂರ್ವಭಾಗದಲ್ಲಿ ಕೂರ್ಮೊೋ 


ಪಧಾನವನ್ನು ಮಾಡಬೇಕು. 
ಸುವರ್ಗಸ್ಯ ಲೋಕಸ್ಯ ಸಮಷ್ಟ್ಟೈ ಇದು ಯಜಮಾನನಿಗೆ ಸ್ವರ್ಗಲೋಕಪ್ರಾಪ್ತಿಗೆ ಸಾಧನ 
ವಾಗುತ್ತದೆ. 
ಪುರಸ್ತಾತ್‌ ಪ್ರತ್ಯಂಚಮ್‌ ಉಪದಧಾತಿ ಸ್ವಯಮಾತೃಣ್ಣೇಷ್ಟಕೆಯ ಪೂರ್ವಭಾಗದಲ್ಲಿ ಪಶ್ಚಿಮಾಭಿ 


ಮುಖವಾಗಿ ಕೂರ್ಮೋಪಧಾನವನ್ನು ಮಾಡಬೇಕು. 

| ತಸ್ಮಾತ್‌ ಪುರಸ್ತಾತ್‌ ಪ್ರತ್ಯಂಚಃ ಪಶವಃ ಆ ವಿಧವಾದ ಕೂರ್ಮೋಪಧಾನದಿಂದ (ಆಹವನೀ 

ಮೇಧಮ್‌ ಉಪತಿಷ್ಠಂತೇ ಯಾಗ್ನಿಯ) ಪೂರ್ವದಿಗ್ಕಾ ಿಗದಲ್ಲಿ (ಯೂಪದಲ್ಲಿ ಕಟ್ಟ 
ಲ್ಪಟ್ಟ) ಪಶುಗಳು ಪಶ್ಚಿಮಾಭಿಮುಖವಾಗಿ ಯಜ್ಞವನ್ನು 
ಸೇರಿಕೊಳ್ಳುತ್ತವೆ. 


ಉಲೂಖಲೋಪಧಾನವಿಧಿ; ಪ್ರಶಂಸೆ 


ಯಃ ಅಪನಾಭಿಮ್‌ ಅಗ್ನಿಮ್‌ ಚಿನುತೇವೈ ಯಾವ ಯಜಮಾನನು ನಾಭಿಯಿಲ್ಲದ ಅಗ್ನಿಯನ್ನು | 
ಚಯನ ಮಾಡುವನೋ 


"ಅಂಗಿರಸಃ' ಎಂಬ ಬ್ರಾಹ್ಮಣಭಾಗದಿಂದ "ಉಪತಿಷ್ಠಂತೇ' ಎಂಬಲ್ಲಿಯವರೆಗೆ ಕೂರ್ಮೋಪಧಾನ ಮತ್ತು ಅದಕ್ಕೆ 
ಸಂಬಂಧಿಸಿದ ವಿಷಯಗಳು. 


ತೈತ್ತರೀಯ ಸಂಹಿತಾ/೫-೨-೮/ ೨೪೫ 


| I I 
ಯಜಮಾನಸ್ಯ ನಾಭಿಮನು ಪ್ರವಿಶತಿ ಸ ಏನಮೀಶ್ವರೋ ಹಿಗ್‌ಂಸಿತೋರುಲೂ 


| | | [ | 
ಖಲಮುಪ ದಧಾತ್ಯೇಷಾ ವಾ ಅಗ್ನೇರ್ನಾಭಿಸ್ಸನಾಭಿಮೇವಾಗ್ನಿಂ ಚಿನುತೇ*ಹಿಗ್‌ಂ 


I [| | I 
ಸಾಯಾ ಔದುಂಬರಂ ಭವತ್ಯೂರ್ಗಾ ಉದುಂಬರ ಊರ್ಜಮೇವಾವರುಂಧೇ 


[| 1 [ [| 
ಯಜಮಾನಸ್ಯ | ನಾಭಿಮ್‌ । ಅನು | ಪ್ರೇತಿ । ವಿಶತಿ । ಸಃ। ಏನಮ್‌ । ಈಶ್ವರಃ | ಹಿಗ್‌ಂಸಿತೋಃ । ಉಲೂಖಲಮ್‌ | 
[| [| 
ಉಪೇತಿ | ದಧಾತಿ | ಏಷಾ । ವೈ । ಅಗ್ನೇಃ | ನಾಭಿಃ । ಸನಾಭಿಮಿತಿ ಸ-ನಾಭಿಮ್‌ । ಏವ । ಅಗ್ನಿಮ್‌ | ಚಿನುತೇ | 


I I I 1 || 
ಅಹಿಗ್‌ಂಸಾಯ್ಕೆ | ಔದುಂಬರಮ್‌ | ಭವತಿ । ಊರ್ಕ್‌ | ವೈ । ಉದುಂಬರಃ | ಊರ್ಜಮ್‌ । ಏವ | ಅವೇತಿ | 


ವಿವರಣೆ 


ಯಜಮಾನಸ್ಯ ನಾಭಿಮ್‌ ಅನು ಪ್ರವಿಶತಿ (ಆ ಅಗ್ನಿಯು) ಯಜಮಾನನ ನಾಭಿಯನ್ನು 
ಅನುಸರಿಸಿ ಪ್ರವೇಶಿಸುತ್ತಾನೆ. 

ಸಃ ಏನಮ್‌ ಹಿಗ್‌ಂಸಿತೋಃ ಈಶ್ವರಃ ಆ ಅಗ್ನಿಯು ಈ ಯಜಮಾನನನ್ನು ಹಿಂಸಿಸಲು ಶಕ್ತನು. 

ಉಲೂಖಲಮ್‌ ಉಪದಧಾತಿ (ಇದರ ಪರಿಹಾರಕ್ಕಾಗಿ) ಉಲೂಖಲ(ಒರಳು)ವನ್ನು | 
ಉಪಧಾನ ಮಾಡಬೇಕು. 

ಏಷಾ ವೈ ಅಗ್ನೇಃ ನಾಭಿಃ ಈ ಉಲೂಖಲವು ಅಗ್ನಿಯ ನಾಭಿಯಾಗಿದೆ. 

ಸನಾಭಿಮ್‌ ಏವ ಅಗ್ನಿಮ್‌ ಚಿನುತೇ (ಉಲೂಖಲೋಪಧಾನದಿಂದ) ನಾಭಿಸಹಿತವಾದ 
ಅಗ್ನಿಚಯನವನ್ನೇ ಯಜಮಾನನು ಮಾಡಿದವನಾ 
ಗುತ್ತಾನೆ. 

ಅಹಿಗ್‌ಂಸಾಯ್ಕೆ (ಇದರಿಂದ) ಅಗ್ನಿಯು ಯಜಮಾನನನ್ನು ಹಿಂಸಿಸ 
ದಂತಾಗುತ್ತದೆ. 

ಉಲೂಖಲದ ಪ್ರಕೃತಿದ್ರವ್ಯ (ಮೂಲವಸ್ತು) 

ಔದುಂಬರಮ್‌ ಭವತಿ ಉಲೂಖಲವು (ಒರಳು) ಅತ್ತಿಯ ಮರದಿಂದ |. 
ಮಾಡಿದುದಾಗಿರಬೇಕು. 

ಉದುಂಬರಃ ಊರ್ಕ್‌ ವೈ ಅತ್ತಿಯ ಮರವು ಗಟ್ಟಿಯಾದುದಷ್ಟೆ. 

ಊರ್ಜಮ್‌ ಏವ ಅವರುಂಧೇ (ಈ ವಿಧವಾದ ಉಲೂಖಲೋಪಧಾನದಿಂದ) | 
ಯಜಮಾನನು ಬಲವನ್ನು ಪಡೆಯುತ್ತಾನೆ. 


TSS SSIS SSS SSS 


ಪೃಷ್ಟಯಜುರ್ವೇದ ಪನ್ನಡ ಪ್ರಠಶಾಶನ/೨೪೬ 


I I || 
ಮಧ್ಯತ ಉಪ ದಧಾತಿ ಮಧ್ಯತ ಏವಾಸ್ಮಾ ಊರ್ಜಂ ದಧಾತಿ ತಸ್ಮಾನ್ಮಧ್ಯತ 


| | I 
ಊರ್ಜಾ ಭುಂಜತ ಇಯದ ವತಿ ಪ್ರಜಾಪತಿನಾ ಯಜ್ಞ; ಮುಖೇನ 
| | 
ಸಂಮಿತಮವ ಹಂತ್ಯನ್ನಮೇವಾಕ- 


I 
ಮಧ್ಯತಃ | ಉಪೇತಿ । ದಧಾತಿ । ಮಧ್ಯತಃ । ಏವ । ಅಸ್ಕೈ 1 ಊರ್ಜಮ್‌ । ದಧಾತಿ | ತಸ್ಮಾತ್‌ । ಮಧ್ಯತಃ | 
| 
ಊರ್ಜಾ | ಭುಂಜತೇ | ಇಯತ್‌ | ಭವತಿ | ಪ್ರಜಾಪತಿನೇತಿ ಪ್ರಜಾ-ಪತಿನಾ । ಯಜ್ಞ; ಮುಖೇನೇತಿ ಯಜ್ಞ; ದ್‌ 


| | | 
ಮುಖೇನ | ಸಂಮಿತಮಿತಿ ಸಮ್‌-ಮಿತಮ್‌ | ಅವೇತಿ ಹಂತಿ । ಅನ್ನಮ್‌ | ಏವ! ಅಕಃ | 


ಬ್ರಾಹ್ಮಣಭಾಗ ವಿವರಣೆ 
ಉಲೂಖಲೋಪಧಾನಪ್ರದೇಶವಿಧಿ 
ಮಧ್ಯತಃ ಉಪದಧಾತಿ ಅಗ್ನಿಯ (ಚಯನದ) ಮಧ್ಯದಲ್ಲಿ ಉಲೂಖಲವನ್ನು 
ಉಪಧಾನ ಮಾಡಬೇಕು. 
ಅಸ್ಮೈ ಮಧ್ಯ ಃ ಏವ ಊರ್ಜಮ್‌ (ಅಧ್ವರ್ಯುವು) (ಇದರಿಂದ) ಮಧ್ಯದಲ್ಲಿ! ಯೇ ಈ 
| ದಧಾತಿ ಯಜಮಾನೆನಿಗಾಗಿ ಬಲವನ್ನು ಸ್ಥಾಪಿಸಿದವನಾಗುತ್ತಾನೆ. 
| ತಸ್ಮಾತ್‌ ಮಧ್ಯತಃ ಊರ್ಜಾ ಭುಂಜತೇ ಆದುದರಿಂದಲೇ ಮಾನವರು ಮಧ್ಯದಲ್ಲಿಯೇ/ 
ಮಧ್ಯಮವಯಸ್ಸಿನಲ್ಲಿಯೇ ಬಲವನ್ನು ಕೊಡುವ ಅನ್ನ 
ವನ್ನು ತಿನ್ನುತ್ತಾರೆ. 
ಉಲೂಖಲದ ಪ್ರಮಾಣವಿಧಿ 
1) ಯಜ್ಞಮುಖೇನ ಪ್ರಜಾಪತಿನಾ ಯಜ್ಞದ ಮುಖದಂತಿರುವ ಪ್ರಜಾಪತಿದೇವನಿಗೆ 
| ಸಂಮಿತಮ್‌ ಇಯತ್‌ ಭವತಿ ಸಮಾನವಾದ ಉಲೂಖಲವು ಪ್ರಾದೇಶ (ಗೇಣು) 
ಪರಿಮಾಣವನ್ನು ಹೊಂದಿರಬೇಕು. 
ಅವಘಾತವಿಧಾನ; ಪ್ರಶಂಸೆ 
ಅವಹಂತಿ ಅನಮ್‌ ಏವ ಅಕಃ ಉಪಧಾನಕ್ಕೆ ಮೊದಲು ಸರ್ವೌಷಧಿಗಳನ್ನೂ ಒರಳಿ | 
ಹ ನಲ್ಲಿ ಹಾಕಿ ಕುಟ್ಟಬೇಕು. (ಇದರಿಂದ) ಅಧ್ವರ್ಯುವು | 
ಯಜಮಾನನಿಗಾಗಿ ಅನ್ನವನ್ನು ಉತ್ಪಾದನೆ ಮಾಡಿದ 
ವನಾಗುತ್ತಾನೆ. 


ooo oS DS SD DD YW 


ವೈಡ್ರಿಲೀಯ ಹಂಹಿತಾ/೫-.೨-೮/೨೪೭ 


| I 
ವೈಷ್ಣವ್ಯರ್ಚೋಪ ಧಧಾತಿ ವಿಷ್ಣುರ್ವೈ ಯಜ್ಞೋ ವೈಷ್ಣವಾ ವನಸ್ಪತೆಯೋ 


| 
ಯಜ ಏವ ಯಜಂ ಪತಿಷಾಪಯತಿ ॥ ೪೭-8 ॥ 
AN ER 9 


| 
[ಏಷ ವೈ ಪಶುರ್ಯಮಸರ್ಪದೇಷ ಯತ್ತಸ್ಕಾತ್ತಸ್ಮಾತ್ರಪ್ತವಿಗ್‌ಂಶತಿಶ್ವ ॥1 


| 1 | 
ವೈಷ್ಣವ್ಯಾ। ಯಚಾ | ಉಪೇತಿ । ದಧಾತಿ | ವಿಷ್ಣುಃ ವೈ! ಯಜ್ಞಃ | ವೈಷ್ಣವಾಃ | ವನಸ್ಪತಯಃ | ಯಜ್ಞೇ | ಏವ | 


[| 
ಯಜ್ಞಮ್‌ | ಪ್ರತೀತಿ । ಸ್ಥಾಪಯತಿ ॥ ೪೭॥ 
ದಾ hd. cid 


ಬ್ರಾಹ್ಮಣಭಾಗ ವಿವರಣೆ 
ಉಲೂಖಲೋಪಧಾನಮಂತ್ರ 


ವೈಷ್ಣವ್ಯಾ ಯಚಾ ಉಪ ದಧಾತಿ "ಇದಂ ವಿಷ್ಣುಃ...ಪಾಗ್‌ಂಸುರೇ' ಎಂಬ ವಿಷ್ಣುದೇವ 
ತಾಕವಾದ ಖಯಕ್ಕಿನಿಂದ ಉಲೂಖಲವನ್ನು ಉಪ 
ಧಾನ ಮಾಡಬೇಕು. 

ವಿಷ್ಣುಃ ವೈ ಯಜ್ಞಃ ವಿಷ್ಣುವು ಯಜ್ಞಸ್ವರೂಪನು. 

ವನಸ್ಪತಯಃ ವೈಷ್ಣವಾಃ (ಓಷಧಿಗಳೂ) ವನಸ್ಪತಿಗಳೂ ವಿಷ್ಣುಸಂಬಂಧಿಗಳಾ 
ಗಿವೆ. 

ಯಜ್ಞೇ € ಏವ ಯಜ್ಞ; ಮ್‌ ಪ್ರತಿಷ್ಠಾಪಯತಿ ಇದರಿಂದ ಅಧ್ವರ್ಯವು ಯಜ್ಞಃ ದಲ್ಲಿಯೇ ಯಜ್ಞ 
ವನ್ನು ಸ್ಥಾಪಿಸಿದವನಾಗುತ್ತಾನೆ. 


"ಯೋ ವಾ' ಎಂಬ ಬ್ರಾಹ್ಮಣಭಾಗದಿಂದ "ಇಯತ್‌ ಭವತಿ' ಎಂಬಲ್ಲಿಯವರೆಗೆ ಉಲೂಖಲದ ಉಪಧಾನದ 
ವಿವರಣೆಯಾಗಿದೆ. 

ಉಲೂಖಲವು ವನಸ್ಪತಿಸಂಬಂಧಿಯಾಗಿ ವೈಷ್ಣವವೆನಿಸಿದೆ. ಯಕ್‌ ವಿಷ್ಣು ದೇವತಾಕವಾದುದರಿಂದ ವೈಷ್ಣವ 
ವಾಗಿದೆ. 

ವಿಷ್ಣುವು ಯಜ್ಞಸ್ವರೂಪನಾದುದರಿಂದ ಅಧ್ವರ್ಯುವು ಯಜ್ಞಃ ದಲ್ಲಿಯೇ ಯಜ್ಞ; ವನ್ನಿಟ್ಟಂತಹವನಾಗುತ್ತಾನೆಂದು 
ತಾತ್ಪರ್ಯ. ಇದಲ್ಲದೆ “ತದ್ವಿಷ್ಟೋಃ ಪರಮಂ...ಆತತಮ್‌' ಎಂಬ ಮಂತ್ರದಿಂದ ಮುಸಲದ (ಒನಕೆ) 


| ಉಪಧಾನವೂ ಶ್ರೌತಸೂತ್ರದಲ್ಲಿ ಹೇಳಲ್ಪಟ್ಟಿದೆ. [ಆಪ. ಶ್ರೌ. ಸೂ. 16.26.41 "ವೈಷ್ಣವ್ಯರ್ಚಾ ಉಪದಧಾತಿ' ಎಂಬ 


ಬ್ರಾಹ್ಮಣದ ಭಾಗವನ್ನು ಇಲ್ಲಿಯೂ ಅನ್ವಯಿಸಿಕೊಳ್ಳಬೇಕು. 


೫%ಅ೧ಣಖಔಅ೧ಣ 


WW WW UY WY WW YW WW WW 


॥ ನವಮೊಂಂಸುವಾಹಃ ॥ 


| 
ಏಷಾಂ ವಾ ಏತಲ್ಲೊ ೇಕಾನಾಂ ಜ್ಯೋತಿಸ್ಸಂಭೃತಂ ಯದುಖಾ 


| Il 
ಯದುಖಾಮುಪದಧಾತ್ಯೇಭ್ಯ ಏವ ಲೋಕೇಭ್ಯೋ ಜ್ಯೋತಿರವರುಂಧೇ 


| 
ಮಧ್ಯತ ಉಪದಧಾತಿ ಮಧ್ಯತ ಏವಾಸ್ಕ್ರೈ 


|| | 
ಏಷಾಮ್‌ | ವೈ । ಏತತ್‌ | ಲೋಕಾನಾಮ್‌ | ಜ್ಯೋತಿಃ । ಸಂಭೃತಮಿತಿ ಸಮ್‌-ಭೃತಮ್‌ । ಯತ್‌ । ಉಖಾ | 


| | 
ಯತ್‌ | ಉಖಾಮ್‌ | ಉಪದಧಾತೀತ್ಯುಪ-ದಧಾತಿ 1 ಏಭ್ಯಃ 1ಏವ। ಲೋಕೇಜ್ಯಃ | ಜ್ಯೋತಿಃ | ಅವೇತಿ | ರುಂಧೇ। 


"ip | 
ಮಧ್ಯತಃ । ಉಪೇತಿ । ದಧಾತಿ । ಮಧ್ಯ 11 ಏವ! ಅಸ್ಮ್ರೈ। 


ಈ ಒಂಬತ್ತನೆಯ ಅನುವಾಕದಲ್ಲಿ ಉಖೋಪಧಾನ ಮುಂತಾದವು ಹೇಳಲ್ಪಟ್ಟಿವೆ. 


ಬ್ರಾಹ್ಮಣಭಾಗ ವಿವರಣೆ 
ಗ: ಉಖೋಪಧಾನವಿಧಿ 
ಯತ್‌ ಉಖಾ ಸಂಪಾದಿಸಿದ ಉಖೆಯು ಯಾವುದಿದೆಯೋ 
| ಏತತ್‌ ಏಷಾಮ್‌ ಲೋಕಾನಾಮ್‌ ಅದು ಈ ಪೃಥಿವೀ ಮುಂತಾದ ಲೋಕಗಳ ಜ್ಯೋತಿಸ್ಸೇ 
| ಸಂಭೃತಮ್‌ ಜ್ಯೋತಿಃ ವೈ ಆಗಿದೆ. 
ಯತ್‌ ಉಖಾಮ್‌ ಉಪದಧಾತಿ ಉಖೋಪಧಾನ ಮಾಡುವುದೆಂಬುದರಿಂದ 
ಏಭ್ಯಃ ಲೋಕೇಭ್ಯಃ ಏವ ಜ್ಯೋತಿಃ ಯಜಮಾನನು ಈ ಪೃಥಿವ್ಯಾದಿಲೋಕಗಳಿಂದಲೇ 
ಅವರುಂಧೇ ತೇಜಸ್ಸನ್ನು ಪಡೆದವನಾಗುತ್ತಾನೆ. 
ಉಖೋಪಧಾನಪ್ರದೇಶ 
| ಮಧ್ಯತಃ ಉಪದಧಾತಿ ಅಗ್ನಿಯ (ಇಷ್ಟಕೆಗಳ) ಮಧ್ಯದಲ್ಲಿ ಉಖೋಪಧಾನ 
ವನ್ನು ಮಾಡಬೇಕು. 


ಮಧ್ಯತಃ ಏವ ಅಸ್ಮೈ ಇದರಿಂದ ಮಧ್ಯದಿಂದಲೇ ಅಧ್ವರ್ಯವು ಯಜಮಾನನಿಗೆ 


ತೈತ್ತರೀಯ ಸಂಹಿತಾ/೫-೨-೯/೨೪೯ 


| || 11 
ಜ್ಯೋತಿರ್ದಧಾತಿ ತಸ್ಮಾನ್ಮಧ್ಯತೋ ಜ್ಯೋತಿರುಪಾಸ್ಮಹೇ ಸಿಕತಾಭಿಃ 
|| I 
ಪೂರಯತ್ಯೇತದ್ವಾ ಅಗ್ನೇರ್ವೈಶ್ವಾನರಸ್ಯ ರೂಪಗ್‌ಂ ರೂಪೇಣೈವ 

|] 


| | | 
ವೈಶ್ವಾನರಮವರುಂಧೇ ಯಂ ಕಾಮಯೇತ ಕ್ಟೋಧುಕಃ ಸ್ಯಾದಿ- 


ಬಿ 
I 1| I | | 
ಜ್ಯೋತಿಃ । ದಧಾತಿ | ತಸ್ಮಾತ್‌ | ಮಧ್ಯತಃ । ಜ್ಯೋತಿಃ | ಉಪೇತಿ | ಆಸ್ಮಹೇ | ಸಿಕತಾಭಿಃ । ಪೂರಯತಿ | ಏತತ್‌ | 
( 
ವೈ । ಅಗ್ನೇಃ | ವೈಶ್ವಾನರಸ್ಯೆ ! ರೂಪಮ್‌ । ರೂಪೇಣ | ಏವ | ವೈಶ್ವಾನರಮ್‌ | ಅವೇತಿ ॥ ರುಂಧೇ । ಯಮ್‌ | 


| 
ಕಾಮಯೇತ। ಕ್ಲೋಧುಕಃ | ಸ್ಯಾತ್‌ | ಇತಿ \ 


ಬ್ರಾಹ್ಮಣಭಾಗ ವಿವರಣೆ 

ಜ್ಯೋತಿಃ ದಧಾತಿ ತೇಜಸ್ಸನ್ನು ಸಂಪಾದಿಸಿ ಕೊಟ್ಟವನಾಗುತ್ತಾನೆ. 

ತಸ್ಮಾತ್‌ ಮಧ್ಯತಃ ಜ್ಯೋತಿಃ ಉಪಾಸ್ಮಹೇ ಆದುದರಿಂದಲೇ ನಾವು ಉದರವಧ್ಯದಲ್ಲಿ ಜಠರಾಗ್ನಿ 
ರೂಪವಾದ ತೇಜಸ್ಸನ್ನು ಅನುಭವಿಸುತ್ತಿರುತ್ತೇವೆ./ 
ನಾವು ದೇಹಮಧ್ಯದಲ್ಲಿರುವ ಪರಮಾತ್ಮನ ತೇಜ 
ಸ್ಸನ್ನು ಉಪಾಸನೆ ಮಾಡುತ್ತೇವೆ. 

ಸಿಕತಾ(ಮರಳು) ಪೂರಣವಿಧಿ; ಫಲ 

ಸಿಕತಾಭಿಃ ಪೂರಯತಿ (ಉಖೆಯ ಉಪಧಾನವನ್ನು ಮಾಡುವ ಮೊದಲು) 
ಮರಳಿನಿಂದ ಉಖೆಯನ್ನು ತುಂಬಬೇಕು. 

ಏತತ್‌ ವೈಶ್ವಾನರಸ್ಯ ಅಗ್ನೇಃ ರೂಪಮ್‌ ನದು. ವಶ್ವಹಿತನಾದ: "ವೃಶ್ವಾನರಾಗ್ದಿಯ: ರೂಪ 
ವಾಗಿದೆ. 

ಲ 

ಹೀಗೆ ಸಿಕ ರಣದಿಂದ) ಯಜಮಾನನು 

ರೂಪೇಣ ಏವ ವೈಶ್ವಾನರಮ್‌ (ಹೀಗೆ; ಸಿಕತಾಪೂರಣಿದಿಂದ 

ಅವರುಂಧೇ ವೈಶ್ವಾನರಾಗ್ನಿಯ ಸ್ವರೂಪದಿಂದಲೇ ವೈಶ್ವಾನರಾ 
ಗ್ನಿಯ ಅನುಗ್ರಹವನ್ನು ಪಡೆದವನಾಗುತ್ತಾನೆ. 

ತುಂಬಿದ ಉಖೆಯ ಪ್ರಶಂಸೆ 
ಯಮ್‌ ಕಾಮಯೇತ ಕ್ಟೋಧುಕಃ ಅಧ್ವರ್ಯವು ಯಾವ ಯಜಮಾನನನ್ನು ಅನ್ನರಹಿತನಾ 
ಗಬೇಕೆಂದು/ಹಸಿದವನಾಗಿರಬೇಕೆಂದು ಬಯಸುವನೋ 


ಪೃಷ್ಟಂಯಜುರ್ವೇದ ಈನ್ನಡ ಪ್ರಠಾಶನ/.೨೫೦ 


| I I 
-ತ್ಯೂನಾಂ ತಸ್ಯೋಪ[(೪೮)ದಧ್ಯಾತ್‌]ದಧ್ಯಾತ್ಮೋಧುಕ ಏವ ಭವತಿ ಯಂ 
| | I | | 
ಕಾಮಯೇತಾನುಪದಸ್ಯದನ್ನಮದ್ಯಾದಿತಿ ಪೂರ್ಣಾಂ ತಸ್ಯೋಪದಧ್ಯಾದನುಪದಸ್ಯ 


| I | 
-ದೇವಾನ್ನಮತ್ತಿ ಸಹಸ್ತಂ ವೈ ಪ್ರತಿ ಪುರುಷಃ ಪಶೂನಾಂ ಯಚ್ಛತಿ 


[| [| 
ಊನಾಮ್‌ । ತಸ್ಯ । ಉಪೇತಿ । (೪೮) । ದಧ್ಯಾತ್‌ । ಕ್ಟೋಥುಕಃ । ಏವ । ಭವತಿ | ಯಮ್‌ । ಕಾಮಯೇತ | 


[| I || [| | [| 
ಅನುಪದಸ್ಯದಿತ್ಯನುಪ-ದಸ್ಯತ್‌ | ಅನ್ನಮ್‌ | ಅದ್ಯಾತ್‌ 1 ಇತಿ | ಪೂರ್ಣಾಮ್‌ | ತಸ್ಯ | ಉಪೇತಿ | ದಧ್ಯಾತ್‌ 1 


| | I 11 || 
ಅನುಪದಸ್ಯದಿತ್ಯನುಪ-ದಸ್ಯತ್‌ | ಏವ | ಅನ್ನಮ್‌ | ಅತ್ತಿ ಸಹಸ್ತಮ್‌ | ವೈ | ಪ್ರತೀತಿ । ಪುರುಷಃ । ಪಶೂನಾಮ್‌ | 


| ಅಕ್ಕಿ! 


ಬ್ರಾಹ್ಮಣಭಾಗ ಲ ವಿವರಣೆ 


ತಸ್ಯ ಊನಾಮ್‌ ಉಪದಧ್ಯಾತ್‌ ಆ ಯಜಮಾನನ ಚಯನದಲ್ಲಿ ಉಖೆಯು ಊನವಾ 
ಗಿರುವಂತೆ/ತುಂಬದಿರುವಂತೆ ಮಾಡಿ ಉಪಧಾನವನ್ನು 
ಮಾಡಬೇಕು. 
ಕ್ಲೋಧುಕಃ ಏವ ಭವತಿ ಇದರಿಂದ ಯಜಮಾನನು ಅನ್ನರಹಿತನೇ/ಯಾವಾ 
ಟ್ರ ಗಲೂ ಹಸಿವೆಯಿಂದ ಕೂಡಿರುವನೇ ಆಗುತ್ತಾನೆ. 
“| ಯಮ್‌ ಕಾಮಯೇತ ಅನುಪದಸ್ಯತ್‌ ಅಧ್ವರ್ಯವು ಯಾವ ಯಜಮಾನನು ಅನ್ನಸಂಪನ್ನ 
೪)| ಅನ್ನಮ್‌ ಅದ್ಯಾತ್‌ ಇತಿ ನಾಗಿ ಅನ್ನವನ್ನು ಸಂಪೂರ್ಣವಾಗಿ ತಿನ್ನುತ್ತಿರಬೇಕೆಂದು 
ಕೋರುವನೋ 
ತಸ್ಯ ಪೂರ್ಣಾಮ್‌ ಉಪದಧ್ಯಾತ್‌ ಆ ಯಜಮಾನನ ಚಯನದಲ್ಲಿ ಉಖೆಯನ್ನು ಮರಳಿನಿಂದ 
ಸಂಪೂರ್ಣವಾಗಿ ತುಂಬಿ ಉಪಧಾನ ಮಾಡಬೇಕು. 
ಅನುಪದಸ್ಕತ್‌ ಅನ್ನಮ್‌ ಏವ ಅತ್ತಿ ಅಂತಹ ಯಜಮಾನನು ಕೊರತೆಯಿಲ್ಲದವನಾಗಿಯೇ 
ಅನ್ನವನ್ನು ಭುಂಜಿಸುತ್ತಾನೆ. 


ಪ್ರರುಷಶೀರ್ಷೊೋಪಧಾನವಿಧಿ; ಅರ್ಥವಾದ 


1] ಪುರುಷಃ ಪಶೂನಾಮ್‌ ಸಹಸ್ರಮ್‌ ಉಪಧಾನ ಮಾಡಲ್ಪಡುವ ಪುರುಷನು ಒಬ್ಬನೇ ಸಾವಿರ 
| ಪ್ರತಿ ಯಚ್ಛತಿ ವೈ ಪಶುಗಳನ್ನು ಯಜಮಾನನಿಗೆ ಸಂಪಾದಿಸಿಕೊಡುತ್ತಾನೆ. 


1 w W WY YY 0 UU UU WW WW 


ಪೈತ್ರಿಲೀಯ ಸಂಹಿಡಾ/೫-೨-೯/೨೫೧ 


ಸುಭ ಗು ಗಭ WVU VW WVU WVU WY WY WY 
[ [ | 
ಸಹಸ್ರಮನ್ಯೇ ಪಶವೋ ಮಧ್ಯೇ ಪ್ರರುಷಶೀರ್‌ಷಮುಪ ದಧಾತಿ ಸವೀರ್ಯತ್ವಾಯೋ 


ಖಾಯಾಮಪಿ ದಧಾತಿ ಪ್ರತಿಷ್ಠಾಮೇವೈನದ್ದಮಯತಿ ವ್ಯೃದ್ದಂ ವಾ 


| I 
ಏತತ್ಪ್ರಾಣೈರಮೇಧ್ಯಂ ಯತ್ಪುರುಷಶೀರ್‌ಷಮಮೃತಂ ಖಲು ವೈ ಪ್ರಾಣಾ 


[| 
ಸಹಸ್ತಮ್‌ । ಅನ್ಯೇ । ಪಶವಃ । ಮಧ್ಯೇ । ಪುರುಷಶೀರ್‌ಪಮಿತಿ ಪುರುಷ-ಶೀರ್‌ಷಮ್‌ । ಉಪೇತಿ । ದಧಾತಿ | 


| ॥| I | 
ಸವೀರ್ಯತ್ವಾಯೇತಿ ಸವೀರ್ಯ-ತ್ವಾಯ 1 ಉಖಾಯಾಮ್‌ | ಅಪೀತಿ | ದಧಾತಿ | ಪ್ರತಿಷ್ಠಾಮಿತಿ ಪ್ರತಿ-ಸ್ಥಾಮ್‌ | | 


[ I 
ಏವ। ಏನತ್‌ | ಗಮಯತಿ ವ್ಯದ್ಧಮಿತಿ ವಿ-ಯದ್ದಮ್‌ | ವೈ । ಏತತ್‌ | ಪ್ರಾಣೈರಿತಿ ಪ್ರ-ಅನೈಃ | ಅಮೇಧ್ಯಮ್‌| 


ಯತ್‌ | ಪುರುಷಶೀರ್‌ಷಮಿತಿ ಪುರುಷ-ಶೀರ್‌ಷಮ್‌ | ಅಮೃತಮ್‌ ಖಲು! ವೈ। ಪ್ರಾಣಾ ಇತಿ ಪ್ರ-ಅನಾಃ। (೪೯)! 


ವಿವರಣೆ 


ಬ್ರಾಹ್ಮಣಭಾಗ 


ಅನ್ಯೇ ಸಹಸ್ರಮ್‌ ಪಶವಃ ಪ್ರತಿಯಚ್ಛಂತಿ ಉಪಧಾನ ಮಾಡಲ್ಪಡುವ ಬೇರೆಯ ಪಶುಗಳೆಲ್ಲವೂ 
ಸೇರಿ ಯಜಮಾನನಿಗೆ ಸಾವಿರ ಪಶುಗಳನ್ನು ಕೊಡು 


ತ್ತವೆ. 
| ಸವೀರ್ಯತ್ವಾಯ ಮಧ್ಯೇ ಪುರುಷ ಯಜಮಾನನು/ಅಗ್ನಿಯು ಸಮರ್ಥನಾಗುವುದಕ್ಕಾಗಿ 
ಶೀರ್‌ಷಮ್‌ ಉಪದಧಾತಿ ಅಶ್ವವೇ ಮುಂತಾದ ಪಶುಗಳ ಶಿರಸ್ಸುಗಳ ಮಧ್ಯ 
ದಲ್ಲಿ ಪುರುಷನ ಶಿರಸ್ಸನ್ನು ಉಪಧಾನ ಮಾಡಬೇಕು. 
ಉಖಾಯಾಮ್‌ ಅಪಿ ದಧಾತಿ ಉಖೆಯ ಸಮೀಪದಲ್ಲಿ ಪುರುಷಶೀರ್ಷವನ್ನು ಮುಚ್ಚು 
ವಂತೆ ಉಪಧಾನ ಮಾಡಬೇಕು. 
ಏನತ್‌ ಪ್ರತಿಷ್ಠಾಮ್‌ ಗಮಯತಿ ಏವ (ಇದರಿಂದ)ಪುರುಷಶೀರ್ಷವನ್ನು ಸ್ಥಿ ರವಾಗಿ ಇಟ್ಟಂತೆ 
ಆಗುತ್ತದೆ. 
ಹಿರಣ್ಯಶಕಲಪ್ರಕ್ಷೇಪವಿಧಿ [ಬಂಗಾರದ ಚೂರುಗಳನ್ನು ಹಾಕುವ ವಿಧಿ]ಅರ್ಥವಾದ 
| ಯತ್‌ ಪುರುಷಶೀರ್‌ಷಮ್‌ ಪುರುಷಶೀರ್ಷವೆಂಬುದು (ನರಕಪಾಲ) 
ಜೆ ಪ್ರಾಣೈಃ ವ್ಯೃದ್ಧಮ್‌ ಏತತ್‌ ಪ್ರಾಣರಹಿತವಾದ ಇದು 
ಅಮೇಧ್ಯಮ್‌ ವೈ ಯಜ್ಞಾರ್ಹವಲ್ಲವಷ್ಟೆ. 


| ಪ್ರಾಣಾಃ ಅಮೃತಮ್‌ ಖಲು ವೈ ಪ್ರಾಣಗಳು ಅಮೃತವಾಗಿವೆಯಷ್ಟೆ. ಶುಚಿಹೇತು 


W 


ಪೃಷ್ಟಯಜುರ್ವೇದ ಪನ್ನಡ ಪ್ರಠಾಶನ/೨೫೨ 
| 1 I 
[ಪ್ರಾಣಾಃ(೪೯)] ಅಮೃತಗ್‌ಂ ಹಿರಣ್ಯಂ ಪ್ರಾಣೇಷು ಹಿರಣ್ಯಶಲ್ಯಾವ್ವ; ತ್ಯಸ್ಯತಿ 
| [| 1 I 
ತಿಷ್ಠಾಮೇವೈನದ್ಗ ಮಯಿತ್ವಾ ಪ್ರಾಣೈಸ್ಸಮರ್ಧಯತಿ ದಧ್ನಾ ಮಧುಮಿಶ್ರೇಣ 


| I 
ಪೂರಯತಿ ಮಧವ್ಯೋಇಸಾನೀತಿ 


1 । I 1 
ಅಮೃತಮ್‌ । ಹಿರಣ್ಯಮ್‌ । ಪ್ರಾಣೇಷ್ಟಿತಿ ಪ್ರ-ಅನೇಷು । ಹಿರಣ್ಯಶಲ್ಫಾನಿತಿ ಹಿರಣ್ಯ-ಶಲ್ಕಾನ್‌ | ಪ್ರತೀತಿ | ಅಸ್ಯತಿ । 


| [ | 
ಪ್ರತಿಷ್ಠಾಮಿತಿ ಪ್ರತಿ-ಸ್ಥಾಮ್‌ । ಏವ | ಏನತ್‌ | ಗಮಯಿತ್ವಾ । ಪ್ರಾಣೈರಿತಿ ಪ್ರ-ಅನೈಃ | ಸಮಿತಿ | ಅರ್ಧಯತಿ | 
[| [| 
ದಧ್ನಾ! ಮಧುಮಿಶ್ರೇಣೇತಿ ಮಧು-ಮಿಶ್ರೇಣ | ಪೂರಯತಿ | ಮಧವ್ಯಃ | ಅಸಾನಿ। ಇತಿ | 


ಬ್ರಾಹ್ಮಣಭಾಗ ವಿವರಣೆ 


ಹಿರಣ್ಯಮ್‌ ಅಮೃತಮ್‌ ಚೆನ್ನಾಗಿ ಕಾಯಿಸಿದರೂ ನಾಶವಾಗದ ಚಿನ್ನವೂ |॥) 


ಅಮೃತವಾಗಿದೆ. 

ಪ್ರಾಣೇಷು ಹಿರಣ್ಯಶಲ್ಯಾನ್‌ ಪ್ರತ್ಯಸ್ಯತಿ (ಪುರುಷಶಿರಸ್ಸಿನ) ಮುಖವೇ ಮುಂತಾದ ಪ್ರಾಣ 
ಸ್ಥಾನಗಳಲ್ಲಿ ಅಧ್ವರ್ಯುವು ಚಿನ್ನದ ಚೂರುಗಳನ್ನು 
ಹಾಕಬೇಕು. 

ಏನತ್‌ ಪ್ರತಿಷ್ಠಾಮ್‌ ಏವ ಗಮಯಿತ್ವಾ ಇದರಿಂದ ಪುರುಷಶಿರಸ್ಸಿಗೆ ಸ್ಥಿರತೆಯನ್ನುಂಟುಮಾಡಿ |. 

ಪ್ರಾಣೈಃ ಸಮರ್ಧಯತಿ ಪ್ರಾಣಗಳಿಂದ ಸಮೃದ್ಧ; ವಾಗುವಂತೆ ಮಾಡುತ್ತಾನೆ! |" 
ಯಜಮಾನನಿಗೆ ಪ್ರಕೃಷ್ಟಸ್ಥಿತಿಯನ್ನುಂಟುಮಾಡಿ ಪ್ರಾಣ 
ಗಳಿಂದ ಸಮೃದ್ಧನಾಗುವಂತೆ ಮಾಡುತ್ತಾನೆ. 

ದಧಿ-ಮಧುಮಿಶ್ರಣದಿಂದ ಪೂರಣವಿಧಿ; ಪ್ರಶಂಸೆ 


ಮಧವ್ಯಃ ಅಸಾನಿ ಇತಿ "ನಾನು ಮಧುರರಸವನ್ನು ಸೇವಿಸಲು ಯೋಗ್ಯನಾಗು | 


ವೆನು' ಎಂಬ ಮಂತ್ರದಿಂದ 


ಮಧುಮಿಶ್ರೇಣ ದಧ್ನಾ ಪೂರಯತಿ ಮಧುಮಿಶ್ರವಾದ ಮೊಸರಿನಿಂದ ಪುರುಷಶಿರಸ್ಸನ್ನು [| 


ತುಂಬಬೇಕು. 


| ತಾತ್ಪರ್ಯ:- ಉಖೆಯನ್ನು ಎಚ್ಚ! ರಿಕೆಯಿಂದ ಸಂಪೂರ್ಣವಾಗಿ ತುಂಬಿಯೇ ಉಪಧಾನ ಮಾಡಬೇಕೆಂದು ಇಲ್ಲಿಯ 
ತಾತ್ಪರ್ಯ. ಉಖೆಯು ಊನವಾದರೆ ಯಜಮಾನನಿಗೆ ದೋಷವುಂಟಾಗುವುದೆಂದು ಹೇಳಿದುದರ ತಾತ್ಪರ್ಯ 
ವನ್ನು ಗ್ರಹಿಸಬೇಕು. 

ಲೋಕದಲ್ಲಿ ಪ್ರಾಣವಿಯೋಗವಾಗುವುದೆಂದರೆ ಶರೀರವು ಪ್ರಾಣರಹಿತವಾಗುತ್ತದೆ. ಪ್ರಾಣಗಳು ಸೂಕ್ಷ ಶರೀರಕ್ಕೆ 


ಗು ಲಭ WY WW (0 0 WY WWW YW [೫ 


ಪೈತ್ರಿಲೀಯ ಸಂಹಿಷಾ/೫-೨-೯/೨೫೩ 


| 1 | 
ಶೃತಾತಜಕ್ಕೆ 5ನ ಮೇಧ್ಯತ್ವಾಯ ಗ್ರಾಮ್ಯಂ ವಾ ಏತದನ್ನಂ ಯದ್ದ ಧ್ಯಾರಣ್ಯಂ 


| | 
ಮಧು ಯದ್ದದ್ನಾ ಮಧುಖತ್ರೇಹಿ ಪರಯ ತ್ಯಭಯಸ್ಕಾವಿರದ್ದ, 


[ I I 
ಪಶುಶೀರ್‌ಷಾಣ್ಯುಪದಧಾತಿ ಪಶವೋ ವೈ ಪಶುಶೀರ್‌ಷಾಣಿ 


ಶೃತಾತಬ್ಸಿ ನೇತಿ ಶೃತ-ಅತಬಿ 8ನ ! ಮೇಧ್ಯತ್ವಾಯೇತಿ ಮೇಧ್ಯ-ತ್ವಾಯ | ಗ್ರಾಮ್ಯಮ್‌ । ವೈ । ಏತತ್‌ । 
ಅನ್ನಮ್‌ । ಯತ್‌ । ದಧಿ । ಆರಣ್ಯಮ್‌ । ಮಧು । ಯತ್‌ । ದಥ್ನಾ ! ಮಧುಮಿಕ್ರೇಣೇತಿ ಮಧು-ಮಿಶ್ರೇಣ । 
ಪೂರಯತಿ । ಉಭಯಸ್ಯ । ಅವರುಧ್ಯಾ ಇತ್ಯಪ-ರುದ್ಧೈ | ಪಶುಶೀರ್‌ಪಾಣೀತಿ ಪಶು-ಶೀರ್‌ಪಾಣಿ । ಉಪೇತಿ | | 
ದಧಾತಿ । ಪಶವಃ | ವೈ | ಪಶುಶೀರ್‌ಷಾಣೀತಿ ಪಶು-ಶೀರ್‌ಷಾಣಿ । 


ಬ್ರಾಹ್ಮಣಭಾಗ ವಿವರಣೆ 


ಮೇಧ್ಯತ್ವಾಯ ಶೃತಾತಜ್ಕ್ಯನ (ಪೂರಯತಿ) *ಯಾಗಾರ್ಹವನ್ನಾಗಿ ಮಾಡುವುದಕ್ಕಾಗಿ ಕಾಯಿಸಿದ 

ಹಾಲಿನಲ್ಲಿ ಹೆಪ್ಪನ್ನು ಹಾಕಿ ಉತ್ಪನ್ನವಾದ ದಧಿ 
ಯಿಂದ ಶಿರಸ್ಸನ್ನು ತುಂಬಿಸಬೇಕು. 

ಯತ್‌ ದಧಿ ಏತತ್‌ ಗ್ರಾಮ್ಯಮ್‌ ಅನ್ನಮ್‌ ವೈ ಮೊಸರೆಂಬುದು ಗ್ರಾಮ್ಯವಾದ ಅನ್ನವಾಗಿದೆ. 

ಯತ್‌ ಮಧು ಏತತ್‌ ಆರಣ್ಯಮ್‌ ಅನ್ನಮ್‌ ವೈ ಜೇನುತುಪ್ಪವು ಆರಣ್ಯವಾದ ಅನ್ನವಾಗಿದೆ. 

ಯತ್‌ ಮಧುಮಿಶ್ರೇಣ ದಧ್ನಾ ಪೂರಯತಿ ಮಧುಮಿಶ್ರವಾದ ದಧಿಯಿಂದ ಪುರುಷಶಿರಸ್ಸನ್ನು 
ಪೂರಣ ಮಾಡುವುದೆಂಬುದು 

ಉಭಯಸ್ಯ ಅವರುದ್ದೆ 4 ಉಭಯವಿಧವಾದ ಅನ್ನಪ್ರಾಪ್ತಿಗೆ ಕಾರಣವಾಗುತ್ತದೆ. 

ಪಶುಶೀಷೋಪಧಾನವಿಧಿ; ಫಲ 

ಪಶುಶೀರ್‌ಷಾಣಿ ಉಪದಧಾತಿ ಅಶ್ವಾದಿಪಶುಗಳ ಶಿರಸ್ಸುಗಳನ್ನು ಉಪಧಾನ ಮಾಡ 
ಬೇಕು. 

ಪಶವಃ ಪಶುಶೀರ್‌ಷಾಣಿ ವೈ ಪಶುಗಳೇ ಪಶುಶಿರಸ್ಸುಗಳಷ್ಟೆ.*೧ 


ಸೇರಿದವು. ಅವುಗಳಿಗೆ ಮರಣವಿಲ್ಲ. 


* ಹಾಲನ್ನು ಮೊಸರು ಮಾಡಲು ಅನೇಕ ವಿಧಾನಗಳು ಇವೆ. ಅದರಲ್ಲಿ ಹೆಪ್ಪು ಹಾಕಿ ಉಂಟಾದ ಮೊಸರು ಪ್ರಶಸ್ತ. 
*೧ ಪಶುಗಳು ಪಶುಶಿರಸ್ಸುಗಳಿಗೆ ಸಾಧನಗಳು. ಯಾವ ಸಾಧ್ಯಕ್ಕೆ ಯಾವುದು ಸಾಧನವೋ ಆ ಸಾಧ್ಯವನ್ನು ಆ ಸಾಧನಶಬ್ದ! ದಿಂದಲೇ 
ಹೇಳುವುದು ಇದೆ. "ನೇಗಿಲೇ ಜೀವನ' "ಲಾಂಗಲಂ ಜೀವನಮ್‌' ಜೀವನಸಾಧನವಾದ ನೇಗಿಲನ್ನೇ ಸಾಧ್ಯವಾದ "ಜೀವನ' ಎನ್ನಲಾಗಿದೆ. 


CEE 


ಪೃಷ್ಟಯಜುರ್ವೇದ ಈನ್ನಡ ಪ್ರಕಾಶನ/೨೫೪ 


I | | [ 
| ಪಶೂನೇವಾವರುಂಧೇ ಯಂ ಕಾಮಯೇತಾಪಶುಸ್ಸ್ಸಾದಿತಿ [(೫೦)ವಿಷೂಚೀನಾನಿ] 


1 I I || | 
ವಿಷೂಚೀನಾನಿ ತಸ್ಯೋಪದಧ್ಯಾದ್ವಿಷೂಚ ಏವಾಸ್ಕ್ಮಾತ್ಸಶೂನ್ನಧಾತ್ಯಪಶುರೇವ 


| | | | | 
೫] ಭವತಿ ಯಂ ಕಾಮಯೇತ ಪಶುಮಾನ್ಸಾ ಸ್ಸ್ಸ್ಯದಿತಿ ಸಮೀಚೀನಾನಿ ತಸ್ಯೋಪ ದಧ್ಯಾ- 


"7 [ [| I 
ಪಶೂನ್‌ । ಏವ। ಅವೇತಿ | ರುಂಧೇ । ಯಮ್‌ | ಕಾಮಯೇತ | ಅಪಶುಃ | ಸ್ಯಾತ್‌ | ಇತಿ । (೫೦) ವಿಷೂಚೀನಾನಿ | 
[| [ | 
ತಸ್ಯ । ಉಪೇತಿ | ದಧ್ಯಾತ್‌ | ವಿಷಾಚಃ | ಏವ | ಅಸ್ಮಾತ್‌ | ಪಶೂನ್‌ | ದಧಾತಿ I ಅಪಶುಃ I ಏವ I ಭವತಿ | 
[| [| [| 
4೫] ಯಮ್‌ 1 ಕಾಮಯೇತ । ಪಶುಮಾನಿತಿ ಪಶು-ಮಾನ್‌ । ಸ್ಯಾತ್‌ । ಇತಿ । ಸಮೀಚೀನಾನಿ । ತಸ್ಯ 1 ಉಪೇತಿ | 


1) ದಧ್ಯಾತ್‌। 
ಬ್ರಾಹ್ಮಣಭಾಗ ವಿವರಣೆ 


| ಪಶೂನ್‌ ಅವರುಂಧೇ ಏವ ಯಜಮಾನನು ಪಶುಶೀರ್ಷೋಪಧಾನದಿಂದ 
ಪಶುಗಳನ್ನು ಹೊಂದುವನು. 


ಪಶುಶೀರ್ಷೋಪಧಾನದ ವಿಶೇಷವಿಧಿ; ಪ್ರಶಂಸೆ 


ಯಮ್‌ ಕಾಮಯೇತ ಅಪಶುಃ ಸ್ಯಾತ್‌ ಅಧ್ವರ್ಯವು ಯಾವ ಯಜಮಾನನು ಪಶುಹೀನನಾ 


| ಇತಿ ಗಬೇಕೆಂದು ಬಯಸುವನೋ 


iy: ತಸ್ಯ ವಿಷೂಚೀನಾನಿ ಉಪದಧ್ಯಾತ್‌ ಆ ಯಜಮಾನನ ಚಯನದಲ್ಲಿ ಪುರುಷಶಿರಸ್ಸಿಗೆ ವಿಮುಖ 
ವಾಗಿ ಪಶುಶಿರಸ್ಸುಗಳನ್ನು ಉಪಧಾನ ಮಾಡಬೇಕು. 


1] ಅಸ್ಮಾತ್‌ ಪಶೂನ್‌ ವಿಷಚಃ ಏವ (ಇದರಿಂದ) ಪಶುಗಳನ್ನು ಯಜಮಾನನಿಗೆ ವಿಮುಖವಾ 


| ದಧಾತಿ ಗುವಂತೆ ಮಾಡುತ್ತಾನೆ. 

| ಅಪಶುಃ ಏವ ಭವತಿ ಅಂತಹ ಯಜಮಾನನು ಪಶುರಹಿತನೇ ಆಗುತ್ತಾನೆ. 
ಯಮ್‌ ಪಶುಮಾನ್‌ ಸ್ಯಾತ್‌ ಇತಿ ಅಧ್ವರ್ಯವು ಯಾವ ಯಜಮಾನನನ್ನು ಪಶುಸಂಪನ್ನ 
ಕಾಮಯೇತ ನಾಗಬೇಕೆಂದು ಅಪೇಕ್ಷಿಸುವನೋ 
| ತಸ್ಯ ಸಮೀಚೀನಾನಿ ಉಪದಧ್ಯಾತ್‌ ಅವನ ಚಯನದಲ್ಲಿ ಪುರುಷಶಿರಸ್ಸಿಗೆ ಅಭಿಮುಖವಾಗಿ 
ಪಶುಶಿರಸ್ಸು ಗಳ ಉಪಧಾನವನ್ನು ಮಾಡಬೇಕು. 


ಸರಾ ಭಇ]; ;; ಧರ ರರ ರ ರರ TS 


ಫೈಡ್ರಿರೀಯ ಸಂಹಿಡಾ/೫-೨-೯/೨೫೫ 
ಬ್ರ ಗಭ VU ಉ ಉಗ 0ಬ ೪ UV VY WY WY W 
ಭು 


| | 1! 
ತ್ಸಮೀಚ ಏವಾಸ್ಮೈ ಪಶೂನ್ನಧಾತಿ ಪಶುಮಾನೇವ ಭವತಿ ಪುರಸ್ತಾತ್ರತೀಚೀನ 12 


| | | 
ಮಶ್ವಸ್ಯೋಪ ದಧಾತಿ ಪಶ್ಚಾ: ತ್ವಾ ಚೀನಮೃಷಭಸ್ಯಾಪಶವೋ ವಾ ಅನ್ಯೇ 
| I | | ] 
ಗೋಅಶ್ವೇಭ್ಯಃ ಪಶವೋ ಗೋಅಶ್ವಾನೇವಾಸ್ಮೈ ಸಮೀಚೋ 


I || | I I 
ದಧಾತ್ಯೇತಾವಂತೋ ವೈ ಪಶವೋ[ಪಶವಃ (೫೧)]ದ್ವಿಪಾದಶ್ಚ ಚತುಷ್ಟಾದಶ್ಚ 


1 || 
ಸಮೀಚಃ | ಏವ! ಅಸ್ಮೈ । ಪಶೂನ್‌ | ದಧಾತಿ | ಪಶುಮಾನಿತಿ ಪಶು-ಮಾನ್‌ । ಏವ | ಭವತಿ | ಪುರಸ್ತಾತ್‌ | 
(| 1 [| 
ಪ್ರತೀಚೀನಮ್‌ । ಅಶ್ವಸ್ಯ | ಉಪೇತಿ | ದಧಾತಿ | ಪಶ್ಚಾತ್‌ | ಪ್ರಾಚೀನಮ್‌ । ಯಷಭಸ್ಯ । ಅಪಶವಃ । ವೈ। ಅನ್ಯೇ | 
[| [| [| 1 
ಗೋಅಶ್ವೇಭ್ಯ ಇತ್ರಿ ಗೋ-ಅಶ್ವೇಭ್ಯಃ | ಪಶವಃ। ಗೋಶಶ್ವಾನಿತಿ ಗೋ-ಅಶ್ವಾನ್‌ | ಏವ! ಅಸ್ಮ್ರೈ | ಸಮೀಚಃ। ದಧಾತಿ IW: 


[ [ | 
ಏತಾವಂತಃ (ವೈ! ಪಶವಃ 1(೫೧) । ದ್ವಿಪಾದ ಇತಿ ದ್ವಿ-ಪಾದಃ। ಚ। ಚತುಷ್ಟಾದ ಇತಿ ಚತುಃ-ಪಾದಃ। ಚ | 


Ww 1] 
1 ಬ್ರಾಹ್ಮಣಭಾಗ ವಿವರಣೆ wy 
| ಅಸ್ಮೈ ಸಮೀಚಃ ಪಶೂನ್‌ ಏವ ದಧಾತಿ (ಇದರಿಂದ) ಈ ಯಜಮಾನನಿಗೆ ಪಶುಗಳು ಅಭಿಮುಖ. |: 
1 ವಾಗುವಂತೆ ಮಾಡುತ್ತಾನೆ. ww 

ಪಶುಮಾನ್‌ ಏವ ಭವತಿ ಇದರಿಂದ ಯಜಮಾನನು ಪಶುಮಂತನಾಗುವನು. ಎ 
1) ಮತ್ತೊಂದು ವಿಶೇಷವಿಧಿ Ww 
1೫| ಪುರಸ್ತಾತ್‌ ಪ್ರತೀಚೀನಮ್‌ ಅಶ್ವಸ್ಯ ಪುರುಷಶಿರಸ್ಸಿನ ಪೂರ್ವಭಾಗದಲ್ಲಿ ಪಶ್ಚಿಮಾಭಿಮುಖ W 
ಇ] ಉಪದಧಾತಿ ವಾಗಿ ಅಶ್ವಶಿರಸ್ಸನ್ನು ಉಪಧಾನ ಮಾಡಬೇಕು. 1 
| ಪಶ್ಚಾತ್‌ ಪ್ರಾಚೀನಮ್‌ ಯಷಭಸ್ಯ ಪುರುಷಶಿರಸ್ಸಿನ ಪಶ್ಚಿಮಭಾಗದಲ್ಲಿ ಪೂರ್ವಾಭಿಮುಖ ಗ 
 ಉಪದಧಾತಿ ವಾಗಿ ಯಷಭದ ಶಿರಸ್ಸನ್ನು ಉಪಧಾನ ಮಾಡಬೇಕು. |" 
| ಗೋ ಅಶ್ವೇಭ್ಯಃ ಅನ್ಯೇ ಪಶವಃ ಗೋವು ಮತ್ತು ಅಶ್ವ ಇವೆರಡಕ್ಕಿಂತಲೂ ಇತರ ಪಶು WwW 
1 ಅಪಶವಃ ವೈ ಗಳು ಕುರಿ ಮುಂತಾದವುಗಳು ಅಪ್ರಶಸ್ತವಾದವುಗಳು. ww 
| ಆಸ್ಕೈ ಗೋಅಶ್ವಾನ್‌ ಏವ ಸಮೀಚಃ ಇತರ ಪಶುಗಳ ಶಿರಸ್ಸುಗಳನ್ನು ಗೋ-ಅಶ್ವಗಳ ಶಿರಸ್ಸು ಶ್ಲ 
() ಈ ವ Ww 

ದಧಾತಿ ಗಳಿಗೆ ಅಭಿಮುಖವಾಗಿ ಉಪಧಾನ ಮಾಡಬೇಕು. ಸ್ಯ 
| ದ್ವಿಪಾದಃ ಚ ಚತುಷ್ಟಾದಃ ಚ ಪಶವಃ ಎರಡು ಕಾಲಿನ ಪ್ರಾಣಿಗಳೂ ನಾಲ್ಕು ಕಾಲಿನ ಪ್ರಾಣಿ |W 
iy ಏತಾವಂತಃ ವೈ ಗಳೂ ಇಷ್ಟೇ ಆಗಿವೆ. 


ಪೃಷ್ಟಯಜುರ್ವೇದ ಕನ್ನಡ ಪ್ರಕಾಶನ/೨೫೬ 


I I | || I 
ತಾನ್‌, ವಾ ಏತದಗ್ನೌ ಪ್ರದಧಾತಿ ಯತ್ವ ಶುಶೀರ್‌ಷಾಣ್ಯುಪದಧಾತ್ಯಮುಮಾರಣ್ಯ 


I I [ | 
ಮನು ತೇ ದಿಶಾಮೀತ್ಯಾಹ ಗ್ರಾಮ್ಯೇಭ್ಯ ಏವ ಪಶುಭ್ಯ ಆರಣ್ಯಾನ್ಪಶೂಇ್ಭುಚ 


[ || | | 
ಮನೂತ್ಸೃಜತಿ ತಸ್ಮಾತ್ಸಮಾವತ್ಚಶೂನಾಂ ಪ್ರಜಾಯಮಾನಾನಾಮಾರಣ್ಯಾಃ 


| 
ಪಶವಃ ಕನೀಯಾಗ್‌ಂಸಶುಚಾ ಹ್ಯೃತಾ 


jp | I 
ತಾನ್‌ | ವೈ । ಏತತ್‌ | ಅಗ್ನೌ । ಪ್ರೇತಿ । ದಧಾತಿ । ಯತ್‌ | ಪಶುಶೀರ್‌ಷಾಣೀತಿ ಪಶು-ಶೀರ್‌ಷಾಣಿ | 


೫ [ | I | 
ಆ ಉಪದಧಾತೀತ್ಯುಪ-ದಧಾತಿ | ಅಮುಮ್‌ | ಆರಣ್ಯಮ್‌ | ಅನ್ವಿತಿ | ತೇ | ದಿಶಾಮಿ | ಇತಿ | ಆಹ। ಗ್ರಾಮ್ಯೇಭ್ಯಃ | 


| 
ಏವ | ಪಶುಭ್ಯ ಇತಿ ಪಶು-ಭ್ಯಃ । ಆರಣ್ಯಾನ್‌ | ಪಶೂನ್‌ | ಶುಚಮ್‌ । ಅನು | ಉದಿತಿ । ಸೃಜತಿ । ತಸ್ಮಾತ್‌ | 


I | 
ಸಮಾವತ್‌ | ಪಶೂನಾಮ್‌ । ಪ್ರಜಾಯಮಾನಾನಾಮಿತಿ ಪ್ರ-ಜಾಯಮಾನಾನಾಮ್‌ । ಆರಣ್ಯಾಃ । ಪಶವಃ | 


(| 
ಕನೀಯಾಗ್‌ಂಸಃ । ಶುಚಾ।ಹಿ। ಖತಾಃ। 


ಬ್ರಾಹ್ಮಣಭಾಗ ವಿವರಣೆ 
| ಯತ್‌ ಪಶುಶೀರ್‌ಷಾಣಿ ಉಪದಧಾತಿ ಪಶುಶೀಷೋಪಧಾನವೆಂಬುದು ಯಾವುದುಂಟೋ 
ತಾನ್‌ ವೈ ಏತತ್‌ ಅಗ್ನೌ ಪ್ರದಧಾತಿ (ಅದರಿಂದ) ಆ ಪಶುಗಳನ್ನು ಅಗ್ನಿಯಲ್ಲಿ ಹಾಕಿದಂತಾ 
ಗುತ್ತದೆ. 
ಅಮುಮ್‌ ಆರಣ್ಯಮ್‌ ಅನು ತೇ ದಿಶಾಮಿ ಇತಿ “ಅಗ್ನಿಯೇ! ನಿನಗೆ ಈ ಆರಣ್ಯಪಶುವನ್ನು ಅನುಸರಿಸಿ 
ಆಹ ಕೊಡುತ್ತಿದ್ದೇನೆ' ಎಂದು ಈ ಮಂತ್ರಭಾಗವು ಹೇಳು 
ತ್ತದೆ. 
ಗ್ರಾಮ್ಯೇಭ್ಯಃ ಏವ ಪಶುಭ್ಯಃ ಆರಣ್ಯಾನ್‌ ಇದರಿಂದ ಅಧ್ವರ್ಯವು ಗ್ರಾಮ್ಯಪಶುಗಳಿಂದ (ತಾಪ 
| ಪಶೂನ್‌ ಶುಚಮ್‌ ಅನು ಉತ್‌ ಸೃಜತಿ ವನ್ನು ಬೇರ್ಪಡಿಸಿ) ಆರಣ್ಯಪಶುಗಳತ್ತ ಶೋಕವನ್ನಿಡು 
ವಂತಾಗುತ್ತಾನೆ. 
ಆ ತಸ್ಮಾತ್‌ ಸಮಾವತ್‌ ಪ್ರಜಾಯಮಾನಾನಾಮ್‌ ಆದುದರಿಂದ ಸಮಾನವಾಗಿ ಜನಿಸುವ ಪ್ರಾಣಿಗಳಲ್ಲಿ 
| ಪಶೂನಾಮ್‌ ಆರಣ್ಯಾಃ ಪಶವಃ ಆರಣ್ಯಪಶುಗಳು 
| ಶುಚಾ ಖತಾಃ ಹಿ ಅಗ್ನಿತಾಪಕ್ಕೆ ಗುರಿಯಾಗುತ್ತವೆ/ಶೋಕಕ್ಕೆ ಒಳಗಾಗುತ್ತವೆ. 


"[(' yj ಕನೀಯಾಗ್‌ಂಸಃ 
WwW WwW 


ಮತ್ತು ಕಡಿಮೆ ಇವೆ/ಕಡಿಮೆ ಮೂಲ್ಯದವಾಗಿವೆ. 


Ww 
WwW 


WW WwW 


7 [ಗ 


ಪೈತ್ರಿರೀಯ ಸಂಹಿಡಾ/೫-೨-೯/೨೫೭ 


| 1 | 
ಸ್ಸರ್ಪಶೀರ್‌ಷಮುಪ ದಧಾತಿ ಯೈವ ಸರ್ಪೇ ತ್ವಿಷಿಸ್ತಾಮೇವಾವರುಂಧೇ 


| I I 
[ರುಂಧೇ(೫೨)]ಯತ್ಸಮೀಚೀನಂ ಪಶುಶೀರ್‌ಷೈರುಪದಧ್ಯಾದ್ದಾಮ್ಯಾನ್ಹಶೂ 


[ | | 
ನಗ್‌ಂಶುಕಾಸುರ್ಯದಿ ಷೂಚೇನಮಾರಣ್ನಾನ್‌, 
ಎ ರಿ ವ_ Bo 


I 
ಸರ್ಪಶೀರ್‌ಷಮಿತಿ ಸರ್ಪ-ಶೀರ್‌ಷಮ್‌ | ಉಪೇತಿ | ದಧಾತಿ | ಯಾ | ಏವ। ಸರ್ಪೆ | ತ್ವಿಷಿಃ | ತಾಮ್‌ | ಏವ | 


| | 
ಅವೇತಿ | ರುಂಧೇ | (೫೨) । ಯತ್‌ 1 ಸಮೀಚೀಸಮ್‌ | ಪಶುಶೀರ್‌ಷೈರಿತಿ ಪಶು-ಶೀರ್‌ಷೈಃ ! 


I 
ಉಪದಧ್ಯಾದಿತ್ಯುಪ-ದಧ್ಯಾತ್‌ । ಗ್ರಾಮ್ಯಾನ್‌ । ಪಶೂನ್‌ । ದಗ್‌ಂಶುಕಾಃ | ಸ್ಯುಃ । ಯತ್‌ 1 ವಿಷೂಚೀನಮ್‌ | 
ಆರಣ್ಯಾನ್‌ | 

ಬ್ರಾಹ್ಮಣಭಾಗ ವಿವರಣೆ 
ಸರ್ಪಶೀರ್ಷೋಪಧಾನವಿಧಿ; ಅರ್ಥವಾದ 


ಸರ್ಪಶೀರ್‌ಷಮ್‌ ಉಪದಧಾತಿ ಸರ್ಪಶಿರಸ್ಸನ್ನು ಅಗ್ನಿಯಲ್ಲಿ ಉಪಧಾನ ಮಾಡಬೇಕು. 
ಸಪ್ಪೇ ಯಾ ಏವ ತ್ವಿಷಿಃ ತಾಮ್‌ ಇದರಿಂದ ಸರ್ಪದಲ್ಲಿ ಯಾವ ಕಾಂತಿಯಿದೆಯೋ 
ಅವರುಂಧೇ ಏವ ಅದನ್ನು ಯಜಮಾನನು ಹೊಂದುತ್ತಾನೆ. 


ಮಂತಪಾಠದ ಪಕ್ಷ 
ಅ ಮ 


ಯತ್‌ ಪಶುಶೀರ್‌ಷೈಃ ಸಮೀಚೀನಮ್‌ ಪಶುಶೀರ್ಷಗಳ ಅಭಿಮುಖವಾಗಿ ಸರ್ಪಶೀರ್ಷೋ 
ಉಪದಧ್ಯಾತ್‌ ಪಧಾನವನ್ನು ಮಾಡಿದರೆ 


'| ಗ್ರಾಮ್ಯಾನ್‌ ಪಶೂನ್‌ ದಗ್‌ಂಶುಕಾಃ ಸ್ಕುಃ ಗ್ರಾಮ್ಯಪಶುಗಳನ್ನು ಸರ್ಪಗಳು ಕಚ್ಚಿ ಹಿಂಸೆಪಡಿಸು 
ತ್ತವೆ. 
| ಯತ್‌ ಪಶುಶೀರ್‌ಷೈಃ ವಿಷೂಚೀನಮ್‌ ಪಶುಶೀರ್ಷಗಳಿಗೆ ವಿಮುಖವಾಗಿ ಸರ್ಪಶೀರ್ಷೋಪ 
ಉಪದಧ್ಯಾತ್‌ ಧಾನವನ್ನು ಮಾಡಿದರೆ 


| ಆರಣ್ಯಾನ್‌ ಪಶೂನ್‌ ದಗ್‌ಂಶುಕಾಃ ಸ್ಯುಃ ಆರಣ್ಯಪಶುಗಳನ್ನು ಸರ್ಪಗಳು ಕಚ್ಚಿ ಹಿಂಸಿಸುತ್ತವೆ. 


|. ಈ ಸರ್ಪಶೀರ್ಷೋಪಧಾನದಲ್ಲಿ "ನಮೋ ಅಸ್ತು ಸರ್ಪೇಭ್ಯಃ' ಎಂದು ಆರಂಭವಾಗುವ ಮೂರು ಮಂತ್ರಗಳು 
| ವಿನಿಯುಕ್ತವಾಗಿವೆ. 


WW WW ಭು 


TUTTO TSS TST w 


ಶೃಷ್ಣಯಟುರ್ವೇದ ಈನ್ನಡ ಪ್ರಠಶಾಶನ/೨೫೮ 


I [| 
ಯಜುರೇವ ವದೇದವ ತಾಂ ತ್ವಿಷಿಗ್‌ಂ ರುಂಧೇ ಯಾ ಸರ್ಪೇ ನ 
| [ 
ಗ್ರಾಮ್ಯಾನ್ಪಶೂನ್‌, ಹಿನಸ್ತಿ ನಾರಣ್ಯಾನಥೋ ಖಲೂಪಧೇಯಮೇವ 


I | I 
ಯದುಪದಧಾತಿ ತೇನ ತಾಂ ತ್ವಿಷಿಮವರುಂಧೇ ಯಾ ಸರ್ಪೆೇ 


| | 
ಯಜುಃ | ಏವ | ವದೇತ್‌ | ಅವೇತಿ । ತಾಮ್‌ | ತ್ರಿಷಿಮ್‌ । ರುಂಧೇ | ಯಾ | ಸರ್ಪೇ | ನ। ಗ್ರಾಮ್ಯಾನ್‌ | ಪಶೂನ್‌ | 


1 [| [| 
ಹಿನಸ್ತಿ 1 ನ | ಆರಣ್ಯಾನ್‌ | ಅಥೋ ಇತಿ | ಖಲು ॥ ಉಪಧೇಯಮಿತ್ಯುಪ-ಧೇಯಮ್‌ | ಏವ । ಯತ್‌ | 


| [| [ IW 
ಉಪದಧಾತೀತ್ಯುಪ-ದಧಾತಿ | ತೇನ! ತಾಮ್‌ | ತ್ವಿಷಿಮ್‌ । ಅವೇಶಿ । ರುಂಧೇ। ಯಾ । ಸಪೇ। 


ಬ್ರಾಹ್ಮಣಭಾಗ ವಿವರಣೆ 


ಯಜುಃ ಏವ ವದೇತ್‌ ಆದುದರಿಂದ ಯಜುಸ್ಸನ್ನೇ (ಉಪಧಾನಮಂತ್ರ) 


ಹೇಳಬೇಕು. 
ಯಾ ಸರ್ಪೇ (ಅದರಿಂದ)ಸರ್ಪದಲ್ಲಿ ಯಾವ ಕಾಂತಿಯು ಇದೆಯೋ 
ತಾಮ್‌ ತ್ವಿಷಿಮ್‌ ಅವರುಂಧೇ ಅದನ್ನು ಯಜಮಾನನು ಹೊಂದುವನು. 
ಗ್ರಾಮ್ಯಾನ್‌ ಪಶೂನ್‌ ನ ಹಿನಸ್ತಿ (ಸರ್ಪವು) ಗ್ರಾಮ್ಯಪಶುಗಳನ್ನೂ ಹಿಂಸಿಸುವುದಿಲ್ಲ. 
ಆರಣ್ಯಾನ್‌ ಪಶೂನ್‌ ನ ಹಿನಸ್ತಿ ಆರಣ್ಯಪಶುಗಳನ್ನೂ ಹಿಂಸಿಸುವುದಿಲ್ಲ. 
ಉಪಧಾನಪಕ್ಷ; 
ಅಥೋ ಖಲು ಉಪಧೇಯಮ್‌ ಏವ ಅಥವಾ ಸರ್ಪಶೀರ್ಷೋಪಧಾನವನ್ನೇ ಮಾಡಬೇಕು. 
ಉಪಧಾನವನ್ನು ಮಾಡುವುದೆಂಬುದು ಯಾವುದೋ 
ಯತ್‌ ಉಪದಧಾತಿ ಅದರಿಂದ (ಉಪಧಾನದಿಂದ) ಸರ್ಪದಲ್ಲಿ ಯಾವ 
ತೇನ ಸರ್ಪೇ ಯಾ ತ್ವಿಷಿಃ ಕಾಂತಿಯು ಇದೆಯೋ 
ತಾಮ್‌ ತ್ವಿಷಿಮ್‌ ಅವರುಂಧೇ ಆ ಕಾಂತಿಯನ್ನು (ಯಜಮಾನನು) ಹೊಂದುವನು 


ಸರ್ಪಶೀರ್ಷೊೋಪಧಾನದಲ್ಲಿ ಎರಡು ಪಕ್ಷಗಳು. ಸರ್ಪಶೀಷೋಪಧಾನವನ್ನು ಮಾಡದೆ ಕೇವಲ ಮಂತ್ರಪಾಠ 
ವನ್ನು ಮಾಡಬೇಕೆಂಬ ಪಕ್ಷ, ಇದರಿಂದ ಪಶುಹಿಂಸೆ ಇರುವುದಿಲ್ಲ. ಅಥವಾ ಸರ್ಪಶೀರ್ಷೊೋಪಧಾನವನ್ನು 
ಮಾಡಬೇಕು. ಸರ್ಪಕಾಂತಿಯು ಲಭಿಸುತ್ತದೆ. ಈ ಶೀರ್ಷೊೋಪಧಾನಪಕ್ಷದಲ್ಲಿ ಮಂತ್ರಪಾಠದ ಬಲದಿಂದ [1 
ಸರ್ಪಶಿರಸ್ಸು ಶಾಂತವಾಗುವುದರಿಂದ ಪಶುಹಿಂಸೆಯು ಉಂಟಾಗುವುದಿಲ್ಲವೆಂಬ ಇನ್ನೊಂದು ಪಕ್ಷ, 


WY WY W Ww WW (0 (0) WY 


Wp 


೪. 


ತೈತ್ತರೀಯ ಹಂಹಿಡಾ/೫-೨-೯/೨೫೯ 


I | 
ಯದ್ಯಜುರ್ವದತಿ ತೇನ ಶಾಂತಮ್‌ ॥ ೫೩-9 ॥ 


| I I 
[ಊನಾಂ ತಸ್ಯೋಪ ಪ್ರಾಣಾಸ್ಸಾ ದಿತಿ ವೈ ಪಶವೋ ರುಂಧೇ ಚತುಶ್ಚತ್ವಾರಿಗ್‌ಂಶಚ್ಚ ॥] 


ಯತ್‌ । ಯಜುಃ | ವದತಿ | ತೇನ! ಶಾಂತಮ್‌ ॥ ೫೩॥ 


ಬ್ರಾಹ್ಮಣಭಾಗ ವಿವರಣೆ 


ಯತ್‌ ಯಜುಃ ವದತಿ ತೇನ ಶಾಂತಮ್‌ ಯಜುಸ್ಸನ್ನು ಹೇಳುವುದರಿಂದ ಆ ಮಂತ್ರಪಾಠದ 
ಪ್ರಭಾವದಿಂದ ಯಾವ ಹಿಂಸೆಯೂ ಸಂಭವಿಸದೆ 
ಎಲ್ಲವೂ ಶಾಂತವಾಗಿರುತ್ತದೆ. 


ಈ ಸರ್ಪಶೀರ್ಷೋಪಧಾನದ ಕಾಲದ ಬಗ್ಗೆ ಶ್ರುತಿಯಲ್ಲಿ ಮಂತ್ರಪಾಠವು ಆಗಿರುವಂತೆ ಯಾವ ಮಂತ್ರದ ಬಳಿಕ 
ಈ ಸರ್ಪಶೀಷೋಪಧಾನದ ಮಂತ್ರಗಳ ಪಾಠವು ಇದೆಯೋ ಅದರಂತೆ ಅನುಷ್ಠಿಸಬೇಕೆಂದು ಮಂತ್ರಾಮ್ನಾನಾನು 
ಸಾರಿಗಳು ಹೇಳುತ್ತಾರೆ. "ನಮೋ ಅಸ್ತು ಸರ್ಪೇಭ್ಯಃ' ಎಂಬ ಮಂತ್ರವು "ಅಭ್ಯಸ್ಕಾತ್‌' [ತೈ. ಸಂ. 4. 2. 8] ಎಂಬ 
ಅನುವಾಕದಲ್ಲಿ "ಹಿರಣ್ಯಗರ್ಭಃ...ವಿಧೇಮ' ಎಂಬ ಮಂತ್ರ ಮತ್ತು ಅದಕ್ಕೆ ಸಂಬಂಧಿಸಿದ "ದ್ರಪ್ಸಶ್ಚಸ್ಕಂದ... 
ಹೋತ್ರಾಃ' ಎಂಬ ಮಂತ್ರಗಳ ಬಳಿಕ ಪಠಿತವಾಗಿರುವುದರಿಂದ ಹಿರಣ್ಮಯಪುರುಷೋಪಧಾನದ ಬಳಿಕ ಸರ್ಪ 
ಶೀಷೋಪಧಾನವನ್ನು ಅನುಷ್ಠಿಸಬೇಕೆಂದು ಹೇಳುತ್ತಾರೆ. 

ಸರ್ಪಶೀರ್ಷೋಪಧಾನದ ಕಾಲದ ಬಗ್ಗೆ ಶ್ರುತಿಯಲ್ಲಿ ಬ್ರಾಹ್ಮಣಭಾಗದ ಪಾಠವು ಆಗಿರುವಂತೆ ಯಾವ 
ಬ್ರಾಹ್ಮಣಭಾಗದ ಬಳಿಕ ಈ ಸರ್ಪಶೀರ್ಷೊೋಪಧಾನದ ಬ್ರಾಹ್ಮಣಭಾಗದ ಪಾಠವು ಇದೆಯೋ ಅದರಂತೆ 
ಅನುಷ್ಠಿಸಬೇಕೆಂದು ಬ್ರಾಹ್ಮಣಾನುಸಾರಿಗಳು ಹೇಳುತ್ತಾರೆ. "ಪಶುಶೀರ್‌ಷಾಣ್ಯುಪದಧಾತಿ' ಎಂಬ ಬ್ರಾಹ್ಮಣಭಾಗದ 
ಪಾಠದ ಬಳಿಕ [ತೈ. ಸಂ. 5.2.9] “ಸರ್ಪಶೀರ್‌ಷಮುಪದಧಾತಿ'' ಎಂಬ ಬ್ರಾಹ್ಮಣಭಾಗದ ಪಾಠವಿರುವುದರಿಂದ 
ಪಶುಶೀರ್ಷೋಪಧಾನದ ಬಳಿಕ ಸರ್ಪಶೀಷೋಪಧಾನವನ್ನು ಅನುಷ್ಠಿಸಬೇಕೆಂದು ಅವರು ಹೇಳುತ್ತಾರೆ. 
ಭಟ್ಟಭಾಸ್ಕರಭಾಷ್ಕದಲ್ಲಿ ಈ ವಿಷಯವನ್ನು ತಿಳಿಸಿದ್ದಾ। ರೆ. 


೫%೧ಣಖ ೧ 


WW WV WW WY UW YW YW YW OW 


(Wy 


| ದಪಮೊ€ಂಸುವಾಹಃ ॥ 


| 
ಪಶುರ್ವಾ ಏಷ ಯದಗ್ನಿರ್ಯೋನಿಃ ಖಲು ವಾ ಏಷಾ ಪಶೋರ್ವಿಕ್ರಿಯತೇ 


| | | I | I 
| ಯತ್ವಾ ಚೀನಮೈಷ್ಟಕಾದ್ಯಜುಃ ಕ್ರಿಯತೇ ರೇತೋತಪಸ್ಯಾ ಅಪಸ್ಯಾ ಉಪದಧಾತಿ 


111 1 
| ಪಶುಃ । ವೈ ಏಷಃ । ಯತ್‌ | ಅಗ್ನೀ । ಯೋನಿಃ | ಖಲು । ವೈ । ಏಷಾ | ಪಶೋಃ | ವೀತಿ 1 ಕ್ರಿಯತೇ । ಯತ್‌ | 


| I 
| ಪ್ರಾಚೀನಮ್‌ | ಐಷ್ಟಕಾತ್‌ | ಯಜುಃ । ಕ್ರಿಯತೇ । ರೇತಃ। ಅಪಸ್ಯಾಃ | ಅಪಸ್ಯಾಃ | ಉಪೇತಿ ದಧಾತಿ । 
ಈ ಹತ್ತನೆಯ ಅನುವಾಕದಲ್ಲಿ ಅಪಸ್ಯೋಪಧಾನವು ಹೇಳಲ್ಪಟ್ಟಿದೆ. ಇದು ಪ್ರಥಮಚಿತಿಗೆ ಸಂಬಂಧಿಸಿದುದು. 


ಬ್ರಾಹ್ಮಣಭಾಗ ವಿವರಣೆ 
ಅಪಸ್ಯೇಷ್ಟಕೋಪಧಾನ 


| ಯತ್‌ ಅಗ್ನಿ! ಏಷಃ ಪಶುಃ ವೈ ಯಾವ ಅಗ್ನಿಯಿದೆಯೋ ಅದು ಪಶುಸಾಧನವಾದು 
ದರಿಂದ ಪಶುವೇ ಆಗಿದೆ. 
ಪಶೋಃ ಏಷಾ ಯೋನಿಃ ಖಲು ಇಷ್ಟಕೋಪಧಾನಕ್ಕೆ ಮೊದಲು ಮಾಡುವ ಕರ್ಮ 
ವಿಕ್ರಿಯತೇ ವೈ ಐಷ್ಟಕಾತ್‌ ಪ್ರಾಚೀನಮ್‌ ಜಾತವು (ಯತುಕಾಲದಲ್ಲಿ) ಪಶುವಿನ ಯೋನಿಯು 
ಯತ್‌ ಯಜುಃ ಕ್ರಿಯತೇ ವಿಕಾರ ಹೊಂದುವಂತೆ ಆಗುವುದಷ್ಟೆ. 
("ಅಪಾಂ ತ್ವೇಮನ್‌' ಮುಂತಾದ ಮಂತ್ರಗಳಿಂದ 
(| ರೇತಃ ಅಪಸ್ಯಾಃ ಉಪಧಾನ ಮಾಡುವ ಇಷ್ಟಕೆಗಳು ಅಪಸ್ಯೆಗಳು) 
ಇವು ರೇತಃಸ್ಥಾ ನೀಯವಾಗಿವೆ. 
ಅಪಸ್ಯಾಃ ಉಪದಧಾತಿ ಅಪಸ್ಯೇಷ್ಟಕೆಗಳನ್ನು ಉಪಧಾನ ಮಾಡಬೇಕು. 


WY YYW WY 0 (0 WOW YW WY 


ತೈತ್ತರೀಯ ಸಂಹಿಷಾ/೫-೨-೧೦/೨೬೧ 
WW WVU UW YU WU 0 LU WY WY 
1 | | 
ಯೋನಾವೇವ ರೇತೋ ದಧಾತಿ ಪಂಚೋಪದಧಾತಿ ಪಾಂಕ್ತಾ ಃ ಪಶ 


|| | I 
ಪಶೂನೇವಾಸ್ಮ್ಮೈ ಪ್ರಜನಯತಿ ಪಂಚ ದಕ್ಷಿ ಣತೋ ವಜ್ರೋ ವಾ ಅಪಸ್ಯಾ 


I | | 
ವಜ್ರೇಣೈವ ಯಜ್ಞಸ್ಯ ದಕ್ಷಿಣತೋ ರಕ್ಷಾಗ್‌ಂಸ್ಕಪಹಂತಿ 


I I || | 
ಯೋಸಾ । ಏವ | ರೇತಃ | ದಧಾತಿ । ಪಂಚ । ಉಪೇಶಿ । ದಧಾತಿ । ಪಾಂಕ್ರಾಃ ! ಪಶವಃ । ಪಶೂನ್‌ | ಏವ | ಅಸ್ಕೈ | 


ಪ್ರೇತಿ | ಜನಯತಿ | ಪಂಜಿ । ದಕ್ಷಿಣತಃ | ವಜ್ರಃ | ವೈ । ಅಪಸ್ಯೂಃ । ವಜ್ರೀಣ । ಏವ । ಯಜ್ಞಸ್ಯ | ದಕ್ಷಿಣತಃ | 
ರಕ್ಷಾ] ಗ್‌ಂಸಿ | ಅಪೇತಿ | ಹಂತಿ। 
ಬ್ರಾಹ್ಮಣಭಾಗ ವಿವರಣೆ 
ಯೋನೌ ಏವ ರೇತಃ ದಧಾತಿ (ಇವುಗಳನ್ನು ಉಪಧಾನ ಮಾಡುವುದರಿಂದ) ಯೋನಿ 
ಯಲ್ಲಿ ರೇತಸ್ಸನ್ನು ಧಾರಣೆ ಮಾಡಿಸಿದವನಾಗುತ್ತಾನೆ. 
ಅಪಸ್ಯೇಷ್ಟಕೆಗಳ ಸಂಖ್ಯೆ-ಸ್ಥಾನ-ಪ್ರಥಮಪಂಚಕದ ದೇಶ 


| ಪಂಚ ಉಪದಧಾತಿ ಪೂರ್ವಭಾಗದಲ್ಲಿ ಐದು ಅಪಸ್ಯೆಗಳನ್ನು ಉಪಧಾನ 
ಮಾಡಬೇಕು. 


| ಪಶವಃ ಪಾಂಕ್ತಾಃ ನಾಲ್ಕು ಕಾಲುಗಳು ಮತ್ತು ಬಾಲದಿಂದ ಕೂಡಿದ ಪಶು 


RR ಗಳು ಪಾಂಕ್ತವೆನಿಸಿವೆ. ` 
 ಅಸ್ಕೈ ಪಶೂನ್‌ ಏವ ಪ್ರಜನಯತಿ ಈ ಉಪಧಾನದಿಂದ ಈ ಯಜಮಾನನಿಗಾಗಿ 
ಅಧ್ವರ್ಯವು ಪಶುಗಳನ್ನು ಉತ್ಪತ್ತಿ ಮಾಡಿದವನಾಗು 
ತ್ತಾನೆ. 
ತೆ ದ್ವಿತೀಯಪಂಚಕದ ದೇಶ 
| ಪಂಚ ದಕ್ಷಿಣತಃ ಉಪದಧಾತಿ ದಕ್ಷಿಣಭಾಗದಲ್ಲಿ ಐದು ಅಪಸ್ಯೆಗಳ ಉಪಧಾನವನ್ನು 
| ಮಾಡಬೇಕು. 
| ಅಪಸ್ಯಾಃ ವಜ್ರಃ ವೈ ಅಪಸೈಗಳು ವಜ್ರರೂಪವಾಗಿವೆ. 
ಯಜ್ಞಸ್ಯ ದಕ್ಷಿಣತಃ ವಜ್ರೇಣ ಏವ ಇದರಿಂದ (ದಕ್ಷಿಣದಲ್ಲಿ ಉಪಧಾನ ಮಾಡಿದ ಅಪಸ್ಯೆ ಗಳು) 


ರಕ್ಷಾಗ್‌ಂಸಿ ಅಪಹಂತಿ ಯಜ್ಞದ ದಕ್ಷಿಣಭಾಗದಲ್ಲಿ ರಕ್ಟೋಗಣಗಳನ್ನು | 


ವಜ್ರದಿಂದಲೇ ನಾಶ ಮಾಡಿದಂತಾಗುತ್ತದೆ/ನಾಶ 
ಮಾಡುತ್ತವೆ. 


WS UO ಓಳ) UU WU UU WU WU WW WY 


ಪೃಷ್ಟಯಜುರ್ವೇದ ಈನ್ನಡ ಪ್ರಠಾಶನ/೨೬೨ 


ಉಗ UW VY LBV VY YY ಭು ಉಳು ಭ್ರ YW WY 


I | 
ಪಂಚ ಪಶ್ಚಾ[ಪಶ್ಚಾ: ತ್‌(೫೪)ಪ್ರಾಚೀ]ತ್ಪಾ ್ರಿಚೀರುಪದಧಾತಿ ಪಶ್ಚಾ। ದ್ವೆ ಥ್ರ 


[| || I 
ಪ್ರಾಚೀನಗ್‌ಂ ರೇತೋ ಧೀಯತೇ ಪಶ್ಚಾದೇವಾಸ್ಮೈ ಪ್ರಾಚೀನಗ್‌ಂ ರೇತೋ 


| 1 1 1 
ದಧಾತಿ ಪಂಚ ಪುರಸ್ತಾ ತ್ರತೀಚೀರುಪದಧಾತಿ ಪಂಚ ಪಶ್ಚಾ: ತ್ಪ್ರಾಚೀ- 


I || [| 
ಪಂಚ! ಪಶ್ಚಾ ತ್‌ (೫೪) | ಪ್ರಾಚೀಃ । ಉಪೇತಿ | ದಧಾತಿ | ಪಶ್ಚಾ; ತ್‌! ವೈ! ಪ್ರಾಚೀನಮ್‌ | ರೇತಃ | ಧೀಯತೇ | 


[| | I I |] | 
ಪಶ್ಚಾ ತ್‌ | ಏವ | ಅಸ್ಮೈ | ಪ್ರಾಚೀನಮ್‌ 1 ರೇತಃ | ದಧಾತಿ | ಪಂಚ । ಪುರಸ್ತಾ ತ್‌ | ಪ್ರತೀಚೀಃ | ಉಪೇತಿ 1 


[| (| 
ದಧಾತಿ 1 ಪಂಚ। ಪಶ್ಚಾತ್‌ | ಪ್ರಾಚೀಃ । 


ಬ್ರಾಹ್ಮಣಭಾಗ 


ತೃತೀಯಪಂಚಕದ ದೇಶ 


ಪಂಚ ಪ್ರಾಚೀಃ ಪಶ್ಚಾತ್‌ ಉಪದಧಾತಿ ಐದು ಅಪಸ್ಯೇಷ್ಟಕೆಗಳನ್ನು ಪಶ್ಚಿ; ಮದಿಕ್ಕಿನಲ್ಲಿ ಪ್ರಾಹ್ಮುಖ 


ವಾಗಿ ಉಪಧಾನ ಮಾಡಬೇಕು. 
ಪಶ್ಚಾತ್‌ ಪ್ರಾಚೀನಮ್‌ ವೈ ರೇತಃ ಲೋಕದಲ್ಲಿ ಪಶ್ಚಿಮದಿಕ್ಕಿನಲ್ಲಿ ಪ್ರಾಹ್ಮುಖನಾದ ಪುರುಷ 
ಧೀಯತೇ ನಿಂದ ಯೋನಿಯಲ್ಲಿ ರೇತಸ್ಸು ಇಡಲ್ಪಡುತ್ತದೆ. 
ಅಸ್ಕೈ ಪ್ರಾಚೀನಮ್‌ ಪಶ್ಚಾತ್‌ ಏವ ಈ ಉಪಧಾನದಿಂದ ಅಧ್ವರ್ಯುವು ಈ ಯಜಮಾನ | 
ರೇತಃ ದಧಾತಿ ನಿಗಾಗಿ ಪ್ರಾಜ್ಮುಖವಾಗಿ ರೇತಸ್ಸನ್ನು ಸ್ಥಾಪಿಸಿದಂತಾ | 
ಗುತ್ತದೆ. 


ಪೂರ್ವ-ಪಶ್ಚಿಮದಿಕ್ಕಿನ ಇಷ್ಟಕೆಗಳ ಉಪಧಾನದ ಪ್ರಶಂಸೆ 


ಪುರಸ್ತಾತ್‌ ಪ್ರತೀಚೀಃ ಪಂಚ ಪೂರ್ವದಿಕ್ಕಿನಲ್ಲಿ ಆರಂಭಿಸಿ ಅದರ ಪಶ್ಚಿಮಕ್ಕೆ ಒಂದು |್ಯ್ಯ 
ಉಪದಧಾತಿ ಇಷ್ಟಕೋಪಧಾನದಂತೆ ಕ್ರಮವಾಗಿ ಐದು ಇಷ್ಟಕೆ 
ಗಳು ಪಶ್ಚಿಮಕ್ಕೆ ಉಪಧಾನ ಮಾಡಲ್ಪಡುತ್ತವೆ. 
ಪಶ್ಚಾತ್‌ ಪ್ರಾಚೀಃ ಪಂಚ ಉಪದಧಾತಿ ಪಶ್ಚಿಮದಿಕ್ಕಿನಲ್ಲಿ ಆರಂಭಿಸಿ ಅದರ ಪೂರ್ವಕ್ಕೆ ಒಂದು | 
ಇಷ್ಟಕೋಪಧಾನದಂತೆ ಕ್ರಮವಾಗಿ ಐದು ಇಷ್ಟಕೆಗಳು | 
ಪೂರ್ವಕ್ಕೆ ಉಪಧಾನ ಮಾಡಲ್ಪಡುತ್ತವೆ. 


Ww Wey PS ಬ್ರ (ಟು ಉಲ ಊ ಗು ಭು WY WW 


ವೈತ್ರಿಲೀಯ ಸಂಹಿಡಾ/೫-೨-೧೦/೨೬೩ 


Il | 1 | 
ಸ್ತಸ್ಮಾತ್ಟ್ರಾಚೀನಗ್‌ಂ ರೇತೋ ಧೀಯತೇ ಪ್ರತೀಚೀಃ ಪ್ರಜಾ ಜಾಯಂತೇ 


|| [ || | 
ಪಂಚೋತ್ತರತಶ್ಚಂದಸ್ಯಾಃ ಪಶವೋ ವೈ ಛಂದಸ್ಕಾಃ ಪಶೂನೇವ 


ಪ್ರಜಾತಾನ್ಭ್ಸ ವಮಾಯತನಮಭಿ ಪರ್ಯೂಹತ 


| || I | 1 
ತಸ್ಮಾತ್‌ । ಪ್ರಾಚೀನಮ್‌ । ರೇತಃ । ಧೀಯತೇ | ಪ್ರತೀಚೀಃ | ಪ್ರಜಾ ಇತಿ ಪ್ರ-ಜಾಃ । ಚಾಯಂತೇ | ಪಂಚ | 


। 
ಉತ್ತರತ ಇತ್ಯುತ್‌-ತರತಃ । ಛಂದಸ್ಯಾಃ | ಪಶವಃ | ವೈ । ಛಂದಸ್ಯಾಃ । ಪಶೂನ್‌ | ಏವ | ಪ್ರಜಾತಾನಿತಿ ಪ್ರ- 


ಜಾತಾನ್‌ | ಸ್ವಮ್‌ | ಆಯತನಮಿತ್ಯಾ-ಯತೆನಮ್‌ | ಅಭಿ । ಪರೀತಿ । ಊಹತೇ। 


ಬ್ರಾಹ್ಮಣಭಾಗ ವಿವರಣೆ 


ತಸ್ಮಾತ್‌ ಪ್ರಾಚೀನಮ್‌ ರೇತಃ ಆದುದರಿಂದ ಪೂರ್ವಾಭಿಮುಖನಾದ ಪುರುಷನಿಂದ 
ಧೀಯತೇ ಪ್ರಜಾಃ ಪ್ರತೀಚೀಃ ರೇತಸ್ಸು ಇಡಲ್ಪಡುತ್ತದೆ. ಪ್ರತ್ಯಜ್ಮುಖವಾಗಿ ಪ್ರಜೆಗಳು 
ಜಾಯಂತೇ ಹುಟ್ಟುತ್ತಾರೆ. 


ಚತುರ್ಥಪಂಚಕದ ಸ್ಥಾನ 


9] ಛಂದಸ್ಯಾಃ ಪಂಚ ಉತ್ತರತಃ ಗಾಯತ್ರೀ ಮುಂತಾದ ಛಂದಸ್ಸುಗಳು ದೇವತೆಯಾಗಿ 
ಉಪದಧಾತಿ ರುವ ಐದು ಇಷ್ಟಕೆಗಳನ್ನು ಚಿತಿಯ ಉತ್ತರದಿಕ್ಕಿನಲ್ಲಿ 
ಉಪಧಾನ ಮಾಡಬೇಕು. 
ಪಶವಃ ಛಂದಸ್ಯಾಃ ವೈ ಛಂದಸ್ಯೇಷ್ಟಕೆಗಳು ಪಶುಪ್ರಾಪ್ತಿನಿಮಿತ್ತವಾದುದರಿಂದ 
ಅವು ಪಶುಗಳೇ. 
| ಪ್ರಜಾತಾನ್‌ ಪಶೂನ್‌ ಸ್ವಮ್‌ ಈ ಛಂದಸ್ಯೇಷ್ಟಕೆಗಳ ಉಪಧಾನದಿಂದ ಅಧ್ವರ್ಯುವು 
ಆಯತನಮ್‌ ಏವ ಅಭಿ ಅಪಸ್ಯೇಷ್ಟಕೋಪಧಾನದಿಂದ ಹುಟ್ಟಿದ ಪಶುಗಳನ್ನು | 
ಪರ್ಯೂಹತೇ್‌ ತಮ್ಮ ಸ್ಥಾನಕ್ಕೆ ಸೇರಿಸಿದವನಾಗುತ್ತಾನೆ. 


* “ಪಂಚೋಪದಧಾತಿ' ಎಂದು ಆರಂಭಿಸಿ...ಪರ್ಯೂಹತೇ, ಎಂಬಲ್ಲಿಯವರೆಗೆ ನಾಲ್ಕು ಇಷ್ಟಕಾಪಂಚಕದ ಉಪಧಾನವು ಹೇಳಲ್ಪಟ್ಟಿದೆ. 
| ಅದರ ಅರ್ಥವಾದವೂ ಇಲ್ಲಿದೆ. 


11777777777 77777]; 


ಪೃಷ್ಟಯಜುರ್ವೇದ ಪನ್ನಡ ಪ್ರಶಾಶನ/೨೬೪ 


WW 1) ಗ) WV 1) 0೫) VY WW WW WW YW WY 


ಸ್ಟ 
uy 


| I I 
ಇಯಂ ವಾ ಅಗ್ನೇರತಿದಾಹಾದಬಿಭೇತ್ಸೈತಾ [..ತ್ಸೈತಾಃ(೫೫)ಅಪಸ್ಯಾ] 


ಹ I I I I I [ ಚ್‌ 
| ಅಪಸ್ಯಾ ಅಪಶ್ಯತ್ತಾ ಉಪಾಧತ್ತ ತತೋ ವಾ ಇಮಾಂ ನಾತ್ಯದಹದ್ಯದಪಸ್ಯಾ |" 


|| I I 
| ಉಪದಧಾತ್ಯಸ್ಯಾ ಅನತಿದಾಹಾಯೋವಾಚ ಹೇಯಮದದಿತ್ಸ ಬ್ರಹ್ಮಣಾಂನ್ನಂ | 


[ 
ಯಸ್ಯೆ ಆತಾ ಉಪಧೀಯಾಂತೈ 


ik | | ಗ] 
ಜೆ ಇಯಮ್‌ | ವೈ । ಅಗ್ನೇಃ | ಅತಿದಾಹಾದಿತ್ಯತಿ-ದಾಹಾತ್‌ | ಅಬಿಭೇತ್‌ । ಸಾ । ಏತಾಃ । (೫೫) 1 ಅಪಸ್ಯಾಃ | Ww 


I [ 
9] ಅಪಶೆತ್‌ | ತಾಃ । ಉಪೇತಿ | ಅಥತ್ತ | ತತಃ | ವೈ । ಇಮಾಮ್‌ | ನ। ಅತೀತಿ! ಅದಹತ್‌ | ಯತ್‌ | ಅಪಸ್ಯಾಃ | | 


ನ ( | [| p 
|] ಉಪದಧಾತೀತ್ಯುಪ-ದಧಾತಿ । ಅಸ್ಯಾಃ । ಅನತಿದಾಹಾಯೇತ್ಯನತಿ-ದಾಹಾಯ | ಉವಾಚ | ಹ! ಇಯಮ್‌ | |) 


| । | | 
ಅದತ್‌। ಇತ್‌ । ಸಃ | ಬ್ರಹ್ಮಣಾ । ಅನ್ನಮ್‌ | ಯಸ್ಯ | ಏತಾಃ । ಉಪಧೀಯಾಂತಾ ಇಷ್ಯುಪ-ಧೀಯಾಂತ್ಯ । 


ಬ್ರಾಹ್ಮಣಭಾಗ ವಿವರಣೆ Ww 
'(॥ ಇನ್ನೊಂದು ರೀತಿಯಲ್ಲಿ ಅಪಸ್ಯೇಷ್ಟಕೆಯ ಪ್ರಶಂಸೆ 1) 


(1 ಇಯಮ್‌ ಅಗ್ನೇಃ ಅತಿದಾಹಾತ್‌ ಈ ಭೂಮಿಯು ಅಗ್ನಿಯು ತನ್ನನ್ನು ಅತಿಯಾಗಿ |! 


| ಅಬಿಭೇತ್‌ ವೈ ಸುಡಬಹುದೆಂದು ಹೆದರಿದಳು. Ww 
if ಸಾ ಏತಾಃ ಅಪಸ್ಯಾಃ ಅಪಶ್ಯತ್‌ ಆ ಭೂಮಿಯು ಅದರ ಪರಿಹಾರಕ್ಕಾಗಿ ಅಪಸ್ಯೇಷ್ಟಕೆ i 

ಚ ಗಳನ್ನು ಆಲೋಚಿಸಿ ತಿಳಿದುಕೊಂಡಳು. Kk 
(| ತಾಃ ಉಪಾಧತ್ತ ಅನಂತರ ಅವುಗಳನ್ನು ಉಪಧಾನ ಮಾಡಿದಳು. W 
| ತತಃ ವೈ ಇಮಾಮ್‌ ನ ಅತಿ ಅದಹತ್‌ ಬಳಿಕ ಅಗ್ನಿಯು ಭೂಮಿಯನ್ನು ಅತಿಯಾಗಿ ಸುಡಲಿಲ್ಲ. |: 
ii ಯತ್‌ ಅಪಸ್ಯಾಃ ಉಪದಧಾತಿ ಅಪಸ್ಯೇಷ್ಟಕೆಗಳನ್ನು ಉಪಧಾನ ಮಾಡುವುದೆಂಬುದು Wi 
| ಅಸ್ಯಾಃ ಅನತಿದಾಹಾಯ ಭೂಮಿಯ ದಾಹಶಾಂತಿಗೆ ನಿಮಿತ್ತವಾಗುತ್ತದೆ. 4 
ಟೆ ಅಪಸ್ಯೇಷ್ಟಕೆಯ ಪ್ರಶಂಸೆ; ಇನ್ನೊಂದು ರೀತಿ 1 
| ಯಮ್‌ ಯಸ್ಯ ಏತಾಃ ಉಪಧೀಯಾಂತೈ ಈ ಭೂಮಿಯು "ಯಾವ ಯಜಮಾನನ ನಿಮಿತ್ತವಾಗಿ |" 
Wy ಈ ಅಪಸ್ಯೇಷ್ಟಕೆಗಳು ಉಪಧಾನ ಮಾಡಲ್ಪಡುತ್ತ |: 
1 ಹ್‌ Ww 


1] 


WY WW WY Ww WY WwW 


ಪೈಡ್ರಿಲೀಯ ಸಂಹಿಡಾ/೫-೨-೧೦/೨೬೫ 


WV WVU PW YW WY WY 


WW WWW 1) 


| | I 
ಯ ಉ ಚೈನಾ ಏವಂ ವೇದದಿತಿ ಪ್ರಾಣಭೃತ ಉಪ ದಧಾತಿ ರೇತಸ್ಯೇವ 


I ಸಾ 
ನ್ಪಶುರ್ಜಾಯತೇಂಯಂ ಪುರೋ | 


NS) 


| [ | 
ಪ್ರಾಣಾನ್ಪ: ಧಾತಿ ತಸ್ಮಾದ್ವದನ್ಹಾ! ಣನ್ಪ ಶ್ಯಳ್ಳು ೨ 


I || | | [| 
ಯಃ । ಉ। ಚ। ಏನಾಃ । ಏವಮ್‌ | ವೇದತ್‌ | ಇತಿ । ಪ್ರಾಣಭೃತ ಇತಿ ಪ್ರಾಣ-ಭೃತಃ | ಉಪೇತಿ । ದಧಾತಿ! |] 
1 


| | || | | 4 
ರೇತೆಸಿ । ಏವ | ಪ್ರಾಣಾನಿತಿ ಪ್ರ-ಅನಾನ್‌ | ದಧಾತಿ | ತಸ್ಮಾತ್‌ | ವದನ್ಸ್‌ ಪ್ರಾಣನ್ನಿತಿ ಪ್ರ-ಅನನ್ನ್‌ | ಪಶ್ವನ್ನ್‌! | 


I || 
ಶೃಣ್ವನ್ನ್‌ | ಪಶುಃ । ಜಾಯತೇ | ಅಯಮ್‌ | ಪುರಃ । (೫೬) 1 ಭುವಃ । ಇತಿ | ಪುರಸ್ತಾ ತ್‌ | ಉಪೇತಿ | ದಧಾತಿ! 


ಬ್ರಾಹ್ಮಣಭಾಗ ವಿವರಣೆ 1) 


ಯಃ ಉ ಚ ಏನಾಃ ಏವಮ್‌ ವೇದತ್‌ ಯಾವ ಯಜಮಾನನು ಈ ಇಷ್ಟಕೆಗಳನ್ನು ಈ ರೀತಿ 1 

ಯಾಗಿ ತಿಳಿದಿರುವನೋ 1) 
ಸಃ ಬ್ರಹ್ಮಣಾ ಇತ್‌ ಅನ್ನಮ್‌ ಅದತ್‌ ಅವನು ಮುಖ್ಯವೃತ್ತಿಯಿಂದಲೇ ಅನ್ನವನ್ನು ತಿನ್ನು ಚ 
ಇತಿ ಉವಾಚ ಹ ತ್ತಾನೆ, ಎಂದು ಹೇಳಿದಳು. 


ಪ್ರಾಣಭೃದಿಷ್ಟಕೋಪಧಾನವಿಧಿ; ಅರ್ಥವಾದ 
ಪ್ರಾಣಭೃತಃ ಉಪದಧಾತಿ "ಅಯಂ ಪುರ? ಮೊದಲಾದ ಮಂತ್ರಗಳಿಂದ “ಪ್ರಾಣ 


ಭೃತ್‌' ನಾಮಕವಾದ ಇಷ್ಟಕೆಗಳನ್ನು ಉಪಧಾನ 
ಮಾಡಬೇಕು. KO 
ರೇತಸಿ ಏವ ಪ್ರಾಣಾನ್‌ ದಧಾತಿ ಇದರಿಂದ ಅಧ್ವರ್ಯುವು ಅಪಸ್ಯೇಷ್ಟಕೆಯಿಂದ Ww 
ಇಡಲ್ಪಟ್ಟ ರೇತಸ್ಸಿನಲ್ಲಿಯೇ ಪ್ರಾಣಗಳನ್ನು k 
ಸ್ಲಾಪಿಸಿದವನಾಗುತ್ತಾನೆ. Ww 
ತಸ್ಮಾತ್‌ ವದನ್‌ ಪ್ರಾಣನ್‌ ಪಶ್ಯನ್‌ ಆದುದರಿಂದ ಪಶುವು ಮಾತನಾಡುತ್ತಾ (ವಾಗ್ತ್ಯಾಪಾರ 11) 
ಶೃಣ್ವನ್‌ ಪಶುಃ ಜಾಯತೇ ವುಳ್ಳದ್ದಾಗಿ) ಉಸಿರಾಡುತ್ತಲೂ, ನೋಡುತ್ತಲೂ, | 
ಕೇಳುತ್ತಲೂ, ಹುಟ್ಟುತ್ತದೆ. | 
ಅಯಮ್‌ ಪುರಃ ಭುವಃ ಇತಿ ಪುರಸ್ತಾತ್‌ "ಅಯಮ್‌ ಪುರೋ ಭುವ? ಎಂಬ ಮಂತ್ರದಿಂದ |" 
ಉಪದಧಾತಿ ಪೂರ್ವದಿಕ್ಕಿನಲ್ಲಿ ಪ್ರಾಣಭೃದಿಷ್ಟಕೆಗಳನ್ನು ಉಪ [೫ 
ಧಾನ ಮಾಡಬೇಕು. 


DOTS TTT TT 


ಪೃಷ್ಟ್ಣಯಜುವೇಂದ ಪನ್ನಡ ಪ್ರಠಾಶನ/೨೬೬ 


I [| [ [| 
ಪ್ರಾಣಮೇವೈತಾಭಿರ್ದಾಧಾರಾಯಂ ದಕ್ಷಿ! ಣಾ ವಶ್ವಕರ್ಮೆತಿ ದಕ್ಷಿ ಣತೋ ಮನ 
I 


[ | [ | 
ಏವೆ ತಾಭಿರ್ದಾಧಾರಾಯಂ ಪಶ್ಪಾದ್ಧಿ ದ್ವಿಶ್ವವ್ಯಚಾ ಇತಿ ಪಶ್ಚಾಚ್ಚ ಕ್ಲುರೇವೈತಾಭಿ 


| 
ರ್ದಾಧಾರೇದಮುತ್ತ ರಾತ್ಸುವರಿತ್ಕು ತ್ತರತಃ ಶ್ರೋತ್ರ ಮೇವೆ ಹತಾಭಿರ್ದಾಧಾರೇ 


ಖಿ 


ಟ [ 
| ಪ್ರಾಣಮಿತಿ ಪ್ರ-ಅನಮ್‌ । ಏವ | ಏತಾಭಿಃ | ದಾಧಾರ | ಅಯಮ್‌ | ದಕ್ಷಿಣಾ | ವಿಶ್ವಕರ್ಮೆತಿ ವಿಶ್ವ-ಕರ್ಮಾ | 


1) ಇತಿ । ದಕ್ಷಿಣತಃ । ಮನಃ | ಏವ! ಏತಾಭಿಃ | ದಾಧಾರ | ಅಯಮ್‌ | ಪಶ್ಚಾತ್‌ | ವಿಶ್ವವ್ಯಚಾ ಇತಿ ವಿಶ್ವ -ವ್ಯಚಾಃ | 


| ಇತಿ ಪಶ್ಚಾತ್‌ । ಚಕ್ಷುಃ | ಏವ | ಏತಾಭಿಃ । ದಾಧಾರ | ಇದಮ್‌ । ಉತ್ತ ರಾದಿತ್ಯುತ್‌-ತರಾತ್‌ | ಸುವಃ । ಇತಿ । 


[ [| | 
ಇ ಉತ್ತ ರತ ಇತ್ಯುತ್‌-ತರತಃ | ಶ್ರೋತ್ರಮ್‌ | ಏವ | ಏತಾಭಿಃ | ದಾಧಾರ। 


ಬ್ರಾಹ್ಮಣಭಾಗ 


[| ಏತಾಭಿಃ ಪ್ರಾಣಮ್‌ ಏವ ದಾಧಾರ 


ಅಯಮ್‌ ದಕ್ಷಿಣಾ ವಿಶ್ವಕರ್ಮಾ ಇತಿ 


| ದಕ್ಷಿಣತಃ ಉಪದಧಾತಿ 


ಏತಾಭಿಃ ಮನಃ ಏವ ದಾಧಾರ 


| ಅಯಮ್‌ ಪಶ್ಚಾತ್‌ ವಿಶ್ವವ್ಯಚಾಃ ಇತಿ 


I) ಪಶ್ಚಾತ್‌ ಉಪದಧಾತಿ 


ಏತಾಭಿಃ ಚಕ್ಷುಃ ಏವ ದಾಧಾರ 


ಇದಮ್‌ ಉತ್ತರಾತ್‌ ಸುವಃ ಇತಿ 
ಉತ್ತರತಃ ಉಪದಧಾತಿ 


1] ಏತಾಭಿಃ ಶ್ರೋತ್ರಮ್‌ ಏವ ದಾಧಾರ 


WW UW ೪ WY 


ವಿವರಣೆ 
ಈ ಇಷ್ಟಕೆಗಳ ಉಪಧಾನದಿಂದ ಈ ಚಿತ್ಯಾಗ್ನಿಯು/ 
ಮಾರು ಪ್ರಾಣವನ್ನು ಧರಿಸಿದವನಾಗುತ್ತಾ ನೆ. 
"ಅಯಂ ದಕ್ಷಿಣಾ ವಿಶ್ವಕರ್ಮಾ' ಎಂಬ ಮಂತ್ರದಿಂದ 
ದಕ್ಷಿಣದಿಕ್ಕಿನಲ್ಲಿ ಪ್ರಾಣಭೃದಿಷ್ಟಕೆಗಳನ್ನು ಉಪಧಾನ 
ಮಾಡಬೇಕು. 
ಈ ಇಷ್ಟಕೆಗಳಿಂದ ಚಿತ್ಯಾಗ್ನಿಯು/ಯಜಮಾನನು ಮನ 
ಸ್ಸನ್ನೇ ಧರಿಸಿದವನಾಗುತ್ತಾನೆ. 
"ಅಯಂ ಪಶ್ಚಾತ್‌ ವಿಶ್ವವ್ಯಚಾಃ' ಎಂಬ ಮಂತ್ರದಿಂದ 
ಪಶ್ಚಿ; ಮ ದಿಕ್ಕಿನಲ್ಲಿ ಪ್ರಾಣಭೃದಿಷ್ಟಕೆಗಳನ್ನು ಉಪಧಾನ 
ಮಾಡಬೇಕು. 
ಈ ಇಷ್ಟಕೆಗಳ ಉಪಧಾನದಿಂದ ಚಿತ್ಯಾಗ್ನಿಯು/ಯಜ 
ಮಾನನು ಕಣ್ಣನ್ನು ಧರಿಸಿದವನಾಗುತ್ತಾ ನೆ. 
"ಇದಮುತ್ತರಾತ್‌ ಸುವಃ' ಎಂಬ ಮಂತ್ರದಿಂದ ಉತ್ತರ 
ದಿಕ್ಕಿನಲ್ಲಿ ಪ್ರಾಣಭೃದಿಷ್ಟಕೆಗಳನ್ನು ಉಪಧಾನ ಮಾಡ 
ಬೇಕು. 
ಇವುಗಳಿಂದ ಚಿತ್ಯಾಗ್ನಿಯು/ಯಜಮಾನನು ಶ್ರೋತ್ರೇಂದ್ರಿ 
ಯವನ್ನೇ ಧಾರಣ ಮಾಡಿದವನಾಗುತ್ತಾನೆ. 


ಬು ಗಳ WW WW WY WwW 


ತೈತ್ತರೀಯ ಸಂಹಿಡಾ/೫-೨-೧೦/೨೬೭ 


| | | 
-ಯಮುಪರಿ ಮತಿರಿತ್ಯುಪರಿಷ್ಟಾದ್ವಾಚಮೇವೈತಾಭಿರ್ಧಾಧಾರ ದಶದಶೋಪ 


|| 
ದಧಾತಿ ಸವೀರ್ಯತ್ವಾಯಾಕ್ಚ್ಗ ಯೋ![ಅಕ್ಷ್ಣ ಯಾ(೫೭)ಉಪ]ಪದಧಾತಿ 


| | | 
ತಸ್ಮಾದಕ್ಷ ಯಾ ಪಶವೋತಂಗಾನಿ ಪ್ರಹರಂತಿ 


| 1 Il | I 
ಇಯಮ್‌ | ಉಪರಿ | ಮತಿಃ । ಇತಿ । ಉಪರಿಷ್ಟಾತ್‌ | ವಾಚಮ್‌ । ಏವ। ಏತಾಭಿಃ | ದಾಧಾರ | ದಶದಶೇತಿ ದಶ- 
| I | 
ದಶ | ಉಪೇತಿ | ದಧಾತಿ । ಸವೀರ್ಯತ್ವಾಯೇತಿ ಸವೀರ್ಯ-ತ್ವಾಯ । ಅಕ್ಷ್ಮಯಾ । (೫೭) ಉಪೇತಿ | ದಧಾತಿ। 


It [ [| 
ತಸ್ಮಾತ್‌ । ಆಕ್ಟ್ಮಯಾ | ಪಶವಃ । ಅಂಗಾನಿ! ಪ್ರೇತಿ ಹರಂತಿ | 


ಬ್ರಾಹ್ಮಣಭಾಗ ವಿವರಣೆ 


ಇಯಮ್‌ ಉಪರಿ ಮತಿಃ ಇತಿ "ಇಯಮ್‌ ಉಪರಿ ಮತಿಳೆ ಎಂಬ ಮಂತ್ರದಿಂದ ಮೇಲ್ಭಾಗ 
ಉಪರಿಷ್ಟಾತ್‌ ಉಪದಧಾತಿ ದಲ್ಲಿ ಪ್ರಾಣಭೃದಿಷ್ಟಕೆಗಳನ್ನು ಉಪಧಾನ ಮಾಡಬೇಕು. 
ಇವುಗಳಿಂದ ಚಿತ್ಯಾಗ್ನಿಯು/ಯಜಮಾನನು ವಾಗಿಂದ್ರಿಯ 
ಏತಾಭಿಃ ವಾಚಮ್‌ ಏವ ದಾಧಾರ ವನ್ನು ಧರಿಸಿದವನಾಗುತ್ತಾನೆ. 
ಒಂದೊಂದು ದಿಕ್ಕಿನ ಇಷ್ಟಕೆಗಳ ಸಂಖ್ಯೆ 
“ಅಯಂ ಪುರಃ' ಮುಂತಾದ ಆಯಾ ದಿಕ್ಕಿನ ಮಂತ್ರಗಳನ್ನು 
ದಶದಶ ಉಪದಧಾತಿ ಹತ್ತು ಬಾರಿ ಆವರ್ತನೆ ಮಾಡಿ "ತಯಾ ದೇವತಯಾಂಗಿರಸ್ವ 
ದುವಾ ಸೀದ' ಎಂದು ಹೇಳಿ ಒಂದೊಂದು ಮಂತ್ರಕ್ಕೆ 
ಒಂದೊಂದು ಇಷ್ಟಕೆಯಂತೆ ಪ್ರತಿದಿಕ್ಕಿನಲ್ಲಿ ಹತ್ತು 
ಇಷ್ಟಕೆಗಳನ್ನು ಉಪಧಾನ ಮಾಡಬೇಕು. 
ಸವೀರ್ಯತ್ವಾಯ ಇದು ಚಿತ್ಯಾಗ್ನಿಯ ದಾರ್ಡ್ಯಕ್ಕೆ ಕಾರಣವಾಗುತ್ತದೆ. 
ಉಪಧಾನಕ್ರಮ 
| ಅಕ್ಟ್ಯಯಾ ಉಪದಧಾತಿ ನೈರ್ಯತ್ಯದಿಂದ ಆರಂಭಿಸಿ ಈಶಾನ್ಯಪರ್ಯಂತವಾಗಿ 
ವಕ್ರವಾಗಿ ಉಪಧಾನವನ್ನು ಮಾಡಬೇಕು. 
| ತಸ್ಮಾತ್‌ ಪಶವಃ ಅಂಗಾನಿ ಅಕ್ಷಯಾ ಆದುದರಿಂದಲೇ ಪಶುಗಳು ವಕ್ರವಾಗಿ ತಮ್ಮ ಪಾದಗ 
ಪ್ರಹರಂತಿ ಳನ್ನು ಇಡುತ್ತವೆ. 


WOOO OVO USO SUE WW WY 


ಪೃಷ್ಣಯಜುವ್ವೇದ ಷನ್ನಡ ಪ್ರಕಾಶನ/೨೬೮ 


| [ | 
ಪ್ರತಿಷ್ಠಿತ್ಯೈ ಯಾಃ ಪ್ರಾಚೀಸ್ತಾಭಿರ್ವಸಿಷ್ಠ ಆರ್ಧ್ನೊೋದ್ಯಾ ದಕ್ಷಿಣಾ 


| | | I 
ತಾಭಿರ್ಭರದ್ವಾಜೋ ಯಾಃ ಪ್ರತೀಚೀಸ್ತಾ ಭಿರ್ವಿಶ್ತಾಮಿತ್ರೋ ಯಾ 


I | 1 I | 
ಉದೀಚೀಸ್ತಾಭಿರ್ಜಮದಗ್ನಿರ್ಯಾ ಊರ್ಧ್ವಾಸ್ತಾಭಿರ್ವಿಶ್ಚಕರ್ಮಾ 


| 1 || [| [| | 
ಪ್ರತಿಷ್ಠಿತ್ಯಾ ಇತಿ ಪ್ರತಿ-ಸ್ವಿ ತ್ರೈ 1 ಯಾಃ । ಪ್ರಾಚೀಃ । ತಾಭಿಃ । ವಸಿಷ್ಠಃ | ಆರ್ಧ್ನೋತ್‌ 1ಯಾಃ। ದಕ್ಷಿ ಣಾ! ತಾಭಿಃ । 


1 1] ( | | [| I 
ಭರದ್ವಾಜಃ 1 ಯಾಃ । ಪ್ರತೀಚೀಃ | ತಾಭಿಃ । ವಿಶ್ವಾಮಿತ್ರ ಇತಿ ವಿಶ್ವ-ಮಿತ್ರಃ 1 ಯಾಃ | ಉದೀಚೀಃ | ತಾಭಿಃ । 


| [| 
ಜಮದಗ್ಗಿಃ । ಯಾಃ । ಊರ್ಧ್ವಾಃ। ತಾಭಿಃ | ವಿಶ್ವಕರ್ಮೇತಿ ವಿಶ್ವ-ಕರ್ಮಾ | 


ಬ್ರಾಹ್ಮಣಭಾಗ 


ವಿವರಣೆ 


ಆಯಾ ದಿಕ್ಕಿನ ಇಷ್ಟಕೆಗಳ-ಯಪಷಿಗಳ ಪ್ರಶಂಸೆ 
ಖಿ 


| ಪ್ರತಿಷ್ಠಿತ್ಯೈ 


ಯಾಃ ಪ್ರಾಚೀಃ ತಾಭಿಃ ವಸಿಷ್ಠಃ 


| ಆರ್ಧ್ನೋತ್‌ 


| ಯಾಃ ದಕ್ಷಿಣಾ ತಾಭಿಃ ಭರದ್ವಾಜಃ 
| ಆಧ್ದೋತ್‌ 


ಯಾಃ ಪ್ರತೀಚೇಃ ತಾಭಿಃ ವಿಶ್ವಾಮಿತ್ರಃ 
ಆರ್ಧ್ನೊೋತ್‌ 


| ಯಾಃ ಉದೀಚೀಃ ತಾಭಿಃ ಜಮದಗ್ಗಿಃ 
| ಆರ್ಧ್ನೋತ್‌ 


1 


ಯಾಃ ಊರ್ವ್ವಾಃ ತಾಭಿಃ 
ವಿಶ್ವಕರ್ಮಾ ಆರ್ಧ್ನೊೋತ್‌ 


77ಇ73-73-) 


(0 1) 


ಇದು ಯಜಮಾನನ ಪ್ರಕೃಷ್ಣಸ್ಥಿತಿಗೆ ಕಾರಣವಾಗುತ್ತದೆ. 
ಅಧ್ವರ್ಯುವು ಪೂರ್ವದಿಕ್ಕಿನಲ್ಲಿ ಯಾವ ಇಷ್ಟಕೆಗ 
ಳನ್ನು ಉಪಧಾನ ಮಾಡಿದನೋ ಆ ಇಷ್ಟಕೆಗಳಿಂದ 
ವಸಿಷ್ಠಮಹರ್ಷಿಯು ವೃದ್ಧಿ ಹೊಂದಿದನು. 
ದಕ್ಷಿಣದಿಕ್ಕಿನಲ್ಲಿ ಯಾವ ಇಷ್ಟಕೆಗಳನ್ನು ಉಪಧಾನ ಮಾಡಿ 
ದನೋ ಆ ಇಷ್ಟಕೆಗಳಿಂದ ಭರದ್ವಾಜ ಮಹರ್ಷಿಯು 
ವೃದ್ಧಿ ಹೊಂದಿದನು. 

ಅಧ್ವರ್ಯುವು ಪಶ್ಚಿಮದಿಕ್ಕಿಗೆ ಸಂಬಂಧಿಸಿದಂತೆ ಯಾವ 
ಇಷ್ಟಕೆಗಳನ್ನು ಉಪಧಾನ ಮಾಡಿದನೋ ಆ ಇಷ್ಟಕೆ 
ಗಳಿಂದ ವಿಶ್ವಾಮಿತ್ರಮಹರ್ಷಿಯು ವೃದ್ಧಿ ಯನ್ನು ಹೊಂದಿ 
ದನು. 

ಅಧ್ವರ್ಯುವು ಉತ್ತ ರದಿಕ್ಕಿಗೆ ಸಂಬಂಧಿಸಿದಂತೆ ಉಪ 
ಧಾನ ಮಾಡಿದ ಇಷ್ಟಕೆಗಳಿಂದ ಜಮದಗ್ನಿ ಮಹರ್ಷಿಯು |, 
ವೃದ್ಧಿ ಯನ್ನು ಹೊಂದಿದನು. 


ಅಧ್ವರ್ಯವು ಮೇಲ್ಭಾಗದಲ್ಲಿ ಮಾಡಿದ ಇಷ್ಟಕೆಗಳ |" 


ಉಪಧಾನದಿಂದ ವಿಶ್ವಕರ್ಮನು ವೃದ್ಧಿಯನ್ನು ಹೊಂದಿ 
ದನು. 


WwW HUY YY YW (0) 


ಪೈತ್ರಿಲೀಯ ಸಂಹಿಡಾ/೫-೨-೧೦/೨೬೯ 


ಯ ಏವಮೇತಾಸಾಮೃ ದ್ಧಿಂ ವೇದರ್ಧ್ನೋತ್ಕೆ ೀವಯ ಆಸಾ ಸಾಮೇವಂ ಬಂಧುತಾಂ 


ವೇದ ಬಂಧುಮಾನ್ಯ ವತಿ ಯ ಆಸಾಮೇವಂ ಕ್ಸ್‌ 


ಕ್ರ್ರೃಪ್ತಿಂ ವೇದ ಕಲ ತೇ[ಕಲ್ಪ, ತೇ 


(೫೮)ಅಸ್ಮೈ]*ಸ್ಕೈ ಯ ಆಸಾಮೇವಮಾಯತನಂ ವೇದಾಯತನವಾನ ವತಿ 


1 
ಯಃ । ಏವಮ್‌ । ಏತಾಸಾಮ್‌ । ಯದ್ದಿಮ್‌ । ವೇದ | ಜರ್ಧ್ನೊತಿ । ಏವ । ಯಃ 1 ಆಸಾಮ್‌ । ಏವಮ್‌ | 


|] I [ | 
ಬಂಧುತಾಮ್‌ । ವೇದ । ಬಂಧುಮಾನಿತಿ ಬಂಧು-ಮಾನ್‌ । ಭವತಿ | ಯಃ । ಆಸಾಮ್‌ | ಏವಮ್‌ | ಕ್ಲೃಪ್ತಿಮ್‌ | 


| I 
ವೇದ । ಕಲ್ಪತೇ । (೫೮) । ಅಸ್ಕೈ । ಯಃ 1 ಆಸಾಮ್‌ । ಏವಮ್‌ | ಆಯತನಮಿತ್ಯಾ-ಯತನಮ್‌ | ವೇದ | 


[| 
ಆಯತನವಾನಿತ್ಯಾಯತನ-ವಾನ್‌ | ಭವತಿ | 


ಬ್ರಾಹ್ಮಣಭಾಗ 


ಯಃ ಏವಮ್‌ ಏತಾಸಾಮ್‌ ಯದ್ಭಿಮ್‌ 
ವೇದ 

ಯಧ್ಗೋತಿ ಏವ 

ಯಃ ಆಸಾಮ್‌ ಏವಮ್‌ ಬಂಧುತಾಮ್‌ 
ವೇದ 

ಬಂಧುಮಾನ್‌ ಭವತಿ 

ಯಃ ಆಸಾಮ್‌ ಏವಮ್‌ ಕ್ಷೃಷ್ತಿಮ್‌ 
ವೇದ 


ಅಸ್ಮೈ ಕಲ್ಪತೇ 
ಯಃ ಆಸಾಮ್‌ ಏವಮ್‌ ಆಯತನಮ್‌ 


ವೇದ 
ಆಯತನವಾನ್‌ ಭವತಿ 


WW WW WY Ww 


ವಿವರಣೆ 


ಯಾವ ಯಜಮಾನನು ಈ ಇಷ್ಟಕೆಗಳು ಯದ್ಧಿಯ 
ಕಾರಣವಾಗಿರುವುದನ್ನು ಅರಿತಿರುವನೋ, 

ಆತನು ನಿಶ್ಚ! ಯವಾಗಿಯೂ ಸಮೃದ್ಧಿ! ಯನ್ನು ಹೊಂದುವನು. 
ಯಾವ ಯಜಮಾನನು ಈ ಇಷ್ಟಕೆಗಳ ದೇಶವಿಶೇಷ 
ರೂಪವಾದ ಬಂಧುಸಮೂಹವನ್ನು ತಿಳಿದಿರುವನೋ 
ಅವನು ಬಂಧುಸಮೂಹವನ್ನು ಹೊಂದುತ್ತಾ; ನೆ. 

ಯಾವ ಯಜಮಾನನು ಈ ಇಷ್ಟಕೆಗಳ ವಕ್ರತ್ವಕಲ್ಪನೆ 
ಯನ್ನು/ಸಮೃದ್ಧಿ ಗೆ ಕಾರಣವಾಗುವ ಸಾಮರ್ಥ್ಯವನ್ನು 
ಅರಿತಿರುವನೋ 

ಅವನು ಕಲ್ಪನೆಯನ್ನು/ಅವನಿಗೆ ಇಷ್ಟಕೆಗಳು ಭದ್ದಿ. ಯನ್ನು 
ಉಂಟುಮಾಡುವಂತಹವುಗಳಾಗುತ್ತವೆ./ಹೊಂದುತ್ತಾನೆ. 
ಯಾವ ಯಜಮಾನನು ಈ ಇಷ್ಟಕೆಗಳ ಈ ರೀತಿಯ 
ಪೂರ್ವವೇ ಮೊದಲಾದ ಸ್ಥಾ ನವನ್ನು ತಿಳಿದಿರುವನೋ 
ಅವನು ಸ್ಥಾನವಂತನೇ ಆಗುತ್ತಾನೆ/ಪ್ರಶಸ್ತಸ್ಥಾನವನ್ನೇ 
ಹೊಂದುವನು. 


EE 


ಪೃಷ್ಣಯಜುರ್ವೇದ ಈನ್ನಡ ಪ್ರಶಾಶನ/೨೭೦ 


I [ I [ [| 
ಯ ಆಸಾಮೇವಂ ಪ್ರತಿಷ್ಠಾಂ ವೇದ ಪ್ರತ್ಯೇವ ತಿಷ್ಠತಿ ಪ್ರಾಣಭೃತ ಉಪಧಾಯ 
I I [ 
ಸ ಡ್‌ ಖಿ ಖಿ 
ಸಂಯತ ಉಪದಧಾತಿ ಪ್ರಾಣಾನೇವಾಸ್ಥಿನ್ನಿತ್ವಾ ಸಂಯದ್ಧಿ ಿಸ್ಪಂಯಚ್ಛತಿ 
ಯಃ। ಅಸಾಮ್‌ | ಏವಮ್‌ । ಪತಿಷ್ಠಾಮಿತಿ ಪ್ರತಿ-ಸ್ಥಾಮ್‌ | ವೇದ | ಪ್ರತೀತಿ | ಏವ! ತಿಷ್ಠತಿ | ಪ್ರಾಣಭೃತ ಇತಿ 


[| [| 1 | 
ಪ್ರಾಣ-ಭೃತಃ | ಉಪಧಾಯೇತ್ಯುಪ-ಧಾಯ । ಸಂಯತ ಇತಿ ಸಮ್‌-ಯತಃ । ಉಪೇತಿ ದಧಾತಿ | ಪ್ರಾಣಾನಿತಿ 


[| 
ಪ್ರ-ಅನಾನ್‌ | ಏವ! ಅಸ್ಮಿನ್ನ್‌ | ಧಿತ್ವಾ! ಸಂಯದ್ಭಿರಿತಿ ಸಂಯತ್‌-ಭಿಃ | ಸಮಿತಿ ಯಚ್ಛತಿ 


ಬ್ರಾಹ್ಮಣಭಾಗ ವಿವರಣೆ 


ಯಃ ಅಸಾಮ್‌ ಏವಮ್‌ ಪ್ರತಿಷ್ಠಾಮ್‌ ವೇದ ಯಾವ ಯಜಮಾನನು ಈ ಇಷ್ಟಕೆಗಳ ಪ್ರಕೃಷ್ಟಸ್ಥಿತಿ 


ಯನ್ನು ಅರಿತಿರುವನೋ 
(| ಪ್ರತಿ ತಿಷ್ಠತಿ ಏವ ಅವನು ಪ್ರತಿಷ್ಠಾವಂತನೇ/ಉತ್ತಮ ಸ್ಥಿತಿವಂತನೇ 
ಆಗುವನು. 


ಸಂಯದಿಷ್ಟಕೋಪಧಾನ/ಅಪಾನಭೃದಿಷ್ಟಕೋಪಧಾನ 


| ಪ್ರಾಣಭೃತಃ ಉಪಧಾಯ*್‌ ಅಂತರ್ದೇಶದಲ್ಲಿ ಪ್ರಾಣಭೃದಿಷ್ಟಕೆಗಳನ್ನು ಉಪ 


ಧಾನ ಮಾಡಿ 
ಸಂಯತಃ ಉಪದಧಾತಿ ಹೊರಭಾಗದಲ್ಲಿ/ಬಹಿರ್ದೇಶದಲ್ಲಿ ಸಂಯದಿಷ್ಟಕೆ 
ಗಳನ್ನು ಉಪಧಾನ ಮಾಡಬೇಕು. ಇವೇ 
ಅಪಾನಭ್ಯದಿಷ್ಟಕೆಗಳು. 
| ಅಸ್ಮಿನ್‌ ಪ್ರಾಣಾನ್‌ ಧಿತ್ವಾ ಅಗ್ನಿಯಲ್ಲಿ ಪ್ರಾಣಗಳನ್ನು ಸ್ಥಾಪಿಸಿಯೇ 
| ಏವ ಸಂಯದ್ಭಿಃ ಸಂಯಚ್ಛತಿ ಸಂಯದಿಷ್ಟಕೆಗಳಿಂದ ದೃಢಪಡಿಸುತ್ತಾನೆ. 


[| ತಾತ್ತರ್ಯ:- ಪ್ರಾಣಭೃದಿಷ್ಟಕೆಗಳನ್ನು ಕುರಿತು ವಿವಿಧವಾದ ಅರಿವು ವಿವಿಧಫಲಗಳನ್ನು ನೀಡುವುದರಿಂದ ಅದರ 
ಅರಿವು/ವೇದನವು ಪ್ರಶಸ್ತ ಎಂದು ತಾತ್ಪರ್ಯ. 
* "ಪ್ರಾಣಭೃತಃ ಉಪದಧಾತಿ' ಎಂಬಲ್ಲಿ "ಛತ್ರೀಕೋ ಯಾಂತಿ' ಎಂಬ ವಾಕ್ಯದಲ್ಲಿ ಛತ್ರಿಯನ್ನು ಹಿಡಿಯದಿದ್ದವರೂ “ಛತ್ರೀ' ಎಂಬ 
ಹೆಸರನ್ನು ಹೊಂದುವಂತೆ ಸಾಹಚರ್ಯದಿಂದ ಪ್ರಾಣಭೃತ್‌ಗಳಲ್ಲದ (ಪ್ರಾಣ ಎಂಬ ಶಬ್ದವು ಇಲ್ಲದ) ಮಂತ್ರಗಳೂ “ಪ್ರಾಣಭೃತ್‌' 
ಎನಿಸಿಕೊಳ್ಳುತ್ತವೆ. ಇಷ್ಟಕೆಗಳೂ ಪ್ರಾಣಭೃತ್‌ಗಳೇ. 


OE NER 


[ದ ರ್ಪರ್ಪರ್ಥರ್ಥರ್ಪರ್ಥ 


ಪೈತ್ರಿಲೀಯ ಹಂಹಿಡಾ/೫-೨-೧೦/೨೭೧ 


I || 
ತತ್ಸಂಯತಾಗ್‌ಂ ಸಂಯತ್ತ್ವಮಥೋ ಪ್ರಾಣ ಏವಾಪಾನಂ ದಧಾತಿ 


|| 
ತಸ್ಮಾತ್ಪಾಣಾಪಾನೌ ಸಂಚರತೋ ವಿಷೂಚೀರುಪದಧಾತಿ ತಸ್ಯಾ ದ್ವಿಷ್ಟಂಚೌ 


ಪ್ರಾಣಾಪಾನೌ ಯದ್ವಾ ಅಗ್ನೇರಸಂಯತಮ[ಅಸಂಯತಮ್‌(೫೯) 


ತತ್‌ | ಸಂಯತಾಮಿತಿ ಸಮ್‌-ಯತಾಮ್‌ । ಸಂಯತ್ತ್ವಮಿಕಿ ಸಂಯತ್‌-ತ್ವಮ್‌ । ಅಥೋ ಇತಿ! ಪ್ರಾಣ ಇತಿ | 
ಪ್ರ-ಅನೇ | ಏವ! ಅಪಾನಮಿತ್ಯಪ-ಅನಮ್‌ | ದಧಾತಿ | ತಸ್ಮಾತ್‌ | ಪ್ರಾಣಾಪಾನಾವಿತಿ ಪ್ರಾಣ-ಅಪಾನೌ | 
ಸಮಿತಿ । ಚರತಃ | ವಿಷೂಚೀಃ | ಉಪೇತಿ | ದಧಾತಿ | ತಸ್ಮಾತ್‌ | ವಿಷ್ವಂಚೌ | ಪ್ರಾಣಾಪಾನಾವಿತಿ ಪ್ರಾಣ-ಅಪಾನೆ । 
ಯತ್‌ ವೈ ಅಗ್ನೇಃ । ಅಸಂಯತಮಿತ್ಯಸಮ್‌-ಯತಮ್‌ | (೫೯) 


ಬ್ರಾಹ್ಮಣಭಾಗ ವಿವರಣೆ 

ತತ್‌ ಸಂಯತಾಮ್‌ ಸಂಯತ್ತ್ವಮ್‌ ದೃಢಪಡಿಸುವುದೇ ಸಂಯದಿಷ್ಟಕೆಗಳ ಸಂಯತ್ತ್ವ. 

ಅಥೋ ಪ್ರಾಣೇ ಏವ ಅಪಾನಮ್‌ ಈ ಸಂಯದಿಷ್ಟಕೆಗಳ ಉಪಧಾನದಿಂದ ಬಹಿಸ್ಸಂಚಾರ | 

ದಧಾತಿ ರೂಪವಾದ ಪ್ರಾಣದಲ್ಲಿ ಅಂತಃಸಂಚಾರರೂಪವಾದ 
ಅಪಾನವನ್ನು ಅಧ್ವರ್ಯುವು ಸ್ಥಾ ಪಿಸಿದವನಾಗು 
ತ್ತಾನೆ. 

ತಸ್ಮಾತ್‌ ಪ್ರಾಣಾಪಾನೌ ಸಂಚರತಃ ಆದುದರಿಂದ ಲೋಕದಲ್ಲಿ ಪ್ರಾಣ-ಅಪಾನಗಳು | 
ಜೊತೆಯಾಗಿ ಸಂಚರಿಸುತ್ತವೆ. 

ವಿಷೂಚೀಃ ಉಪದಧಾತಿ ತಸ್ಮಾತ್‌ ಪ್ರಾಣಭೃದಿಷ್ಟಕೆಗಳಿಗೆ ವಿಪರೀತಕ್ರಮದಲ್ಲಿ /ವಿರುದ್ಧ 

ವಿಷ್ಟಂಚೌ ಪ್ರಾಣಾಪಾನೌ ವಾದ ರೀತಿಯಲ್ಲಿ ಅಪಾನಭೃದಿಷ್ಟಕೆಗಳನ್ನು ಉಪ 
ಧಾನ ಮಾಡಬೇಕು. ಅದ್ದ ರಿಂದ ಪ್ರಾಣ-ಅಪಾನಗಳು 
ವಿಪರೀತಕ್ರಮ/ವಿರುದ್ದ ಶಕ್ರಮವುಳ್ಳವುಗಳು. 

ಸಂಯದಿಷ್ಟಕೋಪಧಾನದ ಪ್ರಶಂಸೆ 
ಅಗ್ನೇಃ ಯತ್‌ ಅಸಂಯತಮ್‌ ವೈ ಅಗ್ನಿಯ ಯಾವ ಅಂಗವು ನಿಯಮಿತವಲ್ಲ ವೋ 


ಬಹಿಃಸಂಚಾರ ಮಾಡುವ ವಾಯುವು ಪ್ರಾಣ. ಅಂತಃಸಂಚಾರ ಮಾಡುವ ವಾಯುವು ಅಪಾನ. ಇದಕ್ಕೆ ಅನುಗುಣ 
ವಾಗಿ ಇಷ್ಟಕೆಗಳ ಸ್ಥಾನ. "ಸಂಯಚ್ಛತಿ ಏತಾಭಿಃ' ಎಂಬ ವ್ಯತ್ಪತ್ತಿಯಿಂದ ಪ್ರಾಣಭೃದಿಷ್ಟಕೆಗಳನ್ನು ದೃಢಪಡಿಸುವುದ |1 


ರಿಂದ ಸಂಯದಿಷ್ಟಕೆಗಳೆನಿಸಿವೆ. ಅವುಗಳಿಗೆ ಅನ್ವರ್ಥವಾದ ಹೆಸರು ಇದೆ. 


WW PU 0 WY WY YW YY WW ॥) 


ಪೃಷ್ಣಯಜುರ್ವೇದ ಪಈನ್ನಡ ಪಠಾಶನ/೨೭೨ 


J | 1 I | | | 
| ಅಸುವರ್ಗ್ಯಮಸ್ಯ]ಸುವರ್ಗ್ಯಮಸ್ಯ ತತ್ಸುವರ್ಗ್ಯೋಗ್ನಿರ್ಯತ್ಸಂಯತ ಉಪದಧಾತಿ 


[ | | [ 
ಸಮೇವೈನಂ ಯಚ ತಿ ಸುವರ್ಗಮೇವಾಕಸ.  ವಿರ್ವಯಃ ಕೃತಮಯಾವಾ 
ಟಾ ಬು ಹನ ಧು ಶಿ ಎಲಿ ಈ 

[ | 
ಮಿತ್ಯಾಹ ವಯೋಭಿರೇವಾಯಾನವರುಂಧೇತಯ್ಕೆರ್ವಯಾಗ್‌ಂಸಿ 


ಅಸುವರ್ಗ್ಯಮಿತ್ಯಸುವಃ-ಗ್ರಮ್‌ । ಅಸ್ಯ | ತತ್‌ | ಸುವರ್ಗೈ ಇತಿ ಸುವಃ-ಗ್ಯಃ । ಅಗ್ನಿಃ । ಯತ್‌ | ಸಂಯತ ಇತಿ 
ಸಮ್‌-ಯತಃ | ಉಪದಧಾತೀತ್ಯುಪ-ದಧಾತಿ । ಸಮಿತಿ । ಏವ | ಏನಮ್‌ | ಯಚ್ಛತಿ | ಸುವರ್ಗ್ಯಮಿತಿ ಸುವಃ- 
> ಗೈಮ್‌ | ಏವ | ಅಕಃ।ತ್ರ ವರತ ತ್ರಿ-ಅವಿಃ । ವಯಃ । ಕೃತಮ್‌ । ಅಯಾನಾಮ್‌ | ಇತಿ | ಆಹ | ವಯೋಭಿರಿತಿ 
ವಯಃ-ಭಿಃ। ಏವ! ಅಯಾನ್‌ ಅವೇತಿ | ರುಂಧೇ | ಅಯ್ಕಿಃ | ವಯಾಗಂಸಿ | 

ಬ್ರಾಹ್ಮಣಭಾಗ ವಿವರಣೆ 


“| ತತ್‌ ಅಸ್ಯ ಅಸುವರ್ಗ್ಯಮ್‌ ಅದು ಈ ಯಜಮಾನನಿಗೆ ಸ್ವರ್ಗಹಿತವಾಗುವುದಿಲ್ಲ. 


(| ಅಗ್ನಿಃ ಸುವರ್ಗ್ಯಃ ಸ್ವರ್ಗಹಿತನಾಗುವುದಕ್ಕಾಗಿಯೇ ಅಗ್ನಿಚಯನವನ್ನು | 


ಅನುಷ್ಠಿಸುತ್ತೇವೆ. 
ಯತ್‌ ಸಂಯತಃ ಉಪದಧಾತಿ ಸಂಯದಿಷ್ಟಕೆಗಳನ್ನು ಉಪಧಾನ ಮಾಡುವುದೆಂಬುದು 
ಯಾವುದೋ ಅದು 
| ಏನಮ್‌ ಸಮ್‌ ಯಚ್ಛತಿ ಏವ ಈ ಅಗ್ನಿಯ ನಿಯಮನವನ್ನು ಮಾಡುತ್ತದೆ. 
| ಸುವರ್ಗ್ಯಮ್‌ ಏವ ಅಕಃ (ಅಧ್ವರ್ಯವು ಸಂಯದಿಷ್ಟಕೋಪಧಾನವನ್ನು ಮಾಡಿ) 
ಅಗ್ನಿಯನ್ನು ಸ್ವರ್ಗಕ್ಕೆ ಹಿತನನ್ನಾಗಿ ಮಾಡುತ್ತಾನೆ. 
' ಸಂಯದಿಷ್ಟಕೆಗಳ ಪ್ರಥಮಮಂತ್ರಾಂಶದ ತಾತ್ಪರ್ಯ 
Wy ತ್ರ್ಯವಿಃ ವಯಃ ಕೃತಮ್‌ ಅಯಾನಾಮ್‌ “ಎಲೈ! ಇಷ್ಟಕೆಯೇ! ನೀನು ಸಾರ್ಧಸಂವತ್ಸರರೂಪ 
ಇತಿ ಆಹ ವಯೋಭಿಃ ಏವ ಅಯಾನ್‌ ವಾದ ವಯಸ್ಸಿನಿಂದ ಕೃತಾದಿಯುಗಗಳನ್ನು ಹೊಂದುವೆ 
| ಅವರುಂಧೇ ಅಯ್ಕೆಃ ವಯಾಗ್‌ಂಸಿ /ಕೃತಾದಿಯುಗಗಳಿಂದ ಸಾರ್ಧಸಂವತ್ಸರರೂಪವಾದ 
ಅವರುಂಧೇ ವಯಸ್ಸನ್ನು ಹೊಂದುತ್ತೀಯೆ' ಎಂದು ಈ ಮಂತ್ರಾಂಶ 
ವು ಹೇಳುತ್ತದೆ. 
ಪ್ರಾಣವು ಹೊರಕ್ಕೆ ಹೋಗುತ್ತದೆ. ಅಪಾನವು ಒಳಕ್ಕೆ ಹೋಗುತ್ತದೆ. ಹೀಗೆ ವಿಪರೀತಕ್ರಮವುಳ್ಳವುಗಳು ಪ್ರಾಣ- 
ಅಪಾನಗಳು. 


ಟು ಗು 0 0 ಗ 0 RR [0 ) 


ತೈತ್ತೀಯ ಸಂಹಿಷಾ/೫-೨-೧೦/೨೭೩ 


| || 
ಸರ್ವತೋ ವಾಯುಮತೀರ್ಭವಂತಿ ತಸ್ಮಾದಯಗ್‌ಂ 


| 
ಸರ್ವತಃ ಪವತೇ ॥ ೬೦-10 ॥ 
[| I [| 
[ಪಶ್ಚಾ ದೇತಾಃ ಪುರೋತಕ್ಚ್ಯ ಯಾ ಕಲ್ಪತೇsಸಂಯತಂ ಪಂಚತ್ರಿಗ್‌ಂಶಚ್ಚ ॥] 


| || I 
ಸರ್ವತಃ । ವಾಯುಮತೀರಿತಿ ವಾಯು-ಮತೀಃ । ಭವಂತಿ | ತಸ್ಮಾತ್‌! ಅಯಮ್‌ | ಸರ್ವತಃ | ಪವತೇ ॥ ೬೦॥ 


ಬ್ರಾಹ್ಮಣಭಾಗ ವಿವರಣೆ 


ಸರ್ವತಃ ವಾಯುಮತೀಃ ಭವಂತಿ ಎಲ್ಲ ದಿಕ್ಕುಗಳಲ್ಲಿ ಉಪಧಾನ ಮಾಡುವ ಇಷ್ಟಕೆಗಳು 
ವಾಯುವಾಚಕಶಬ್ದಗಳಿಂದ ಕೂಡಿವೆ. 
ತಸ್ಮಾತ್‌ ಅಯಮ್‌ ಸರ್ವತಃ ಪವತೇ ಆದುದರಿಂದ ಈ ವಾಯುವು ಎಲ್ಲೆಲ್ಲಿಯೂ ಬೀಸು 
ತ್ತದೆ. 


ವಯಸ್ಸು ಯುಗಗಳನ್ನೂ ಯುಗಗಳು ವಯಸ್ಸನ್ನೂ ಸಂಬಂಧಿಸಿವೆ. ಮಹಾಪ್ರಳಯಕಾಲದಲ್ಲಿ ಜನ್ಮರಹಿತವಾದ 
ವನಿಗೆ ವಯಸ್ಸಿಲ್ಲದಿರುವಾಗ ಯುಗದ ವಿವಕ್ಷೆ ಇರುವುದಿಲ್ಲ. ವಯೋವಿಶೇಷವೂ ಇರುವುದಿಲ್ಲ. ಕೃತಯುಗಾದಿ 
ರೂಪವಾದ ಕಾಲವೇ ಇಲ್ಲದಿರುವಾಗ ವಯೋವಿಶೇಷವಿರುವುದಿಲ್ಲ ಹೀಗೆ ಯುಗ-ವಯಸ್ಸುಗಳು ಪರಸ್ಪರ 
೫] ಸಂಬಂಧಪಟ್ಟಿರುವುದರಿಂದ ಎರಡನ್ನೂ ಶ್ರುತಿಯು ತಿಳಿಸಿ, ವಯಸ್ಸಿನಿಂದ "ಅಯ'ಗಳನ್ನೂ "ಅಯ'ಗಳಿಂದ 
ವಯಸ್ಸನ್ನೂ ಯಜಮಾನನು ಹೊಂದುವನು ಎಂದು ಹೇಳಿದೆ. 
"ವಾಯುಮತೀ' ಎಂದರೆ ಮಂತ್ರಗಳಲ್ಲಿ “ಪ್ರರೋವಾತಳ' “ದಕ್ಷಿಣಾದ್ವಾತಃ' ಮುಂತಾದ ವಾಯುವಾಚಕಶಬ್ದವಿದೆ 
ಎಂದರ್ಥ. 


೫ ಅ೧ಣಖಹಅ೧ಣ 


WS WW ಊ ೪0 ಊ ೪೫ 


| | 1| || 
ಗಾಯತ್ರೀ | ತ್ರಿಷ್ಟುಪ್‌ | ಜಗತೀ । ಅನುಷ್ಟುಗಿತ್ಯನು-ಸ್ತುಕ್‌ | ಪಂಕ್ತ್ಯಾ 1 ಸಹ ॥ ಬೃಹತೀ 1 ಉಷ್ಣಿಹಾ | 


ಟ 
ಕಕುತ್‌ | ಸೂಚೀಭಿಃ । ಶಿಮ್ಯಂತು। ತ್ವಾ॥ 


ಈ ಪ್ರಶ್ನದ ಹನ್ನೊಂದನೆಯ ಮತ್ತು ಹನ್ನೆರಡನೆಯ ಅನುವಾಕಗಳು ಅಶ್ವಮೇಧಕ್ಕೆ ಸಂಬಂಧಿಸಿದವುಗಳು. 
| ಇವು ವೈಶ್ವದೇವಕಾಂಡಕ್ಕೆ ಸೇರಿವೆ. 

ಈ ಅಶ್ವಮೇಧಯಾಗವನ್ನು ರಾಜರು ಅನುಷ್ಠಿಸಬೇಕು. ರಾಜಪತ್ನಿಯರು ಮೂರು ಬಗೆಯಾಗಿ ಇರುತ್ತಾರೆ. | 
ಉತ್ತಮರು, ಮಧ್ಯಮರು ಹಾಗೂ ಅಧಮರು. ಅವರಿಗೆ ಮಹಿಷೀ, ವಾವಾತಾ, ಪರಿವೃಕ್ತೀ ಎಂದು ಹೆಸರು. 
ಅವರು ಕ್ರಮವಾಗಿ ಚಿನ್ನ ಬೆಳ್ಳಿ, ಲೋಹಗಳಿಂದ ಮಾಡಲ್ಲ ಟ್ಟ ಸೂಜಿಗಳಿಂದ-ವಿಶಸನ ಮಾಡಲ್ಪಟ್ಟ | 
(ಮೃತವಾದ) ಕುದುರೆಯನ್ನು ಕತ್ತಿಯಿಂದ ಕತ್ತರಿಸಲು ಅನುಕೂಲವಾಗುವುದಕ್ಕಾಗಿ ಆಯಾ ಸ್ಥಾನಗಳಲ್ಲಿ- | 
ರೇಖೆಗಳನ್ನು ಮಾಡಬೇಕು. ಇದರಿಂದ ಅಶ್ವದ ಅವಯವವನ್ನುಗುರುತಿಸಿದಂತಾಗುತ್ತದೆ. 


ಮಂತ್ರ ವಿನಿಯೋಗ 


Tp [| 
ಗಾಯತ್ರೀ...ಶಿಮ್ಯಂತು ತ್ವಾ ॥ ಮಹಿಷಿಯು ಅಸಿಪಥವನ್ನು ಕಲ್ಪಿಸಲು ಪ್ರಥಮಮಂತ್ರ. 


| ಪದಶಃ ಅರ್ಥ:-8 (ಎಲೈ! ಅಶ್ವವೇ!) ಗಾಯತ್ರೀಣಗಾಯತ್ರೀಛಂದೋದೇವತೆಯೂ; ತ್ರಿಷ್ಟುಪ್‌: | 


ತ್ರಿಷ್ಟುಚ್ಛಂದೋದೇವತೆಯೂ; ಜಗತೀಷಜಗತೀಛಂದೋದೇವತೆಯೂ; ಅನುಷ್ಟುಕ್‌-ಅನುಷ್ಟುಪ್ಪಂದೋ 


ದೇವತೆಯೂ; ಬೃಹತೀಇಬೃಹತೀಛಂದೋದೇವತೆಯೂ; ಉಷ್ಣಿಹಾವಉಪ್ಟಿ; ಕ್ಸ ೦ದೋದೇವತೆಯೂ; ಚ 


ಕಕುತ್‌-ಕಕುಚ್ಛಂದೋದೇವತೆಯೂ; ಪಂಕ್ತ್ವಾ ಸಹಇಪಂಕ್ತಿಛಂದಸ್ಸಿನೊಡನೆ;(ಸೇರಿ) ಸೂಚೇಭಿಃ= 


ಮೇಲೆ) ರೇಖೆಗಳನ್ನು ಮಾಡಿ ಅಸಿಪಥವನ್ನು ಕಲ್ಪಿಸಲಿ. 
1) (1) 1) ಇ) ಗು) ಇ) ಭಘ VU WWW WW 


ಪೈಷಿಲೀಯ ಸಂಹಿಷಾ/೫-೨-೧೧/೨೭೫ 


ಸ್ತ ಗ 8 5/5/5557] 
| I I 
ದ್ವಿಪದಾ ಯಾ ಚತುಷ್ಟದಾ ತ್ರಿಪದಾ ಯಾ ಚ ಷಟ್ಟದಾ । ಸಛಂದಾ ಯಾ ಚ 
I [ || | 
ವಿಚ್ಛಂದಾಸ್ಸೂಚೀಭಿಶ್ಶಿಮ್ಯಂತು ತ್ವಾ॥ ಮಹಾನಾಮ್ನೀ ರೇವತಯೋ ವಿಶ್ವಾ 
Il | | I I 
ಆಶಾಃ ಪ್ರಸೂವರೀಃ | ಮೇಘ್ಯಾ ವಿದ್ಯತೋ ವಾಚಸ್ಸೂಚೀಭಿಶ್ಶಿಮ್ಯಂತು ತ್ವಾ ॥ 


| | | 
ದ್ವಿಪದೇತಿ ದ್ವಿ-ಪದಾ । ಯಾ | ಚತುಷ್ಪದೇತಿ ಚತುಃ-ಪದಾ | ತ್ರಿಪದೇತಿ ತ್ರಿ-ಪದಾ । ಯಾ। ಚ। ಷಟ್ಟದೇತಿ ಷಟ್‌ 


I | I 
-ಪದಾ । ಸಛಂದಾ ಇತಿ ಸ-ಛಂದಾಃ। ಯಾ । ಚ। ವಿಚ್ಛಂದಾ ಇತಿ ವಿ-ಛಂದಾಃ | ಸೂಚೀಭಿಃ । ಶಿಮ್ಯಂತು | ತ್ವಾ! 
ಬ Sas ತ ಲ ಅವಗೆ ವ ತಾ 


It [| [| [| (1 | [| ದ 
ಮಹಾನಾಮ್ನೀರಿತಿ ಮಹಾ-ನಾಮ್ನೀಃ 1 ರೇವತಯಃ | ವಿಶ್ವಾಃ | ಆಶಾಃ | ಪ್ರಸೂವರೀರಿತಿ ಪ್ರ-ಸೂವರೀಃ | 


[| | [| 
ಮೇಘ್ಯಾಃ I ವಿದ್ಯುತ ಇತಿ ವಿ-ದ್ಯುತಃ | ವಾಚಃ । ಸೂಚೇಭಿಃ 1 ಶಿಮ್ಯಂತು (ತ್ವಾ! 


ಮಂತ್ರ ವಿನಿಯೋಗ 
ದ್ವಿಪದಾ ಯಾ...ತ್ವಾ ॥ ಮಹಿಷಿಯು ಅಸಿಪಥವನ್ನು ಕಲ್ಪಿಸಲು ಎರಡನೆಯ ಮತ್ತು ಕೊನೆಯ ಮಂತ್ರ. 


(| 
ಮಹಾನಾಮ್ನೀ...ತ್ವಾ Wl ವಾವಾತೆಯು ಅಸಿಪಥವನ್ನು ಕಲ್ಪಿಸಲು ಪ್ರಥಮಮಂತ್ರ. 


& (ಓ! ಅಶ್ವವೇ!) ಯಾವಯಾವ; ದ್ವಿಪದಾಇದ್ವಿಪದಾತ್ಮಕಮಂತ್ರಾಭಿಮಾನಿದೇವತೆಯೋ; ಚತುಷ್ಟದಾ 
=ನಾಲ್ಕು ಪದಗಳ ಮಂತ್ರಾಭಿಮಾನಿದೇವತೆಯೋ; ತ್ರಿ ಪದಾತತ್ರಿಪದಾತ್ಮಕಮಂತ್ರಾಭಿಮಾನಿದೇವತೆಯೋ; 
ಚಇಮತ್ತು; ಷಟ್ಟದಾ ಯಾವಯಾವ ಷಟ್ಟದಾತ್ಮಕಮಂತ್ರಾಭಿಮಾನಿಯಾದ ದೇವತೆಯು ಇದೆಯೋ; ಯಾ 
ಸಛಂದಾಃ೯ಇಛಂದೋಯುಕ್ತವಾದ ಮಂತ್ರದ ಅಭಿಮಾನಿದೇವತೆಯೂ; ಯಾ ಚ ವಿಚ್ಛಂದಾಃ-ಛಂದೋ 
ರಹಿತಮಂತ್ರಾಭಿಮಾನಿದೇವತೆಯೂ; ಸೂಚೇಭಿಃ=ಚಿನ್ನದ ಸೂಜಿಗಳಿಂದ; ತ್ವಾನಿನ್ನನ್ನು; ಶಿಮ್ಯಂತು 
ಕತ್ತಿಯಿಂದ ಕತ್ತರಿಸಲು ಅನುಕೂಲ ಮಾಡಲಿ/(ನಿನ್ನ ಮೇಲೆ) ರೇಖೆಗಳನ್ನು ಮಾಡಿ ಅಸಿಪಥವನ್ನು 
ಕಲ್ಪಿಸಲಿ. & (ಓ! ಅಶ್ವವೇ!)ಮಹಾನಾಮ್ನೀಃ*ದೇವತೆಗಳಲ್ಲಿ ಪ್ರಸಿದ್ಧವಾದ ಹೆಸರನ್ನು ಹೊಂದಿರುವ 
ಮಹಾನಾಮ್ನಿ ಎಂಬ ಹೆಸರಿನ ದೇವತೆಗಳೂ; ರೇವತಯಃ=ಧನವತಿಯರಾದ/ ರೇವತಿ ಎಂಬ ಹೆಸರಿನ 
ದೇವತೆಗಳೂ; ಪ್ರಸೂವರೀಃ=ಸರ್ವಪ್ರಸವ(ಉತ್ಪತ್ತಿ)ಕಾರಣರಾದ; ವಿಶ್ವಾಃಎಲ್ಲ; ಆಶಾಃದಿಗ್ಲೇವತೆ 
ಗಳೂ; ಮೇಘ್ಯಾಃ-ಮೇಘಗಳಲ್ಲಿ ಉಂಟಾಗುವ; ವಿದ್ಯುತಃ-ವಿದ್ಯುದಭಿಮಾನಿದೇವತೆಗಳೂ; ವಾಚಃ 
(ಮೇಘಗಳಲ್ಲಿ ಉಂಟಾಗುವ) ಗರ್ಜನೆಯ (ಗುಡುಗಿನ) ಅಭಿಮಾನಿದೇವತೆಗಳೂ; ಸೂಚೀಭಿಃವಬೆಳ್ಳಿಯ 
ಸೂಜಿಗಳಿಂದ; ತ್ವಾವನಿನ್ನನ್ನು; ಶಿಮ್ಯಂತು=ಕತ್ತಿಯಿಂದ ಕತ್ತರಿಸಲು ಅನುಕೂಲ ಮಾಡಲಿ/(ನಿನ್ನ ಮೇಲೆ) 
ರೇಖೆಗಳನ್ನು ಮಾಡಿ ಅಸಿಪಥವನ್ನು ಕಲ್ಪಿಸಲಿ. 


WWW WWW WW WWW WW WW WW 


ಪೃಷ್ಟಯಜುರ್ವೇದ ಈನ್ನಡ ಪ್ರಪಾಶನ/೨೭೬ 


I 
ರಜತಾ ಹರಿಣೀಸ್ಸಿ (ಸಾ ಯುಜೋ ಯುಜ್ಯ ೦ತೇ ಕರ್ಮಭಿಃ | ಅಶ್ವಸ್ಯ 


ವಾಜಿನಸ್ತ್ವ ಚಿ ಸೂಚೀಭಿಶ್ಶಿಮ್ಯಂತು ತ್ವಾ॥ ನಾರೀ[ನಾರೀಃ(೬೧)ತೇಸಸೆ € 
| 1 T Wu 
ಪತ್ನಯೋ ಲೋಮ ವಿ ಚಿನ್ಹಂತು ಮನೀಷಯಾ । 


| || I 
ರಜತಾಃ | ಹರಿಣೀಃ | ಸೀಸಾಃ । ಯುಜಃ | ಯುಜ್ಯಂತೇ | ಕರ್ಮಭಿರಿತಿ ಕರ್ಮ-ಭಿಃ \ ಅಶ ಸಸ್ಯ | ವ ವಾಜಿಸಃ \ ತ್ವಚಿ | 


ದ ॥| 
ಸೂಚೀಭಿಃ | ಶಿಮ್ಯಂತು | ತ್ವಾ। ನಾರೀಃ। (೬೧)1 ತೇ। ಪತ್ನೆಯಃ | ಲೋಮ | ವೀತಿ | ಚಿನ್ಹಂತು | ಮನೀಷಯಾ | 


ಮಂತ್ರ ಏ ವಿನಿಯೋಗ 
ರಜತಾಃ...ತ್ವಾ॥ ವಾವಾತೆಯು ಅಸಿಪಥವನ್ನು ಕಲ್ಪಿಸಲು ಎರಡನೆಯ ಮತ್ತು ಕೊನೆಯ ಮಂತ್ರ. 


H 
ನಾರೀಸ್ರೇ...ತ್ವಾ ॥ ಪರಿವೃಕ್ತಿಯು ಅಸಿಪಥವನ್ನು ಕಲ್ಪಿಸಲು ಪ್ರಥಮಮಂತ್ರ. 


ತ್ರಿ (ಓ! ಅಶ್ವವೇ!) ರಜತಾಃ=ವಬೆಳ್ಳಿಯಿಂದ ನಿರ್ಮಿತವಾದ; ಹರಿಣೀಃ=ಬಂಗಾರದಿಂದ ನಿರ್ಮಿತವಾಗಿ [|]: 
ರುವ; ಸೀಸಾಃಷಲೋಹಗಳಿಂದ ನಿರ್ಮಿತವಾಗಿರುವ/ಕಬ್ಬಿಣದಿಂದ ನಿರ್ಮಿತವಾಗಿರುವ; ಯುಜಃಇ ಸ 
ಲೇಖನಕರ್ಮಯೋಗ್ಯವಾದ ಸೂಜಿಗಳು; ವಾಜಿನಃ=(ಇವು) ಅನ್ನಹೇತುವಾದ; ಅಶ್ವಸ್ಯಇಅಶ್ವದ; ತ್ವಚೆ, 

ಚರ್ಮದಲ್ಲಿ; ಕರ್ಮಭಿಃ-ಲೇಖನವೇ ಮುಂತಾದ ಕ್ರಿಯೆಗಳಿಂದ (ಅಸಿಪಥಕಲ್ಪನೆಯಿಂದ) ಯುಜ್ಯಂತೇವ 
ಯುಕ್ತವಾಗಿರುತ್ತವೆ. ಸೂಚೇಭಿಃವ(ಲೇಖನಕುಶಲರಾದ ದೇವತೆಗಳು) ಪೂರ್ವೋಕ್ತವಾದ ಸೂಜಿಗಳಿಂದ; 
ತ್ವಾನಿನ್ನನ್ನು; ಶಿಮ್ಯಂತು-ಕತ್ತಿಯಿಂದ ಕತ್ತರಿಸಲು ಅನುಕೂಲ ಮಾಡಲಿ/(ನಿನ್ನ ಮೇಲೆ) ರೇಖೆಗಳನ್ನು 
ಮಾಡಿ ಅಸಿಪಥವನ್ನು ಕಲ್ಪಿಸಲಿ. & (ಎಲೈ! ಅಶ್ವವೇ!); ನಾರೀಃ-ಮಹಿಷಿಯೇ ಮುಂತಾದ ಸ್ತಿ »°ೀಯರಾದ; 
ಪತ್ನಯಃ=ರಾಜಪತ್ನಿಯರು; ಮನೀಷಯಾಇಬುದ್ಧಿ ಯಿಂದ ಆಲೋಚಿಸಿ; ತೇವನಿನ್ನ; ಲೋಮೌೆಣ ರೋಮ [W 
ಸಮೂಹವನ್ನು; ವಿಚಿನ್ವಂತು-ಹುಡುಕಿ ಭೇದಿಸಲಿ./ಅಸಿಪಥದಿಂದ ದೂರಮಾಡಲಿ. 


ತಾತ್ಪರ್ಯ:-ಮಹಿಷಿಯು ಕತ್ತಿಯ ಮಾರ್ಗವನ್ನು ಗುರುತಿಸುವ ಮೊದಲನೆಯ ಮಂತ್ರವಿದು. 
ಹೇ! ಅಶ್ವವೇ! ಗಾಯತ್ರೀ ಮುಂತಾದ ಛಂದೋದೇವತೆಗಳೂ ದ್ವಿಪದಾತ್ಮಕವೇ ಮುಂತಾದ ಮಂತ್ರಾಭಿಮಾನಿ 
ದೇವತೆಗಳೂ, ಛಂದೋಯುಕ್ತ-ಛಂದೋರಹಿತ ಮಂತ್ರಾಭಿಮಾನಿದೇವತೆಗಳೂ ಚಿನ್ನದ ಸೂಜಿಗಳಿಂದ ನಿನ್ನಲ್ಲಿ 
ಕತ್ತಿಯ ಮಾರ್ಗವನ್ನು ಗುರುತಿಸಲಿ. 
ಮಹಾನಾಮ್ನಿಯರಾದ ದೇವತೆಗಳೂ, ರೇವತಿಯರೆಂಬ ದೇವತೆಯರೂ, ದಿಗೆ. €ವತೆಯರೂ, ಮೋಡಗಳಿಗೆ 
ಸಂಬಂಧಿಸಿದ ದೇವತೆಗಳೂ ಬೆಳ್ಳಿಯ ಸೂಜಿಗಳಿಂದ ಕತ್ತಿಯ ಮಾರ್ಗವನ್ನು ಗುರುತಿಸಲಿ. 
ಲೋಹಗಳಿಂದ ನಿರ್ಮಿತವಾದ ಸೂಜಿಗಳು ಲೇಖನಾದಿವ್ಯಾಪಾರದಲ್ಲಿ ಯುಕ್ತವಾಗುತ್ತವೆ. ಅಂತಹ ಸೂಜಿಗಳು Ww 
ನಿನ್ನಲ್ಲಿ ಅಸಿಪಥವನ್ನು ಕಲ್ಪಿಸಲಿ. 


WW Ww 


0 ಗು SW WH WW WW WwW 


ಪೈತ್ರಿಲೀಯ ಸಂಹಿಡಾ/೫-೨-೧೧/೨೭೭ 


I | 
ದೇವಾನಾಂ ಪತ್ನೀರ್ದಿಶಸ್ಸೂಚೀಭಿಶ್ಶಿಮ್ಯಂತು ತ್ವಾ ॥ ಕುವಿದಂಗ ಯವಮಂತೋ 
| | | | 
ಯವಂ ಚಿದ್ಯಥಾ ದಾಂತ್ಯನುಪೂರ್ವಂ ವಿಯೂಯ | ಇಹೇಹೈಷಾಂ ಕೃಣುತ | 
| I 
ಭೋಜನಾನಿ ಯೇ ಬರ್‌ಹಿಷೋ ನಮೋವೃಕ್ತಿಂ ನ ಜಗ್ಮುಃ ೬೨-11 ॥ 


॥| [ 
[ನಾರೀಸ್ತಿಗ್‌ಂಶಚ್ಚ ॥] 
ಮ್ರದು 


I | 
ದೇವಾನಾಮ್‌ | ಪಶ್ನೀಃ । ದಿಶಃ । ಸೂಚೀಜಿಃ । ಶಿಮ್ಯಂತು | ತ್ವಾ ॥ ಕುವಿತ್‌ | ಅಂಗ | ಯವಮಂತ ಇತಿ-ಯವ- 
[| 
ಮಂತಃ । ಯಪಮ್‌ । ಚಿತ್‌ | ಯಥಾ | ದಾಂತಿ । ಅನುಪೂರ್ವಮಿತ್ಯನು-ಪೂರ್ವಮ್‌ । ವಿಯೂಯೇತಿ ವಿ- 
| | | [ 
ಯೂಯ ॥ ಇಹೇಹೇತೀಹ-ಇಹ । ಏಷಾಮ್‌ । ಕೃಣುತ | ಭೋಜನಾನಿ | ಯೇ | ಬರ್‌ಹಿಷಃ । ನಮೋವೃಕ್ತಿಮಿತಿ 


1 
ನಮಃ-ವೃಕ್ತಿಮ್‌ | ನ। ಜಗ್ಮುಃ ॥ (೬೨) ॥ 


ಮಂತ್ರ ವಿನಿಯೋಗ 


ಕುವಿದಂಗ...ನ ಜಗ್ಮುಃ ॥ ಪರಿವೃಕ್ತಿಯು ಅಸಿಪಥವನ್ನು ಕಲ್ಪಿಸಲು ಎರಡನೆಯ ಮತ್ತು ಕೊನೆಯ ಮಂತ್ರ. 


ದೇವಾನಾಮ್‌=ದೇವತೆಗಳ; ಪತ್ನೀಃ-ಪತ್ನಿಯರೂ; ದಿಶಃವದಿಗ್ದೇವತೆಗಳೂ; ತ್ವಾಣನಿನ್ನನ್ನು; ಸೂಚೀಭಿಃ 
=ಲೋಹದಿಂದ ಮಾಡಿದ ಸೂಜಿಗಳಿಂದ; ಶಿಮ್ಯಂತು-ಅಸಿಪಥಗಳನ್ನು/ಅಶ್ವಚ್ಛೇದನಮಾರ್ಗಗಳನ್ನು 
ಗುರುತಿಸಲಿ. & ಅಂಗವಅಶ್ವಮೇಧದ ಹವಿಸ್ಸಿಗೆ ಪಾತ್ರರಾದ ಪ್ರಿಯರಾದ ದೇವತೆಗಳೇ! (ಲೋಕದಲ್ಲಿ) | 
ಕುವಿತ್‌-ಅನೇಕ ಬಗೆಯ/ಹೆಚ್ಚಿನ; ಚಿತ್‌-ಪರಸ್ತರ ಬೆರೆತಿರುವ; ಯವಮ್‌ೌಾಯವವೇ (ಮುಂತಾದ 
ಧಾನ್ಯವನ್ನು ಯಥಾ*ಹೇಗೆ; ಅನುಪೂರ್ವಮ್‌ ಅವುಗಳ ಪಾಕಾನುಸಾರಿಯಾಗಿ/ಪಕ್ವತೆಯನ್ನು ನೋಡಿ; | 
ವಿಯೂಯ ಬೇರ್ಪಡಿಸಿ; ಯವಮಂತಃ-ಯವವೇ ಮುಂತಾದ ಧಾನ್ಯಗಳನ್ನು ಹೊಂದಿರುವ ರೈತರು; 
ದಾಂತಿ೯ಕೊಯ್ಯುತ್ತಾರೆಯೋ; (ಹಾಗೆ) ಯೇಇಯಾವ ಆಸ್ತಿಕರು; ಬರ್ಹಿಷಃಇಯಾಗಕ್ಕೆ ಸಂಬಂಧಿಸಿದ; 
ನಮೋವೃಕ್ತಿಮ್‌-ನಮಸ್ಕಾರದಿಂದ ಬೇರೆಯಾಗುವಿಕೆಯನ್ನು; (ನಮಸ್ಕಾರವಿಲ್ಲದಿರುವುದನ್ನು/ನಾಸ್ತಿ' ಕತೆ 
ಯನ್ನು) ನ ಜಗ್ಮುಃ&ಹೊಂದಿಲ್ಲವೋ(/ಅಸ್ತಿಕರಾಗಿ ಇರುವರೋ ಏಷಾಮ್‌ ಐ ಈ ರೀತಿಯವರ/ಶ್ರದ್ಧಾಲುಗ 
ಳಾದ ಇವರ; ಭೋಜನಾನಿ-ಹವಿಸ್ಸುಗಳನ್ನು ಇಹ ಇಹ=ಆಯಾ ಯಾಗದಲ್ಲಿಯೇ/ಇಲ್ಲಿಯೇ: ಕೃಣುತ 
=ಸ್ಟ್ರೀಕರಿಸಿರಿ. 


WwW WW WW WY W 


ಜಾ ಉಗ WU ಭು ಈ WW ೪ 


ಪೃಷ್ಣಯಖುರ್ವೇದ ಪನ್ನಡ ಪ್ರಶಾಶನ/೨೭೮ 


ಹೇ! ಅಶ್ವ ವೇ! ಸ್ತ್ರ ೀಯರಾದ ರಾಜಪತ್ನಿಯರು ನಿನ್ನ ಶರೀರದಲ್ಲಿ ರೋಮಸಮೂಹವನ್ನು ಜಾಣತನದಿಂದ 
ಬೇರ್ಪಡಿಸಿ ಅಸಿ ಪಥವನ್ನು ಗುರುತಿಸಲಿ. ಹಾಗೆಯೇ "ಸೇನೇಂದ್ರಸ' "ಡೈ. ಆ. 3. 9. 1] ಎಂಬ ಅನುವಾಕದಲ್ಲಿ 
ಶ್ರುತಿಯು ಹೇಳುವ ದೇವಪ ತ್ನಿಯರೂ, ದಿಗ್ಬೇವತೆಯರೂ ನಿನ್ನಲ್ಲಿ ಕತ್ತಿಯು ಸಂಚರಿಸಬೇಕಾದ ಮಾರ್ಗವನ್ನು 


ಹುಡುಕಿಗುರುತಿಸಲಿ. 

ಅಶ್ವಮೇಧದ ಹವಿಸ್ಸಿಗೆ ಅರ್ಹರಾದ ದೇವತೆಗಳೇ! ನೀವು ನಮಗೆ ಪ್ರಿಯರು. ಲೋಕದಲ್ಲಿ ಕೃಷಿಕರು ಯವವೇ 
ಮುಂತಾದ ಧಾನ್ಯಗಳನ್ನು ಒಟ್ಟಿಗೆ ಬೆಳೆದಾಗ ಅವುಗಳಲ್ಲಿ ಕೊಯ್ಲಿಗೆ ಅರ್ಹವಾದುದನ್ನು ಗುರುತಿಸಿ ಕಟಾವು 
ಮಾಡುವಂತೆ ನೀವು ಯಜ್ಞಃ ದಲ್ಲಿ ಶ್ರದ್ಧಾಪೂರ್ಣರಾದ ಅಸ್ತಿಕರ ಅನೇಕ ಯಾಗಗಳಲ್ಲಿ ಹವಿಸ್ಸನ್ನು ಸ್ವೀಕರಿಸಿರಿ. 


ಆಸ್ತಿಕ-ನಾಸ್ತಿಕರನ್ನು ಬೇರ್ಪಡಿಸಿರಿ. 


ಅನುವಾಕದ ವಿಶೇಷವಿಷಯಗಳು 
ಅ) ಛಂದಸ್ಸು 


ಮಂತ್ರ 


[| 
ಗಾಯತ್ರೀ...ಶಿಮ್ಯಂತು ತ್ವಾ॥ 


ದ್ವಿಪದಾ ಯಾ...ತ್ವಾ 1 
|| 
ಮಹಾನಾಮ್ನೀ...ತ್ವಾ ॥ 
ರಜತಾಃ...ತ್ವಾ ॥ 
|| 
ನಾರೀಸ್ತೆ ....ತ್ವಾ॥ 


ಕುವಿದಂಗ...ನ ಜಗ್ಮುಃ ॥ 


೫೮%೧ಣಖ ಅಣ 


7 7771777777777777777/77/77 7777777777) 


॥ ದ್ವಾದಪೊ€5ನುವಾಹಃ | 

[| || [| [ 
ಕಸ್ತ್ವಾ ಛ್ಯತಿ ಕಸ್ತ್ವಾ ವಿ ಶಾಸ್ತ್ರಿ ಕಸ್ತೇ ಗಾತ್ರಾಣಿ ಶಿಮ್ಯತಿ | ಕ ಉ ತೇ ಶಮಿತಾ 
ಕವಿಃ ॥ ಯತವಸ್ತ ಯತುಧಾ ಪರುಶ್ಶಮಿತಾರೋ ವಿ ಶಾಸತು | 


| [| 
ಕಃ। ತ್ವಾ! ಛ್ಯತಿ। ಕಃ ತ್ವಾ! ವೀತಿ ಶಾಸ್ತಿ 1 ಕಃ ತೇ। ಗಾತ್ರಾಣಿ | ಶಿಮ್ಯತಿ ॥ ಕಃ ಉ। ತೇ ಶಮಿತಾ! ಕವಿಃ ॥ 


[| | 
ಯತವಃ | ತೇ ಯತುಥೇತ್ಯೃತು-ಧಾ। ಪರುಃ | ಶಮಿತಾರಃ  ವೀತಿ | ಶಾಸತು॥ 


ಮಂತ್ರ ವಿನಿಯೋಗ 

i 
ಕಸ್ತಾ ಎಕವಿಃ u ಅಧ್ವರ್ಯುವು ಅಶ್ವದ ಚರ್ಮವನ್ನು ಭೇದಿಸಲು ಪ್ರಥಮಮಂತ್ರ. 
ಯತವಸ್ತ...ತ್ವಾ ॥ ಅಶ್ವವಿಶಸನದ ಎರಡನೆಯ ಮಂತ್ರ. 


ಈ ಹನ್ನೆರಡನೆಯ ಅನುವಾಕದಲ್ಲಿ ವಿಶಸನವನ್ನು ಹೇಳಲಾಗಿದೆ. ಅಸಿಪಥವನ್ನು ಕಲ್ಪಿಸಿದ ಅನಂತರ ಈ 
ಚರ್ಮಛೇದನ. 


ಪದಶಃ ಅರ್ಥ:-& [ಹೇ! ಅಶ್ವವೇ! ಕಃ=ಪ್ರಜಾಪತಿಯು; ತ್ವಾವನಿನ್ನನ್ನು; ಛ್ಯತಿ-ಛೇದಿಸುತ್ತಾನೆ. ಕಹ 
ಪ್ರಜಾಪತಿಯೇ; ತ್ವಾವನಿನ್ನನ್ನು (ನಿನ್ನ ಅವಯವಗಳನ್ನು); ವಿ ಶಾಸ್ತ್ರಿಇವಿಭಾಗ ಮಾಡಿ ಸರಿಯಾಗಿ ಇಡು 
ತ್ತಾನೆ; ಕಃಇಪ್ರಜಾಪತಿಯೇ; (ಅವಯವಗಳನ್ನು ವಿಭಾಗಿಸಿ ಇಟ್ಟ ಬಳಿಕ) ತೇವನಿನ್ನ; ಗಾತ್ರಾಣಿಇಅವ 
ಯವಗಳನ್ನು; ಶಿಮ್ಯತಿವಸುರಕ್ಷಿ; ತವಾಗಿ ಮಾಡುತ್ತಾನೆ; ಕವಿಃ-ಛೇದನವನ್ನು ಚೆನ್ನಾಗಿ ಬಲ್ಲವನಾದ; ಕಃ 
ಉ=ಪ್ರಜಾಪತಿದೇವನೇ; ತೇ=ನಿನ್ನ; ಶಮಿತಾ-ಅವಯವಗಳನ್ನು ಛೇದಿಸಿ ಇಡುವ ಶಮಿತೃವೂ 
(ಆಗಿದ್ದಾನೆ). 8 (ಎಲೈ! ಅಶ್ವವೇ!) ಯತವಃ-ವಸಂತಾದಿ ಯತುಗಳು/ಯತ್ತಭಿಮಾನಿಗಳಾದ ದೇವತೆ 
ಗಳು; ಶಮಿತಾರಃ=ಶಮಿತಾರರಾಗಿ; ಯತುಧಾ-ಆಯಾ ಯತುಗಳ ಕಾಲದಲ್ಲಿ; ತೇವನಿನ್ಸು ಪರುಃ 
ಪರ್ವಾಂಗಗಳನ್ನು (ಗೆಣ್ಣುಳ್ಳ ಅವಯವವನ್ನು) ವಿ ಶಾಸತು-ಛೇದಿಸಿ ಸ್ಥಾಪಿಸಲಿ. 


ಪೃಷ್ಟಯಜುರ್ವೇದ ಕನ್ನಡ ಪ್ರಕಾಶನ/೨೮೦ 


[ I I 
ಸಂವಥ್ಸರಸ್ಯ ಧಾಯಸಾ ಶಿಮೀಭಿಶ್ಶಿಮ್ಯಂತು ತ್ವಾ ॥ ದೈವ್ಯಾ ಅಧ್ವ 


I [ | 
ಛ್ಯಂತು ವಿ ಚ ಶಾಸತು | ಗಾತ್ರಾಣಿ ಪರ್ವಶಸ್ತೇ ಶಿಮಾಃ ಕೃಣ್ವಂತು ಶಿಮ್ಯಂತಃ ॥ 


| 
| ಅರ್ಧಮಾಸಾಃ ಪರೂಗ್‌ಂಷಿ ತೇ ಮಾಸಾಶ್ಚ್ಯಂತು ಶಿಮ್ಯಂತಃ | ಅಹೋರಾತ್ರಾಣಿ 


I 
ಮರುತೋ ವಿಲಿಷ್ಟಗ್‌ಂ[ವಿಲಿಷ್ಟಮ್‌(೬೩)ಸೂದಯಂತು ತೇ ॥ಸೂದಯಂತು ತೇ॥ 


ಸಂವಥ್ಣರಸ್ಯೇತಿ ಸಮ್‌-ವಥ್ಸರಸ್ಯ | ಧಾಯಸಾ | ಶಿಮೀಭಿಃ | ಶಿಮ್ಯಂತು | ತ್ವಾ ದೈವ್ಯಾಃ | ಅಧ್ವರ್ಯವಃ | ತ್ವಾ! 
ಛ್ಯಂತು । ವೀತಿ । ಚ। ಶಾಸತು ॥ ಗಾತ್ರಾಣಿ | ಪರ್ವಶ ಇತಿ ಪರ್ವ-ಶಃ । ತೇ | ಶಿಮಾಃ | ಕೃಣ್ವಂತು | ಶಿಮ್ಯಂತಃ Wl 
ಅರ್ಧಮಾಸಾ ಇತ್ಯರ್ಧ-ಮಾಸಾಃ I ಪರೂಗ್‌ಂಷಿ I ತೇ I ಮಾಸಾಃ | ಛ್ಯಂತು \ ಶಿಮ್ಯಂತಃ ॥ 
ಅಹೋರಾತ್ರಾಣೀತ್ಯಹಃ-ರಾತ್ರಾಣಿ | ಮರುತಃ | ವಿಲಿಷ್ಟಮಿತಿ ವಿ-ಲಿಷ್ಟಮ್‌ | (೬೩)! ಸೂದಯಂತು | ತೇ ॥ 


ಮಂತ್ರ ವಿನಿಯೋಗ 
I | 
ದೈವ್ಯಾಃ...ಶಿಮ್ಯಂತಃ ॥ ಅಶ್ವವಿಶಸನದ ಮೂರನೆಯ ಮಂತ್ರ. 


1 ಅರ್ಧಮಾಸಾಃ...ತೇ ॥ ಅಶ್ವವಿಶಸನದ ನಾಲ್ಕನೆಯ ಮಂತ್ರ. 
ಸಂವಥ್ಸರಸ್ಯ-ಸಂವತ್ಸ ರದ; ಧಾಯಸಾಇಧಾರಣೆಯಿಂದ; ಶಿಮೀಭಿಃ್‌ವಿಶಸನ ಮಾಡುವ ಕ್ರಿಯೆಗಳಿಂದ; 
ತ್ವಾಜನಿನ್ನನ್ನು; ಶಿಮ್ಯಂತು-ವಿಶಸನಗೊಳ್ಳುವಂತೆ ಮಾಡಲಿ. & (ಎಲೈ! ಅಶ್ವವೇ!) ದೈವ್ಯಾಃಣ 
ದೇವತೆಗಳಲ್ಲಿ ಇರುವ; ಅಧ್ವರ್ಯವಃ-ಅಧ್ವರ್ಯಗಳು; ತ್ವಾತನಿನ್ನನ್ನು; ಛ್ಯಂತು-ಛೇದಿಸಲಿ; ಚಎ 
ಮತ್ತು; ವಿ ಶಾಸತು-ವಿವಿಧವಾಗಿ ವಿಭಾಗಿಸಿ ಇಡಲಿ; ಶಿಮಾಃ=(ನಿನ್ನ) ಶಮನಹೇತುಗಳಾಗಿ; ತೇಣನಿನ್ನ; 
ಗಾತ್ರಾಣಿಐಅವಯವಗಳನ್ನು; ಪರ್ವಶಃ=ಗಿಣ್ಣು ಗಿಣ್ಣಾಗಿ; ಶಿಮ್ಯಂತಃ=ವಿಭಜಿಸಿ, (ರಕ್ಷಿಸುವವರಾಗಿ) 

| ಕೃಣ್ವಂತುಷಯೋಗ್ಯವಾದಕ್ರಿ ಯೆಗಳನ್ನು ಮಾಡಲಿ/ದೇವಯೋಗ್ಯವನ್ನಾಗಿ ಮಾಡಲಿ. & (ಎಲೈ! ಅಶ್ವವೇ!) 

| ಅರ್ಧಮಾಸಾಃ-ಅರ್ಧಮಾಸಾಭಿಮಾನಿದೇವತೆಗಳೂ; ಮಾಸಾಃ-ಮಾಸಾಭಿಮಾನಿದೇವತೆಗಳೂ; ತೇವ 
| ನಿನ್ನು ಪರೂಗ್‌ಂಷಿಇಎಲ್ಲ ಗಿಣ್ಣುಗಳನ್ನೂ; ಶಿಮ್ಯಂತಃ=ಶಮನ ಮಾಡುವವರಾಗಿ/ರಕ್ಷಿಸುವವರಾಗಿ; 
ಛ್ಯಂತು-ಕತ್ತರಿಸಲಿ; ಅಹೋರಾತ್ರಾಣಿ-ಅಹೋರಾತ್ರಾಭಿಮಾನಿಗಳಾದ ದೇವತೆಗಳೂ; ಮರುತಃ 

Uy ಮರುದ್ದೇವತೆಗಳೂ; ತೇವನಿನಗೆ ಸಂಬಂಧಿಸಿದ; ವಿಲಿಷ್ಟಮ್‌=ನಾಶವಾದ ಅವಯವಗಳನ್ನು; 

iy ಸೂದಯಂತು*ರುಚಿಕರವನ್ನಾಗಿ ಮಾಡಲಿ. 


(ಗು WB WY WY 


ಪೈತ್ತಿರೀಯ ಸಂಹಿತಾ/೫-೨-೧೨/೨೮೧ 


ಪೃಥಿವೀ ತೇಜಂತರಿಕ್ಷೇಣ ವಾಯುಸ್ಚಿದ್ರಂ ಭಿಷಜ್ಯತು | ದ್ಯೌಸ್ತೇ ನಕ್ಸತ್ರೈಸ್ಸಹ ರೂಪಂ 
ಕೃಣೋತು ಸಾಧುಯಾ ॥ ಶಂ ತೇ ಪರೇಭ್ಯೋ ಗಾತ್ರೇಭ್ರಶ್ರಮಸ್ತ್ವವರೇಭ್ಯಃ । 
ಪೃಥಿವೀ | ತೇ । ಅಂತರಿಕ್ಷೇಣ । ವಾಯುಃ! ಛಿದ್ರಮ್‌ | ಭಿಷಜ್ಯತು ॥ ದ್ಯಾ ತೇ! ನಕ್ಷತ್ರೈಃ ! ಸಹ! ರೂಪಮ್‌ | 
ಕೃಣೋತು | ಸಾಧುಯಾ ॥ ಶಮ್‌ | ತೇ | ಪರೇಭ್ಯಃ | ಗಾತ್ರೇಭ್ಯಃ | ಶಮ್‌। ಅಸ್ತು ಅವರೇಭ್ಯಃ 1 


ಮಂತ್ರ ವಿನಿಯೋಗ 
ಪೃಥಿವೀ ತೇ...ಸಾಧುಯಾ ॥ 


ಅಶ್ವವಿಶಸನದ ಐದನೆಯ ಮಂತ್ರ. 


ಶಂ ತೇ...ಭುವತ್‌ ॥ ಅಶ್ವವಿಶಸನದ ಆರನೆಯ ಮತ್ತು ಕಡೆಯ ಮಂತ್ರ. 


ತ್ರಿ (ಎಲೈ! ಅಶ್ವವೇ!) ತೇಜನಿನ್ನ; ಛಿದ್ರಮ್‌ಇಛಿನ್ನವಾದ ಅಂಗವನ್ನು; ಅಂತರಿಕ್ಟೇಣ=ವಅಂತರಿಕ್ಷಸಹಿತ 
ವಾದ; ಪೃಥಿವೀ-ಪೃಥಿವಿಯು; ಭಿಷಜ್ಯತುಚಿಕಿತ್ಸೆ ಮಾಡಿ ಸರಿಪಡಿಸಲಿ. ವಾಯುಃ-ವಾಯುದೇವನೂ; 
ಭಿಷಜ್ಯತುಎಸರಿಪಡಿಸಲಿ; ತೇವನಿನ್ನ ರೂಪಮ್‌ ನಿನ್ನ ಸ್ವರೂಪವಾದ ಹವಿಸ್ಸನ್ನು; ದ್ಯೌಇದ್ಯುಲೋಕವು; 
ನಕ್ಪತ್ರೈಃ ಸಹ=ನಕ್ಷತ್ರಗಳ ಜೊತೆಗೂಡಿ; ಸಾಧುಯಾ* ಚೆನ್ನಾಗಿರುವಂತೆ; ಕೃಣೋತು-ಮಾಡಲಿ. 

| 4 (ಎಲೈ! ಅಶ್ವವೇ!) ತೇವನಿನ್ನ; ಪರೇಭ್ಯಃಇಉತ್ಕೃಷ್ಟವಾದ (ಹವಿರ್ಯೋಗ್ಯವಾದ) ಗಾತ್ರೇಭ್ಯಃಐಷಅವ 
ಯವಗಳಿಗೆ; ಶಮ್‌ ಅಸ್ತುಎಸುಖವು ಉಂಟಾಗಲಿ; (ಮತ್ತು) ಅವರೇಭ್ಯಃಜನಿಕೃಷ್ಟವಾದ (ಹವಿರ್ಯೋಗ್ಯ 
ವಲ್ಲದ) ಗಾತ್ರೇಭ್ಯ೯ಅವಯವಗಳಿಗೆ; 


ತಾತ್ಸರ್ಯ:-ರಾಜಪತ್ನಿಯರು ಅಸಿಪಥವನ್ನು ಕಲ್ಪಿಸಿದ ಬಳಿಕ ಅಧ್ವರ್ಯುವು ಅಶ್ವವನ್ನು ಛೇದಿಸುತ್ತಾ ನೆ. 

ಇತರ ಪಶುಗಳನ್ನು ಛೇದಿಸುವ ಮನುಷ್ಯರಂತೆ ಅಶ್ವವನ್ನು ಛೇದಿಸುವ ಶಮಿತೃವೆಂಬ ಯತ್ವಿಜನು ಸಾಮಾನ್ಯನಲ್ಲ. 
ಸಾಕ್ಸಾತ್‌ ಪ್ರಜಾಪತಿದೇವನೇ ಈ ಯಾಗದ ಶಮಿತೃವಾಗಿರುವನೆಂದು ಅಶ್ವಮೇಧದ ಪ್ರಶಸ್ತಿಯು ಇದಾಗಿದೆ. 
ಅಂತಹ ಪ್ರಜಾಪತಿಯು ವಿಶಸನವನ್ನು ಮಾಡಲಿ ಎಂದು ತಾತ್ಪರ್ಯ. 

ಎಲೈ! ಅಶ್ವವೇ! ಸಂವತ್ಸರವನ್ನು ಧರಿಸುವ ವಸಂತಾದಿ ಯತುಗಳ ಅಭಿಮಾನಿಗಳಾದ ದೇವತೆಗಳೇ ನಿನ್ನ 
ಶಮಿತಾರರಾಗಿ ಅವಯವಗಳನ್ನು ಆಯಾ ಕಾಲಕ್ಕೆ ಯೋಗ್ಯವಾದ ಕ್ರಿಯೆಗಳಿಂದ ಬೇರ್ಪಡಿಸಿ ನಿನ್ನನ್ನು ದೇವಯೋಗ್ಯ 
| ವಾಗುವಂತೆ ಮಾಡಲಿ. 
ಸ ಎಲೈ! ಅಶ್ವವೇ! "ದ್ಯೌರಧ್ವರ್ಯುಃ' "ಅಶ್ವಿನಾಧ್ವರ್ಯೂ' "ಸತ್ಯಹವಿರಧ್ವರ್ಯುಃ' ಮೊದಲಾಗಿ ಹೇಳಲ್ಪಟ್ಟಿರುವ 
| ದೇವತೆಗಳ ಅಧ್ವರ್ಯುಗಳು ನಿನ್ನನ್ನು ಛೇದಿಸಲಿ. 

ವಿವಿಧವಾಗಿ ವಿಭಾಗಿಸಿ ಪರ್ವಕ್ಕೆ (ಪೌರ್ಣಮಾಸ್ಯಾದಿಗಳಿಗೆ) ತಕ್ಕಂತೆ ಇಡಲಿ. ನಿನ್ನ ಶಮನಹೇತುಗಳಾಗಿ ನಿನ್ನ [1 
ಅವಯವಗಳನ್ನು ದೇವಯೋಗ್ಯಗಳನ್ನಾಗಿ ಮಾಡಲಿ. 


WwW WWW YW WY 


WOU ಊ ಕು ಊ WWW W 


ಪೃಷ್ಣಯಜುರ್ವೇದ ಈನ್ನಡ ಪ್ರಠಾಶನ/೨೮೨ 


ರ ರರ OTITIS TSS 
| 
ಶಮಸ್ಥಭ್ಯೋ ಮಜ್ಜಭ್ಯಶ್ವಮು ತೇ ತನುವೇ ಭುವತ್‌ ॥ ೬೪-12॥ 


| I 
[ವಿಲಿಷ್ಟಂ ತ್ರಿಗ್‌ಂಶಚ್ಚ 1] 


[| || 
ಶಮ್‌ | ಅಸ್ಥಭ್ಯ ಇತ್ಯಸ್ಥ-ಭ್ಯಃ | ಮಜ್ಜಭ್ಯ ಇತಿ ಮಜ್ಜ-ಭ್ಯಃ | ಶಮ್‌ । ಉ | ತೇ | ತನುವೇ | ಭುವತ್‌ ॥ (೬೪) ॥ 


ಶಮ್‌ ಅಸ್ತು-ಸುಖವು ಉಂಟಾಗಲಿ; ತೇಶನಿನ್ನ; ಅಸ್ಥಭ್ಯಃಎಶರೀರದ (ಮೂಳೆಗಳಿಗೂ) ಶಮ್‌ ಅಸ್ತು- 
ಸುಖವಾಗಲಿ; ತೇಪನಿನ್ನ; ಮಜ್ಜಭ್ಯಃನಮೂಳೆಗಳಲ್ಲಿ ರುವ ದ್ರವಕ್ಕೂ; ಶಮ್‌ ಅಸ್ತು-ಸುಖವಾಗಲಿ; ತೇವ 
ನಿನ್ನ; ತನುವೇ=ಶರೀರಕ್ಕೆ; ಶಮ್‌ ಉ ಭುವತ್‌=ಸುಖವೇ ಉಂಟಾಗಲಿ. 


ಹೇ! ಅಶ್ವವೇ! ಅರ್ಧಮಾಸ-ಮಾಸಾಭಿಮಾನಿದೇವತೆಗಳು ನಿನ್ನ ಅವಯವವನ್ನು ಕಾಪಾಡಲಿ. ಅಹೋರಾತ್ರಗಳ 
ಅಭಿಮಾನಿದೇವತೆಗಳೂ, ಮರುದ್ದೇವತೆಗಳೂ ನಷ್ಟವಾದ ನಿನ್ನ ಅವಯವಗಳನ್ನು ರುಚಿಗೊಳಿಸಲಿ. 

ಹೇ! ಅಶ್ವವೇ! ನಿನ್ನ ನಷ್ಟವಾದ ಅವಯವಗಳನ್ನು ಅಂತರಿಕ್ಟ-ಪೃಥಿವೀ-ವಾಯುದೇವತೆಗಳೂ, ನಕ್ಷತ್ರಾಭಿಮಾನಿ 
ದೇವತೆಗಳೂ, ದ್ಯುಲೋಕವೂ ಸರಿಪಡಿಸಲಿ. ರುಚಿಕರವಾಗಿಸಲಿ. 

ಎಲೈ! ಅಶ್ವವೇ! ನಿನ್ನ ಎಲ್ಲ ರೀತಿಯ ಅವಯವಗಳಿಗೂ, ನಿನ್ನ ಶರೀರದ ಮೂಳೆಗಳಿಗೂ, ಮೂಳೆಗಳಲ್ಲಿರುವ 
ದ್ರವಕ್ಕೂ ಸುಖವಾಗಲಿ. ಅಂತೂ ನಿನ್ನ ಇಡೀ ಶರೀರವು ಸುಖವನ್ನು ಪಡೆಯಲಿ. 


ಅನುವಾಕದ ವಿಶೇಷವಿಷಯಗಳು 


ಅ) ಛಂದಸ್ಸು 


ಮಂತ 
ಆ) 


|| 
ಕಸ್ತ್ವಾ...ಕವಿಃ | 


I 
ಯತವಸ್ತ...ತ್ವಾ ॥ ಅನುಷ್ಟುಪ್‌ 


[| 1 
ದೈವ್ಯಾಃ...ಶಿಮ್ಯಂತಃ | 


ತೈತ್ತರೀಯ ಸಂಹಿಷಾ/೫-೨-೧೨/೨೮೩ 


ಅರ್ಧಮಾಸಾಃ...ತೇ ॥ 


ಪೃಥಿವೀ ತೇ...ಸಾಧುಯಾ ॥ 


ಶಂ ತೇ..ಭುವತ್‌ ॥ 


[ [ | 
ವಿಷ್ಣುಮುಖಾ ಅನ್ನಪತೇ ಯಾವತೀ ವಿ ವೈ ಪುರುಷಮಾತ್ರೇಣಾಗ್ನೇ ತವ ಶ್ರೋ ವಯೋ | 


[ 1 | 
ಬ್ರಹ್ಮಜಜ್ಞಾ; ನಗ್ಗ್‌ಂ ಸ್ವಯಮಾತೃಣ್ಣಾ; ಮೇಷಾಂ ವೈ ಪಶುರ್ಗಾಯತ್ರೀ ಕಸ್ತ್ವಾ ದ್ವಾದಶ ॥ ೧೨೫ 


| 
ವಿಷ್ಣುಮುಖಾ ಅಪಚಿತಿಮಾನ್‌, ವಿವಾ ಏತಾವಗ್ನೇ ತವ ಸ್ವಯಮಾತ್ರೃಣ್ಣಾಂ ವಿಷೂಚೀನಾನಿ ಗಾಯತ್ರೀ 


| 
ಚತುಷ್ಪಷ್ಟಿಃ ॥ ೬೪ 
[ 
॥ ವಿಷ್ಣುಮುಖಾಸ್ತನುವೇ ಭುವತ್‌ ॥ 
ಹರಿಃ ಓಮ್‌ ॥ 
ಶ್ರೀ ಕೃಷ್ಣಾರ್ಪಣವಸ್ತು ॥ 


ಇತಿ ಪಂಚಮಕಾಂಡೇ ದ್ವಿತೀಯಃ ಪ್ರಶ್ನಃ 


೫%ಂಣಖ೧ಣ 


ಡೈಡಿದೀಂಯ ಸ೦ಹಿಷಾ 


ಪಂಚಮಃ ಈಾಂಡಃ ಪೃತೀಯಃ ಪ್ರಶ್ಪಃ 
॥ ಪ್ರಥಮೊಾಂಂನವಾಹಃ ॥ 


ಉಥ್ಸನ್ನಯಜ್ಞೋ ೀವಾ ಏಷ ಯದಗ್ಗಿಃ 


ಜ್ಞಃ। ವೈ । ಏಷಃ! ಯತ್‌! ಅಗ್ನಿಃ! 


ಯಸ್ಯ ನಿಃಶ್ವಸಿತಂ ವೇದಾ ಯೋ ವೇದೇಭ್ಯೋತಖಲಂ ಜಗತ್‌ । 
ನಿರ್ಮಮೇ ತಮಹಂ ವಂದೇ ವಿದ್ಯಾತೀರ್ಥಮಹೇಶ್ವರಮ್‌ WO 
ಚಿತಿರಾದ್ಯಾ ದ್ವಿತೀಯೇ ಸ್ಯಾತ್ತೃತೀಯೇ ತು ಚತುಷ್ಟಯಮ್‌ | 
ದ್ವಾದಶಾತ್ರಾನುವಾಕಾಃ ಸ್ಯುಃ ಪ್ರಥಮೇ ತ್ವಿಷ್ಟಕಾ ಇಮಾಃ ॥ ೨॥ 
ಆಶ್ವಿನ್ಯಶ್ಚ ತಥರ್ತವ್ಯಾಃ ಪ್ರಾಣಭೃತ್ಸಂಜ್ಞಕಾಸ್ತಥಾ । 
ಅಪಸ್ಯಾಶ್ಚ ವಯಸ್ಕಾಶ್ಚ ದ್ವಿತೀಯಸ್ಯಾಂ ಚಿತೌ ಶ್ರುತಾಃ ॥ ೩॥ 
ದ್ವಿತೀಯೇ ಸ್ವಯಮಾತೃಣ್ಣಾ ದಿಶ್ಯಾಃ ಪ್ರಾಣಭೃತಸ್ತಥಾ | 
ಬೃಹತ್ಯೋ ವಾಲಖಿಲ್ಯಾಶ್ವ ತೃತೀಯಸ್ಯಾಂ ಚಿತಾವಿಮಾಃ ॥ ೪॥ 
ತೃತೀಯಚತುರ್ಥಯೋರಕ್ಷಯಾಸ್ತೋಮೀಯಾಶ್ಚ ಸೃಷ್ಟಯಃ | 
ವ್ಯಷ್ಟಯಶ್ಚೇಷ್ಟಕಾಃ ಪ್ರೋಕ್ತಾಶ್ಚತುರ್ಥ್ಯಾಂ ಚ ಚಿತಾವಿಮಾಃ ॥ ೫ ॥ 
ಪಂಚಮೇ ತ್ವಸಪತ್ನಾಖ್ಯಾ ವಿರಾಡಾಖ್ಯಾಶ್ಚ ವರ್ಣಿತಾಃ। 
ಷಷ್ಠೇ ತು ಸ್ತೋಮಭಾಗಾಖ್ಯಾಃ ನಾಕಸತ್ಸಂಜ್ಞಕಾಸ್ತು ಯಾಃ ॥ ೬ ॥ 
ಈ ಪ್ರಪಾಠಕದಲ್ಲಿ ಎರಡನೆಯ ಚಿತಿಯು ಹೇಳಲ್ಪಟ್ಟಿದೆ. ಆಶ್ವಿನ್ಯಾದಿ ಇಷ್ಟಕೆಗಳ ಉಪಧಾನವು 
ಹೇಳಲ್ಪಟ್ಟಿದೆ. 


ಬ್ರಾಹ್ಮಣಭಾಗ ವಿವರಣೆ 
ಆಶ್ವಿನೀಷ್ಟಕೋಪಧಾನ; ಪ್ರಶಂಸೆ 


ಯತ್‌ ಅಗ್ನಿಃ ಏಷಃ ಚಯನ ಮಾಡಲ್ಪಡುವ ಈ ಅಗ್ನಿಯು 
ಉಥ್ಸನ್ನಯಜ್ಞಃ ವೈ ನಷ್ಟವಾದ ಯಜ್ಞಾಂಗವುಳ್ಳದುದೇ ಆಗಿರುತ್ತದೆ. 


VTS TT 


ಪೃಷ್ಟಯಜುರ್ವೇದ ಈನ್ನಡ ಪ್ರಕಾಶನ/೨೮೬ 
ಬು ಗ್ರ WW HV WVU WW WY WY YW 


| | I WD 
ಕಿಂ ವಾಃಹೈತಸ್ಥ ಕ್ರಿಯತೇ ಕಿಂ ವಾ ವ ಯದ್ವೈ ಯಜ್ಞಃ ಸೃ ಕ್ರಿಯಮಾಣಸ್ಯಾ 


I I | | || 
ಪೂಯತಿ ವಾ ಅಸ್ಯ ತದಾಶ್ವಿನೀರುಪ ದಧಾತೃಶ್ವಿನೌ ವೈ ದೇವಾನಾಂ ಭಿಷಜೌ 


[| 
ಕಿಮ್‌ । ವಾ । ಅಹ | ಏತಸ್ಯ | ಕ್ರಿಯತೇ | ಕಿಮ್‌ | ವಾ | ನ | ಯತ್‌ | ವೈ 1 ಯಜ್ಞಸ್ಸ | ಕ್ರಿಯಮಾಣಸ್ಯ | 
ಹ ಎವ ಭಾ ಪ್ಪ ನಾಶ ಲ ಬಿ 


[ | | [| || 
ಅಂತರ್ಯಂತೀತ್ಯಂತಃ-ಯಂತಿ । ಪೂಯತಿ | ವೈ । ಅಸ್ಯ | ತತ್‌ | ಆಶ್ವಿನೀಃ । ಉಪೇತಿ | ದಧಾತಿ । ಅಶ್ವಿನೌ । ವೈ! 


ದೇವಾನಾಮ್‌ | ಭಿಷಜೌ 


ಚೋಡಾಖ್ಯಾ ಸ್ವಯಮಾತೃಣ್ಣಾ ವಿಕರ್ಣೀ ತಾಶ್ಚ ಸಪ್ರಮೇ । 
ಛಂದೋಭಿಧಾ ಅಷ್ಟಮೇ ಸ್ಯುಃ ಪಂಚಮ್ಯಾಂ ತು ಚಿತಾವಿಮಾಃ ॥ ೭ ॥ 
ಅಥಾವಶಿಷ್ಟಾಃ ಕಥ್ಯಂತೇ ತಾ ವಿಜೆ ೀಯಾ ಯಥಾಚಿತಿ | 
ಸಯುಜೋ ಮಂಡಲಾಖ್ಯಾಶ್ಚ ವಿಶ್ವಜ್ಯೋತಿಷ ಇತ್ಯಮೂಃ ॥ ೮॥ 
ದಶಮೇ ವೃಷ್ಟಿಸನಿಸಂಯಾನಿಕಾಭಿಧಾಃ । 
ಆದಿತ್ಯಾಖ್ಯಾ ಫೃತಾಖ್ಯಾಶ್ಚ ಯಶೋದಾಶ್ನೇತಿ ವರ್ಣಿತಾಃ ॥ ೯ ॥ 
ಏಕಾದಶೇ ತು ಭೂಯಸ್ಕೃದಗ್ನಿರೂಪಾಭಿಧಾ ಅಪಿ! 
ದ್ರವಿಣೋದಾಸ್ತ ಥಾssಯುಷ್ಯಾಃ ಸ್ಯಾದಗ್ನಿಹೃದಯಾಭಿಧಾ ॥ ೧೦॥ 
ಖತವ್ಯಾಶ್ಚೆ ೇತ್ಯೇವಮೇತಾಃ ಕ್ರಮಾದಿಹ ಸಮೀರಿತಾಃ । 
ದ್ವಾದಶೇ ತ್ವಶ್ವಮೇಧಸ್ಯ ವಿಧಿರಿತ್ಯತ್ರ ನಿರ್ಣಯಃ ॥ ೧೧॥ 


ಏತಸ್ಯ ಕಿಮ್‌ ವಾ ಕ್ರಿಯತೇ ಈ ಚಯನದ ಯಾವ ಅಂಗವು ಅನುಷ್ಠಿಸಲ್ಪಟ್ಟಿದೆ 

ಕಿಮ್‌ ವಾನ ಕ್ರಿಯತೇ ಯಾವ ಅಂಗವು ಅನುಷ್ಠಿಸಲ್ಪಟ್ಟಿಲ್ಲವೆಂಬುದನ್ನು 

ಅಹ (ಯಾರೂ ತಿಳಿಯಲು) ಸಾಧ್ಯವಿಲ್ಲ. 

ಯತ್‌ ಕ್ರಿಯಮಾಣಸ್ಯ ಯಜ್ಞಸ್ಯ ಅನುಷ್ಠಿಸಲ್ಪಡುವ ಯಜ್ಞದ ಯಾವ ಅಂಗವನ್ನು 

ಅಂತರ್ಯಂತಿ ವೈ ಬಿಟ್ಟಿರುವರೋ 

ಅಸ್ಯ ತತ್‌ ಪೂಯತಿ ವೈ ಯಜ್ಞದ ಆ ಅಂಗವನ್ನು ನಾಶಪಡಿಸಿದಂತೆಯೇ/ಕೆಡಿಸಿ 
ದಂತೆಯೇ ಸರಿ./ಅಂಗವು ಕೆಟ್ಟಂತೆಯೇ ಸರಿ. 

ಆಶ್ವಿನೀಃ ಉಪದಧಾತಿ (ಆ ದೋಷಪರಿಹಾರಕ್ಕಾಗಿ) ಆಶ್ವಿನೀಷ್ಟಕೆಗಳನ್ನು ಉಪ (| 
ಧಾನ ಮಾಡಬೇಕು. 

ಅಶ್ವಿನೌ ವೈ ದೇವಾನಾಮ್‌ ಭಿಷಜೌ ಅಶ್ವಿನೀದೇವತೆಗಳು ದೇವವೈದ್ಯರಷ್ಟೆ. 


MOTTE ರ ರ ರರ ರ 7ರ್ಥ್ಪರ್ಥ Tw 


ತೈತ್ತರೀಯ ಸಂಹಿಡಾ/೫-೩-೧/೨೮೭ 


| I I 
ತಾಭ್ಯಾಮೇವಾಸ್ಕೈ ಭೇಷಜಂ ಕರೋತಿ ಪಂಚೋಪದಧಾತಿ ಪಾಂಕ್ತೋ 
| I | I 
ಯಜ್ಞೋ ಯಾವಾನೇವ ಯಜ್ಞಃ ಸ್ವ್ತಸ್ಕೈ ಭೇಷಜಂ ಕರೋತ್ಯೃತವ್ಯಾ 
| || 
ಉಪದಧಾತ್ಯೃತೂನಾಂ ಕ್ಲ ಪ್ರೈ [ಕ್ಲ್‌ಪ್ರ್ಯೈ(೧)] 


|| I 1 I 
ತಾಭ್ಯಾಮ್‌ । ಏವ । ಅಸ್ಕೈ | ಭೇಷಜಮ್‌ । ಕರೋತಿ | ಪಂಚ । ಉಪೇತಿ । ದಧಾತಿ । ಪಾಂಕ್ತಃ । ಯಜ್ಞಃ ! 
| | 
ಯಾವಾಸ್‌ | ಏವ । ಯಜ್ಞಃ! ತಸ್ಮೈ ಭೇಷಜಮ್‌ । ಕರೋತಿ । ಯತವ್ಯಾಃ | ಉಪೇತಿ | ದಧಾತಿ | ಯತೂನಾಮ್‌ | 
|| 


ಕ್ಲ್ಸ್‌ಪ್ತೆ ಕಿಲೆ | (೧) [ 


ವಿವರಣೆ 


ಬ್ರಾಹ್ಮಣಭಾಗ 


| ತಾಭ್ಯಾಮ್‌ ಏವ ಅಸ್ಕೈ ಭೇಷಜಮ್‌ ಆ ಅಶ್ವಿನೀದೇವತೆಗಳಿಂದಲೇ ಈ ಯಜ್ಞಕ್ಕೈೆ/ಯಜ 
| ಕರೋತಿ  ಮಾನನಿಗೆ ಚಿಕಿತ್ಸೆಯನ್ನು ಅಧ್ವರ್ಯುವು ಅಶ್ವಿನೀಷ್ಟ 


ಕೋಪಧಾನದಿಂದ ಮಾಡುತ್ತಾನೆ. 
|  ಸಂಖ್ಯಾವಿಧಿ . 
ಪಂಚ ಉಪದಧಾತಿ | ಐದು ಆಶ್ವಿನೀಷ್ಟಕೆಗಳನ್ನು ಉಪಧಾನ ಮಾಡಬೇಕು. 
| ಯಜ್ಞಃ ಪಾಂಕ್ತಃ ಯಜ್ಞವು ಪಂಚತ್ವಸಂಖ್ಯೆಯಿಂದ ಕೂಡಿದೆ. 
೫! ಯಾವಾನ್‌ ಏವ ಯಜ್ಞಃ ಯಜ್ಞಃ ವು ಎಷ್ಟು ಪರಿಮಾಣವುಳ್ಳದ್ದಾ ಗಿದೆಯೋ 
ತಸ್ಮೈ ಭೇಷಜಮ್‌ ಕರೋತಿ .. ಅದಕ್ಕೆ ಭೇಷಜವನ್ನು ಮಾಡಿ ಅಧ್ವರ್ಯುವು 
ಸಂಪೂರ್ಣಯಜ್ಞಕ್ಕೂ ದೋಷಪರಿಹಾರವನ್ನು 
ಮಾಡಿದವನಾಗುತ್ತಾನೆ. 
| ಯತವ್ಯೇಷ್ಟಕೋಪಧಾನ 
| ಖತವ್ಯಾಃ ಉಪದಧಾತಿ ಯತವ್ಯೇಷ್ಟಕೆಗಳನ್ನು ಉಪಧಾನ ಮಾಡಬೇಕು. 


ಯತೂನಾಮ್‌ ಕ್ಲ್ಸ್‌ಪ್ಪೆ 


ಕ್ರೈ ಇದು ಖತುಗಳೆಷ್ಟಿವೆಯೋ ಅವೆಲ್ಲವನ್ನೂ ತಮ್ಮ 


ಕಾರ್ಯದಲ್ಲಿ ಸಮರ್ಥರನ್ನಾಗಿ ಮಾಡುವುದಕ್ಕಾಗುತ್ತ; ದೆ. 


| ತಾತ್ಪರ್ಯ:-ಅಗ್ನಿಚಯನವು ಬಹಳ ಅಂಗಗಳಿಂದ ಕೂಡಿರುವ ಯಜ್ಞವಾಗಿದೆ. ಅದರ ಅನುಷ್ಠಾನದಲ್ಲಿ ಭ್ರಮ- 
| ಪ್ರಮಾದಾದಿಗಳಿಂದ ಯಜ್ಞಾಂಗವು ನಷ್ಟವೇ ಆಗುತ್ತದೆ. ಆ ಕೆಟ್ಟು ಹೋದ ಅಂಗವನ್ನು ಫಲಿಸುವಂತೆ ಮಾಡಿಸಲು [1 
ಈ ಆಶ್ವಿನೀಷ್ಟಕೋಪಧಾನವನ್ನು ಶ್ರುತಿಯು ಹೇಳಿದೆ. 


WW WY WY WY WY WY [೫ 


Ww 17೫77] 


ಪೃಷ್ಟಯಜುರ್ವೇದ ಈನ್ನಡ ಪ್ರಶಾಶನ/೨೮೮ 


I I I 
ಪಂಚೋಪದಧಾತಿ ಪಂಚ ವಾ ಯತವೋ ಯಾವಂತ ಏವರ್ತವಸ್ತಾನ್ಯಲ್ಪಯತಿ 


[ [ || 
ಸಮಾನಪ್ರಭೃತಯೋ ಭವಂತಿ ಸಮಾನೋದರ್ಕಾಸ್ತಸ್ಮಾಥ್ಲಮಾನಾ ಯತವ 
| 
ಏಕೇನ ಪದೇನ ವ್ಯಾವರ್ತಂತೇ 


| | | I | | 
ಪಂಚ | ಉಪೇತಿ | ದಧಾತಿ | ಪಂಚ | ವೈ | ಯತವಃ | ಯಾವಂತಃ । ಏವ | ಯತವಃ । ತಾನ್‌ | ಕಲ್ಪಯತಿ | 


[ [ 
| ಸಮಾನಪ್ರಭೃತಯ ಇತಿ ಸಮಾನ-ಪ್ರಭೃತಯಃ । ಭವಂತಿ | ಸಮಾನೋದರ್ಕಾ ಇತಿ ಸಮಾನ-ಉದರ್ಕಾಃ | 


[| [| [| 
ತಸ್ಮಾತ್‌ | ಸಮಾನಾಃ | ಯತವಃ । ಏಕೇನ | ಪದೇನ \ ವ್ಯಾವರ್ತಂತ ಇತಿ ವ-ಆವರ್ತಂತೇ | 


ಬ್ರಾಹ್ಮಣಭಾಗ ವಿವರಣೆ 


ಪಂಚ ಉಪದಧಾತಿ ಐದು ಯತವ್ಯೇಷ್ಟಕೆಗಳನ್ನು ಉಪಧಾನ ಮಾಡಬೇಕು. 

ಯತವಃ ಪಂಚವೈ *ಯತುಗಳು ಐದಷ್ಟೆ. 

ಯಾವಂತಃ ಖತವಃ ಏವ ಖತುಗಳು ಎಷ್ಟು ಇವೆಯೋ (ಆ ಎಲ್ಲ) 

ತಾನ್‌ ಕಲ್ಪಯತಿ ಯತುಗಳನ್ನೂ ಅವುಗಳ ವ್ಯಾಪಾರದಲ್ಲಿ ಸಮರ್ಥಗ 
ಳನ್ನಾಗಿ ಮಾಡುತ್ತಾನೆ. 

| ಸಮಾನಪ್ರಭೃತಯಃ ಭವಂತಿ (ಯತವ್ಯೇಷ್ಟಕೆಗಳನ್ನು ಉಪಧಾನ ಮಾಡುವ ಮಂತ್ರ 
ಗಳು) ಸಮಾನವಾದ ಆರಂಭವುಳ್ಳವುಗಳು. 

ಸಮಾನೋದಕಾಃಃ ಭವಂತಿ ಸಮಾನವಾದ ಅಂತ್ಯವನ್ನು ಹೊಂದಿದವುಗಳಾಗಿ 
ರುತ್ತವೆ. 

ತಸ್ಮಾತ್‌ ಯತವಃ ಸಮಾನಾಃ ಆದುದರಿಂದ ಖತುಗಳೆಲ್ಲವೂ(ಎರಡು ತಿಂಗಳಿನಿಂದ 

| ಕೂಡಿ) ಸಮಾನವಾಗಿವೆ. 

| ಏಕೇನ ಪದೇನ ವ್ಯಾವರ್ತಂತೇ ಉಪಧಾನ ಮಾಡಲು ಹೇಳುವ ಐದು ಮಂತ್ರಗಳೂ 
“"ವಸುಭೀಃ ಮುಂತಾದ ಒಂದು ಪದದಿಂದ ಭಿನ್ನ | 
ವಾಗಿವೆ. 


"ಧ್ರುವಕ್ಷಿತಿಃ ಎಂದು ಆರಂಭಗೊಂಡು "ಅಶ್ವಿನಾಧ್ವರ್ಯೂ ಸಾದಯತಾಮಿಹ ತ್ವಾ' ಎಂದು ಮುಗಿಯುವ 
ಮಂತ್ರಗಳಿಂದ ಉಪಧಾನ ಮಾಡಲ್ಪಡುವ ಇಷ್ಟಕೆಗಳು ಆಶ್ವಿನೀಷ್ಟಕೆಗಳು. [ತೈ. ಸಂ. 4.3.4] 


| * ಹೇಮಂತ-ಶಿಶಿರ ಖತುಗಳನ್ನು ಒಗ್ಗೂ ಡಿಸಿ ಒಂದೆಂಬ ಗಣನೆಯು ಇದೆ. 


ಆ ಊ ಊ 0 ಗು (ಉ 0 0 CR RR 0 0 ಭು ಭ್ರ 


ತೈತ್ತರೀಯ ಸಂಹಿಡಾ/೫-೩-೧/೨೮೯ 


WW WVU VW ಭಘ UUW UY WY WW 


I [ | 
ತಸ್ಮಾದೃತವೋ ವ್ಯಾವರ್ತಂತೇ ಪ್ರಾಣಭೃತ ಉಪದಧಾತ್ಯೃತುಷ್ಟೇವ 
I || | || 
ಪ್ರಾಣಾನ್ದಧಾತಿ ತಸ್ಮಾಥ್ಸಮಾನಾಸ್ಸಂತ ಯತವೋ ನ ಜೀರ್ಯಂತ್ಯಥೋ 
| I 
ಪ್ರಜನಯತ್ಯೇವೈನಾನೇಷ ವೈ ವಾಯುರ್ಯತ್ವಾಃ ಣೋ 


[| | I 1 | | 
ತಸ್ಮಾತ್‌ | ಯತವಃ । ವ್ಯಾವರ್ತಂತ ಇತಿ ವಿ-ಆವರ್ತಂತೇ | ಪ್ರಾಣಭೃತ ಇತಿ ಪ್ರಾಣ-ಭೃತಃ। ಉಪೇತಿ | ದಧಾತಿ । 
1 I 
ಯತುಷು। ಏವ! ಪ್ರಾಣಾನಿತಿ ಪ್ರ-ಅನಾನ್‌ | ದಧಾತಿ | ತಸ್ಮಾತ್‌ | ಸಮಾನಾಃ | ಸಂತಃ । ಯತವಃ | ನ | ಜೀರ್ಯಂತಿ | 


I I 1 
ಅಥೋ ಇತಿ | ಪ್ರೇತಿ | ಜನಯತಿ | ಏವ । ಏನಾನ್‌ । ಏಷಃ। ವೈ । ವಾಯುಃ । ಯತ್‌ । ಪ್ರಾಣ ಇತಿ ಪ್ರ-ಅನಃ | 


ಬ್ರಾಹ್ಮಣಭಾಗ ವಿವರಣೆ 

ತಸ್ಮಾತ್‌ ಯತವಃ ವ್ಯಾವರ್ತಂತೇ (ಮಾಸದ್ವಯದಿಂದ ಕೂಡಿ ಸಮಾನವಾಗಿದ್ದರೂ ಖುತು 
ಗಳು) ವಸಂತ, ಗ್ರೀಷ್ಮ ಮುಂತಾದ ಶಬ್ದದಿಂದ ಭಿನ್ನವಾ 
ಗಿವೆ. 

ಪ್ರಾಣಭೃದಿಷ್ಟಕೋಪಧಾನ 

ಪ್ರಾಣಭೃತಃ ಉಪದಧಾತಿ "ಪ್ರಾಣಭೃತ್‌' ಎಂಬ ಹೆಸರಿನ ಇಷ್ಟಕೆಗಳನ್ನು ಉಪ 
ಧಾನ ಮಾಡಬೇಕು. 

;| ಖುತುಷು ಏವ ಪ್ರಾಣಾನ್‌ ದಧಾತಿ ಇದರಿಂದ ಖತುಗಳಲ್ಲಿ ಪ್ರಾಣವನ್ನು ತುಂಬಿದವನಾ 

ಗುತ್ತಾನೆ. 

| ತಸ್ಮಾತ್‌ ಸಮಾನಾಃ ಸಂತಃ ಯತವಃ ನ ಹೀಗೆ ಯತುಗಳಲ್ಲಿ ಪ್ರಾಣಸ್ಥಾಪನೆಯನ್ನು ಮಾಡಿರುವುದ 

| ಜೀರ್ಯಂತಿ ರಿಂದ ಯತುಗಳು ಸಮಾನವಾಗಿ ಆವೃತ್ತಿಯಾಗುತ್ತಿದ್ದರೂ 

| ಸಮಾನವಾಗಿಯೇ ಇರುತ್ತವೆ. ಕಳೆ ಗುಂದುವುದಿಲ್ಲ. 

| ಅಥೋ ಏನಾನ್‌ ಪ್ರಜನಯತಿ ಏವ ಪ್ರಾಣಸ್ಥಾಪನೆಯಿಂದ ಮತ್ತೆ ಮತ್ತೆ ಇವುಗಳನ್ನು ಉತ್ಪತ್ತಿ 

ಮಾಡಿದಂತೆಯೇ ಆಗುತ್ತದೆ. 
ಪ್ರಾಣಭೃದಿಷ್ಟಕೆಗಳ ಪ್ರಶಂಸೆ-ಇನ್ನೊಂದು ಬಗೆ 
| ಏಷಃ ವೈ ವಾಯುಃ ಯತ್‌ ಪ್ರಾಣಃ ಪ್ರಾಣವು ವಾಯುಸ್ವರೂಪವಾಗಿದೆ. 


“ಸಜೂರ್‌ ಖುತುಭಿಃ' ಎಂದು ಪ್ರಾರಂಭವಾಗುವ ಐದು ಮಂತ್ರಗಳಿಂದ ಯತವ್ಯೇಷ್ಟಕೆಗಳನ್ನು ಉಪಧಾನ 
| ಮಾಡಬೇಕು. ಇವು ಅನುಷಂಗದಿಂದ ಕೂಡಿವೆ. “ಸಜೂರ್‌ ಖತುಭಿೀಃ' ಇದು ಪೂರ್ವಭಾಗ. 


5 TESST 


ಸ 


WW ಭು ಊ Ww 


ಪೃಷ್ಟಯಜುವ್ವೇದ ಈನ್ನಡ ಪ್ರಠಶಾಶನ/೨೯೦ 


| | I I I I 
ಯದೃತವ್ಯಾ ಉಪಧಾಯ ಪ್ರಾಣಭೃತ [ಪ್ರಾಣಭೃತಃ(೨)ಉಪದಧಾತಿ] 


I I | | 
ಉಪದಧಾತಿ ತಸ್ಮಾಹ್ಸರ್ವಾನೃತೂನನು ವಾಯುರಾವರೀವರ್ತಿ 


| [ | 
ವೃಷ್ಟಿಸನೀರುಪದಧಾತಿ ವೃಷ್ಟಿಮೇವಾವರುಂಧೇ 


| t I I | | 
| ಯತ್‌! ಯತವ್ಯಾಃ | ಉಪಧಾಯೇತ್ಯುಪ-ಧಾಯ I ಪ್ರಾಣಭೃತ ಇತಿ ಪ್ರಾಣ-ಭೃತಃ । (೨) ಉಪದಧಾತೀತ್ಯುಪ 


| || 1 I | I 
-ದಧಾತಿ | ತಸ್ಮಾತ್‌ | ಸರ್ವಾನ್‌ | ಯತೂನ್‌ । ಅನ್ವಿತಿ | ವಾಯುಃ । ಏತಿ | ವರೀವರ್ತಿ । ವೃಷ್ಟಿಸನೀರಿತಿ ವೃಷ್ಟಿ- 


(| [| (| 
ಸನೀಃ 1 ಉಪೇತಿ | ದಧಾತಿ | ವೃಷ್ಟಿಮ್‌ | ಏವ। ಅವೇತಿ 1 ರುಂಧೇ। 


ಬ್ರಾಹ್ಮಣಭಾಗ ವಿವರಣೆ 


ಯತ್‌ ಯತವ್ಯಾಃ ಉಪಧಾಯ ಯತವ್ಯೇಷ್ಟಕೆಗಳ ಉಪಧಾನ ಮಾಡಿದ ಅನಂತರ 
ಪ್ರಾಣಭೃತಃ ಉಪದಧಾತಿ ಪ್ರಾಣಭೃದಿಷ್ಟಕೆಗಳನ್ನು ಉಪಧಾನ ಮಾಡುವುದೆಂಬು 


ದರಿಂದ 

| ತಸ್ಮಾತ್‌ ಸರ್ವಾನ್‌ ಯತೂನ್‌ ಅನು (ಆದರಿಂದ) ಸರ್ವ ಯತುಗಳನ್ನೂ ಅನುಸರಿಸಿ 

‘| ವಾಯುಃ ಆವರೀವರ್ತಿ ವಾಯುವು ಮತ್ತೆ ಮತ್ತೆ ಆವರ್ತಿಸುತ್ತಲೇ ಇರು 
ತ್ತದೆ. 

ವೃಷ್ಟಿಸನೀಷ್ಟಕೋಪಧಾನ-ಪ್ರಶಂಸೆ 

| ವೃಷ್ಟಿಸನೀಃ ಉಪದಧಾತಿ ಪ್ರಾಣಭೃದಿಷ್ಟಕೋಪಧಾನದ ಬಳಿಕ ("ಅಪಸ್ಪಿನ್ವ' 
ಮುಂತಾದ ಮಂತ್ರಗಳಿಂದ) ವೃಷ್ಟಿಸನೀಷ್ಟಕೆಗಳನ್ನು 
ಉಪಧಾನ ಮಾಡಬೇಕು. 

| ವೃಷ್ಟಿಮ್‌ ಅವರುಂಧೇ ಏವ ಇದರಿಂದ ಯಜಮಾನನು ವೃಷ್ಟಿಯನ್ನು ಪಡೆಯು 
ತ್ಮಾನೆ. 


| ಸಜೂರ್ದೇವೈರ್ವಯೋನಾಧ್ಯೆಃ...ಇಹ ತ್ವಾ' ಇದು ಉತ್ತರಭಾಗ. ೧) ಸಜೂರ್ವಸುಭಿಃ ೨) ಸಜೂ ರುದ್ರೈಃ 

೩) ಸಜೂರಾದಿತ್ಯೈಃ ೪) ಸಜೂರ್ವಿಶ್ವೈರ್ದೇವೈಃ ೫) ಸಜೂರ್ದೇವೈಃ ಹೀಗೆ ಮಧ್ಯದಲ್ಲಿ ಸೇರಿ ಐದು 
1)| ಮಂತ್ರಗಳಾಗುತ್ತವೆ. ಈ ದೇವತೆಗಳು ಆಯುಸ್ಸನ್ನು ನೀಡಲಿ ಎಂದು ತಾತ್ಪರ್ಯ. ಈ ಎಲ್ಲ ಮಂತ್ರಗಳೂ 
ಸಮಾನವಾಗಿವೆ. "ವಸುಭೀಃ' ಮಂತಾದ ಒಂದು ಪದದಿಂದ ಭಿನ್ನವಾಗಿವೆ. 


(0 (0 (0 (0 (0 0 (0 CRO 


ಪೈತ್ರಿಲೀಂಯ ಸಂಹಿಷಾ/೫-೩-೧/೨೯೧ 


1 | [ I 
ಯದೇಕಧೋಪದಧ್ಯಾದೇಕಮೃತುಂ ವರ್‌ಷೇದನುಪರಿಹಾರಗ್‌ಂ ಸಾದಯತಿ 


| I I | I | 
ತಸ್ಮಾಥೃರ್ವಾನೃತೂನ್‌ ವರ್‌ಷತಿ ಯತ್ಪಾಣಭೃತ ಉಪಧಾಯ ವೃಷ್ಟಿಸನೀರುಪ 


| 1 | 1 
ದಧಾತಿ ತಸ್ಮಾದ್ವಾಯುಪ್ರಚ್ಯುತಾ ದಿವೋ ವೃಷ್ಟಿರೀರ್ತೇ 


[ [| || 
ಯತ್‌ | ಏಕಧೇತ್ಯೇಕ-ಧಾ | ಉಪದಧ್ಯಾದಿತ್ಯುಪ -ದಧ್ಯಾತ್‌ | ಏಕಮ್‌ । ಯತುಮ್‌ | ವರ್‌ಷೇತ್‌ | 
| || ॥| I 
ಅನುಪರಿಹಾರಮಿತ್ಯನು-ಪರಿಹಾರಮ್‌ । ಸಾದಯತಿ | ತಸ್ಮಾತ್‌ | ಸರ್ವಾನ್‌ | ಖತೂನ್‌ | ವರ್‌ಷತಿ | ಯತ್‌ | 
[| I || 
| ಪ್ರಾಣಭೃತ ಇತಿ ಪ್ರಾಣ-ಭೃತಃ | ಉಪಧಾಯೇತ್ಯುಪ-ಧಾಯ । ವೃಷ್ಟಿಸನೀರಿತಿ ವೃಷ್ಟಿ-ಸನೀಃ 1 


I ( 1 
| ಉಪದಧಾತೀತ್ಯುಪ-ದಧಾತಿ ತಸ್ಮಾತ್‌ | ವಾಯುಪ್ರಚ್ಯುತೇತಿ ವಾಯು-ಪ್ರಚ್ಯುತಾ। ದಿವಃ। ವೃಷ್ಟಿಃ । ಈರ್ತೆ| 


ಬ್ರಾಹ್ಮಣಭಾಗ ವಿವರಣೆ 


|, ಯತ್‌ ಏಕಧಾ ಉಪದಧ್ಯಾತ್‌ ಈ ವೃಷ್ಟಿಸನೀಷ್ಟಕೆಗಳನ್ನು ಒಂದೇ ಸಲ ಒಟ್ಟಿಗೆ 


ಉಪಧಾನವನ್ನು ಮಾಡಿದರೆ 

ಏಕಮ್‌ ಯತುಮ್‌ ವರ್‌ಷೇತ್‌ ಒಂದೇ ಖತುವಿನಲ್ಲಿ ಮಳೆಯಾಗುತ್ತದೆ. (ಇತರ 
ಯತುಗಳಲ್ಲಿ ಮಳೆಯು ಆಗುವುದಿಲ್ಲ) 

ಅನುಪರಿಹಾರಮ್‌ ಸಾದಯತಿ (ಆದ್ದರಿಂದ) ಅನುಕ್ರಮವಾಗಿ ಸುತ್ತಲೂ ಉಪಧಾನ 

ವನ್ನು ಮಾಡಬೇಕು. 

| ತಸ್ಮಾತ್‌ ಸರ್ವಾನ್‌ ಯತೂನ್‌ ವರ್‌ಷತಿ ಇದರಿಂದ ಎಲ್ಲ ಯತುಗಳಲ್ಲಿಯೂ ಮಳೆಯು ಆಗು 
ತ್ತದೆ. 

ಪ್ರಾಣಭೃತ್‌-ವೃಷ್ಟಿಸನೀಷ್ಟಕೆಗಳ ಪೂರ್ವೋತ್ತರಭಾವದ ಪ್ರಶಂಸೆ 
.| ಯತ್‌ ಪ್ರಾಣಭೃತಃ ಉಪಧಾಯ ಪ್ರಾಣಭೃದಿಷ್ಟಕೆಗಳ ಉಪಧಾನವನ್ನು ಮಾಡಿ ವೃಷ್ಟಿ 
ವೃಷ್ಟಿಸನೀಃ ಉಪದಧಾತಿ ಸನೀಷ್ಟಕೆಗಳನ್ನು ಉಪಧಾನ ಮಾಡುತ್ತಾನಾದುದರಿಂದ 


| ತಸ್ಮಾತ್‌ ವಾಯುಪ್ರಚ್ಯುತಾ ವೃಷ್ಟಿಃ ದಿವಃ ಆದುದರಿಂದ ವಾಯುವಿನಿಂದ ಪ್ರೇರಿತವಾಗಿ ಆಕಾಶ 


1 ಈರ್ತೇ ದಿಂದ ಮಳೆಯು ಸುರಿಯುತ್ತದೆ. 


। ಎಲ್ಲ ಯತುಗಳೂ ಕಾಲಾವಧಿಯಿಂದ ಸಮಾನಗಳು. ವಸಂತ ಮುಂತಾದ ಶಬ್ದಗಳಿಂದ ಭಿನ್ನಗಳು ಎಂದು 


1 ತಾತ್ಪರ್ಯ. 


WV ಲ UW WW WW UY YO YO Ww Ww 


ಜೃಷ್ಟಯಖಜುರ್ವೇದ ಪನ್ನಡ ಪ್ರಕಾಶನ/೨೯೨ 


WVU WW VU VY YW HW YW WY WY 


I | I || | 
ಪಶವೋ ವೈ ವಯಸ್ಕಾ ನಾನಾಮನಸಃ ಖಲು ವೈ ಪಶವೋ ನಾನಾವ್ರತಾಸ್ತೇ*ಪ 


[ I I [ 
ಏವಾಭಿ ಸಮನಸೋ[ಸಮನಸಃ(೩)]ಯಂ ಕಾಮಯೇತಾಪಶುಃ ಸ್ಯಾದಿತಿ 
| I 
ವಯಸ್ಕಾಸ್ತಸ್ಯೋಪಧಾಯಾಪಸ್ಯಾ ಉಪದಧ್ಯಾ- 


[| 11 [ 
ಪಶವಃ | ವೈ I ವಯಸ್ಕಾಃ 1 ನಾನಾಮನಸ ಇತಿ ನಾನಾ-ಮನಸಃ | ಖಲು | ವೈ I ಪಶವಃ I ನಾನಾವ್ರತಾ ಇತಿ 


1 I 
ನಾನಾ-ವ್ರತಾಃ | ತೇ | ಅಪಃ | ಏವ | ಅಭೀತಿ । ಸಮನಸ ಇತಿ ಸ-ಮನಸಃ । (೩) 1 ಯಮ್‌ | ಕಾಮಯೇತ | 


[ It [ [| | 1| [ 
ಅಪಶುಃ | ಸ್ಯಾತ್‌ 1ಇತಿ। ವಯಸ್ಕಾಃ 1ತಸ್ಯ। ಉಪಧಾಯೇತ್ಯುಪ-ಧಾಯ | ಅಪಸ್ಯಾಃ 1 ಉಪೇತಿ। ದಧ್ಯಾತ್‌ | 


ಬ್ರಾಹ್ಮಣಭಾಗ ವಿವರಣೆ 


ಅಪಸ್ಯೆ-ವಯಸ್ಯೆಗಳ ಇಷ್ಟಕಾಪೌರ್ವಾಪರ್ಯ 
| ವಯಸ್ಕಾಃ ಪಶವಃ ವೈ ವಯಸ್ಯೆಗಳೆಂಬ ಇಷ್ಟಕೆಗಳು ಪಶುಸಾಧನಗಳಾದುದ 
ರಿಂದ ಪಶುಗಳೇ ಆಗಿವೆ. 
1 ಪಶವಃ ನಾನಾಮನಸಃ ಖಲು ವೈ ಪಶುಗಳು ಬಗೆಬಗೆಯಾದ ಮನಸ್ಸುಳ್ಳವುಗಳು. 
| ನಾನಾವ್ರತಾಃ ಭವಂತಿ ಬೇರೆ ಬೇರೆಯ ಕೆಲಸವುಳ್ಳವುಗಳಾಗಿವೆ. 
ತೇ ಅಪಃ ಅಭಿ ಸಮನಸಃ ಏವ ಆದರೆ ನೀರಿನ ವಿಷಯದಲ್ಲಿ ಸಮಾನವಾದ ಮನ 
oR ಸ್ಸನ್ನು ಹೊಂದಿದವುಗಳು. 
ಯಮ್‌ ಅಪಶುಃ ಸ್ಯಾತ್‌ ಇತಿ ಅಧ್ವರ್ಯುವು ಯಾವ ಯಜಮಾನನನ್ನು ಪಶುರಹಿತ 
ಕಾಮಯೇತ ನಾಗಬೇಕೆಂದು ಬಯಸುವನೋ 
| ತಸ್ಯ ವಯಸ್ಕಾಃ ಉಪಧಾಯ ಅವನ ಚಯನಯಾಗದಲ್ಲಿ ಮೊದಲು ವಯಸ್ಯೇಷ್ಟಕೆ 
| ಅಪಸ್ಯಾಃ ಉಪ ದಧ್ಯಾತ್‌ ಗಳನ್ನು ಉಪಧಾನ ಮಾಡಿ ಬಳಿಕ ಅಪಸ್ಯೇಷ್ಟಕೋಪ 
ಧಾನ ಮಾಡಬೇಕು. 


“ಪ್ರಾಣಂ ಮೇ ಪಾಹಿ' ಮುಂತಾದ ಮಂತ್ರಗಳಿಂದ ಉಪಧಾನ ಮಾಡುವ ಇಷ್ಟಕೆಗಳು ಪ್ರಾಣಭೃದಿಷ್ಟಕೆಗಳು. 
15] ಇದರಿಂದ ಯಜಮಾನನು ಯತುಗಳಲ್ಲಿ ಪ್ರಾಣವನ್ನು ಧರಿಸಿದವನಾಗುತ್ತಾನೆ. ಯತುಗಳು ಪ್ರಾಣಬಲವನ್ನು ಪಡೆ 
| ಯುತ್ತವೆ. ಯತುಗಳನ್ನು ಪುನಃ ಪುನಃ ಉತ್ಪತ್ತಿ ಮಾಡಿದಂತೆಯೇ ಆಗುತ್ತದೆ. 
ಪ್ರಾಣಭೃದಿಷ್ಟಕೆಗಳ ಬಳಿಕ "ಅಪಸ್ಪಿನ್ನ' ಮುಂತಾದ ಮಂತ್ರಗಳಿಂದ ವೃಷ್ಟಿಸನೀಷ್ಟಕೆಗಳನ್ನು ಉಪಧಾನ ಮಾಡ 
| ಬೇಕು. ಇವುಗಳನ್ನು ಮೊದಲು ಪೂರ್ವದಲ್ಲಿ ಅನಂತರ ದಕ್ಷಿಣದಲ್ಲಿ ಬಳಿಕ ಪಶ್ಚಿಮದಲ್ಲಿ ತದನಂತರ ಉತ್ತರದಲ್ಲಿ | 
ಕಡೆಗೆ ಮಧ್ಯದಲ್ಲಿ ಉಪಧಾನ ಮಾಡಬೇಕು. ಹೀಗೆ ಮಾಡುವುದರಿಂದ ಎಲ್ಲ ಖುತುಗಳಲ್ಲಿಯೂ ಮಳೆಯು 


[ದ TOTS TS 


TSS [OR 


ತೈತ್ತರೀಯ ಸಂಹಿಡಾ/೫-೩-೧/೨೯೩ 
CREE 
ll [ | 
-ದಸಂಜ್ಞಾನಮೇವಾಸ್ಕೈ ಪಶುಭಿಃ ಕರೋತ್ಯಪಶುರೇವ ಭವತಿ ಯಂ 


1. | 
ಕಾಮಯೇತ ಪಶುಮಾನ್ನಾ ನ 5ದಿತ್ಯಪಸ್ಯಾಸ್ತಸ್ಕೋಪಧಾಯ ವಯಸ್ಕಾ 


| [ I 
ಉಪದಧ್ಯಾಥ್ನಂಜ್ಞಾನಮೇವಾಸ್ಮೈ ಪಶುಭಿಃ ಕರೋತಿ ಪಶುಮಾನೇವ ಭವತಿ 


|| || || 
ಅಸಂಜ್ಞಾ; ನಮಿತ್ಯಸಮ್‌-ಜ್ಞಾ| ನಮ್‌ | ಏವ | ಅಸ್ಮೈ | ಪಶುಭಿರಿತಿ ಪಶು-ಭಿಃ | ಕರೋತಿ | ಅಪಶುಃ | ಏವ | 
I | 
ಭವತಿ । ಯಮ್‌ । ಕಾಮಯೇತ । ಪಶುಮಾನಿತಿ ಪಶು-ಮಾನ್‌ । ಸ್ಯಾತ್‌ | ಇತಿ । ಅಪಸ್ಯಾಃ । 
I I || [| || 1| 
ಉಪಧಾಯೇತ್ಯುಪ-ಧಾಯ | ವಯಸ್ಕಾಃ | ಉಪೇತಿ | ದಧ್ಯಾತ್‌ | ಸಂಜ್ಞಾ; ನಮಿತಿ ಸಮ್‌-ಜ್ಞಾನಮ್‌ । ಏವ | 
| 
ಅಸ್ಕೈ | ಪಶುಭಿರಿತಿ ಪಶು-ಭಿಃ । ಕರೋತಿ | ಪಶುಮಾನಿತಿ ಪಶು-ಮಾನ್‌ | ಏವ। ಭವತಿ | 


ಬ್ರಾಹ್ಮಣಭಾಗ ವಿವರಣೆ 


ಅಸ್ಕೈ ಪಶುಭಿಃ ಅಸಂಜ್ಞಾನಮ್‌ ಏವ ಇದರಿಂದ ಈ ಯಜಮಾನನಿಗೆ ಪಶುಗಳಿಂದ ಪ್ರಸಿದ್ಧ 
1 ಕರೋತಿ ನಾಗದಂತೆ/ಪ್ರಕಾಶಿತನಾಗದಂತೆ ಅಧ್ವರ್ಯುವು 
ಮಾಡುತ್ತಾನೆ. 
ಅಪಶುಃ ಏವ ಭವತಿ ಇದರಿಂದ ಯಜಮಾನನು ಪಶುರಹಿತನಾಗುವನು. 
ಯಮ್‌ ಪಶುಮಾನ್‌ ಸ್ಯಾತ್‌ ಇತಿ ಅಧ್ವರ್ಯವು ಯಾವ ಯಜಮಾನನನ್ನು ಪಶುಮಂತ 
| ಕಾಮಯೇತ ನಾಗಬೇಕೆಂದು ಬಯಸುವನೋ 
ತಸ್ಯ ಅಪಸ್ಯಾಃ ಉಪಧಾಯ ವಯಸ್ಕಾಃ ಅವನ ಚಯನಯಾಗದಲ್ಲಿ ಅಪಸ್ಯೇಷ್ಟಕೆಗಳನ್ನು 
ಉಪದಧ್ಯಾತ್‌ ಉಪಧಾನ ಮಾಡಿ ಬಳಿಕ ವಯಸ್ಯೇಷ್ಟಕೋಪಧಾನ 
ವನ್ನು ಅನುಷ್ಠಿಸಬೇಕು. 
| ಅಸ್ಮೈ ಪಶುಭಿಃ ಸಂಜ್ಞಾನಮ್‌ ಏವ ಇದರಿಂದ ಈ ಯಜಮಾನನು ಪಶುಗಳಿಂದ ಪ್ರಸಿದ್ಧ 
ಕರೋತಿ ನಾಗುವಂತೆ ಅಧ್ವರ್ಯುವು ಮಾಡುತ್ತಾನೆ. 
ಪಶುಮಾನ್‌ ಏವ ಭವತಿ ಯಜಮಾನನು ಪಶುಮಂತನಾಗುತ್ತಾನೆ. 


ಬರುವಂತಾಗುತ್ತದೆ. 
ವಯಸ್ಯೇಷ್ಟಕೆಗಳು ಪಶುಪ್ರಾಪ್ತಿಗೆ ಸಾಧನಗಳು. ಪಶುಗಳು ಬಗೆ ಬಗೆಯ ಸ್ವಭಾವವುಳ್ಳವುಗಳು. ಒಂದು ಹಸುವಿಗೆ 
ಇಷ್ಟವೆನಿಸುವುದು ಇನ್ನೊಂದು ಹಸುವಿಗೂ ಹಿಡಿಸಬೇಕೆಂಬ ನಿಯಮವಿಲ್ಲ. ಒಂದು ಪಶುವು ಆಫ್ರಾಣಿಸಿ ಬಿಟ್ಟ 
| ಹುಲ್ಲನ್ನು ಇನ್ನೊಂದು ಹಸುವು ತಿನ್ನುವುದು ಇದೆ. ಅವುಗಳ ಕಾರ್ಯವೂ ಬೇರೆ ಬೇರೆಯೇ. ಕೆಲವು ಭಾರವನ್ನು 


WWW US ಉಲ YY YY YW YY Ww 


ಪೃಷ್ಣಯಜುವೇ೯ದ ನ್ನಡ ಪ್ರಪಾಶನ/೨೯೪ 


[| I 1] | 
ಚತಸ್ರಃ ಪುರಸ್ತಾ ದುಪದಧಾತಿ ತಸ್ಮಾಚ್ಚತ್ವಾರಿ ಚಕ್ಬ್ಟುಷೋ ರೂಪಾಣಿ ದ್ವೇ 


ಶುಕ್ಲೇ ದ್ವೇ ಕೃಷ್ಣೇ [(೪)ಮೂರ್ಧನ್ವಕೀರ್ಭವಂತಿ] ಮೂರ್ಧನ್ವತೀರ್ಭವಂತಿ 


| 1 I 
ಸ್ತಾನ್ಮೂರ್ಧಾ ಪಂಚ ದಕ್ಷಿಣಾಯಾಗ್‌ಂ ಶ್ರೋಣ್ಯಾಮುಪದಧಾತಿ 


I || I || [| I 
ಚತೆಸ್ತಃ । ಪುರಸ್ತಾತ್‌ । ಉಪೇತಿ । ದಧಾತಿ ತಸ್ಮಾತ್‌ । ಚತ್ವಾರಿ । ಚಕ್ಸುಷಃ ! ರೂಪಾಣಿ । ದ್ವೇ ಇತಿ | ಶುಕ್ಲೇ ಇತಿ | 
| | [| 
1 ದ್ವೇ ಇತಿ । ಕೃಷ್ಣೇ ಇತಿ । (೪) | ಮೂರ್ಧನ್ವತೀರಿತಿ ಮೂರ್ಧನ್ಸ್‌-ವತೀಃ । ಭವಂತಿ । ತಸ್ಮಾತ್‌ । ಪುರಸ್ತಾತ್‌ | 


(| 1 
ಮೂರ್ಧಾ | ಪಂಚ | ದಕ್ಷಿಣಾಯಾಮ್‌ । ಶ್ರೋಣ್ಯಾಮ್‌ । ಉಪೇತಿ ದಧಾತಿ | 


ಬ್ರಾಹ್ಮಣಭಾಗ ವಿವರಣೆ 


| ಚತಸ್ರಃ ಪುರಸ್ತಾತ್‌ ಉಪದಧಾತಿ ನಾಲ್ಕು ವಯಸ್ಕೇಷ್ಟಕೆಗಳನ್ನು ಪೂರ್ವಭಾಗದಲ್ಲಿ 
ಉಪಧಾನ ಮಾಡಬೇಕು. 
| ತಸ್ಮಾತ್‌ ಚತ್ವಾರಿ ಚಕ್ಷುಷಃ ಆದುದರಿಂದ ಕಣ್ಣಿಗೆ ಸಂಬಂಧಿಸಿದ ರೂಪಗಳು 
| ರೂಪಾಣಿ ನಾಲ್ಕು. 
| ದ್ವೇ ಶುಕ್ಲೇ ದ್ವೇ ಕೃಷ್ಣೇ ಎರಡು ಬಿಳಿಯ ದೊಡ್ಡ ಗುಡ್ಡೆಗಳು (ಅವೆರಡರ 
ಮಧ್ಯೆ) ಎರಡು ಕರಿಯ ಗುಡ್ಡೆಗಳು. 
ಮೂರ್ಧಾಶಬ್ದದ ಪ್ರಶಂಸೆ 
N ಮೂರ್ಧನ್ವತೀಃ ಭವಂತಿ ಆ ಇಷ್ಟಕೆಗಳು "ಮೂರ್ಧನ್ವತಿ'ಗಳಾಗಿರುತ್ತ ವೆ. (ಅವು 
ಗಳಲ್ಲಿ ಒಂದು ಮಂತ್ರದಲ್ಲಿ ಮೂರ್ಧನ್‌ ಶಬ್ದವು 
ಇದೆ) 
| ತಸ್ಮಾತ್‌ ಮೂರ್ಧಾ ಪುರಸ್ತಾತ್‌ ಅದರಿಂದ ಚಯನ ಮಾಡುವ (ಪಕ್ಷಿರೂಪದ) 
ಅಗ್ನಿಯ ತಲೆಯು ಪೂರ್ವದಿಕ್ಕಿನಲ್ಲಿರುತ್ತದೆ. 
| ದಕ್ಷಿಣಾಯಾಮ್‌ ಶ್ರೋಣ್ಯಾಮ್‌ “ತ್ರ ಕವಿರ್ವಯಃ' ಮೊದಲಾದ ಮಂತ್ರಗಳಿಂದ ಬಲ 
| ಪಂಚ ಉಪದಧಾತಿ ಭಾಗದ ಶ್ರೋಣಿಯ ಸ್ಥಾನದಲ್ಲಿ ಐದು ಇಷ್ಟಕೆಗಳನ್ನು | 
ಉಪಧಾನ ಮಾಡಬೇಕು. 


1೫] ಹೊತ್ತರೆ, ಕೆಲವು ನೇಗಿಲನ್ನು ಎಳೆಯುತ್ತವೆ. ಕೆಲವು ಗಾಡಿಯನ್ನು ಎಳೆಯುತ್ತವೆ. ಆದರೆ ನೀರನ್ನು ಎಲ್ಲವೂ 
ಗ ಸಮಾನವಾಗಿ ಬಯಸುತ್ತವೆ. ಇದು ನೀರಿನ ಇಷ್ಟಕೆಗಳಾದ ಅಪಸ್ಯೆಗಳ ಪೂರ್ವೋಪಧಾನದ ಪೀಠಿಕೆ. 


YW 0 ಗು 0 0 0 0 0 0 WWW WY YW Ww 


ತೈತ್ತರೀಯ ಸಂಹಿಡಾ/೫-೩-೧/೨೯೫ 


ವಯ ಇತಿ ದಕ್ಷಿ! ಣೇ5ಗ್‌ಂಸ ಉಪದಧಾತಿ ವೃಷ್ಟಿ ರ್ವಯ 


I | 
ಇತ್ಯುತ್ತ ರೇ4ಗ್‌ಂಸಾವೇವ ಪ್ರತಿದಧಾತಿ 


| | 1 I n 1 | 
ಪಂಚ | ಉತ್ತ ರಸ್ಯಾಮಿತ್ಯುತ್‌-ತರಸ್ಯಾಮ್‌ | ತಸ್ಮಾತ್‌ | ಪಶ್ಚಾ; ತ್‌ | ವರ್‌ಷೀಯಾನ್‌ | ಪುರಸ್ತಾತ್ಟ್ರವಣ ಇತಿ |, 


|| I I | 
ಪುರಸ್ತಾತ್‌-ಪ್ರವಣಃ । ಪಶುಃ । ಬಸ್ತಃ 1 ವಯಃ । ಇತಿ । ದಕ್ಷಿಣೇ । ಅಗ್‌ಂಸೇ । ಉಪೇತಿ । ದಧಾತಿ | ವೃಷ್ಟಿಃ | | 


| 1 I 1| 
ವಯಃ । ಇತಿ । ಉತ್ತರ ಇತ್ಯುತ್‌-ತರೇ। ಆಗ್‌ಂಸೌ। ಏವ । ಪ್ರತೀಶಿ। । ದಧಾತಿ । 


ಬ್ರಾಹ್ಮಣಭಾಗ 


ಉತ್ತರಸ್ಯಾಮ್‌ ಶ್ರೋಣ್ಯಾಮ್‌ 
ಪಂಚ ಉಪದಧಾತಿ 


ತಸ್ಮಾತ್‌ ಪಶುಃ ಪಶ್ಚಾತ್‌ 
ವರ್‌ಷೀಯಾನ್‌ ಪುರಸ್ತಾತ್ಟ್ರವಣಃ 
ಬಸ್ತೋ ವಯಃ ಇತಿ ದಕ್ಷಿಣೇ 


ಅಗ್‌ಂಸೇ ಉಪದಧಾತಿ 


ವೃಷ್ಟಿರ್ವಯಃ ಇತಿ ಉತ್ತರೇ 
ಅಗ್‌ಂಸೇ ಉಪದಧಾತಿ 


ಅಗ್‌ಂಸೌ ಏವ ಪ್ರತಿ ದಧಾತಿ 


ವಿವರಣೆ 


ಇಷ್ಟಕಾಸ್ಥಾ ನನಿರ್ದೇಶ 


"ಪಷ್ಠವಾದ್ವಯಃ' ಮೊದಲಾದ ಐದು ಮಂತ್ರಗಳಿಂದ 


ಉತ್ತರಶ್ರೋಣಿಭಾಗದಲ್ಲಿ ಐದು ಇಷ್ಟಕೆಗಳನ್ನು ಉಪ | 


ಧಾನ ಮಾಡಬೇಕು. 
(ಎರಡು ಶ್ರೋಣಿಗಳಲ್ಲಿ ಹೆಚ್ಚಿನ ಇಷ್ಟಕೆಗಳು ಇರುವು 
ದರಿಂದ ಚಿತಿಯ ಮುಂಭಾಗವು ತಗ್ಗಾ ಗಿರುತ್ತದೆ) ಆದು 


ದರಿಂದ ಪಶುಗಳ ಶ್ರೋಣಿಗಿಂತ ಹಿಂಭಾಗವು ಎತ್ತರ | 


ವಾಗಿಯೂ, ಮುಂಭಾಗವು ತಗ್ಗಾ ಗಿಯೂ ಇರುತ್ತದೆ) 
"ಬಸ್ತೋ ವಯಃ' ಎಂಬ ಮಂತ್ರದಿಂದ ಚಿತಿಯ ಬಲ 


ಭುಜದ ಸ್ಥಾನದಲ್ಲಿ ಒಂದು ಇಷ್ಟಕೆಯನ್ನು ಉಪ | 


ಧಾನ ಮಾಡಬೇಕು. 


“ವೃಷ್ಟಿರ್ವಯಃ' ಎಂಬ ಮಂತ್ರದಿಂದ ಚಿತಿಯ ಎಡ | 
ಭುಜದ ಸ್ಲಾನದಲ್ಲಿ ಒಂದು ಇಷ್ಟಕೆಯನ್ನು ಉಪ | 
ಈ [ac £8 - 


ಧಾನ ಮಾಡಬೇಕು. 
ಈ ಎರಡು ಉಪಧಾನಗಳಿಂದ ಅಗ್ನಿಗೆ ಎರಡು 
ಭುಜಗಳನ್ನು ರಚಿಸಿದಂತಾಯಿತು/ರಚಿಸುತ್ತಾನೆ. 


ತ್ರ ಕವಿರ್ವಯಃ' ಮುಂತಾದ ಮಂತ್ರಗಳಿಂದ ಉಪಧಾನ ಮಾಡುವ ಇಷ್ಟಕೆಗಳು ಹತ್ತೊಂಬತ್ತು. ಇವು 
ವಯಸ್ಯೇಷ್ಟಕೆಗಳು. "ಅಪಸ್ಪಿನ್ಹ' ಮುಂತಾದ ಮಂತ್ರಗಳಿಂದ ಉಪಧಾನ ಮಾಡುವ ಅಪಸ್ಯೇಷ್ಟಕೆಗಳು ಐದು. 


ಉ WW VY ಗು ಉಲ ಗಜ ೪೮) ೪ [1 1) 


ಪೃಷ್ಟಯಜುರ್ವೇದ ಈನ್ನಡ ಪ್ರಶಾಶನ/೨೯೬ 


| 
ವ್ಯಾಘ್ರೋ ವಯ ಇತಿ ದಕ್ಷಿ! ಣೇ ಪಕ್ಷ ಉಪದಧಾತಿ ಸಿಗ್‌ಂಹೋ ವಯ ಇತ್ಯುತ್ತರೇ 


| 1 I 
ಪಕ್ಷ! ಯೋರೇವ ವೀರ್ಯಂ ದಧಾತಿ ಪುರುಷೋ ವಯ ಇತಿ ಮಧ್ಯೇ 


| | [ [| I 
ವ್ಯಾಘ್ರಃ । ವಯಃ | ಇತಿ ದಕ್ಷಿಣೇ | ಪಕ್ಷೇ । ಉಪೇತಿ ದಧಾತಿ | ಸಿಗ್‌ಂಹಃ | ವಯಃ । ಇತಿ । ಉತ್ತರ ಇತ್ಯುತ್‌- 


(| 1 
ತರೇ | ಪಕ್ಷಯೋಃ। ಏವ । ವೀರ್ಯಮ್‌ | ದಧಾತಿ | ಪುರುಷಃ । ವಯಃ | ಇತಿ | ಮಧ್ಯೇ | 


ಬ್ರಾಹ್ಮಣಭಾಗ ವಿವರಣೆ 


ವ್ಯಾಫ್ರೋ ವಯಃ ಇತಿ ದಕ್ಷಿಣೇ "ವ್ಯಾಫ್ರೋ ವಯಃ' ಎಂಬ ಮಂತ್ರದಿಂದ ಚಯನ | 


ಪಕ್ಷೇ ಉಪ ದಧಾತಿ ' ಮಾಡಲ್ಪಡುವ ಪಕ್ಷಿಯ ಆಕೃತಿಯ ಅಗ್ನಿಯ ಬಲ 


ರೆಕ್ಕೆಯ ಸ್ಥಾನದಲ್ಲಿ ಇಷ್ಟಕೋಪಧಾನವನ್ನು ಮಾಡು | 


ಸಿಗ್‌ಂಹೋ ವಯಃ ಇತಿ ಉತ್ತರೇ... "ಸಿಗ್‌ಂಹೋ ವಯ: ಎಂಬ ಮಂತ್ರದಿಂದ ಎಡ 


ಪಕ್ಷೇ ಉಪದಧಾತಿ . ರೆಕ್ಕೆಯ ಸ್ಥಾನದಲ್ಲಿ ಇಷ್ಟಕೋಪಧಾನವನ್ನು ಮಾಡು | 


ತ್ತಾನೆ. 
ಪಕ್ಷಯೋಃ ವೀರ್ಯಮ್‌ ಏವ ` ಈ ಉಪಧಾನಗಳಿಂದ ಅಧ್ವರ್ಯುವು ರೆಕ್ಕೆಗಳಿಗೆ 
ದಧಾತಿ ಅಧಿಕ ಶಕ್ತಿ ಯನ್ನೀಯುತ್ತಾನೆ. 
ಪುರುಷೋಃ ವಯಃ ಇತಿ ಮಧ್ಯೇ "ಪ್ರರುಷೋ ವಯಃ' ಎಂಬ ಮಂತ್ರದಿಂದ ಮಧ್ಯ 
ಉಪದಧಾತಿ | ದಲ್ಲಿ ವಯಸ್ಯೇಷ್ಟಕೋಪಧಾನವನ್ನು ಮಾಡುತ್ತಾನೆ/ 
ಕ ಮಾಡಬೇಕು. 


ಮಂತ್ರಕ್ರಮದಂತೆ ಮೊದಲು ಅಪಸ್ಯೇಷ್ಟಕೆಗಳ ಉಪಧಾನವಾಗಬೇಕು. ಹಾಗೆಯೇ ಅನುಷ್ಠಾನವೆಂದು ಬ್ರಾಹ್ಮಣ 
ದಲ್ಲಿ ಪ್ರಶಂಸೆಯೂ ಇದೆ. ಆದರೆ ವಯಸ್ಕೇಷ್ಟಕೆಗಳಲ್ಲಿ ಪೂರ್ವದಿಕ್ಕಿನಲ್ಲಿ ಉಪಧಾನ ಮಾಡುವ ಮಂತ್ರಗಳು 
"ತ್ರ್ಯವಿರ್ವಯಃ' ಎಂಬ ಅನುವಾಕದಲ್ಲಿ ಕಡೆಯಲ್ಲಿ ಪಠಿತವಾಗಿವೆ. ಮಂತ್ರಾಮ್ನಾನಕ್ರಮವನ್ನು ಬಿಟ್ಟು ವಿನಿಯೋಗದ 
ಬ್ರಾಹ್ಮಣವು ಬೇರೆಯ ಕ್ರಮವನ್ನೇ ಹೇಳಿದೆ. "ದ್ವೇ ಶುಕ್ಲೇ ದ್ವೇ ಕೃಷ್ಣೇ' ಎಂಬ ಬ್ರಾಹ್ಮಣಭಾಗದ ಬಳಿಕ 
"ಮೂರ್ಧನ್ವತೀ ರ್ಭವಂತಿ' ಎಂದು ಹೇಳಿರುವುದೇ ಕ್ರಮದ ವ್ಯತ್ಯಾಸಕ್ಕೆ ಚಿಹ್ನೆ. “ವಿಷ್ಟಂಭಛೋ ವಯಃ' ಎಂದು 
ಆರಂಭವಾಗುವ ನಾಲ್ಕು ಮಂತ್ರಗಳಲ್ಲಿ ಮೂರ್ಧಶಬ್ಬ್ದವಿಲ್ಲ| ದಿದ್ದರೂ ಕಡೆಯಲ್ಲಿರುವುದರಿಂದ ಛತ್ರಿನ್ಯಾಯದಿಂದ 
ಅವುಗಳೂ ಮೂರ್ಧನ್ವತಿಗಳೇ. 


ಅಪಸ್ಯೇಷ್ಟಕೆಗಳ ಬಳಿಕ ಉಪಧಾನ ಮಾಡಲ್ಪಡುವ ಹತ್ತೊಂಬತ್ತು ವಯಸ್ಕೇಷ್ಟಕೆಗಳ ವಿಭಾಗ ಹೀಗಿದೆ; ( 


ಮೂರ್ಧಸ್ಥಾನದಲ್ಲಿ ಅಂದರೆ ಪೂರ್ವದಿಕ್ಕಿನಲ್ಲಿ ನಾಲ್ಕು. ಇದು ಅಗ್ನಿಯ ಶಿರಃಸ್ಥಾ: ನ. ಬಲಭಾಗದ ಶ್ರೋಣಿಯ 
ಸ್ಥಾ ನದಲ್ಲಿ ಐದು. ಎಡಭಾಗದ ಶ್ರೋಣಿಯಲ್ಲಿ ಐದು. ಕಡೆಯ ಐದು ಇಷ್ಟಕೆಗಳಲ್ಲಿ ಎರಡನ್ನು ಭುಜಗಳಲ್ಲಿಯೂ 


Ww 


MOTTO 


ವೈತ್ರಿಲೀಯ ಸಂ೦ಹಿಷಾ/೫-೩-೧/೨೯೭ 


I 1 
ತಸ್ಮಾತ್ಪು: ರುಷಃ ಪಶೂನಾಮಧಿಪತಿಃ ॥ ೫-1 ॥ 


I 1 | 1 
[ಕ್ಲೃಪ್ತ್ಯಾ ಉಪಧಾಯ ಪ್ರಾಣಭೃತಸ್ಸಮನಸಃ ಕೃಷ್ಣೇ ಪುರುಷೋ ವಯ ಇತಿ ಪಂಚ ಚ ॥] 


[| 
ತಸ್ಮಾತ್‌ । ಪುರುಷಃ | ಪಶೂನಾಮ್‌ | ಅಧಿಪತಿರಿತ್ಯಥಿ-ಪತಿಃ ॥ ೫॥ 
ಬ್ರಾಹ್ಮಣಭಾಗ ವಿವರಣೆ 


ತಸ್ಮಾತ್‌ ಪುರುಷಃ ಪಶೂನಾಮ್‌ ಅಧಿಪತಿಃ ಉಳಿದ ವಯಸ್ಕೇಷ್ಟಕೆಗಳು ಪಶುಗಳಂತೆ. ಅಂತೆಯೇ | 
ಶ್ರುತಿಯಲ್ಲಿ “ಪಶವೋ ವೈ ವಯಸ್ಕಾ? ಎಂದು | 
ಹೇಳಿದೆ. ಮಧ್ಯದಲ್ಲಿ ಉಪಧಾನ ಮಾಡಲ್ಪಡುವ 
'ಇಷ್ಟಕೆಯು ಪುರುಷನಂತೆ. ಅಂತೆಯೇ ಲೋಕದಲ್ಲಿ 
ಪುರುಷನು ಪಶುಗಳಿಗೆ ಒಡೆಯನು. 


ಎರಡನ್ನು ರೆಕ್ಕೆಗಳಲ್ಲಿಯೂ, ಒಂದನ್ನು ಮಧ್ಯದಲ್ಲಿ ಯೂ ಉಪಧಾನ ಮಾಡಬೇಕು.[4+5+5+5(2+2+1)=19]. 
ಇಲ್ಲಿಗೆ ಎರಡನೆಯ ಚಿತಿಯು ಮುಗಿಯಿತು. 


೫ುಅಂಾಎಅಣ , 


EEE EEE EEE 


॥ ದ್ವಿಡಂಯೋಾಂಂಮವಾಹಃ Il 


11 | | ] 
ಇಂದ್ರಾಗ್ನೀ ಅವ್ಯಥಮಾನಾಮಿತಿ ಸ್ವಯಮಾತೃಣ್ಣಾ; ಮುಪ ದಧಾತೀಂದ್ರಾಗ್ನಿಭ್ಯಾಂ | 


| 
ವಾ ಇಮೌ ಲೋಕೆ ವಿಧೃತಾ- 
[| [ [ 
ಇಂದ್ರಾಗ್ನೀ ಇತೀಂದ್ರ-ಅಗ್ನೀ | ಅವ್ಯಥಮಾನಾಮ್‌ । ಇತಿ । ಸ್ವಯಮಾತೃಣ್ಣಾಮಿತಿ ಸ್ವಯಮ್‌-ಆತೃಣ್ಣಾಮ್‌ | 
| ll 
ಉಪೇತಿ । ದಧಾತಿ | ಇಂದ್ರಾಗ್ನಿಭ್ಯಾಮಿತೀಂದ್ರಾಗ್ನಿ-ಭ್ಯಾಮ್‌ । ವೈ | ಇವೌ | ಲೋಕೌ | ವಿದೃತಾವಿತಿ ಏ-ಧೃತೌ। 


ಹಿಂದಿನ ಅನುವಾಕದಲ್ಲಿ ದ್ವಿತೀಯಚಿತಿಯ ಉಪಧಾನವು ಹೇಳಲ್ಪಟ್ಟಿತು. ಈ ಅನುವಾಕದಲ್ಲಿ 


ಮೂರನೆಯ ಚಿತಿಯ ಉಪಧಾನವು ಹೇಳಲ್ಪಡುತ್ತದೆ. ಇದರ ಕಲ್ಪಸೂತ್ರವು ಹೀಗಿದೆ. "ಶ್ವೋಭೂತೇ |, 


ಪೌರ್ವಾಹ್ಞಿಕೀಭ್ಯಾಂ ಪ್ರಚರ್ಯ ತೃತೀಯಾಂ ಚಿತಿಂ ಚಿನೋತಿ, ಇಂದ್ರಾಗ್ನೀ ಅವ್ಯಥಮಾನಾಮಿತಿ 
ಸ್ವಯಮಾತೃಣ್ಣಾಮಭಿಮೃಶ್ಯ ಅಶ್ವೇನೋಪಘ್ರಾಪ್ಕ' [ಆಪ. ಶ್ರೌ. ಸೂ. ೧೭.೧.೧೧-೧೨] ಎರಡನೆಯ 
ಚಿತಿಯ ಉಪಧಾನ ಮಾಡಿದ ಮರುದಿನ ಪೂರ್ವಾಹ್ಞಕೃತ್ಯಗಳನ್ನು ನಡೆಸಿ “ಇಂದ್ರಾಗ್ನೀ ಅವ್ಯಥಮಾನಾಮ್‌' 
ಎಂಬ ಮಂತ್ರದಿಂದ ಸ್ವಯಮಾತೃಣ್ಣೇಷ್ಟಕೆಯನ್ನು ಅಶ್ವದಿಂದ ಮೂಸಿಸಿ (ಕುದುರೆಯು ಆಫ್ರಾಣಿಸುವಂತೆ 
ಮಾಡಿ) ಉಪಧಾನ ಮಾಡಬೇಕು. 


ಬ್ರಾಹ್ಮಣಭಾಗ ವಿವರಣೆ 
ಸ್ವಯಮಾತೃಣ್ಣೇಷ್ಟಕೋಪಧಾನವಿಧಿ; ಅರ್ಥವಾದ 


ಇಂದ್ರಾಗ್ನೀ ಅವ್ಯಥಮಾನಾಮ್‌ ಇತಿ "ಇಂದ್ರಾಗ್ನೀ ಅವ್ಯಥಮಾನಾಮ್‌' ಎಂಬ ಮಂತ್ರದಿಂದ [1 


(ಇಷ್ಟಕೆಯನ್ನು ಅಶ್ವವು ಆಫ್ರಾಣಿಸುವಂತೆ ಮಾಡಿ) 
ಸ್ವಯಮಾತೃಣ್ಣಾಮ್‌ ಉಪದಧಾತಿ *ಸ್ವಯಮಾತೃಣ್ಣೇಷ್ಟಕೆಯನ್ನು ಉಪಧಾನ ಮಾಡ 
ಬೇಕು. 
ಇಂದ್ರಾಗ್ನಿಭ್ಯಾಮ್‌ ವೈ ಇಮೌ ಲೋಕೌ ಇಂದ್ರ-ಅಗ್ನಿ ದೇವತೆಗಳಿಂದ ದ್ಯುಲೋಕವೂ, 
ವಿಧೃತೌ ಪೃಥಿವಿಯೂ ಧರಿಸಲ್ಪಟ್ಟಿದೆ. 


* ಸ್ವಾಭಾವಿಕವಾದ ರಂಧ್ರಯುಕ್ತವಾದ ಕಲ್ಲು. 


11) 1) 0) 1) 10) 1) 1) 10) 1) 1) 1) 1) 


ವೈತ್ರಿರೀಯ ಸಂಹಿಡಾ/೫-೩-೨/೨೯೯ 


11 
-ವನಯೋಲೋಕಯೋರ್ವಿಧೃತ್ಯಾ ಅಧೃತೇವ ವಾ ಏಷಾ ಯನ್ಮಧ್ಯಮಾ 


I I || [ 
ಚಿತಿರಂತರಿಕ್ಷ ಮಿವ ವಾ ಏಷೇಂದ್ರಾಗ್ನೀ ಇತ್ಯಾಹೇಂದ್ರಾಗ್ನೀ ವೈ 


| | | | | 
ದೇವಾನಾಮೋಜೋಭೃತಾವೋಜಸೈವೈನಾಮಂತರಿಕ್ಟೇ ಚಿನುತೇ ಧೃತ್ಯೈ 


|| [| 1 ದ 
ಅನಯೋಃ | ಲೋಕಯೋಃ | ವಿಧೃತ್ಯಾ ಇತಿ ವಿ-ಧೃತ್ಯೈ । ಅಧೃತಾ । ಇವ ವೈ । ಏಷಾ । ಯತ್‌ | ಮಧ್ಯಮಾ | 
| | | ul 
ಚಿತಿಃ | ಅಂತರಿಕ್ಷ ಮ್‌! ಇವ ವೈ ಏಷಾ। ಇಂದ್ರಾಗ್ನೀ ಇತೀಂದ್ರ-ಅಗ್ನೀ | ಇತಿ! ಆಹ | ಇಂದ್ರಾಗ್ನೀ ಇತೀಂದ್ರ- 
| 
ಅಗ್ನೀ 1 ವೈ ದೇವಾಸಾಮ್‌ | ಓಜೋಭ್ಯತಾವಿತ್ಯೋಜಃ-ಭೃತೌ | ಓಜಸಾ | ಏವ | ಏನಾಮ್‌ | ಅಂತರಿಕ್ಷೇ 1 


ಚಿನುತೇ । ಧೃತ್ಯ್ಯ | 


ಬ್ರಾಹ್ಮಣಭಾಗ ವಿವರಣೆ 


ಅನಯೋಃ ಲೋಕಯೋಃ ವಿಧೃತ್ಯೈ ಈ (ತೃತೀಯ) ಚಿತಿಯ ಉಪಧಾನವು ಎರಡು 
ಲೋಕಗಳ ಧಾರಣೆಗಾಗಿ ಆಗುತ್ತದೆ. 


ಇಂದ್ರಾಗ್ನಿಗಳ ಪ್ರಶಂಸೆ-ಇನ್ನೊಂದು ಬಗೆ 


ಏಷಾ ಅಧೃತಾ ಇವ ವೈ ಯತ್‌ ಈ ಮಧ್ಯಮಚಿತಿಯು ಭೂಸ್ಪರ್ಶರಹಿತವಾಗಿರುವು 

77. ಮಧ್ಯಮಾ ಚಿತಿಃ ಏಷಾ ಅಂತರಿಕ್ಷಮ್‌ ದರಿಂದ ಆಧಾರರಹಿತವಾಗಿ ಅಂತರಿಕ್ಷದಂತಿದೆ. 

| ಇವ ವೈ ಇಂದ್ರಾಗ್ನೀ ಇತಿ ಆಹ "ಇಂದ್ರಾಗ್ನೀ ಅವ್ಯಥಮಾನಾಮ್‌' ಎಂಬ ಮಂತ್ರದಿಂದ 
ಇಷ್ಟಕೋಪಧಾನವನ್ನು ಮಾಡಬೇಕು. 

ದೇವಾನಾಮ್‌ ಇಂದ್ರಾಗ್ನೀ ದೇವತೆಗಳ ಪೈಕಿ ಇಂದ್ರಾಗ್ನಿಗಳು ಬಲವಂತರಾಗಿ | 

ಓಜೋಭೃತೌ ವೈ ದ್ದಾರೆ. 

ಓಜಸಾ ಏವ ಏನಾಮ್‌ ಅಂತರಿಕ್ಷೇ ಈ ಮಂತ್ರದಿಂದ ಉಪಧಾನ ಮಾಡುವುದರಿಂದ 

ಚಿನುತೇ ಧೃತ್ಯೈ ಸ್ವಯಮಾತೃಣ್ಣೆಯನ್ನು (ಇಂದ್ರಾಗ್ನಿಗಳ ಅನುಗ್ರಹ 
ದಿಂದ) ಅಂತರಿಕ್ಷದಲ್ಲಿಯೇ ಬಲವಾಗಿ ಧರಿಸಿದಂತಾ 
ಗುತ್ತದೆ. 


ರ್ಪಾರ್ಥರ್ಥರ್ಥರ್ಪರ್ಥ್ಪರ್ಪರ್ಥ್ಪರ್ಷ್ಪರ್ಪರ್ಥ 


ಪೃಷ್ಟಯಜುರ್ವೇದ ಈನ್ನಡ ಪ್ರಶಾಶನ/೩೦೦ 
ಭಳ 0 0) 0) ಗ 0 ಗ 0 0) 0 ಗು 0 0) ೪ 0 8) 


RO I | I I 
ಸ್ವಯಮಾತೃಣ್ಣಾ ಮುಪದಧಾತ್ಯಂತರಿಕ್ಷಃ ೦ ವೈ ಸ್ವಯಮಾತೃಣ್ಣಾ s೦ತರಿಕ್ಷ; ಮೇ- 


I I || 
ವೋಪಧತ್ತೆ ಶ್ವಮುಪ [(೬)ಫ್ರಾಪಯತಿ] ಫ್ರಾಪಯತಿ ಪ್ರಾಣಮೇವಾಸ್ಯಾಂ 


| | 
ದಧಾತ್ಯಥೋ ಪ್ರಾಜಾಪತ್ಯೋ ವಾ ಅಶ್ವಃ 


I I 1 I 
ಸ್ವಯಮಾತೃಣ್ಣಾಮಿತಿ ಸ್ವಯಮ್‌-ಆತೃಣ್ಣಾಮ್‌ । ಉಪೇತಿ | ದಧಾತಿ | ಅಂತರಿಕ್ಷಮ್‌ । ವೈ | ಸ್ವಯಮಾತೃಣ್ಣೆ ತಿ 
| [| || I 
ಸ್ವಯಮ್‌-ಆತೃಣ್ಣಾ | ಅಂತರಿಕ್ಷಮ್‌ | ಏವ | ಉಪೇತಿ | ಧತ್ತೇ | ಅಶ್ವಮ್‌ | ಉಪೇತಿ | (೬) | ಫ್ರಾಪಯತಿ | ಪ್ರಾಣ 
I I I 
ಮಿತಿ ಪ್ರ-ಅನಮ್‌ । ಏವ | ಅಸ್ಯಾಮ್‌ । ದಧಾತಿ। ಅಥೋ ಇತಿ । ಪ್ರಾಜಾಪತ್ಯ ಇತಿ ಪ್ರಾಜಾ-ಪತ್ಯಃ । ವೈ | ಅಶ್ವಃ! 


ಬ್ರಾಹ್ಮಣಭಾಗ ವಿವರಣೆ 
ಸ್ವಯಮಾತೃಣ್ಣೇ ಷ್ಟಕೆಯ ಪ್ರಶಂಸೆ 


ಸ್ವಯಮಾತೃಣ್ಣಾಮ್‌ ಉಪದಧಾತಿ *ಸ್ವಯಮಾತೃಣ್ಣೇಷ್ಟಕೆಯನ್ನು ಉಪಧಾನ ಮಾಡ 

ಬೇಕು. 
| ಅಂತರಿಕ್ಷಮ್‌ ವೈ ಸ್ವಯಮಾತೃಣ್ಣಾ ಸ್ವಯಮಾತ್ಮಣ್ಣೆ. ಷ್ಟಕೆಗೆ ಭೂಮಿಯ ಸ್ಪರ್ಶವಿಲ್ಲದಿ 

ರುವುದರಿಂದ ಅದು ಅಂತರಿಕ್ಷದಂತಿದೆ/ಬಹು ಉಪ 
ಕಾರವನ್ನು ಮಾಡುವುದರಿಂದಲೂ/ರಂಧ್ರವಿರುವುದ 
ರಿಂದಲೂ ಅಂತರಿಕ್ಷ ದ ಹೋಲಿಕೆ. [ಭ. ಭಾ. ಭಾ] 

ಅಂತರಿಕ್ಷಮ್‌ ಏವ ಉಪಧತ್ತೇ ಇದರಿಂದ ಅಂತರಿಕ್ಷವನ್ನೇ ಉಪಧಾನ ಮಾಡಿದಂತ 
-ಹವನಾಗುತ್ತಾನೆ. 

ಅಶ್ವೋಪಘ್ರಾಣವಿಧಿ; ಪ್ರಶಂಸೆ 

ಅಶ್ವಮ್‌ ಉಪಫ್ರಾಪಯತಿ ಸ್ವಯಮಾತೃಣ್ಣೇಷ್ಟಕೆಯನ್ನು ಕುದುರೆಯಿಂದ ಮೂಸಿಸ 
ಬೇಕು. 

ಅಸ್ಯಾಮ್‌ ಪ್ರಾಣಮ್‌ ಏವ ದಧಾತಿ ಅಧ್ವರ್ಯುವು ಇದರಿಂದ ಈ ಇಷ್ಟಕೆಯಲ್ಲಿ ಪ್ರಾಣ 
ವನ್ನು ಸ್ಥಾ ಪಿಸಿದವನಾಗುತ್ತಾನೆ. 

ಅಥೋ ಅಶ್ವಃ ಪ್ರಾಜಾಪತ್ಯಃ ವೈ ಮತ್ತು ಅಶ್ವವು ಪ್ರಜಾಪತಿಗೆ ಸಂಬಂಧಿಸಿದುದು. 
ಅದಕ್ಕೆ ಪ್ರಜಾಪತಿಯು ದೇವತೆ. 


| * ಇಷ್ಟಕೋಪಧಾನದ ವಿಧಿವಾಕ್ಯವು ಇದಾದರೆ ಹಿಂದಿನ "ಉಪದಧಾತಿ' ಎಂಬುದು ಅನುವಾದವಾಗಿ ಮಂತ್ರವಿನಿಯೋಗವನ್ನು |! 
ಹೇಳುತ್ತದೆ. ಸಾ. ಭಾ. 


MOTO TOTS TOOTS 


ತೈತ್ತರೀಯ ಹಂಹಿತಾ/೫-೩-೨/೩೦೧ 


| I | I 
ಪ್ರಜಾಪತಿನೈವಾಗ್ನಿಂ ಚಿನುತೇ ಸ್ವಯಮಾತೃಣ್ಣಾ ಭವತಿ ಪ್ರಾಣಾನಾಮುಘ್ಸೃಷ್ಟ್ಯಾ 


| [ 1 
ಅಥೋ ಸುವರ್ಗಸ್ಕ ಲೋಕಸ್ಕಾನುಖ್ಯಾತ್ಮೈ ದೇವಾನಾಂ ವೈ ಸುವರ್ಗಂ ಲೋಕಂ 


| I I 
ಯತಾಂ ದಿಶಸ್ಸಮವ್ಹೀಯಂತ ತ ಏತಾ ದಿಶ್ಯಾ ಅಪಶ್ಯನ್ತಾ ಉಪಾದಧತ 


1 [ | 
ಪ್ರಜಾಪತಿನೇತಿ ಪ್ರಜಾ-ಪತಿನಾ | ಏವ । ಅಗ್ನಿಮ್‌ । ಚಿನುತೇ । ಸ್ವಯಮಾತೃಣ್ಣೇತಿ ಸ್ವಯಮ್‌-ಆತೃಣ್ಣಾ । ಭವತಿ | 
| I 1 I 
ಪ್ರಾಣಾನಾಮಿತಿ ಪ್ರ-ಅನಾನಾಮ್‌ । ಉಥ್ಸೃಷ್ಟ್ಯಾ ಇತ್ಯುತ್‌-ಸೃಷ್ಟ್ಟೈ | ಅಥೋ ಇತಿ | ಸುವರ್ಗಸ್ಯೇತಿ ಸುವಃ-ಗಸ್ಯ | 
ಲೋಕಸ್ಯ ಅನುಖ್ಯಾತ್ಯಾ ಇತ್ಯನು-ಖ್ಯಾತ್ಮೈ | ದೇವಾನಾಮ್‌ | ವೈ | ಸುವರ್ಗಮಿತಿ ಸುವಃ-ಗಮ್‌ | ಲೋಕಮ್‌ | 
| |] | 
ಯತಾಮ್‌ | ದಿಶಃ | ಸಮಿತಿ | ಅವ್ಲೀಯಂತ। ತೇ | ಏತಾಃ। ದಿಶ್ಯಾಃ। ಅಪಶ್ಯನ್ನ್‌ | ತಾಃ। ಉಪೇತಿ । ಅದಧತ। 
ಬ್ರಾಹ್ಮಣಭಾಗ ವಿವರಣೆ 


ಪ್ರಜಾಪತಿನಾ ಏವ ಅಗ್ನಿಮ್‌ ಚಿನುತೇ ಅದರಿಂದ ಪ್ರಜಾಪತಿದೇವತೆಯ ಅನುಗ್ರಹದಿಂದಲೇ 
ಅಗ್ನಿಚಯನವನ್ನು ಮಾಡಿದವನಾಗುತ್ತಾನೆ. 


ಇಷ್ಟಕೆಯಲ್ಲಿನ ಛಿದ್ರದ ಪ್ರಶಂಸೆ 
ಸ್ವಯಮಾತೃಣ್ಣಾ ಭವತಿ ಪ್ರಾಣಾನಾಮ್‌ ಸ್ವಯಮಾತೃಣ್ಣೇಷ್ಟಕೆಯು ರಂಧ್ರಯುಕ್ತವಾದುದರಿಂದ 


1 ಉದ್ಸೃಷ್ಟ್ಯೈ ಪ್ರಾಣಾದಿವಾಯುಗಳ ಉಚ್ಚ್ವಾಸಕ್ಕೆ/ಉಸಿರಾಟಕ್ಕೆ 


ಕಾರಣವಾಗುತ್ತದೆ. 
2 ಅಥೋ ಸುವರ್ಗಸ್ಯ ಲೋಕಸ್ಯ ಅಲ್ಲದೆ (ಆವರಣವಿಲ್ಲ ದುದರಿಂದ) ಯಜಮಾನನ 
.| ಅನುಖ್ಯಾತ್ಯೈ ಸ್ವರ್ಗಲೋಕದರ್ಶನಕ್ಕೂ ಅನುಕೂಲವಾಗುತ್ತದೆ. 


ದಿಶ್ಯೇಷ್ಟಕೋಪಧಾನವಿಧಿ; ಉಪಾಖ್ಯಾನ 


1 ಸುವರ್ಗಮ್‌ ಲೋಕಮ್‌ ಯತಾಮ್‌ (ಪೂರ್ವಕಾಲದಲ್ಲಿ ಭೂಮಿಯಲ್ಲಿದ್ದ) ದೇವತೆಗಳು 
| ದೇವಾನಾಮ್‌ ವೈ ದಿಶಃ ಸಮವ್ಲೀಯಂತ ಸ್ವರ್ಗಕ್ಕೆ ತೆರಳುವಾಗ (ರಕ್ಷಕರಿಲ್ಲದೆ) ದಿಕ್ಕುಗಳು 


ಅಸ್ವಸ್ಥವಾದವು. (ದಿಕ್ಕುಗಳಲ್ಲಿ ಇದ್ದವರು ಅಸ್ವಸ್ಥ ರಾ 
ದರು)/ ದಿಕ್ಕುಗಳು ಸಡಿಲಗೊಂಡವು. 

| ತೇ ಏತಾಃ ದಿಶ್ಯಾಃ ಅಪಶ್ಯನ್‌ ಆಗ ದೇವತೆಗಳು ಪರಿಹಾರಕ್ಕಾಗಿ ಈ ದಿಶೈಗಳೆಂಬ 
ಇಷ್ಟಕೆಗಳನ್ನು ತಿಳಿದರು. 


ಇ. ತಾಃ ಉಪಾದಧತ ಅವುಗಳನ್ನು ಉಪಧಾನ ಮಾಡಿದರು. 


ONO OE EOE EEE EEO 


ಪೃಷ್ಟಯಜುರ್ವೇದ ಪನ್ನಡ ಪ್ರಕಾಶನ/೩೦೨ 


I I | 
ತಾಭಿರ್ಮೈ ತೇ ದಿಶೋಇದೃಗ್‌ಂಹನ್‌, ಯದ್ದಿಶ್ಯಾ ಉಪದಧಾತಿ ದಿಶಾಂ 


| I I 1 
ವಿಧೃತ್ಯೈ ದಶ ಪ್ರಾಣಭೃತಃ ಪುರಸ್ತಾದುಪ [(೭)ದಧಾತಿ] ದಧಾತಿ ನವ ವೈ 


[ I 
ಪುರುಷೇ ಪ್ರಾಣಾ ನಾಭಿರ್ದಶಮೀ 


| 1 !1 | | 
ತಾಭಿಃ | ವೈ | ತೇ । ದಿಶಃ | ಅದೃಗ್‌ಂಹನ್ನ್‌ | ಯತ್‌ | ದಿಶ್ಯಾಃ 1 ಉಪದಧಾತೀತ್ಯುಪ-ದಧಾತಿ | ದಿಶಾಮ್‌ । 
| [ I | |] | 
ವಿಧೃತ್ಯಾ ಇತಿ ವಿ-ಧೃತ್ಯೈ | ದಶ | ಪ್ರಾಣಭೃತ ಇತಿ ಪ್ರಾಣ-ಭೃತಃ | ಪುರಸ್ತಾತ್‌ | ಉಪೇತಿ । (೭) | ದಧಾತಿ । 
| I 
ನವ। ವೈ । ಪುರುಷೇ । ಪ್ರಾಣಾ ಇತಿ ಪ್ರ-ಅನಾಃ | ನಾಭಿಃ | ದಶಮೀ। 
ಬ್ರಾಹ್ಮಣಭಾಗ ವಿವರಣೆ 


ತಾಭಿಃ ತೇ ದಿಶಃ ಅದೃಗ್‌ಂಹನ್‌ ವೈ ಆ ಇಷ್ಟಕೆಗಳಿಂದ ಅವರು ದಿಕ್ಕುಗಳನ್ನು ದೃಢಪಡಿಸಿ 
ದರು./ಅದರಿಂದ ದಿಕ್ಕುಗಳಲ್ಲಿನ ಪ್ರಾಣಿಗಳು ಸ್ವಸ್ಥ 
ವಾದವು./ಅವರಿಗೆ ದಿಕ್ಕುಗಳು ಹೊಳೆದವು. 

ಯತ್‌ ದಿಶ್ಯಾಃ ಉಪದಧಾತಿ ದಿಶ್ಯೇಷ್ಟಕೆಗಳನ್ನು ಉಪಧಾನ ಮಾಡುವುದೆಂಬುದು 
ಯಾವುದೋ (ಅದು) 


ದಿಶಾಮ್‌ ವಿಧೃತ್ಯೈ ದಿಕ್ಕುಗಳ ದಾರ್ಡ್ಯಕ್ಕಾಗಿ ಆಗುತ್ತದೆ/ಯಜಮಾನನಿಗೂ [| 


ದಿಕ್ಕುಗಳು ದೃಢವಾಗುತ್ತವೆ. 
ಪ್ರಾಣಭೃದಿಷ್ಟಕೋಪಧಾನ; ಅರ್ಥವಾದ 
ದಶ ಪ್ರಾಣಭೃತಃ ಪುರಸ್ತಾತ್‌ ಹತ್ತು ಪ್ರಾಣಭೃದಿಷ್ಟಕೆಗಳನ್ನು ಪೂರ್ವದಿಕ್ಕಿನಲ್ಲಿ 
ಉಪದಧಾತಿ ಉಪಧಾನ ಮಾಡಬೇಕು. 
ಪುರುಷೇ ಪ್ರಾಣಾಃ ನವ ವೈ ಪುರುಷನಲ್ಲಿ ಪ್ರಾಣಗಳು ಒಂಬತ್ತು.* 
ನಾಭಿಃ ದಶಮೀ ಹೊಕ್ಕಳು ಹತ್ತನೆಯ ರಂಧ್ರರೂಪವಾಗಿದೆ. 


ತಾತ್ಸರ್ಯ:-"ರಾಜ್ಞ್ಯಸಿ ಪ್ರಾಚೀ ದಿಕ್‌' ಎಂದು ದಿಕ್‌ಶಬ್ದದಿಂದ ಕೂಡಿದ ಮಂತ್ರಗಳಿಂದ ಉಪಧಾನ ಮಾಡಲ್ಬ 
ಡುವ ಇಷ್ಟಕೆಗಳು ದಿಶ್ಯೇಷ್ಟಕೆಗಳು. 


* ಪುರುಷನಲ್ಲಿ ಒಂಬತ್ತು ರಂಧ್ರಗಳು ಇವೆ. ಕಣ್ಣಿನಲ್ಲಿ ಎರಡು. ಕಿವಿಯಲ್ಲಿ ಎರಡು, ಮೂಗಿನಲ್ಲಿ ಎರಡು, ಬಾಯಿಯಲ್ಲಿ ಒಂದು. 


| ನಾಭಿಯಿಂದ ಕೆಳಗೆ (ಮುಂದೆ ಮತ್ತು ಹಿಂದೆ) ಎರಡು. ನಾಭಿಯು ಹತ್ತನೆಯ ರಂಧ್ರ. ಇವುಗಳಲ್ಲಿ ನಾಭಿಯನ್ನು ಬಿಟ್ಟು ಉಳಿದ |! 


ಒಂಬತ್ತರಲ್ಲಿ ಪ್ರಾಣವು ಸಂಚರಿಸುವುದರಿಂದ ಪ್ರಾಣಗಳೂ ಔಪಾಧಿಕವಾಗಿ ಒಂಬತ್ತು. 


OTT TT ST TESTO TST ರ್ಥ 


ಪೈತ್ರಿಲೀಯ ಸಂಹಿಡಾ/೫-೩-೨/೩೦೩ 
WWW VU ೪ ೪) 1) ₹) ಕ್ರಖ VY YYW ೪) 


|| [| | | 
ಪ್ರಾಣಾನೇವ ಪುರಸ್ತಾದ್ಧ ತ್ರೆ € ತಸ್ಮಾತ್ಪುರಸ್ತಾತ್ಟ್ರಾಣಾ ಜ್ಯೋತಿಷ್ಠತೀಮುತ್ತಮಾ 


I || | I 
ಮುಪ ದಧಾತಿ ತಸ್ಮಾತ್ಟ್ರಾಣಾನಾಂ ವಾಗ್ದೊ ಕೀತಿರುತ್ತಮಾ ದಶೋಪ ದಧಾತಿ 


Il | 
ದಶಾಕರಾ ವಿರಾಡಿರಾಟಂದಸಾಂ ಜೋತಿ- 
ದ್‌ bh ವ ಕು ಬ ಬಿ 


I 1 | nu I 
ಪ್ರಾಣಾನಿತಿ ಪ್ರ-ಅನಾನ್‌ । ಏವ | ಪುರಸ್ತಾತ್‌ । ಧತ್ತೇ । ತಸ್ಮಾತ್‌ | ಪುರಸ್ತಾತ್‌ । ಪ್ರಾಣಾ ಇತಿ ಪ್ರ-ಅನಾಃ | 
ಸಣ | | | 1 I 
ಜ್ಯೋತಿಷ್ಠತೀಮ್‌ । ಉತ್ತ ಮಾಮಿತ್ಯುತ್‌-ತಮಾಮ್‌ । ಉಪೇತಿ । ದಧಾತಿ । ತಸ್ಮಾತ್‌ । ಪ್ರಾಣಾನಾಮಿತಿ ಪ್ರ- 
W | 
ಅನಾಸಾಮ್‌ । ವಾಕ್‌ | ಜ್ಯೋತಿಃ | ಉತ್ತಮೇತ್ಯುತ್‌-ತಮಾ | ದಶ । ಉಪೇತಿ | ದಧಾತಿ | ದಶಾಕ್ಷರೇತಿ ದಶ- 


[| | [| I 
ಅಕ್ಷರಾ | ವಿರಾಡಿತಿ ವಿ-ರಾಟ್‌ । ವಿರಾಡಿತಿ ವಿ-ರಾಟ್‌ | ಛಂದಸಾಮ್‌ | ಜ್ಯೋತಿಃ | 


ಬ್ರಾಹ್ಮಣಭಾಗ ವಿವರಣೆ 


| ಪ್ರಾಣಾನ್‌ ಏವ ಪುರಸ್ತಾತ್‌ ಧತ್ತೇ (ಹತ್ತು) ಪ್ರಾಣಗಳನ್ನೇ ಪೂರ್ವದಿಕ್ಕಿನಲ್ಲಿ ಉಪಧಾನ 
ಮಾಡಿದವನಾಗುತ್ತಾನೆ. 
ತಸ್ಮಾತ್‌ ಪುರಸ್ತಾತ್‌ ಪ್ರಾಣಾಃ ಆದುದರಿಂದ ಲೋಕದಲ್ಲಿ ಪುರುಷನು ಪೂರ್ವಮುಖ 
ನಾದರೆ ಶ್ವಾಸ-ದೃಷ್ಟಿಪ್ರಸಾರಾದಿಗಳು ಪೂರ್ವದಿಕ್ಕಿನ 
ವ ತ್ತಲೇ ಆಗುತ್ತವೆ. 
| ಜ್ಯೋತಿಷ್ಯತೀಮ್‌ ಉತ್ತಮಾಮ್‌ ಉಪ “ಜ್ಯೋತಿರ್ಮೇ ಯಚ್ಛ' ಎಂಬ ಮಂತ್ರದಿಂದ ಕೊನೆಯ 
ದಧಾತಿ ಪ್ರಾಣಭೃದಿಷ್ಟಕೆಯನ್ನು ಉಪಧಾನ ಮಾಡಬೇಕು. 
ತಸ್ಮಾತ್‌ ಪ್ರಾಣಾನಾಮ್‌ ವಾಕ್‌ ಜ್ಯೋತಿಃ ಆ ಕಾರಣದಿಂದ ಲೋಕದಲ್ಲಿಯೂ ಜ್ಯೋತೀರೂಪ | ಸ 
ಉತ್ತಮಾ ವಾದ ವಾಕ್ಕು ಇಂದ್ರಿಯಗಳಲ್ಲಿಯೂ ಪ್ರಾಣಗಳ 
ಲ್ಲಿಯೂ ಶ್ರೇಷ್ಠವಾಗಿದೆ. 
| ದಶ ಉಪದಧಾತಿ ಹತ್ತು ಪ್ರಾಣಭೃದಿಷ್ಟಕೆಗಳನ್ನು ಉಪಧಾನ ಮಾಡ 
ಬೇಕು. 
ದಶಾಕ್ಷರಾ ವಿರಾಟ್‌ ವಿರಾಟ್‌ ಛಂದಸ್ಸು ಹತ್ತು ಅಕ್ಷರಗಳನ್ನು ಹೊಂದಿದೆ. 
ಛಂದಸಾಮ್‌ ವಿರಾಟ್‌ ಜ್ಯೋತಿಃ (ರಾಜ್ಯ ದೀಪ್ತೌ) ಎಂದು ಪ್ರಕಾಶನವಾಚಿಯಾದ 
ರಾಜೃಧಾತುವಿಂದ ನಿರ್ದೇಶಿಸಲ್ಪಡುವ ಈ ವಿರಾಟ್‌ 
ಛಂದಸ್ಸುಗಳಲ್ಲಿ ಜ್ಯೋತೀರೂಪವಾಗಿದೆ. 


EEE 


ಹವು ಈನ್ನಡ ಪ್ರಕಾಶನ/೩೦೪ 


1 
ಛಂದಾಗ್‌ಂಸಿ Wn ಸ a ಸಾದ್ವಾರ್‌ನಿತಾಃ 


[(೮)]ಪಶವ ಉಚ್ಯಂತೇ 


| | | | I 1 ದ 
ಜ್ಯೋತಿಃ | ಏವ | ಪುರಸ್ತಾ ತ್‌! ಧತ್ತೆ «1 ತಸ್ಮಾತ್‌! ಪುರಸ್ತಾತ್‌ । ಜ್ಯೋತಿಃ । ಉಪೇತಿ | ಆಸ್ಮಹೇ | ಛಂದಾಗ್‌ಂಸಿ | 


ಪಶುಷು | ಆಜಿಮ್‌ | ಅಯುಃ | ತಾನ್‌ | ಬೃಹತೀ | ಉದಿತಿ | ಅಜಯತ್‌ | ತಸ್ಮಾ ತ್‌ । ಬಾರ್‌ಹತಾಃ | (೮)! 


ಪಶವಃ। ಉಚ್ಯಂತೇ। 
ಬ್ರಾಹ್ಮಣಭಾಗ 
ಜ್ಯೋತಿಃ ಏವ ಪುರಸ್ತಾತ್‌ ಧತ್ತೇ 


ತಸ್ಮಾತ್‌ ಪುರಸ್ತಾತ್‌ ಜ್ಯೋತಿಃ 
ಉಪಾಸ್ಮಹೇ 


ವಿವರಣೆ 


ಈ ಉಪಧಾನದಿಂದ ಪೂರ್ವದಿಕ್ಕಿನಲ್ಲಿ ಜ್ಯೋತಿ 
ಯನ್ನು ಧಾರಣೆ ಮಾಡಿದಂತಾಗುತ್ತದೆ. ಕ್ಯ 
ಆದುದರಿಂದ (ನಾವು ಪ್ರಾತಃಸಂಧ್ಯಾವಂದನಕಾಲ 
ದಲ್ಲಿ) ಪೂರ್ವದಿಕ್ಕಿನಲ್ಲಿ ಜ್ಯೋತಿರ್ಮಂಡಲದಲ್ಲಿ | 
ಇರುವ ಪರಬ್ರಹ್ಮವಸ್ತುವನ್ನು ಉಪಾಸನೆ ಮಾಡು 
ತ್ತೇವೆ. 


ಬೃಹತೀಷ್ಟಕೋಪಧಾನವಿಧಿ; ಅರ್ಥವಾದ 


| ಛಂದಾಗ್‌ಂಸಿ ಪಶುಷು ಆಜಿಮ್‌ ಅಯುಃ 
ತಾನ್‌ ಬೃಹತೀ ಉದಜಯತ್‌ 


ತಸ್ಮಾತ್‌ ಪಶವಃ ಬಾರ್‌ಹತಾಃ 
ಉಚ್ಯಂತೇ 


"ಆಯುರ್ಮೆೇ ಪಾಹಿ' ಮೊದಲಾದ ಮಂತ್ರಗಳಿಂದ ಉಪಧಾನ ಮಾಡುವ ಇಷ್ಟಕೆಗಳು ಪ್ರಾಣಭೃದಿಷ್ಟಕೆ |" 
| ಗಳು. ಈ ಮಂತ್ರಗಳಲ್ಲಿರುವ "ಆಯುಃ' ಮುಂತಾದವು ಪ್ರಾಣಕಾರಕಗಳಾದುದರಿಂದ ಇವು ಪ್ರಾಣಭೃತ್ತುಗಳು. 


ಈ ಇಷ್ಟಕೆಗಳು ಪ್ರಾಣಭೃದಿಷ್ಟಕೆಗಳು. 


ಒಮ್ಮೆ ಗಾಯತ್ರೀ ಮುಂತಾದ ಛಂದೋದೇವತೆಗಳು | 
ಪಶುಗಳ ನಿಮಿತ್ತವಾಗಿ ಸ್ಪರ್ಧೆಗೆ ಇಳಿದವು. 


ಆ ಪಶುಗಳನ್ನು ಬೃಹತೀಛಂದೋದೇವತೆಯು |) 


ಗೆದ್ದು! ಕೊಂಡಿತು. 
ಆದುದರಿಂದ ಪಶುಗಳು ಬಾರ್ಹತಗಳೆನಿಸಿಕೊಳ್ಳುತ್ತ ವೆ. 


ಚ 0 ೪ ಗ) 17) ₹0 1) 1) 1) ಗ) ಗ) 1) DY 


ತೈತ್ತೀಯ ಸಂಹಿಷಾ/೫-೩-೨/೩೦೫ 


WW WY 0) 1) ₹0) WW WW WY WY WY 


[ | || 
ಮಾ ಛಂದ ಇತಿ ದಕ್ಷಿಣತ ಉಪದಧಾತಿ ತಸ್ಮಾದ್ದಕ್ಷಿಣಾವೃತೋ ಮಾಸಾಃ 


| I I 
ಪೃಥಿವೀ ಛಂದ ಇತಿ ಪಶ್ನಾತ್ರತಿಷ್ಠಿತ್ಯಾ ಅಗ್ನಿರ್ದೇವತೇತ್ಯುತ್ತ ರತ 


I I | [ll | I 
ಮಾ । ಛಂದಃ । ಇತಿ | ದಕ್ಷಿಣತಃ | ಉಪೇತಿ | ದಧಾತಿ । ತಸ್ಮಾತ್‌ । ದಕ್ಷಿಣಾವೃತ ಇತಿ ದಕ್ಷಿಣಾ-ಆವೃತಃ | 
1 | I 1 ॥ I 
ಮಾಸಾಃ | ಪೃಥಿವೀ | ಛಂದಃ | ಇತಿ | ಪಶ್ಚಾತ್‌ | ಪ್ರತಿಷ್ಠಿತ್ಯಾ ಇತಿ ಪ್ರತಿ-ಸ್ವಿ ತ್ಯೈ | ಅಗ್ನೀ | ದೇವತಾ | ಇತಿ । 


ಉತ್ತರತ ಇತ್ಯುತ್‌-ತರತಃ 


ಬ್ರಾಹ್ಮಣಭಾಗ , ವಿವರಣೆ 


ಮಾ ಛಂದ ಇತಿ ದಕ್ಷಿಣತಃ "ಮಾ ಛಂದಃ' ಎಂದು ಆರಂಭಗೊಂಡು "ಜಗತೀ | 

ಉಪದಧಾತಿ ಛಂದಃ' ಎಂಬ ಮಂತ್ರದವರೆಗಿನ ಹನ್ನೆರಡು ಮಂತ್ರಗ | 
ಿಂದ ಹನ್ನೆರಡು ಬೃಹತೀಷ್ಟಕೆಗಳನ್ನು ಚಿತಿಯ ದಕ್ಷಿಣ | 
ಭಾಗದಲ್ಲಿ ಉಪಧಾನ ಮಾಡಬೇಕು. 

ತಸ್ಮಾತ್‌ ಮಾಸಾಃ ದಕ್ಷಿಣಾವೃತಃ (ಸೂರ್ಯಮಂಡಲದ ಪ್ರದಕ್ಷಿಣಾವೃತ್ತಿಯಿಂದ 
ಉಂಟಾಗುವುದರಿಂದ) ಚೈತ್ರಾದಿಮಾಸಗಳು ದಕ್ಷಿಣಾ 
ವೃತಗಳು ಎಂದು ಹೇಳಲ್ಪಡುತ್ತವೆ. 

ಪೃಥಿವೀ ಛಂದ ಇತಿ ಪಶ್ಚಾತ್‌ "ಪೃಥಿವೀ ಛಂದಃ' ಎಂದು ಆರಂಭಗೊಂಡು "ಅಶ್ವ 1] 

(ಉಪದಧಾತಿ) ಪ್ರತಿಷ್ಠಿತ್ಯೈ ಶೃಂದಃ' ಎಂಬ ಮಂತ್ರದವರೆಗಿನ ಹನ್ನೆರಡು ಮಂತ್ರಗ 
ಳಿಂದ ಹನ್ನೆರಡು ಬೃಹತೀಷ್ಟಕೆಗಳನ್ನು ಚಿತಿಯ 
ಪಶ್ಚಿಮಭಾಗದಲ್ಲಿ ಉಪಧಾನ ಮಾಡಬೇಕು. 

ಅಗ್ನಿರ್ದೇವತಾ ಇತಿ ಉತ್ತರತಃ "ಅಗ್ನಿರ್ದೇವತಾ' ಎಂಬುದಾಗಿ ಆರಂಭಗೊಂಡು | 

ಉಪದಧಾತಿ ವರುಣೋ ದೇವತಾ ಎಂಬ ಮಂತ್ರದವರೆಗಿನ ಹನ್ನೆ 
ರಡು ಮಂತ್ರಗಳಿಂದ ಬೃಹತೀಷ್ಟಕೆಗಳನ್ನು ಚಿತಿಯ 
ಉತ್ತರಭಾಗದಲ್ಲಿ ಉಪಧಾನ ಮಾಡಬೇಕು. 


ಒಮ್ಮೆ ಛಂದೋದೇವತೆಗಳೆಲ್ಲರೂ ತಾನು ಮೊದಲು ಪಶುಗಳನ್ನು ಸ್ವೀಕರಿಸುವೆನೆಂದು ಪರಸ್ಪರ ಸ್ಪರ್ಧೆಗೆ | 
ಇಳಿದವು. ಆ ಸ್ಪರ್ಧೆಯಲ್ಲಿ ಬೃಹತೀಛಂದೋದೇವತೆಯು ಉಳಿದ ದೇವತೆಗಳನ್ನು ಸೋಲಿಸಿ ತಾನು ಪಶುಗಳನ್ನು 
ಗೆದ್ದುಕೊಂಡಿತು. ಆದ್ದರಿಂದ ಪಶುಗಳು ಬಾರ್ಹತಗಳೆನಿಸಿಕೊಳ್ಳುತ್ತವೆ. ಬೃಹತೀಛಂದಸ್ಸಿನ ಅಕ್ಬರಗಳೂ |) 
ಮೂವತ್ತಾರು. ಬೃಹತೀಷ್ಟಕೆಗಳೂ ಮೂವತ್ತಾರೇ ಆಗಿವೆ. 


WV WV WwW WW WWW WY YW WW 


ಕೃಷ್ಣಯಜುರ್ವೇದ ಕನ್ನಡ ಪ್ರಠಾಶನ/೩೦೬ 


ಬು ಗು) UW WVU WW 
[ | | [ 
ಓಜೋ ವಾ ಅಗ್ನಿರೋಜ ಏವೋತ್ತರತೋ ಧತ್ತೇ ತಸ್ಮಾದುತ್ತರತೋಇಭಿ 


I | | | 
ಪಯಾಯೀ ಜಯತಿ ಷಟ್ವಿಗ್‌ಂಶಥ್ಸಂಪದ್ಯಂತೇ ಷಟ್ವಿ ಗ್‌ಂಶದಕ್ಷ! ರಾ ಬೃಹತೀ 


ಆ 


I | | 
ಬಾರ್‌ಹತಾಃ ಪಶವೋ ಬೃಹತ್ಯ್ಯೈವಾಸ್ಕ್ರೈ ಪಶೂನವರುಂಧೇ 


[| 1 | || 
yp) ಓಜಃ | ವೈ ಅಗ್ನಿಃ 1 ಓಜಃ 1 ಏವ | ಉತ್ತರತ ಇತ್ಯುತ್‌-ತರತಃ I ಧತ್ತೇ | ತಸ್ಮಾತ್‌ I 
[| 
ಉತ್ತರತೋತಭಿಪುಯಾಯೀತ್ಯುತ್ತರತಃ-ಅಭಿಪುಯಾಯೀ । ಜಯತಿ | ಷಟ್ರಿಗ್‌ಂಶದಿತಿ ಷಟ್‌-ತ್ರಿಗ್‌ಂಶತ್‌ | 
ಸಮಿತಿ | ಪದ್ಯಂತೇ 1 ಷಟಿ ಗೌಂಶದಕರೇತಿ ಷಟಿ ಗ್‌ಂಶತ್‌-ಅಕರಾ 1 ಬೃಹತೀ । ಬಾರ್‌ಹತಾಃ | ಪಶವಃ I 
ಜರಿ ೨) ಅ ನಮ ಲ್‌ pl 


ಟ 
1] ಬೃಹತ್ಯಾ! ಏವ | ಅಸ್ಥೈ | ಪಶೂನ್‌ | ಅವೇತಿ । ರುಂಧೇ। 


ಬ್ರಾಹ್ಮಣಭಾಗ ವಿವರಣೆ 


ಓಜಃ ವೈ ಅಗ್ನಿಃ ತಾಪಪ್ರಕಾಶಾದಿಗಳನ್ನು ಹೊಂದಿರುವ ಅಗ್ನಿಯು ಓಜೋ 
ರೂಪನಾಗಿರುವನು. 
ಓಜಃ ಏವ ಉತ್ತರತಃ ಧತ್ತೇ ಉತ್ತರದಿಕ್ಕಿನಲ್ಲಿ ಉಪಧಾನ ಮಾಡುವುದರಿಂದ 
ಅಧ್ವರ್ಯುವು ಯಜಮಾನನಿಗೆ ಓಜಸ್ಸನ್ನು ಸಂಪಾದಿಸಿ 
ಕೊಟ್ಟಂತಾಗುತ್ತದೆ. 
ತಸ್ಮಾತ್‌ ಉತ್ತರತೋ*ಭಿಪ್ರಯಾಯೀ ಆದುದರಿಂದ ಉತ್ತರದಿಕ್ಕಿಗೆ ಪ್ರಯಾಣ ಮಾಡುವವನು 
ಜಯತಿ (ತೀರ್ಥಯಾತ್ರೆ ಮುಂತಾದ ಪುಣ್ಯಗಳಿಂದ ಕೂಡಿಕೊಳ್ಳುವ 
ನಾದುದರಿಂದ) ಉತ್ತಮಲೋಕವನ್ನು ಪಡೆಯುವನು/ 
ಜಯಶೀಲನಾಗುವನು. 
ಬೃಹತೀಷ್ಟಕೆಗಳ ಸಂಖ್ಯೆ; ಪ್ರಶಂಸೆ 
ಷಟ್ಟಿಗ್‌ಂಶತ್‌ ಸಂಪದ್ಯಂತೇ ಬೃಹತೀಷ್ಟಕೆಗಳು ಮೂವತ್ತಾರು ಆಗುತ್ತವೆ. 
ಷಟ್ಟಿಗ್‌ಂಶದಕ್ಷರಾ ಬೃಹತೀ ಬೃಹತೀಛಂದಸ್ಸು ಮೂವತ್ತಾರು ಅಕ್ಷರಗಳಿಂದ ಕೂಡಿದೆ. 
ಪಶವಃ ಬಾರ್‌ಹತಾಃ ಪಶುಗಳೂ ಬೃಹತೀಛಂದಸ್ಸಿಗೆ ಸಂಬಂಧಿಸಿದವುಗಳಾಗಿವೆ. 
ಬೃಹತ್ಯಾ ಏವ ಅಸ್ಕೈ ಪಶೂನ್‌ ಅವ ಈ ಬೃಹತೀಷ್ಟಕೆಗಳ ಉಪಧಾನದಿಂದ ಅಧ್ವರ್ಯುವು 
ರುಂಧೇ ಯಜಮಾನನಿಗೆ ಪಶುಪ್ರಾಪ್ತಿಯಾಗುವಂತೆ ಮಾಡುತ್ತಾನೆ. 


OEE ETON 


ತೈತ್ತರೀಯ ಸಂಹಿಷಾ/೫-೩-೨/೩೦೭ 


I || | 
ಬೃಹತೀ ಛಂದಸಾಗ್‌ಂ ಸ್ವಾರಾಜ್ಯಂ ಪರೀಯಾಯ ಯಸ್ಕೈತಾ 


| | || 
[ಯಸ್ಕೈತಾರ೯)ಉಪಧೀಯಂತೇ] ಉಪಧೀಯಂತೇ ಗಚ್ಛತಿ ಸ್ವಾರಾಜ್ಯಗ್‌ಂ 


I | 
ಸಪ್ತ ವಾಲಖಲ್ಯಾಃ ಪ್ರರಸ್ತಾದುಪದಧಾತಿ ಸಪ್ತ ಪಶ್ಚಾ- 
ಹ್‌ ಬಿ ನ್‌ ದಿ ದ ಜಬ 


| | 
ಬೃಹತೀ । ಛಂದಸಾಮ್‌ | ಸ್ವಾರಾಜ್ಯಮಿತಿ ಸ್ವ-ರಾಜ್ಯಮ್‌ । ಪರೀತಿ | ಇಯಾಯ । ಯಸ್ಯ ॥ ಏತಾಃ | (೯) | | 


I [ll [ ॥| I 
ಉಪಧೀಯಂತ ಇತ್ಯುಪ-ಧೀಯಂತೇ । ಗಚ್ಛತಿ | ಸ್ವಾರಾಜ್ಯಮಿತಿ ಸ್ವ-ರಾಜ್ಯಮ್‌ । ಸಪ್ತ | ವಾಲಖಿಲ್ಯಾ ಇತಿ 


I ॥ I 
ವಾಲ-ಖಿಲ್ಯಾಃ | ಪುರಸ್ತಾತ್‌ । ಉಪೇತಿ | ದಧಾತಿ । ಸಪ್ತ | ಪಶ್ಚಾತ್‌ 


ಬ್ರಾಹ್ಮಣಭಾಗ 
ಇನ್ನೊಂದು ಪ್ರಶಂಸೆ 


ಬೃಹತೀ ಛಂದಸಾಮ್‌ ಸ್ವಾರಾಜ್ಯಮ್‌ ಬೃಹತೀಛಂದಸ್ಸು (ತನ್ನ ಗೆಲುವಿನಿಂದ) ಛಂದೋ 
ಪರೀಯಾಯ ದೇವತೆಗಳ ಆಧಿಪತ್ಯವನ್ನು ಹೊಂದಿದೆ. 
ಯಸ್ಯ ಏತಾಃ ಉಪಧೀಯಂತೇ ಯಾವ ಯಜಮಾನನ ಚಯನದಲ್ಲಿ ಈ ಬೃಹತೀಷ್ಟ 
ಕೆಗಳು ಉಪಧಾನ ಮಾಡಲ್ಪಡುತ್ತವೆಯೋ 
(ಸಃ) ಸ್ವಾರಾಜ್ಯಮ್‌ ಗಚ್ಛತಿ ಆ ಯಜಮಾನನು ಸ್ವಾರಾಜ್ಯವನ್ನು/ಸ್ವರ್ಗವನ್ನು ಪಡೆ 
ಯುವನು. 
ವಾಲಖಲ್ಯೇಷ್ಟಕೋಪಧಾನ; ಪ್ರಶಂಸೆ 


ಸಪ್ತ ವಾಲಖಿಲ್ಯಾಃ ಪುರಸ್ತಾತ್‌ ಉಪದಧಾತಿ ಏಳು ವಾಲಖಿಲ್ಯೇಷ್ಟಕೆಗಳನ್ನು" ಪೂರ್ವದಿಕ್ಕಿನಲ್ಲಿ 


ಉಪಧಾನ ಮಾಡಬೇಕು. 
ಸಂಖ್ಯಾಪ್ರಶಂಸೆ 
ಸಪ್ತ ವಾಲಖಿಲ್ಯಾಃ ಪಶ್ಚಾತ್‌ ಉಪದಧಾತಿ ಏಳು ವಾಲಖಿಲ್ಯೇಷ್ಟಕೆಗಳನ್ನು ಪಶ್ಚಿಮದಿಕ್ಕಿನಲ್ಲಿ 
ಉಪಧಾನ ಮಾಡಬೇಕು. 


| * ವಾಲಖಿಲ್ಯಮುನಿಗಳು ಮೊದಲು ಉಪಧಾನ ಮಾಡಿದುದರಿಂದ ಆ ಯಷಿಗಳ ಹೆಸರಿನಲ್ಲೇ ಇವು ಇವೆ. ಆ ಯಷಿಗಳ ಹೆಸರಿನಿಂದ | 


ಯಷಿಸ್ವರೂಪಗಳೆಂದು ಇಷ್ಟಕೆಗಳ ಸ್ತುತಿ. ಅಥವಾ ಇದೊಂದು ಸಂಜ್ಞೆ ಮಾತ್ರ ಎಂದು ಭ. ಭಾ. ಭಾಷ್ಯವಿದೆ. 


(ಗ) VY WY WWW WWW WY WwW 


ಪೃಷ್ಣಯಜುರ್ವೇದ ಈನ್ನಡ ಪ್ರಶಾಶನ/೩೦೮ 


| | Il | 
ಥೃಪ್ತ ವೈ ಶೀರ್‌ಷಣ್ಯಾಃ ಪ್ರಾಣಾ ದ್ವಾವವಾಂಚೌ ಪ್ರಾಣಾನಾಗ್‌ಂ 


[ | | 
ಸವೀರ್ಯತ್ವಾಯ ಮೂರ್ಥಾಸಸಿ ರಾಡಿತಿ ಪುರಸ್ತಾದುಪ ದಧಾತಿ 


|| 1 It I [| 
ಸಪ್ತ ವೈ। ಶೀರ್‌ಷಣ್ಯಾಃ | ಪ್ರಾಣಾ ಇತಿ ಪ್ರ-ಅನಾಃ | ದ್ವೌ 1 ಅವಾಂಚೌ | ಪ್ರಾಣಾನಾಮಿತಿ ಪ್ರ-ಅನಾನಾಮ್‌ | 


I 1 
ಸವೀರ್ಯತ್ವಾಯೇತಿ ಸವೀರ್ಯ-ತ್ವಾಯ । ಮೂರ್ಧಾ | ಅಸಿ। ರಾಟ್‌ ಇತಿ। ಪುರಸ್ತ್ರಾ ತ್‌ಟ ಉಪೇತಿ। ದಧಾತಿ! 


ಬ್ರಾಹ್ಮಣಭಾಗ ವಿವರಣೆ 


ಶೀರ್‌ಷಣ್ಯಾಃ ಪ್ರಾಣಾಃ ಸಪ್ತ ವೈ ಶಿರೋಭಾಗದಲ್ಲಿರುವ ಪ್ರಾಣಗಳು (ಪ್ರಾಣ 
ಚ ವಾಯುವು ಸಂಚರಿಸುವ ರಂಧ್ರಗಳು) ಏಳು. fl 
| ದ್ವೌ ಅವಾಂಚೌ ಅಧೋಭಾಗದ ರಂಧ್ರಗಳು ಎರಡು. (ಎರಡು ಸಪ್ತ 
ಕಗಳನ್ನು ಉಪಧಾನ ಮಾಡುವುದರಿಂದ ಅಧೋ 
ರಂಧ್ರಸಾಮ್ಯವಿದೆ) ಃ 
ಪ್ರಾಣಾನಾಮ್‌ ಸವೀರ್ಯತ್ವಾಯ ಹೀಗಾಗಿ ಈ ವಾಲಖಿಲ್ಯೇಷ್ಟಕೋಪಧಾನದಿಂದ | 
ಎಲ್ಲಾ ಪ್ರಾಣಗಳೂ ಶಕ್ತಿಯುತವಾಗುತ್ತವೆ. 


ಉಪಧಾನಮಂತ್ರಗಳು 


ಮೂರ್ಧಾ ಅಸಿ ರಾಟ್‌ ಇತಿ ಪುರಸ್ತಾತ್‌ "ಮೂರ್ಧಾಸಿ ರಾಟ್‌' (ಎಂಬ ಮಂತ್ರದಿಂದ | 

ಉಪದಧಾತಿ ಆರಂಭಿಸಿ "ಕ್ಷೇಮಾಯ ತ್ವಾ' ಎಂಬ ಮಂತ್ರದವರೆಗಿನ | 
(ಮಂತ್ರಗಳಿಂದ ಏಳು) ಮಂತ್ರಗಳಿಂದ ಪೂರ್ವದಿಕ್ಕಿ | 
ನಲ್ಲಿ ಏಳು ವಾಲಖಿಲ್ಯೇಷ್ಟಕೆಗಳನ್ನು ಉಪಧಾನ NA 
ಮಾಡಬೇಕು. 


ಚ ವಾಲಖಿಲ್ಯೇಷ್ಟಕೆಗಳು ಹದಿನಾಲ್ಕು. ಇವು ಏಳರ ಎರಡು ಗುಂಪಿನಲ್ಲಿವೆ. ಆ ಎರಡು ಗುಂಪುಗಳನ್ನು ಪರಸ್ಪರ | 
ಅಭಿಮುಖವಾಗಿ ಉಪಧಾನ ಮಾಡುವುದರಿಂದ ಪ್ರಾಣಗಳು ಹೊಂದಿಕೊಂಡು ಹೋಗುವಂತಾಗುತ್ತದೆ. ಅಂತೆಯೇ 
ಎರಡು ಕಣ್ಣುಗಳೂ ಕಿವಿಗಳೂ ಹೊಂದಿಕೊಂಡು ಇವೆ. ಪ್ರಾಣಗಳು ಚೆನ್ನಾಗಿ ಇರುವುದೆಂದರೆ ತಮ್ಮ ತಮ್ಮ 1 
ಕಾರ್ಯವನ್ನು ಚೆನ್ನಾಗಿ ನಿರ್ವಹಿಸುವುದೆಂದು ಅರ್ಥ. ಇದೇ ಪ್ರಾಣಗಳ ಚೆನ್ನಾಗಿರುವಿಕೆ. (ಸಮ್ಯಕ್ತ್ವ). 


7 7೪7೪ 7೪೯]; 7೯] ರ] ರರ TSS 


ತೈತ್ತರೀಯ ಸಂಹಿತಾ/೫-೩-೨/೩೦೯ 


[ 1 [ 
ಯಂತ್ರೀ ರಾಡಿತಿ ಪಶ್ಚಾ ತ್ವಾ ಣಾನೇವಾಸ್ಮೈ ಸಮೀಚೋ ದಧಾತಿ ॥ ೧೦-2 ॥ 


[ಅಶ್ವಮುಪ ಪುರಸ್ತಾದುಪ ಬಾರ್‌ಹತಾ ಏತಾಶ್ನತುಸ್ತಿಗ್‌ಂಶಚ್ಚೆ ॥] 


ಚು ೨) ಚ 
1 I I I 
ಯಂತ್ರೀ। ರಾಟ್‌ | ಇತಿ | ಪಶ್ಚಾತ್‌ ಪ್ರಾಣಾನಿತಿ ಪ್ರ-ಅನಾನ್‌ | ಏವ! ಅಸ್ಕೈ | ಸಮೀಚಃ | ದಧಾತಿ ॥ ೧೦೫ 


ಬ್ರಾಹ್ಮಣಭಾಗ ವಿವರಣೆ 


ಯಂತ್ರೀ ರಾಟ್‌ ಇತಿ ಪಶ್ಚಾತ್‌ "ಯಂತ್ರೀ ರಾಟ್‌' ಎಂಬ ಮಂತ್ರದಿಂದ ಆರಂಭಿಸಿ 

ಉಪದಧಾತಿ “ಬಲಾಯ ತ್ವಾ' ಎಂಬ ಮಂತ್ರದವರೆಗಿನ ಏಳು 
ಮಂತ್ರಗಳಿಂದ ಪಶ್ಚಿಮದಿಕ್ಕಿನಲ್ಲಿ ಏಳು ವಾಲಖಿಲ್ಯೇ 
ಪ್ಟಕೆಗಳನ್ನು ಉಪಧಾನ ಮಾಡಬೇಕು. 

ಅಸ್ಕೈ ಪ್ರಾಣಾನ್‌ ಸಮೀಚಃ ಏವ ಇದರಿಂದ ಅಧ್ವರ್ಯವು ಯಜಮಾನನ ಪ್ರಾಣಗಳು | 


ದಧಾತಿ ಹೊಂದಿಕೊಂಡು ಹೋಗುವಂತೆ ಮಾಡುತ್ತಾನೆ. 


NERDS 


YW WW YW YW WW YW WY WOW YW 


ಊಉ ಗ ಗಳು ಊಉ WH VW VV VW WP HY WW WY 


ಸ್‌ 
Wp 
1) 
Ip 1 
| ಪೃಡಿೀಯೋಾಂಂಮವಾಹಃ | 
ಗ್ರ 
Ww 
1) 


[ | 
ದೇವಾ ವೈ ಯದ್ಯಜ್ಞೆ; €sಕುರ್ವತ ತದಸುರಾ ಅಕುರ್ವತ ತೇ ದೇವಾ ಏತಾ 


| | | 1] 
1) 
ಸೆ ಪ ಆ 
ಅಕ್ಷ್ಮಯಾಸ್ತೋಮೀಯಾ ಅಪಶ್ಯನ್ತಾ ಅನ್ಯಥಾ*ನೂಚ್ಯಾನ್ಯಥೋಪಾದಧತ 
WW] ಜೀವಾಃ | ವೈ | ಯತ್‌ | ಯಜ್ಞೇ। ಅಕುರ್ವತ । ತತ್‌ । ಅಸುರಾಃ । ಅಕುರ್ವತ | ತೇ । ದೇವಾಃ । ಏತಾಃ । (೪೫ 
| 1| | I 
ಅಕ್ವ್ಣ! ಯಾಸ್ತೊ ಮೀಯಾ ಇತ್ಯಕ್ಷ್ಮಯಾ-ಸ್ತೋಮೀಯಾಃ | ಅಪಶ್ಯನ್ನ್‌ | ತಾಃ। ಅನ್ಯಥಾ | ಅನೂಚ್ಯೇತ್ಯನು-ಉಚ್ಯ | 


| ಅನ್ಯಥಾ | ಉಪೇಶಿ | ಅದಧತ।| 


| ಹಿಂದಿನ ಅನುವಾಕದಲ್ಲಿ ತೃತೀಯಚಿತಿಯು ಪೂರ್ಣವಾಯಿತು ಇಲ್ಲಿ ಚತುರ್ಥಚಿತಿಗೆ ಸಂಬಂಧಿಸಿದ 
೪] ಅಕ್ಷಯಾಸ್ತೋಮೀಯೇಷ್ಟಕೆಗಳು ಹೇಳಲ್ಪಟ್ಟಿವೆ. ಅವುಗಳ ವಿಧಿಯೂ ಅದಕ್ಕೆ ಸಂಬಂಧಿಸಿದ ಉಪಾಖ್ಯಾ |4 


| ನವೂ ಇಲ್ಲಿ ಉಕ್ತವಾಗಿದೆ. Ww 
Ww 11 
111 ಬ್ರಾಹ್ಮಣಭಾಗ Ww 
iy ಅಕ್ಷ್ಮಯಾಸ್ತೋಮೀಯೇಷ್ಟಕೆಗಳ ಉಪಾಖ್ಯಾನ Ww 
1 ದೇವಾಃ ಯತ್‌ ಯಜ್ಞೇ ಅಕುರ್ವತ ವೈ ದೇವತೆಗಳು ಯಜ್ಞದಲ್ಲಿ ಯಾವುದನ್ನು ಅನುಷ್ಠಿಸಿ |): 
ಗ ದರೋ iy 
| ತತ್‌ ಅಸುರಾಃ ಅಕುರ್ವತ ಅದನ್ನೇ ಅಸುರರೂ (ಗೂಢಚಾರನಿಂದ ತಿಳಿದು) |" 
1) ಅನುಷ್ಠಿಸಿದರು. Ww 
1 ತೇ ದೇವಾಃ ಏತಾಃ ಅಕ್ಷ್ಯಯಾ ಆ ದೇವತೆಗಳು(ಅಸುರರನ್ನು)ವಂಚಿಸಲು ಈ | 
| ಸ್ತೋಮೀಯಾಃ ಅಪಶ್ಯನ್‌ ಅಕ್ಷ್ಣಯಾಸ್ತೋಮಿಯೇಷ್ಟಕೆಗಳನ್ನು ಆಲೋಚಿಸಿ | 
| ತಿಳಿದರು. W 
೪] ತಾಃ ಅನ್ಯಥಾ ಅನೂಚ್ಯ ಅನ್ಯಥಾ ಅವುಗಳನ್ನು ಬೇರೆಯ ರೀತಿಯಲ್ಲಿ ಹೇಳಿ ಬೇರೆಯ | 


ib ಉಪಾದಧತ ರೀತಿಯಲ್ಲಿ ಉಪಧಾನ ಮಾಡಿದರು. 
(ಗುಗ) (10) (0) [0 WWW 1) 1) 0) (00) Ww Ww 


ತೈತ್ತೀಯ ಸಂಹಿತಾ/೫-೩-೩/೩೧೧ 
CEE 
I I I Wy 
ತದಸುರಾ ನಾನ್ವವಾಯನ್ತತೋ ದೇವಾ ಅಭವನ್ನರಾಂಸುರಾ ಯದಕ್ಷ್ಣಯಾ | 


WwW WY WY 


Ww WY WY 


ಸ್ತೋಮೀಯಾ ಅನ್ಯಥಾತನೂಚ್ಯಾನೃಥೋಪದಧಾತಿ ಭ್ರಾತೃವ್ಯಾಭಿಭೂತ್ಯೈ 
ಭವತ್ಯಾತ್ಮನಾ ಪರಾಸ್ಯ ಭ್ರಾತೃವ್ಯೋ ಭವ- 

" ತತ್‌ | ಅಸುರಾಃ 1ನ! ಅನ್ವವಾಯನ್ನಿತ್ಯನು-ಅವಾಯನ್ಸ್‌ | ತತಃ | ದೇವಾಃ | ಅಭವನ್ನ್‌ | ಪರೇತಿ | ಅಸುರಾಃ I 

ಯತ್‌ | ಅಕ್ಷಯಾಸ್ತೊ ೀಮೀಯಾ ಇತ್ಯಕ್ಷ್ಮಯಾ-ಸ್ತೊ ೇಮೀಯಾಃ | ಅನ್ಯಥಾ | ಅನೂಚ್ಯೇತ್ಯನು-ಉಚ್ಯ | 

ಅನ್ಯಥಾ | ಉಪದಧಾತೀತ್ಯುಪ-ದಥಾತಿ । ಭ್ರಾತೈವ್ಯಾಭಿಭೂತ್ಯಾ ಇತಿ ಭ್ರಾತೃವ್ಯ-ಅಭಿಭೂತ್ರೈ 1 ಭವತಿ | 


| 
ಆತ್ಮನಾ | ಪರೇಶಿ । ಅಸ್ಯ | ಭ್ರಾತೃವ್ಯಃ | ಭವತಿ । 


ಬ್ರಾಹ್ಮಣಭಾಗ ವಿವರಣೆ 


| ತತ್‌ ಅಸುರಾಃ ನ ಅನ್ವವಾಯನ್‌ ಅದನ್ನು ಅಸುರರು ತಿಳಿಯಲಿಲ್ಲ. 
| ತತಃ ದೇವಾಃ ಅಭವನ್‌ ಬಳಿಕ ದೇವತೆಗಳು ವಿಜಯಿಗಳಾದರು. 
| ಅಸುರಾಃ ಪರಾ ಅಭವನ್‌ ಅಸುರರು ಸೋತುಹೋದರು. 
ಯತ್‌ ಅಕ್ಷ್ಮ್ಯಯಾಸ್ತೋಮೀಯಾಃ ಅಕ್ಷ್ಣಯಾಸ್ತೋಮೀಯೇಷ್ಟಕೆಗಳನ್ನು ಮಂತ್ರಾಮ್ನಾಯ 
ಅನ್ಯಥಾ ಅನೂಚ್ಯ ಅನ್ಯಥಾ ಕ್ರಮಕ್ಕೆ ವಿರುದ್ಧ: ವಾದ ಕ್ರಮದಿಂದ ಉಪಧಾನ 
। ಉಪದಧಾತಿ ಮಾಡುವುದೆಂಬುದು 
ಭ್ರಾತೃವ್ಯಾಭಿಭೂತ್ಯೈ ಶತ್ರುಗಳ ಪರಾಭವಕ್ಕೆ (ಕಾರಣವಾಗುತ್ತದೆ) 
ಆತ್ಮನಾ ಭವತಿ ತಾನು ಐಶ್ವರ್ಯವಂತ/ಸಾಮರ್ಥ್ಯವಂತನಾಗುತ್ತಾ ವೆ. 
ಅಸ್ಯ ಭ್ರಾತೃವ್ಯಃ ಪರಾ ಭವತಿ ಈ ಯಜಮಾನನ ಶತ್ರುವು ಸೋಲುವನು. 


೫ ತಾತ್ಪರ್ಯ:- ಪೂರ್ವಕಾಲದಲ್ಲಿ ಒಮ್ಮೆ ದೇವತೆಗಳ ಸಾಮ್ಯವನ್ನು ಬಯಸಿ ಅಸುರರು ದೇವತೆಗಳ ಬಳಿ ಗೂಢಚಾರ 

| ನನ್ನಿಟ್ಟರು. ಅವನು ದೇವತೆಗಳ ಚಯನಾನುಷ್ಠಾನದ ಕ್ರಮವನ್ನು ಅಸುರರಿಗೆ ತಿಳಿಸಿದನು. ಆಗ ದೇವತೆಗಳು ಯಾವ 
| ಯಾವ ಯಜ್ಞಾಃ ೦ಗವನ್ನು ಹೇಗೆ ಹೇಗೆಅನುಷ್ಠಿಸಿದರೋ ಅಸುರರೂ ಹಾಗೆಯೇ ಅನುಷ್ಠಿಸಿದರು. ಇದನ್ನು ತಿಳಿದ ದೇವತೆ 
(| ಗಳು ಗೂಢಚಾರನನ್ನು ಭ್ರಮೆಗೊಳಿಸಲು ಅಕ್ಷ್ಣಯಾಸ್ತೊ! ೇೀಮೀಯೇಷ್ಟಕೆಗಳನ್ನು ಕಂಡುಕೊಂಡರು. ಅದರಲ್ಲಿ ಕೆಲವನ್ನು 
| ಮಂತ್ರ ಪಾಠಕ್ರಮದಂತೆಯೂ, ಕೆಲವನ್ನು ವಿರುದ್ಧ; ವಾಗಿಯೂ ಉಪಧಾನ ಮಾಡಿದರು. ಮಂತ್ರಪಾಠದ ಕ್ರಮದಂತೆ 
|| “ಭಾಂತಃ ಪಂಚದಶಃ' ಎಂಬುದು ಎರಡನೆಯ ಮಂತ್ರ. ಉಪಧಾನದಲ್ಲಿ ನಾಲ್ಕನೆಯದು. ಇದೇ ಮಂತ್ರಾಮ್ನಾನಕ್ರಮಕ್ಕೆ | 
| ವಿಪರೀತವಾದುದು. ಇದನ್ನು ಅಸುರರು ತಿಳಿಯದೇ ಮಂತ್ರಾಮ್ನಾನಕ್ರಮದಂತೆ ಅನುಷ್ಠಿಸಿ ಸೋತುಹೋದರು. 


WWW WW WW YW YW WY W 


WR 


ಪೃಷ್ಣಯಬುರ್ವೇದ ಈನ್ನಡ ಪ್ರಶಾಶನ/೩೧೨ 
WU 0 ಗಭ ಭು ಊಉ 0ಉ ಗು ಉ WY WWW WY (0) 


| I 
-ತ್ಯಾಶುಸ್ತಿ, ವೃದಿತಿ ಪುರಸ್ತಾ ದುಪದಧಾತಿ ಯಜ್ಞ; ಮುಖಂ ವೈ ತ್ರಿವೃ 


| | 
[ತ್ರಿವೃತ್‌(೧೧)ಯಜ್ಞ; ಮುಖ]ದ್ಯಜ್ಞ; ಮುಖಮೇವ ಪುರಸ್ತಾ ದ್ವಿ ಯಾತಯತಿ 


| | | 1 
ವ್ಯೋಮ ಸಪ್ತ ದಶ ಇತಿ ದಕ್ಷಿ ಣತೋನ್ನಂ ವೈ ವ್ಯೋಮಾನ್ನಗ್‌ಂ ಸಪ್ತ ದಶೋ- 


[| 1 || [| 
| ಆಶ ತ್ರಿವೃದಿತಿ ತ್ರಿ-ವೃತ್‌ | ಇತಿ । ಪುರಸ್ತಾತ್‌ । ಉಪೇತಿ | ದಧಾತಿ ! ಯಜ್ಞಮುಖಮಿತಿ ಯಜ್ಞ-ಮುಖಮ್‌ | 


I [| | 
ವೈ । ತ್ರಿವೃದಿತಿ ತ್ರಿ-ವೃತ್‌ । (೧೧) 1 ಯಜ್ಞಮುಖಮಿತಿ ಯಜ್ಞ-ಮುಖಮ್‌ । ಏವ । ಪುರಸ್ತಾತ್‌ | ವೀತಿ । 


[ [| 
ಯಾತಯತಿ | ವ್ಯೋಮೇತಿ ವಿ-ಓಮ । ಸಪ್ತದಶ ಇತಿ ಸಪ್ರ-ದಶಃ । ಇತಿ । ದಕ್ಷಿಣತಃ ಅನ್ನಮ್‌ | ವೈ | 


| ll 
| ಪ್ಯೋಮೇತಿ ವಿ-ಓಮ | ಅನ್ನಮ್‌ | ಸಪ್ತದಶ ಇತಿ ಸಪ್ತ-ದಶಃ। 


ಬ್ರಾಹ್ಮಣಭಾಗ ವಿವರಣೆ 


ಅಕ್ಷ್ಮಯಾಸ್ತೋಮೀಯೇಷ್ಟಕೆಗಳ ಉಪಧಾನಕ್ರಮ 
ಆಶುಸ್ತ್ರಿವೃತ್‌ ಇತಿ ಪುರಸ್ತಾತ್‌ ಚತುರ್ಥಚಿತಿಯ ಪೂರ್ವಭಾಗದಲ್ಲಿ "ಆಶುಸ್ವ್ರಿವೃತ್‌' 
ಉಪದಧಾತಿ ಎಂಬ ಮಂತ್ರದಿಂದ ಅಕ್ಷ್ಮಯಾಸ್ತೊ ೀಮೀಯೇಷ್ಟಕೆ 
ಯನ್ನು ಉಪಧಾನ ಮಾಡಬೇಕು. 
ತ್ರಿವೃತ್‌ ಯಜ್ಞಮುಖಮ್‌ ವೈ ತ್ರಿವೃತ್‌ಸ್ತೋಮವು ಯಜ್ಞದಲ್ಲಿ ಮೊದಲನೆಯ 
ಸ್ತೋಮವಾಗಿದೆ. 
ಯಜ್ಞಮುಖಮ್‌ ಏವ ಪುರಸ್ತಾತ್‌ ಈ ಇಷ್ಟಕೋಪಧಾನದಿಂದ ಅಧ್ವರ್ಯುವು ಯಜ್ಞ 
17. ವಿಯಾತಯತಿ ವನ್ನೇ ಪ್ರಾರಂಭ ಮಾಡಿದವನಾಗುತ್ತಾನೆ. 
.. | ವ್ಯೋಮ ಸಪ್ತದಶ ಇತಿ ದಕ್ಷಿಣತಃ "ವ್ಯೋಮ ಸಪ್ತದಶಃ' ಎಂಬ ಮಂತ್ರದಿಂದ ದಕ್ಷಿಣ 
| ಉಪದಧಾತಿ ಭಾಗದಲ್ಲಿ ಅಕ್ಷ್ಮಯಾಸ್ತೋಮೀಯೇಷ್ಟಕೆಯನ್ನು 
ಉಪಧಾನ ಮಾಡಬೇಕು. 
[| ಅನ್ನಮ್‌ ವೈ ವ್ಯೋಮ (ಆಕಾಶದಂತೆ ವಿಶಾಲವಾದ ಕ್ಷೇತ್ರದಲ್ಲಿ ಉತ್ಪನ್ನವಾ 
ಎ ಗುವುದರಿಂದ) ಅನ್ನವು ಆಕಾಶರೂಪವಾಗಿದೆ. 
| ಅನ್ನಮ್‌ ಸಪ್ತದಶಃ ಸಪ್ತದಶಸ್ತೋಮವೂ ಸಹ (ಅನ್ನಸಂಪಾದಕವಾದ 


ವೈಶ್ಯಜಾತಿಯೊಡನೆ ಪ್ರಜಾಪತಿಯ ಮಧ್ಯದೇಶ 
ದಲ್ಲಿ ಉತ್ಪನ್ನವಾದುದರಿಂದ) ಅನ್ನವೇ ಆಗಿದೆ. 


TET TS 


ತೈತ್ತೀಯ ಸಂಹಿತಾ/೫-೩-೩/೩೧೩ 


ರರ ರ್ಪರ್ಪರ್ಪರ್ಗ್ಪರ್ಥ್ಪರ್ಥಢ 
| [ [ 
ಇನ್ನಮೇವ ದಕ್ಷಿಣತೋ ಧತ್ತೇ ತಸ್ಮಾದ್ಧಕಿಣೇನಾನ್ನಮದ್ಯತೇ ಧರುಣ 


WW WY WY WY 


ಟ [ | | 
ಏಕವಿಗ್‌ಂಶ ಇತಿ ಪಶ್ಚಾ ತೃತಿಷ್ಠಾ ವಾ ಏಕವಿಗ್‌ಂಶಃ ಪ್ರತಿಷ್ಠಿತ್ಯೈ ಭಾಂತಃ 


ಪಂಚದಶ ಇತ್ಯುತ್ತರತ 


I | [| 
ಅನ್ನಮ್‌ । ಏವ | ದಕ್ಷಿಣತಃ । ಧತ್ತೇ | ತಸ್ಮಾತ್‌ । ದಕ್ಷಿಣೇನ । ಅನ್ನಮ್‌ । ಅದ್ಯತೇ । ಧರುಣಃ | ಏಕವಿಗ್‌ಂಶ 


1 [1 [| | [| 
ಇತ್ಯೇಕ-ವಿಗ್‌ಂಶಃ 1 ಇತಿ । ಪಶ್ಚಾ ತ್‌ಟ ಪ್ರತಿಷ್ಠೇತಿ ಪ್ರತಿ-ಸ್ಥಾ I ವೈ | ಏಕವಿಗ್‌ಂಶ ಇತ್ಯೇಕ-ವಿಗ್‌ಂಶಃ ] ಪ್ರತಿಷ್ಠಿತ್ಯಾ 


| | 1 
ಇತಿ ಪ್ರತಿ-ಸ್ವಿ ತ್ಯೆ ಲೆ! ಭಾಂತಃ | ಪಂಚದಶ ಇತಿ ಪಂಚ-ದಶಃ 1 ಇತಿ। ಉತ್ತ ರತ ಇತ್ಯುತ್‌-ತರತಃ | 


ಬ್ರಾಹ್ಮಣಭಾಗ ವಿವರಣೆ 
ಅನ್ನಮ್‌ ಏವ ದಕ್ಷಿಣತಃ ಧತ್ತೇ (ಈ ಇಷ್ಟಕೋಪಧಾನದಿಂದ ಅಧ್ವರ್ಯುವು ಚತುರ್ಥ 
ಚಿತಿಯ) ದಕ್ಷಿಣಭಾಗದಲ್ಲಿ ಅನ್ನವನ್ನು ಸ್ಥಾ ಪಿಸಿದವ 
ನಾಗುತ್ತಾನೆ. 
ತಸ್ಮಾತ್‌ ದಕ್ಷಿಣೇನ ಅನ್ನಮ್‌ ಅದ್ಯತೇ ಆದುದರಿಂದ ಬಲಗೈಯಿಂದಲೇ ಅನ್ನವು ತಿನ್ನಲ್ಪಡು 
ತ್ತದೆ. 
ಧರುಣ ಏಕವಿಗ್‌ಂಶ ಇತಿ ಪಶ್ಚಾತ್‌ "ಧರುಣ ಏಕವಿಗ್‌ಂಶಃ' ಎಂಬ ಮಂತ್ರದಿಂದ ಚಿತಿಯ 
ಉಪದಧಾತಿ ಪಶ್ಚಿಮಭಾಗದಲ್ಲಿ ಇಷ್ಟಕೋಪಧಾನವನ್ನು ಮಾಡ 
| ಬೇಕು. 
ಏಕವಿಗ್‌ಂಶಃ ಪ್ರತಿಷ್ಠಾ ವೈ ಏಕವಿಗ್‌ಂಶಸ್ತೋಮವು ಸ್ತೋಮಗಳಲ್ಲಿ ಪ್ರತಿಷ್ಠಾ/ 
ಪ್ರಕೃಷ್ಟ ಸ್ಥಿ ತಿ/ರೂಪವಾಗಿದೆ. 
(ಆದುದರಿಂದ ಈ ಇಷ್ಟಕೆಯ ಉಪಧಾನವು) 
ಪ್ರತಿಷ್ಠಿತ್ಯೈ ಯಜಮಾನನ ಪ್ರತಿಷ್ಠೆಗೆ/ಪ್ರಕೃಷ್ಣಸ್ಥಿ ತಿಗೆ ಕಾರಣವಾ 
ಗುತ್ತದೆ. 
ಭಾಂತಃ ಪಂಚದಶಃ ಇತಿ ಉತ್ತರತಃ “ಭಾಂತಃ ಪಂಚದಶಃ' ಎಂಬ ಮಂತ್ರದಿಂದ ಚಿತಿಯ 
ಉಪದಧಾತಿ ಉತ್ತರಭಾಗದಲ್ಲಿ ಇಷ್ಟಕೋಪಧಾನವನ್ನು ಮಾಡ 
ಬೇಕು. 


|| ಚಯನವನ್ನು ಅನುಷ್ಠಾನ ಮಾಡುವ ಯಜಮಾನನು ಮಂತ್ರಾಮ್ನಾಯಕ್ರಮಕ್ಕೆ ವಿರುದ್ಧವಾದ ಕ್ರಮದಿಂದ 
| ಅಕ್ಷ್ಣಯಾಸ್ತೋಮೀಯೇಷ್ಟಕೆಗಳನ್ನು ಉಪಧಾನ ಮಾಡಿದರೆ ಯಜಮಾನನು ಗೆಲ್ಲುವನು, ಶತ್ರುವು ಸೋಲುವನು. 


WwW WY ಭ WY WY YW WwW 


WW YW WwW W 


ಓಜೋ ವೈ ಭಾಂತ ಓಜಃ ಪಂಚದಶ ಓಜ ಏವೋತ್ತ ರತೋ ಧತ್ತೆ € 


I I [| | 
ತಸ್ಮಾದುತ್ತರತೋಇ*ಭಿಪ್ರಯಾಯೀ ಜಯತಿ ಪ್ರತೂರ್ತಿರಷ್ಟಾದಶ ಇತಿ ಪುರಸ್ತಾ 


|| I ದ 
[ಪ್ರರಸ್ತಾತ್‌(೧೨)ಉಪದಧಾತಿ]ದುಪದಧಾತಿ 


[ | | 
ಓಜಃ| ವೈ | ಭಾಂತಃ | ಓಜಃ ಪಂಚದಶ ಇತಿ ಪಂಚ-ದಶಃ । ಓಜಃ | ಏವ! ಉತ್ತರತ ಇತ್ಯುತ್‌-ತರತಃ। ಧತ್ತೇ! 


|| ( 
ತಸ್ಮಾತ್‌ | ಉತ್ತರತೋಇಭಿಪ್ರಯಾಯೀತ್ಯುತ್ತರತಃ-ಅಭಿಪ್ರಯಾಯೀ | ಜಯತಿ ಪ್ರಶೂರ್ತಿರಿತಿ ಪ್ರ-ತೂರ್ತಿಃ | 


| 1 (| 
ಅಷ್ಟಾದಶ ಇತ್ಯಷ್ಟಾ-ದಶಃ | ಇತಿ | ಪುರಸ್ತಾತ್‌ । (೧೨) ಉಪೇತಿ 1 ದಧಾತಿ। 


ಬ್ರಾಹ್ಮಣಭಾಗ ವಿವರಣೆ 


| ಓಜಃ ವೈ ಭಾಂತಃ ಪ್ರಕಾಶನಪಡಿಸುವಿಕೆಯು ಓಜಃಸ್ವರೂಪವಾಗಿದೆ. 
ಓಜಃ ಪಂಚದಶಃ ಪಂಚದಶಸ್ತೋಮವು ಓಜಃಸ್ವರೂಪವಾಗಿದೆ. 


| ಓಜಃ ಏವ ಉತ್ತರತಃ ಧತ್ತೇ ಈ ಉಪಧಾನದಿಂದ ಉತ್ತರದಿಕ್ಕಿನಲ್ಲಿ ಓಜಸ್ಸನ್ನು/ 
ಬಲವನ್ನು ಸ್ಥಾಪಿಸಿದಂತಾಗುತ್ತದೆ. 
| ತಸ್ಮಾತ್‌ ಉತ್ತರತೋತಭಿಪ್ರಯಾಯೀ ಆದುದರಿಂದ ಉತ್ತರದಿಕ್ಕಿಗೆ ಪ್ರಯಾಣ ಮಾಡುವವನು 
ಜಯತಿ ಜಯಶೀಲನಾಗುವನು. 
ಪ್ರತೂರ್ತಿಃ ಅಷ್ಟಾದಶಃ ಇತಿ "ಪ್ರತೂರ್ತಿರಷ್ಟಾದಶಃ' ಎಂಬ ಮಂತ್ರದಿಂದ ಚಿತಿಯ 
1॥| ಪುರಸ್ತಾತ್‌ ಉಪದಧಾತಿ ಪೂರ್ವಭಾಗದಲ್ಲಿ ಅಕ್ಷ್ಮಯೇಷ್ಟಕೆಯನ್ನು ಉಪಧಾನ 
ಮಾಡಬೇಕು. 


1... ಚಿತಿಯ ದಕ್ಷಿಣಭಾಗದಲ್ಲಿ "ವ್ಯೋಮ ಸಪ್ತದಶಃ' ಎಂಬ ಮಂತ್ರದಿಂದ ಇಷ್ಟಕೋಪಧಾನವನ್ನು ಮಾಡಬೇಕು. 
ಮಂತ್ರಪಾಠದಲ್ಲಿ ಈ ಮಂತ್ರವು ಮೂರನೆಯದು. ಈ ಮಂತ್ರದಿಂದ ಎರಡನೆಯ ಇಷ್ಟಕೋಪಧಾನವನ್ನು ಮಾಡ 
ಬೇಕು. ಮಂತ್ರಾಮ್ನಾನಕ್ರಮವು ಇದರಲ್ಲಿ ಇಲ್ಲವಾದುದರಿಂದ ಇದು ಅಕ್ಷಯಾಸ್ತೋಮೀಯೇಷ್ಟಕೆ. ತ್ರಿವೃತ್‌, 
|] ಪಂಚದಶ, ಸಪ್ತದಶ, ಏಕವಿಗ್‌ಂಶ ಮುಂತಾದವು ಯಜ್ಞಗಳ ಸ್ತೋಮಗಳು. ಇದನ್ನು ಕ್ರಮವಾಗಿ ಅನುಸರಿಸಿ 
| ಉಪಧಾನ ಮಾಡಿದ ಇಷ್ಟಕೆಗಳು ಸ್ತೋಮೀಯಗಳು. ತ್ರಿವೃತ್‌, ಸಪ್ತದಶ ಮುಂತಾದ ಬೇರೆಯ ಕ್ರಮದಲ್ಲಿ 
| ಉಪಧಾನ ಮಾಡಿದ ಇಷ್ಟಕೆಗಳು ಅಕ್ಷ ಯಾಸ್ತೋಮೀಯೇಷ್ಟಕೆಗಳು. 
ಸಾಮಿಧೇನೀಪ್ರಕರಣದಲ್ಲಿ "ಏಕವಿಗ್‌ಂಶಃ ಸ್ತೋಮಾನಾಮ್‌ ಪ್ರತಿಷ್ಠಾ' ಎಂದು ಹೇಳಿದೆ. ಹೀಗಾಗಿ ಸ್ತೋಮಗಳಲ್ಲಿ 
ಏಕವಿಂಶಸ್ತೋಮವು ಪ್ರಕೃಷ್ಟಸ್ಥಿತಿಯಳ್ಳದ್ದಾಗಿದೆ. 


EC SG ಭಳ ಆಈ ಭಟ್ರು 


Wp 


ಊಉ 0 00 00 (0 ಭು 


WW 


ಪೈತ್ರಿಲೀಯ ಹಂಹಿತಾ/೫-೩-೩/೩೧೫ 


| 
ದ್ವೌ ತ್ರಿವೃತಾವಭಿಪೂರ್ವಂ ಯಜ್ಞ; ಮುಖೇ ವಿ ಯಾತಯತ್ಯಭಿವರ್ತಸ್ಸವಿಗ್‌ಂಶ 


I I | 
ಇತಿ ದಕ್ಷಿಣತೋಇನ್ನಂ ವಾ ಅಭಿವರ್ತೊೋಇನ್ನಗ್‌ಂ ಸವಿಗ್‌ಂಶೋಂನ್ನಮೇವ 


I I I 1 
ದಕ್ಷಿ ತೋ ಧತ್ತೆ ¢ ತಸ್ಮಾದ್ದ ಕಿ ಣೇನಾನ್ನಮದ್ಯತೇ 


[ [| [| 
ದ್ವೌ । ತ್ರಿವೃತಾವಿತಿ ತ್ರಿ-ವೃತೆ | ಅಭಿಪೂರ್ವಮಿತ್ಯಭಿ-ಪೂರ್ವಮ್‌ । ಯಜ್ಞಮುಖ ಇತಿ ಯಜ್ಞ-ಮುಖೇ | 


1 I [| || 
ವೀತಿ । ಯಾತಯತಿ । ಅಭಿವರ್ತ ಇತ್ಯಭಿ-ವರ್ತಃ | ಸವಿಗ್‌ಂಶ ಇತಿ ಸ-ವಿಗ್‌ಂಶಃ । ಇತಿ  ದಕ್ಷಿಣತಃ | ಅನ್ನಮ್‌ | 


[| 
ವೈ 1 ಅಭಿವರ್ತ ಇತ್ಯಭಿ-ವರ್ತಃ | ಅನ್ನಮ್‌ । ಸವಿಗ್‌ಂಶ ಇತಿ ಸ-ವಿಗ್‌ಂಶಃ | ಅನ್ನಮ್‌ । ಏವ | ದಕ್ಷಿಣತಃ | 
| | || 
ಧತ್ತೇ | ತಸ್ಮಾತ್‌ | ದಕ್ಷಿಣೇನ । ಅನ್ನಮ್‌ । ಅದ್ಯತೇ। 


ಬ್ರಾಹ್ಮಣಭಾಗ ವಿವರಣೆ 
ದ್ವೌ ತ್ರಿವೃತೌ ಅಭಿಪೂರ್ವಮ್‌ ಇದರಿಂದ ಎರಡು ತ್ರಿವೃತ್‌ಸ್ತೋಮಗಳನ್ನು ಅನು 
ಯಜ್ಞಮುಖೇ ವಿ ಯಾತಯತಿ ಕ್ರಮವಾಗಿ ಯಜ್ಞಮುಖದಲ್ಲಿ ಪ್ರಸಾರಪಡಿಸಿದಂತೆ 
| ಆಗುತ್ತದೆ. 

ಅಭಿವರ್ತಃ ಸವಿಗ್‌ಂಶಃ ಇತಿ ದಕ್ಷಿಣತಃ "ಅಭಿವರ್ತಃ ಸವಿಗ್‌ಂಶಃ' ಎಂಬ ಮಂತ್ರದಿಂದ ಚಿತಿಯ | 

ಉಪದಧಾತಿ ದಕ್ಷಿಣಭಾಗದಲ್ಲಿ ಇಷ್ಟಕೆಯನ್ನು ಉಪಧಾನ ಮಾಡ 
ಬೇಕು. ಸ 

ಅನ್ನಮ್‌ ವೈ ಅಭಿವರ್ತಃ ಅಭಿವರ್ತವೆಂಬ ಸಾಮವಿಶೇಷವು ಅನ್ನಸಾಧನ 
ವಾಗಿದೆ. 

ಅನ್ನಮ್‌ ಸವಿಗ್‌ಂಶಃ ಇದು ಎರಡು ವಿರಾಡ್ರೂಪವಾದ ಇಪ್ಪತ್ತು ಸಂಖ್ಯೆ | 
ಯನ್ನು ಒಳಗೊಂಡಿದೆ. 

ಅನ್ನಮ್‌ ಏವ ದಕ್ಷಿಣತಃ ಧತ್ತೇ (ವಿರಾಟ್‌ ಛಂದಸ್ಸು ಅನ್ನರೂಪವಾಗಿದೆ. ಎರಡು 
ವಿರಾಟ್ಫಂದಸ್ಸುಗಳು ವಿಂಶಸ್ತೋಮ) ಹೀಗಾಗಿ ಚಿತಿಯ 
ದಕ್ಷಿಣಭಾಗದಲ್ಲಿ ಅನ್ನವನ್ನೇ ಸ್ಥಾ ಪಿಸಿದಂತಾಗುತ್ತದೆ. 

ತಸ್ಮಾತ್‌ ದಕ್ಷಿಣೇನ ಅನ್ನಮ್‌ ಅದ್ಯತೇ ಆದುದರಿಂದ ಬಲಗೈಯಿಂದ ಅನ್ನವು ತಿನ್ನಲ್ಪಡುತ್ತದೆ. 


"ಪಂಚದಶೋ ವಜ್ರಃ' ಎಂಬ ಶ್ರುತಿವಚನವು ಪಂಚದಶಸ್ತೋಮವು ಓಜಃಸ್ವರೂಪವುಳ್ಳದುದು ಎಂದಿದೆ. 
ಓಜವೆಂದರೆ ಬಲ. ಅದು ಅಷ್ಟಮಧಾತು. 


ಗ ಗಭ WY WY WWW WW WY ೭) WwW 


I I | 
ವರ್ಚೊ ದ್ವಾವಿಗ್‌ಂಶ ಇತಿ ಪಶ್ಚಾದ್ಯದ್ವಿ ಗ್‌ಂಶತಿದೆ೯ ತೇನ ವಿರಾಜೌ ಯದೆ € 
wh ಕ EN ಲ ಶೈವ 


I [ I [ I | 

ಪ್ರತಿಷ್ಠಾ ತೇನ ವಿರಾಜೋರೇವಾಭಿಪೂರ್ವಮನ್ನಾದ್ಯೇ ಪ್ರತಿತಿಷ್ಠತಿ ತಪೋ 
[ 11 [ I 

ನವದಶ ಇತ್ಯುತ್ತ ರತಸ್ತ ಸ್ಮಾಥ್ಸವ್ಯೋ [ಸವ್ಯಃ(೧೩)]ಹಸ್ತ, ಯೋಸ್ತ ಪಸ್ವಿತರೋ 


1 | I | I [ll 
ವರ್ಚಃ | ದ್ವಾವಿಗ್‌ಂಶಃ | ಇತಿ | ಪಶ್ಚಾತ್‌ । ಯತ್‌ । ವಿಗ್‌ಂಶತಿಃ । ದ್ವೇ ಇತಿ । ತೇನ । ವಿರಾಜಾವಿತಿ ವಿ-ರಾಜೌ 
I | [| [| || | 
ಯತ್‌ | ದ್ವೇ ಇತಿ | ಪ್ರತಿಷ್ಠೇತಿ ಪ್ರತಿ-ಸ್ಥಾ। ತೇನ! ವಿರಾಜೋರಿತಿ ವಿ-ರಾಜೋಃ। ಏವ | ಅಭಿಪೂರ್ವಮಿತ್ಯಭಿ- 1) 
1 || [ 
ಪೂರ್ವಮ್‌ | ಅನ್ನಾದ್ಯ ಇತ್ಯನ್ನ-ಅದ್ಯೇ | ಪ್ರತೀತಿ । ತಿಷ್ಠತಿ । ತಪಃ । ನವದಶ ಇತಿ ನವ-ದಶಃ । ಇತಿ । ಉತ್ತರತ 
1 1| [| 1 
| ಇತ್ಯುತ್‌-ತರತಃ | ತಸ್ಮಾತ್‌ | ಸವ್ಯಃ | (೧೩) 1 ಹಸ್ತಯೋಃ | ತಪಸ್ವಿತರ ಇತಿ ತಪಸ್ವಿ--ತರಃ | 


ಬ್ರಾಹ್ಮಣಭಾಗ ವಿವರಣೆ 
| ವರ್ಚಃ ದ್ವಾವಿಗ್‌ಂಶಃ ಇತಿ ಪಶ್ಚಾತ್‌ "ವರ್ಚೊ ದ್ವಾವಿಗ್‌ಂಶ'' ಎಂಬ ಮಂತ್ರದಿಂದ 
ಉಪದಧಾತಿ ಚಿತಿಯ ಪಶ್ಚಿಮಭಾಗದಲ್ಲಿ ಇಷ್ಟಕೆಯ ಉಪಧಾನ 
ವನ್ನು ಮಾಡಬೇಕು. 
ಯತ್‌ ವಿಂಶತಿಃ (ಇಪ್ಪತ್ತೆರಡು ಸ್ತೋಮಸಂಖ್ಯೆಯಲ್ಲಿ) ಇಪ್ಪತ್ತು 
ಸಂಖ್ಯೆಯು ಇರುವುದರಿಂದ 
ತೇನ ದ್ವೇ ವಿರಾಜೌ ಅದು ಎರಡು ವಿರಾಟ್‌ ರೂಪವಾಗಿದೆ. 
ಯತ್‌ ದ್ವೇ ಪ್ರತಿಷ್ಠಾ ಉಳಿದ ಎರಡು ಸಂಖ್ಯೆಯು ಪ್ರತಿಷ್ಠಾ ರೂಪವಾಗಿದೆ. 
ತೇನ ವಿರಾಜೋಃ ಅನ್ನಾದ್ಯೇ ಏವ ಈ ಉಪಧಾನದಿಂದ ವಿರಾಟ್‌ ಛಂದಸ್ಸಿಗೆ ಸಂಬಂಧಿ 
| ಅಭಿ ಪೂರ್ವಮ್‌ ಪ್ರತಿತಿಷ್ಠತಿ ಸಿದ ಅನ್ನಾದಿಗಳಲ್ಲಿ ಕ್ರಮವಾಗಿ ಯಜಮಾನನು ಪ್ರತಿ 
ಷ್ಠಿತನಾಗುವನು. 
ತಪಃ ನವದಶಃ ಇತಿ ಉತ್ತರತಃ “ತಪೋ ನವದಶಃ' ಎಂಬ ಮಂತ್ರದಿಂದ ಚಿತಿಯ 
ಉಪದಧಾತಿ ಉತ್ತರಭಾಗದಲ್ಲಿ ಇಷ್ಟಕೋಪಧಾನವನ್ನು ಮಾಡ |: 
ಬೇಕು. ಹ 
ತಸ್ಮಾತ್‌ ಹಸ್ತಯೋಃ ಸವ್ಯಃ ತಪಸ್ವಿತರಃ ಆದುದರಿಂದ ಕೈಗಳಲ್ಲಿ ಎಡಗೈಯ ಹೆಚ್ಚಿನ ತಪಸ್ವಿ |" 
ಯಾಗಿದೆ.* 


| ಕೈಗಳಲ್ಲಿ ಎಡಗೈಯು ಭೋಜನ ಮಾಡಲು ಸಾಧನವಾಗದಿರುವುದರಿಂದ “ತಪೋಇ*ನಶನಮ್‌' (ಅಶನ ಮಾಡದಿರುವುದೇ ತಪಸ್ಸು) 
ಎಂಬ ವಚನದಂತೆ ಹೆಚ್ಚಿ ನ ತಪಸ್ವಿಯಾಗಿದೆ. [ತೈ .ಉ. 478 ಅನುವಾಕ] 


TTT TOTO ರ್ಥ ರ್ಥ್ಪರ್ಥ್ಪ ರ್ಥ 


ತೈತ್ತರೀಯ ಸಂಹಿಷಾ/೫-೩-೩/೩೧೭ 


I 1 [ 
ಯೋನಿಶ್ಚತುರ್ವಿಗ್‌ಂಶ ಇತಿ ಪುರಸ್ತಾದುಪದಧಾತಿ ಚತುರ್ವಿಗ್‌ಂಶತ್ಯಕ್ಷರಾ 


| | | 
ಗಾಯತ್ರೀ ಗಾಯತ್ರೀ ಯಜ್ಞ; ಮುಖಂ ಯಜ್ಞಃ ಮುಖಮೇವ ಪುರಸ್ತಾ, ದ್ವಿ 


I T | 
ಯಾತಯತಿ ಗರ್ಭಾಃ ಪಂಚವಿಗ್‌ಂಶ ಇತಿ ದಕ್ಷಿಣತೋಇನ್ನಂ ವೈ ಗರ್ಭಾ 


[ I [| 1| I | 
ಯೋನಿಃ । ಚತುರ್ವಿಗ್‌ಂಶ ಇತಿ ಚತುಃ-ವಿಗ್‌ಂಶಃ । ಇತಿ । ಪುರಸ್ತಾತ್‌ । ಉಪೇತಿ | ದಧಾತಿ | ಚತುರ್ವಿಗ್‌ಂಶತ್ಯಕ್ಷ 
‘1 | 
ರೇತಿ ಚತುರ್ವಿಗ್‌೦ಶತಿ-ಅಕರಾ । ಗಾಯತ್ತೀ | ಗಾಯತ್ರೀ | ಯಜ್ಞಮುಖಮಿತಿ ಯಜ್ಞ-ಮುಖಮ್‌ । ಯಜ್ಞಮುಖ 
ಹಾ ENE ಬದ ವ ಕ್‌ೆ ಕರ ತ್‌ (ಜಾ ಜತ ಇ RU 


I [| ll [| ; 
ಮಿತಿ ಯಜ್ಞ-ಮುಖಮ್‌ । ಏವ | ಪುರಸ್ತಾತ್‌ । ವೀತಿ । ಯಾತಯತಿ | ಗರ್ಭಾಃ । ಪಂಚವಿಗ್‌ಂಶ ಇತಿ ಪಂಚ- 


| || [| 
ವಿಗ್‌ಂಶಃ 1ಇತಿ। ದಕ್ಷಿಣತಃ । ಅನ್ನಮ್‌ । ವೈ । ಗರ್ಭಾಃ। 


ಬ್ರಾಹ್ಮಣಭಾಗ ವಿವರಣೆ 


ಯೋನಿಃ ಚತುರ್ವಿಗ್‌ಂಶಃ ಇತಿ ಪುರಸ್ತಾತ್‌ "ಯೋನಿಶ್ಚತುರ್ವಿಗ್‌ಂಶಃ' ಎಂಬ ಮಂತ್ರದಿಂದ ಚಿತಿಯ 
ಉಪದಧಾತಿ ಪೂರ್ವದಿಕ್ಕಿನಲ್ಲಿ ಇಷ್ಟಕೋಪಧಾನವನ್ನು ಮಾಡ 
i ಬೇಕು. 

ಚತುರ್ವಿಗ್‌ಂಶತ್ಯಕ್ಷರಾ ಗಾಯತ್ರೀ ಗಾಯತ್ರೀಛಂದಸ್ಸು ಇಪ್ಪತ್ತನಾಲ್ಕು ಅಕ್ಷರಗಳಿಂದ 
ಕೂಡಿದೆ. 

ಗಾಯತ್ರೀ ಯಜ್ಞಮುಖಮ್‌ (ಗಾಯತ್ರಿಯು ಪ್ರಾತಃಸವನದಲ್ಲಿ ಪ್ರವೃತ್ತವಾಗುವು 
ದರಿಂದ) ಯಜ್ಞಃ ಮುಖರೂಪವಾಗಿದೆ. 

ಯಜ್ಞಮುಖಮ್‌ ಏವ ಪುರಸ್ತಾತ್‌ ಈ ಉಪಧಾನದಿಂದ ಅಧ್ವರ್ಯುವು ಯಜ್ಞ; ಮುಖ 

ವಿ ಯಾತಯತಿ ವನ್ನೇ ಪ್ರಸಾರಪಡಿಸಿದವನಾಗುತ್ತಾನೆ. 

ಗರ್ಭಾಃ ಪಂಚವಿಗ್‌ಂಶಃ ಇತಿ ದಕ್ಷಿಣತಃ “ಗರ್ಭಾಃ ಪಂಚವಿಗ್‌ಂಶಃ' ಎಂಬ ಮಂತ್ರದಿಂದ | 

ಉಪದಧಾತಿ ಅಕ್ಷ ಯಾಸ್ತೋಮೀಯೇಷ್ಟಕೆಯನ್ನು ಚಿತಿಯ ದಕ್ಷಿಣ 
ಭಾಗದಲ್ಲಿ ಉಪಧಾನ ಮಾಡಬೇಕು. 

ಗರ್ಭಾಃ ಅನ್ನಮ್‌ ವೈ (ಗರ್ಭಗಳು ಅನ್ನಕಾರ್ಯವಾದುದರಿಂದ) ಅನ್ನ 
ಸ್ವರೂಪವೇ ಆಗಿವೆ. 


“ಗರ್ಭಾಃ ಪಂಚವಿಗ್‌ಂಶಃ' ಎಂಬುದು ಮಂತ್ರಪಾಠದಲ್ಲಿ ಹನ್ನೊಂದನೆಯದಾಗಿದೆ. ಇಷ್ಟಕೋಪಧಾನದಲ್ಲಿ 
| ಹತ್ತನೆಯದು. ಹೀಗಾಗಿ ಅಕ್ಸ್ಯಯಾಸ್ತೋಮೀಯವಾಗಿದೆ. 


WV VU WY WW WW WY WW WY WwW 


ಪೃಷ್ಣಯಜುರ್ವೇದ ಪನ್ನಡ ಪ್ರಠಾಶನ/೩೧೮ 


I [ I | I I 
ಅನ್ನಂ ಪಂಚವಿಗ್‌ಂಶೋತನ್ನಮೇವ ದಕ್ಷಿ ಣತೋ ಧತ್ತೆ € ತಸ್ಮಾದ್ದ ಕಿ! ಣೇನಾನ್ನ 


[| | [ 
ಮದ್ಯತ ಓಜಸಿ.ಣವ ಇತಿ ಪಶಾದಿಮೇ ವೈ ಲೋಕಾಸಿ ಣವ ಏಷೆ ೀವ ಲೋಕೇಷು 
ತ ವ Ei ಗಗ ನರ 0ರ ೫5 ತ 


| ದ | 
ಪ್ರತಿತಿಷ್ಠತಿ ಸಂಭರಣಸ್ತ್ರಯೋವಿಗ್‌ಂಶ [ಇತಿ(೧೪)ಉತ್ತ ರತಃ]ಇತ್ಯುತ್ತ ರತ- 


|| [| (| (1 1 
ಅನ್ನಮ್‌ | ಪಂಚವಿಗ್‌ಂಶ ಇತಿ ಪಂಚ-ವಿಗ್‌ಂಶಃ | ಅನ್ನಮ್‌ | ಏವ | ದಕ್ಷಿ! ಣತಃ | ಧತ್ತೆ 1 ತಸ್ಮಾತ್‌ I ದಕ್ಷಿ ಣೇನ। 


14 | 1 [1 [| 
ಅನ್ನಮ್‌ । ಅದ್ಯತೇ 1 ಓಜಃ । ತ್ರಿಣವ ಇತಿ ತ್ರಿ-ನವಃ 1 ಇತಿ । ಪಶ್ಚಾ. ತ್‌। ಇಮೇ I ವೈ | ಲೋಕಾಃ I ತ್ರಿಣವ ಇತಿ 


| 
ತ್ರಿ-ನವಃ | ಏಷು | ಏವ |! ಲೋಕೇಷು | ಪ್ರತೀತಿ | ತಿಷ್ಠತಿ । ಸಂಭರಣ ಇತಿ ಸಮ್‌-ಭರಣಃ | ತ್ರಯೋವಿಗ್‌ಂಶ 


[| [| 
4] ಇತಿ ತ್ರಯಃ-ವಿಗ್‌ಂಶಃ। ಇತಿ | (೧೪)! ಉತ್ತರತ ಇತ್ಯುತ್‌-ತರತಃ। 


ಬ್ರಾಹ್ಮಣಭಾಗ 
ಪಂಚವಿಗ್‌ಂಶಃ ಅನ್ನಮ್‌ 
ಅನ್ನಮ್‌ ಏವ ದಕ್ಷಿಣತಃ ಧತ್ತೇ 


ತಸ್ಮಾತ್‌ ದಕ್ಷಿಣೇನ ಅನ್ನಮ್‌ ಅದ್ಯತೇ 
ಓಜಃ ತ್ರಿಣವಃ ಇತಿ ಪಶ್ಚಾ; ತ್‌ 
ಉಪದಧಾತಿ 

ಇಮೇ ವೈ ಲೋಕಾಃ ತ್ರಿಣವಃ 


1] ಏಷು ಏವ ಲೋಕೇಷು ಪ್ರತಿತಿಷ್ಠತಿ 


ಸಂಭರಣಃ ತ್ರಯೋವಿಗ್‌ಂಶಃ ಇತಿ 
ಉತ್ತರತಃ ಉಪದಧಾತಿ 


WY YW 0) 1) Ww 


ವಿವರಣೆ 


ಪಂಚವಿಂಶಸ್ತೋಮವು ಅನ್ನಹೇತುವಾದುದರಿಂದ 
ಅನ್ನರೂಪವಾಗಿದೆ. 


ಈ ಉಪಧಾನದಿಂದ ಅಧ್ವರ್ಯವು ಅನ್ನವನ್ನು WwW 
- ದಕ್ಷಿಣಭಾಗದಲ್ಲಿ ಸ್ಥಾಪಿಸಿದವನಾಗುತ್ತಾನೆ. 


ಆದ್ದರಿಂದ ಅನ್ನವು ಬಲಗೈಯಿಂದ ತಿನ್ನಲ್ಪಡುತ್ತದೆ. 
"ಒಜಸ್ತಿಣವಃ' ಎಂಬ ಮಂತ್ರದಿಂದ ಚತುರ್ಥಚಿತಿಯ 
ಪಶ್ಚಿಮದಿಕ್ಕಿನಲ್ಲಿ ಇಷ್ಟಕೋಪಧಾನ ಮಾಡಬೇಕು. 
ತ್ರಿಣವ ಶಬ್ದ ದಲ್ಲಿ ಇರುವ ತ್ರಿಶಬ್ಬ; ವು ತ್ರಿಲೋಕ 
ಸ್ವರೂಪವಾಗಿದೆ. [ತ್ರಿಣವಶಬ್ಬವು ತ್ರಿಣವಸ್ತೋಮ 
ರೂಪವಾಗಿದೆ (ಸಾಮವಿಶೇಷ)] 

ಈ ಉಪಧಾನದಿಂದ ಅಧ್ವರ್ಯುವು ಯಜಮಾನನು 
ಮೂರು ಲೋಕಗಳಲ್ಲಿಯೂ ಪ್ರತಿಷ್ಠಿತನಾಗುವಂತೆ 
ಮಾಡುತ್ತಾನೆ. 

"ಸಂಭರಣಸ್ತ್ರಯೋವಿಗ್‌ಂಶಃ' ಎಂಬ ಮಂತ್ರದಿಂದ 
ಚತುರ್ಥಚಿತಿಯ ಉತ್ತರಭಾಗದಲ್ಲಿ ಅಕ್ಷ್ಣಯಾ 
ಸ್ತೋಮೀಯೇಷ್ಟಕೆಯನ್ನು ಉಪಧಾನ ಮಾಡಬೇಕು. 


WY WW HWW YW Ww 


ಪೈತ್ರಿಲೀಯ ಸಂಹಿತಾ/೫-೩-೩/೩೧೯ 


| [ I | | 
ಸ್ವಸ್ಮಾಥ್ಸವ್ಯೋ ಹಸ್ತಯೋಸ್ಸಂಭಾರ್ಯತರಃ ಕ್ರತುರೇಕತ್ರಿಗ್‌ಂಶ ಇತಿ ಪುರಸ್ತಾದುಪ 


[ | 
ಕ್ರತುರ್ಯಜ್ಞಮುಖಂ ವಾಗ್ಯಜ್ಞಮುಖಮೇವ ಪುರ 
ಇ ಶಾ ki 


ದಧಾತಿ ವಾಗ್ದೆ ಲಿ 


] 
ಯಾತಯತಿ ಬ್ರಧ್ನಸ್ಯ ಎಷ್ಟಪಂ ಚತುಸ್ವಿಗ್‌ಂಶ ಇತಿ ದಕ್ಷಿಃ ಣತೋಆಸೌ ವಾ ಆದಿ 


|| I I I I 
ತಸ್ಮಾತ್‌ । ಸವ್ಯಃ । ಹಸ್ತೆಯೋಃ । ಸಂಭಾರ್ಯತರ ಇತಿ ಸಂಭಾರ್ಯ-ತರಃ ಕ್ರತುಃ । ಏಕತ್ರಿಗ್‌ಂಶ ಇತ್ಯೇಕ- 
I | 
ತ್ರಿಗ್‌ಂಶಃ । ಇತಿ | ಪುರಸ್ತಾ ತ್‌! ಉಪೇತಿ | ದಧಾತಿ | ವಾಕ್‌ । ವೈ ಕ್ರತುಃ । ಯಜ್ಞ; ಮುಖಮಿತಿ ಯಜ್ಞ; -ಮುಖಮ್‌ | 


| | | I | 
ವಾಕ್‌ | ಯಜ್ಞಮುಖಮಿತಿ ಯಜ್ಞ-ಮುಖಮ್‌ | ಏವ। ಪುರಸ್ತಾತ್‌ । ವೀತಿ ! ಯಾತಯತಿ ಬ್ರದ್ದಸ್ಯ! ವಿಷ್ಟಪಮ್‌ | 


ಚತುಸ್ಮಿಗ್‌ಂಶ ಇತಿ ಚತುಃ-ತ್ರಿಗ್‌ಂಶಃ | ಇತಿ । ದಕ್ಷಿಣತಃ । ಅಸೌ ವೈ | ಆದಿತ್ಯಃ | 


ಮು 


ಬ್ರಾಹ್ಮಣಭಾಗ 


ತಸ್ಮಾತ್‌ ಹಸ್ತಯೋಃ ಸವ್ಯಃ 
ಸಂಭಾರ್ಯತರಃ 
ಕ್ರತುಃ ಏಕತ್ರಿಗ್‌ಂಶಃ ಇತಿ ಪುರಸ್ತಾತ್‌ 


1೫ ಉಪದಧಾತಿ 


ವಾಕ್‌ ವೈ ಕ್ರತುಃ 


“| ವಾಕ್‌ ಯಜ್ಞಮುಖಮ್‌ 


| ಯಜ್ಞಮುಖಮ್‌ ಏವ ಪುರಸ್ತಾತ್‌ 
ವಿಯಾತಯತಿ 

| ಬ್ರಧ್ನಸ್ಯ ವಿಷ್ಟಪಮ್‌ ಚತುಸ್ತಿಗ್‌ಂಶಃ ಇತಿ 
ದಕ್ಷಿಣತಃ ಉಪದಧಾತಿ 


| ಅಸೌ ವೈ ಆದಿತ್ಯಃ 


ವಿವರಣೆ 


ಆದುದರಿಂದ ಕೈಗಳಲ್ಲಿ ಎಡಗೈಯು ಧರಿಸಬೇಕಾದ 
ವಸ್ತುಗಳನ್ನು ಧಾರಣೆ ಮಾಡುವುದರಲ್ಲಿ ಮೇಲಾಗಿದೆ. 
*ಕ್ರತುರೇಕತ್ರಿಗ್‌ಂಶಃ' ಎಂಬ ಮಂತ್ರದಿಂದ ಚತುರ್ಥ 
ಚಿತಿಯ ಪೂರ್ವಭಾಗದಲ್ಲಿ ಅಕ್ಷ್ಯಯಾಸ್ತೋಮೀಯೇ 
ಷ್ಟಕೆಯನ್ನು ಉಪಧಾನ ಮಾಡಬೇಕು. 

ಮಂತ್ರಗಳಿಂದ ಅನುಷ್ಠಿಸಬೇಕಾದುದರಿಂದ ಕ್ರತುವು 
ವಾಗ್ರೂಪವಾಗಿದೆ. 

ಅಂತಹ ವಾಕ್‌ ಯಜ್ಞಃ ದ ಪ್ರಮುಖಸ್ಥಾ ನವಾಗಿದೆ. 

ಈ ಇಷ್ಟಕೋಪಧಾನದಿಂದ ಅಧ್ವರ್ಯುವು ಯಜ್ಞ 
ಮುಖವನ್ನೇ ಪ್ರಸಾರಪಡಿಸಿದವನಾಗುತ್ತಾ ವೆ. 
“ಬದ್ದಸ್ಯ ವಿಷ್ಟಪಮ್‌ ಚತುಸ್ವಿಗ್‌ಂಶಳ' ಎಂಬ ಮಂತ್ರ | 
ದಿಂದ ಚತುರ್ಥಚಿತ್ಯಗ್ನಿಯ ದಕ್ಷಿಣಭಾಗದಲ್ಲಿ ಇಷ್ಟ | 
ಕೋಪಧಾನವನ್ನು ಮಾಡಬೇಕು. 
ಈ ಸೂರ್ಯನು 


WW YW WW WY WW W 


ಪೃಷ್ಣಯಜುರ್ವೇದ ಪನ್ನಡ ಪ್ರಕಾಶನ/೩.೨೦ 


I | I 
ಷ್ಟಪಂ ಬ್ರಹ್ಮವರ್ಚಸಮೇವ ದಕ್ಷಿಣತೋ ಧತ್ತೇ 


|| 
ಣೋಂರ್ಧೊೋ ಬ್ರಹ್ಮವರ್ಚಸಿತರಃ ಪ್ರತಿಷ್ಠಾ ತ್ರಯಸ್ತಿಗ್‌ಂಶ ಇತಿ 


ತ್‌. ಮೆ) 


ನಾಕಷಟಿ ಗ್‌ಂಶ ಇತುತ ರತಃ 
ಯಮ ಶಿ 


I 1 I | | 
ಬ್ರಧ್ನಸ್ಯ | ವಿಷ್ಟಪಮ್‌ । ಬ್ರಹ್ಮವರ್ಚಸಮಿತಿ ಬ್ರಹ್ಮ-ವರ್ಚಸಮ್‌ । ಏವ । ದಕ್ಷಿಣತಃ । ಧತ್ತೇ ತಸ್ಮಾತ್‌! ದಕ್ಷಿಣಃ | 


| I I | I 
ಅರ್ಧಃ | ಬ್ರಹ್ಮವರ್ಚಸಿತರ ಇತಿ ಬ್ರಹ್ಮವರ್ಚಸಿ-ತರಃ | ಪ್ರತಿಷ್ಠೇತಿ ಪ್ರತಿ-ಸ್ಥಾ | ತ್ರಯಸ್ಸಿಗ್‌ಂಶ ಇತಿ ತ್ರಯಃ- 


ಖಿ 


I I ( I I | 
| ತ್ರಿಗ್‌ಂಶಃ । ಇತಿ | ಪಶ್ಚಾತ್‌ | ಪ್ರತಿಷ್ಠಿತ್ಯಾ ಇತಿ ಪ್ರತಿ-ಸ್ಥಿ ತ್ಯೆ ಅ! ನಾಕಃ। ಷಟ್ರಿಗ್‌ಂಶ ಇತಿ ಷಟ್‌-ತ್ರಿಗ್‌ಂಶಃ | ಇತಿ । 


ಉತ್ತರತ ಇತ್ಯುತ್‌-ತರತಃ| 


ಬ್ರಾಹ್ಮಣಭಾಗ 


ಬ್ರಧ್ನಸ್ಯ ವಿಷ್ಟಪಮ್‌ 


ದಕ್ಷಿಣತಃ ಬ್ರಹ್ಮವರ್ಚಸಮ್‌ ಏವ 
ಧತ್ತೇ 


ತಸ್ಮಾತ್‌ ದಕ್ಷಿಣಃ ಅರ್ಧಃ 
ಬ್ರಹ್ಮವರ್ಚಸಿತರಃ 


ಪ್ರತಿಷ್ಠಾ ತ್ರಯಸ್ವಿಗ್‌ಂಶಃ ಇತಿ ಪಶ್ಚಾತ್‌ 
ಉಪದಧಾತಿ 


'೪| ಪ್ರತಿಷ್ಠಿತ್ಯೈ 


| ನಾಕಃ ಷಟ್ರಿಗ್‌ಂಶಃ ಇತಿ ಉತ್ತರತಃ 
ಉಪದಧಾತಿ 


BW YW WY 


ವಿವರಣೆ 


ಬ್ರಹ್ಮವರ್ಚಸಕ್ಕೆ ವಾಸಸ್ಥಾನವಾಗಿರುತ್ತಾನೆ. 
(ಅಧ್ವರ್ಯವು ಸೂರ್ಯಸಂಬಂಧಿಮಂತ್ರದಿಂದ ಇಷ್ಟ 
ಕೋಪಧಾನವನ್ನು ಮಾಡುವುದರಿಂದ) ದಕ್ಷಿಣಭಾಗ 
ದಲ್ಲಿ ಯಜಮಾನನಿಗೆ ಬ್ರಹ್ಮವರ್ಚಸವನ್ನು ಒದಗಿಸಿ 
ಕೊಟ್ಟವನಾಗುತ್ತಾನೆ. 

(ಪೂಜಾ-ಜಪಾದಿಗಳಲ್ಲಿ ಬಲಗೈಯು ಉಪಯೋಗಿ 
ಸಲ್ಪಡುವುದರಿಂದ) ಬಲಭಾಗವು ಹೆಚ್ಚಿನ ಬ್ರಹ್ಮ 
ವರ್ಚಸದಿಂದ ಕೂಡಿದೆ. 


"ಪ್ರತಿಷ್ಠಾ ತ್ರಯಸ್ವ್ರಿಗ್‌ಂಶಃ' ಎಂಬ ಮಂತ್ರದಿಂದ | 


ಚತುರ್ಥ ಚಿತಿಯ ಪಶ್ಚಿಮಸ್ಸಾ; ನದಲ್ಲಿ ಇಷ್ಟಕೋಪ 

ಧಾನವನ್ನು ಮಾಡಬೇಕು. 

ಇದು ಯಜಮಾನನ ಶ್ರೇಷ್ಠಸ್ಥಿತಿಗೆ ಕಾರಣವಾಗು 
ಈ 

ತ್ತದೆ. 

"ನಾಕಷ್ಟಟ್ಟಿ ಗ್‌ಂಶಃ' ಎಂಬ ಮಂತ್ರದಿಂದ ಚತುರ್ಥ 

ಚಿತಿಯ ಉತ್ತರಭಾಗದಲ್ಲಿ ಇಷ್ಟಕೋಪಧಾನವನ್ನು 

ಮಾಡಬೇಕು. 


ಪೈಡ್ರಿಲೀಯ ಸಂಹಿಡಾ/೫-೩-೩/೩ಒ೨೧ 


UW ೧೫-3೨ ॥ 


I | | 
ಸುವಗ್ಗೋ ವೈ ಲೋಕೋ ನಾಕಸ್ಸುವರ್ಗಸ್ಯ ಲೋಕಸ್ಯ ಸಮಷ್ಟ್ಯೈ 


| 1 I | 
[ವೈ ತ್ರಿವೃದಿತಿ ಪುರಸ್ತಾಥ್ಸವ್ಯಸ್ತ್ರಯೋವಿಗ್‌ಂಶ ಇತಿ ಸುವರ್ಗೋ ವೈ ಪಂಚ ಚ ॥] 


I I | 
ಸುವರ್ಗ ಇತಿ ಸುವಃ-ಗಃ | ವೈ । ಲೋಕಃ | ನಾಕಃ । ಸುವರ್ಗಸ್ಯೇತಿ ಸುವಃ-ಗಸ್ಯ | ಲೋಕಸ್ಯ | ಸಮಷ್ಟ್ಯಾ 


ಇತಿ ಸಮ್‌- ಅಷ್ಟೆ 69 | ೧೫ ॥ 


ಬ್ರಾಹ್ಮಣಭಾಗ ವಿವರಣೆ 


ಸುವರ್ಗಃ ವೈ ಲೋಕಃ ನಾಕಃ ಸ್ವರ್ಗಲೋಕವೇ ನಾಕಶಬ್ಬ್ದಾ; ರ್ಥವಾಗಿದೆ. ಈ ಉಪ 
ಸುವರ್ಗಸ್ಯ ಲೋಕಸ್ಯ ಸಮಷ್ಟೆ ಕಿಲ ಧಾನವು ಯಜಮಾನನ ಸ್ವರ್ಗಪ್ರಾಪ್ತಿ ಗೆ ಕಾರಣವಾ 
ಗುತ್ತದೆ. 


EERE 


॥ ಚಷುಥೊನಂಂನುವಾಹಃ ॥ 


I | [ 
ಅಗ್ನೇರ್ಭಾಗೋಸಸೀತಿ ಪುರಸ್ತಾದುಪ ದಧಾತಿ ಯಜ್ಞಮುಖಂ ವಾ 


I | | 
ಅಗ್ನಿರ್ಯಜ್ಞಮುಖಂ ದೀಕ್ಷಾ ಯಜ್ಞಮುಖಂ ಬ್ರಹ್ಮ ಯಜ್ಞ, ಮುಖಂ ತ್ರಿವೃ- 


I ॥ I 
ಅಗ್ನೇಃ । ಭಾಗಃ । ಅಸಿ | ಇತಿ । ಪುರಸ್ತಾತ್‌ | ಉಪೇತಿ । ದಧಾತಿ । ಯಜ್ಞ; ಮುಖಮಿತಿ ಯಜ್ಞ-ಮುಖಮ್‌ । ವೈ । 


[| [| I 
ಅಗ್ನಿಃ | ಯಜ್ಞಃ ಮುಖಮಿತಿ ಯಜ್ಞ; ಮುಖಮ್‌ | ದೀಕ್ಷಾ । ಯಜ್ಞ ಮುಖಮಿತಿ ಯಜ್ಞ; ಮುಖಮ್‌ | ಬ್ರಹ್ಮ | 


| [| 
ಯಜ್ಞಮುಖಮಿತಿ ಯಜ್ಞ-ಮುಖಮ್‌ | ತ್ರಿವೃದಿತಿ ತ್ರಿ-ವೃತ್‌ 


ಈ ನಾಲ್ಕನೆಯ ಅನುವಾಕದಲ್ಲಿ ಉಳಿದ ಅಕ್ಷಯಾಸ್ತೋಮೀಯೇಷ್ಟಕೆಗಳು ಹೇಳಲ್ಪಟ್ಟಿವೆ. 


ಬ್ರಾಹ್ಮಣಭಾಗ ವಿವರಣೆ 
ಅಕ್ಷ್ಮಯಾಸ್ತೋಮೀಯೇಷ್ಟಕೆಗಳ ಉಪಧಾನಕ್ರಮ 
ಅಗ್ನೇಃ ಭಾಗಃ ಅಸಿ ಇತಿ ಪುರಸ್ತಾತ್‌ "ಅಗ್ನೇರ್ಭಾಗೋಅಸಿ' ಎಂಬ ಮಂತ್ರದಿಂದ ಚತುರ್ಥ 
ಉಪದಧಾತಿ ಚಿತಿಯ ಪೂರ್ವಭಾಗದಲ್ಲಿ ಅಕ್ಷ ಯಾಸ್ತೋಮೀಯೇ 
ಟಿ ಷ್ಟಕೆಯನ್ನು ಉಪಧಾನ ಮಾಡಬೇಕು. 
| ಅಗ್ನಿಃ ಯಜ್ಞಮುಖಮ್‌ ವೈ (ಆಧಾನ ಮಾಡಿದ ಅಗ್ನಿಯಲ್ಲಿ ಯಜ್ಞವು ಅನುಷ್ಠಿಸ 
ಲ್ಪಡುವುದರಿಂದ) ಅಗ್ನಿಯು ಯಜ್ಞ ಮುಖವೆನಿಸಿದೆ. 
ದೀಕ್ಷಾ ಯಜ್ಞಮುಖಮ್‌ (ಸೋಮಯಾಗವು ದೀಕ್ಷೆಯಿಂದ ಆರಂಭಗೊಳ್ಳುವು 
ದರಿಂದ) ದೀಕ್ಷೆಯು ಯಜ್ಞಮುಖವೆನಿಸಿದೆ. 
ಬ್ರಹ್ಮ ಯಜ್ಞಮುಖಮ್‌ (ಯತ್ತಿಗ್ವರಣದಿಂದ ಯಜ್ಞವು ಪ್ರಾರಂಭವಾಗುವು 


ದರಿಂದ ಆರ್ತ್ವಿಜ್ಯವು ಬ್ರಾಹ್ಮಣಧರ್ಮವಾದುದ 
ರಿಂದ/ಮಂತ್ರಸಮುದಾಯ/ಬ್ರಾಹ್ಮಣಜಾತಿಯು ಯಜ್ಞ 
ಮುಖವೆನಿಸಿದೆ. 

ತ್ರಿವೃತ್‌ ಯಜ್ಜಮುಖಮ್‌ (ಸ್ತೋತ್ರಗಳಲ್ಲಿ ಮೊದಲನೆಯದಾದ ಬಹಿಷ್ಟವಮಾನ 
ಸ್ತೋತ್ರವು ತ್ರಿವೃತ್‌ಸ್ತೋಮದಿಂದ ಆಗುವುದ 
ರಿಂದ) ತ್ರಿವೃತ್‌ಸ್ತೋಮವು ಯಜ್ಞಮುಖವೆನಿಸಿದೆ. 


WwW Wy 


OT 


ಪೈತ್ರಿರೀಯ ಸಂಹಿಡಾ/೫-೩-೪/೩.೨೩ 


ಖಮೇವ ಪುರಸ್ತಾ ದ್ವಿ ಯಾತಯತಿ ನೃ ಚಕ್ಕೆ; ಸಾಂ ಭಾಗೋಸೀತಿ 


ದಕ್ಷಿಣತಶ್ಶು ಶ್ರುವಾಗ್‌ಂಸೋ ವೈ ನೃ ಚಕ್ಷ; ಸೋನ್ನಂ ಧಾತಾ ಜಾತಾಯ್ಯೆವಾ 


ಅನ್ನಮಪಿ ದಧಾತಿ ತಸಾ ಜ್ಞಾತೋತನ್ನಮತ್ತಿ 


ಯಜ್ಞ; ಮುಖಮಿತಿ ಯಜ್ಞ; ಮುಖಮ್‌ | ಏವ I ಪುರಸ್ತಾತ್‌ | ವೀತಿ | ಯಾತಯತಿ | ನೃಚಕ್ಷೆಸಾಮಿತಿ ನೃ- 


ಚಕ್ಷೆಸಾಮ್‌ | ಭಾಗಃ | ಅಸಿ | ಇತಿ | ದಕ್ಷಿಣತಃ | ಶುಶ್ರುವಾಗ್‌ಂಸಃ ವೈ! ನೃಚಕ್ಷಸ ಇತಿ ನೃ-ಚಕ್ಷಸಃ | ಅನ್ನಮ್‌ | 


| I I 1 1 I 
ಧಾತಾ । ಜಾತಾಯ । ಏವ। ಅಸ್ಮ್ರೈ । ಅನ್ನಮ್‌ । ಅಪೀತಿ | ದಧಾತಿ | ತಸ್ಮಾತ್‌ । ಜಾತಃ । ಅನ್ನಮ್‌ | ಅತ್ತಿ । 


ಬ್ರಾಹ್ಮಣಭಾಗ ವಿವರಣೆ 
ಯಜ್ಞಮುಖಮ್‌ ಏವ ಪುರಸ್ತಾತ್‌ (ಈ ಮಂತ್ರದಿಂದ ಉಪಧಾನ ಮಾಡುವುದರಿಂದ) 
ವಿ ಯಾತಯತಿ ಅಧ್ವರ್ಯುವು ನಾಲ್ಕನೆಯ ಚಿತಿಯ ಪೂರ್ವಭಾಗದಲ್ಲಿ 
ಯಜ್ಞಮುಖವನ್ನೇ ಪ್ರಸಾರಪಡಿಸಿದವನಾಗುತ್ತಾನೆ. 
ನೃಚಕ್ಷಸಾಮ್‌ ಭಾಗಃ ಅಸಿ ಇತಿ *ನೃಚಕ್ಷಸಾಂ ಭಾಗೋಸಿ ಎಂಬ ಮಂತ್ರದಿಂದ 
ದಕ್ಷಿಣತಃ ಉಪದಧಾತಿ ಚತುರ್ಥಚಿತಿಯ ದಕ್ಷಿಣಭಾಗದಲ್ಲಿ ಅಕ್ಷ! ಯಾ 
ಸ್ತೋಮೀಯೇಷ್ಟಕೆಯನ್ನು ಉಪಧಾನ ಮಾಡಬೇಕು. 
ಶುಶ್ರುವಾಗ್‌ಂಸಃ ವೈ ನೃಚಕ್ಷಸಃ ವೇದಶಾಸ್ತ್ರ ಪಾರಂಗತರಾದ ಬ್ರಾಹ್ಮಣರು ನೃಚಕ್ಷ 
ಅನ್ನಮ್‌ ಧಾತಾ ಸರು. ಧಾತೃವು/ಬ್ರಹ್ಮನು ಅನ್ನೋತ್ಪಾ! ದಕನಾದುದ 
ರಿಂದ ಅನ್ನವೆನಿಸಿದ್ದಾನೆ. 
ಜಾತಾಯ ಏವ ಅಸ್ಮೈ ಅನ್ನಮ್‌ ಹುಟ್ಟಿದ ಪ್ರಾಣಿಗೆ ಬ್ರಹ್ಮನೇ ಅನ್ನವನ್ನು ಒದಗಿಸಿ 
ಅಪಿ ದಧಾತಿ ಕೊಡುತ್ತಾನೆ. 
ತಸ್ಮಾತ್‌ ಜಾತಃ ಅನ್ನಮ್‌ ಅತ್ತಿ ಆದುದರಿಂದ ಹುಟ್ಟಿದ ಪ್ರಾಣಿಯು ಆಹಾರವನ್ನು 
ಸ್ವೀಕರಿಸುತ್ತದೆ. 
ತಾತ್ತರ್ಯ:- ಈ ಅನುವಾಕದಲ್ಲಿ ವಿವರಿಸಿರುವ ಅಕ್ಷ್ಮಯಾಸ್ತೋಮೀಯೇಷ್ಟಕೆಗಳನ್ನು ಉಪಧಾನ ಮಾಡಲು 
ಹೇಳಬೇಕಾದ ಮಂತ್ರಗಳಲ್ಲಿ ಇಷ್ಟಕೆಗಳನ್ನು ಸಂಬೋಧಿಸಿ ಸ್ತುತಿಸಲಾಗಿದೆ. ಅಲ್ಲಿಯ ಪದಗಳನ್ನು ಇಲ್ಲಿ ವಿವರಿಸ 
ಲಾಗಿದೆ. ಮೊದಲನೆಯ ಮಂತ್ರದಲ್ಲಿ ಇಷ್ಟಕೆಯನ್ನು ಅಗ್ನಿಯ ಭಾಗವಾದ ಹವಿಸ್ಸೆಂದೂ, ದೀಕ್ಷೆಯೆಂದೂ, ಬ್ರಹ್ಮ 
ವೆಂದೂ ತ್ರಿವೃತ್ಸ್ಕೋಮವೆಂದೂ ಹೇಳಿದೆ. ಇವೆಲ್ಲವೂ ಯಜ್ಞಮುಖಗಳೆಂದು ಇಲ್ಲಿ ವಿವರಣೆಯು ಇದೆ. 


* ಮಂತ್ರಗಳ ಆಮ್ನಾನಕ್ರಮಕ್ಕೆ ವ್ಯತ್ಯಾಸವಾಗಿ ಉಪಧಾನ ಮಾಡುವುದರಿಂದ ಇವೂ ಅಕ್ಷ! ಯಾಸ್ತೋಮೀಯೇಷ್ಟಕೆಗಳು. 
ಈ ಮಂತ್ರವು ಅನುವಚನದಲ್ಲಿ ಮೂರನೆಯದು. ಉಪಧಾನದಲ್ಲಿ ಎರಡನೆಯದಾಗಿ ವಿನಿಯುಕ್ತವಾಗಿದೆ. 


0 WV WY WY WY YW YW YW 0) Ww Ww 


ಪೃಷ್ಟಯಮುರ್ವೇದ ಈನ್ನಡ ಪ್ರಪಾಶನ/೩೨೪ 


WW VV UW VY YU WY WY WW ಊ ಊ W 


| [ 
ಜನಿತ್ರಗ್ಗ್‌ಂ ಸ್ಪ ಂತಗ್‌ಂ ಸಪ್ತ ದಶಸ್ಟೊ "ಮ ಇತ್ಯಾಹಾನ್ನಂ ವೈ ಜನಿತ್ರ 


Il | 1 I | 
[ಜನಿತ್ರಮ್‌(೧೬)ಅನ್ನಗ್‌ಂ]ಮನ್ನಗ್‌ಂ ಸಪ್ತದಶೋಇನ್ನಮೇವ ದಕ್ಷಿಣತೋ 


[ 1 [ [ | 
ಧತ್ತೆ ತಸ್ಮಾದ್ದ ಕಿ ಣೇನಾನ್ನಮದ್ಯತೇ ಮಿತ್ರಸ್ಯ ಭಾಗೋಸೀತಿ ಪಶ್ಥಾ ತ್ರಾಣೋ 


ಚ ಲು 


| I 
ವೈ ಮಿತ್ರೋ*ಪಾನೋ ವರುಣಃ 


ತ i I 
| ಜನಿತ್ರಮ್‌ । ಸ್ಪೃತಮ್‌ । ಸಪ್ತದಶ ಇತಿ ಸಪ್ತ-ದಶಃ | ಸ್ತೋಮಃ । ಇತಿ । ಆಹ । ಅನ್ನಮ್‌ | ವೈ | ಜನಿತ್ರಮ್‌ | 


I ( [| 
(೧೬) ಅನ್ನಮ್‌ । ಸಪ್ತದಶ ಇತಿ ಸಪ್ತ-ದಶಃ । ಅನ್ನಮ್‌ । ಏವ | ದಕ್ಷಿಣತಃ | ಧತ್ತೇ | ತಸ್ಮಾತ್‌ । ದಕ್ಷಿಣೇನ | 


|| [| [1 I 
ಇ ಅನ್ನಮ್‌ ॥ ಅದ್ಯತೇ! ಮಿತ್ರಸ್ಯ | ಭಾಗ: ಅಸಿ | ಇತಿ! ಪಶ್ಚಾತ್‌ | ಪ್ರಾಣ ಇತಿ ಪ್ರ-ಅನಃ | ವೈ । ಮಿತ್ರಃ । ಅಪಾನ 


[| 
ಇತ್ಯಪ-ಅನಃ। ವರುಣಃ | 
ಬ್ರಾಹ್ಮಣಭಾಗ 


| ಜನಿತ್ರಮ್‌ ಸ್ಪೃತಮ್‌ ಸಪ್ತದಶಃ 
ಸ್ತೋಮಃ ಇತಿ ಆಹ 


ಸ ಅನ್ನಮ್‌ ವೈ ಜನಿತ್ರಮ್‌ 
[[ ಅನ್ನಮ್‌ ಸಪ್ತದಶಃ 


| ಅನ್ನಮ್‌ ಏವ ದಕ್ಷಿಣತಃ ಧತ್ತೇ 
ತಸ್ಮಾತ್‌ ದಕ್ಷಿಣೇನ ಅನ್ನಮ್‌ ಅದ್ಯತೇ 


ip ಮಿತ್ರಸ್ಯ ಭಾಗಃ ಅಸಿ ಇತಿ ಪಶ್ಚಾತ್‌ 


ಮಿತ್ರಃ ಪ್ರಾಣಃ ವೈ ಅಪಾನಃ ವರುಣಃ 


TOTO STS 


ವಿವರಣೆ 


(ಈ ಮಂತ್ರದಲ್ಲಿಯೇ)"ಜನಿತ್ರಮ್‌ ಸ್ಪೃತಮ್‌ ಸಪ್ತದಶಃ 
ಸ್ತೋಮಃ' ಎಂದು ಶ್ರುತಿಯು ಹೇಳುತ್ತದೆ. (ಈ 
ಅಂಶವನ್ನೂ ಉಪಧಾನ ಮಾಡುವಾಗ ಹೇಳಬೇಕು) 
ಅನ್ನವೇ ಜನಿತ್ರಶಬ್ದಾ ರ್ಥವಾಗಿದೆ. 
(ಅನ್ನಕಾರಣವಾದುದರಿಂದ) ಸಪ್ತದಶಸ್ತೋಮವೂ 
ಅನ್ನವೇ. 

ಈ ಉಪಧಾನದಿಂದ ಅಧ್ವರ್ಯುವು ಯಜಮಾನನಿಗೆ 
ದಕ್ಷಿಣಭಾಗದಲ್ಲಿ ಅನ್ನವನ್ನು ಸಂಪಾದಿಸಿಕೊಡುತ್ತಾನೆ. 
ಆದುದರಿಂದ ಅನ್ನವು ಬಲಗೈಯಿಂದ ತಿನ್ನಲ್ಪಡುತ್ತದೆ. 
"ಮಿತ್ರಸ್ಯ ಭಾಗೋಸಿ' ಎಂಬ ಮಂತ್ರದಿಂದ ಚತುರ್ಥ 
ಚಿತಿಯ ಪಶ್ಚಿಮಭಾಗದಲ್ಲಿ ಅಕ್ಟೃಯಾಸ್ತೋಮೀಯೇ 
ಷ್ಟಕೆಯನ್ನು ಉಪಧಾನ ಮಾಡಬೇಕು. 

ಮಿತ್ರನು (ಸೂರ್ಯನು) ಪ್ರಾಣಸ್ವರೂಪನು. ವರುಣನು 
ಅಪಾನಸ್ವರೂಪನು. 


TOSS 


ಪೈತ್ರಿಲೀಯ ಸಂಹಿಡಾ/೫-೩-೪/೩ ೨೫ 


| || I 
ಪ್ರಾಣಾಪಾನಾವೇವಾಸ್ಮಿನ್ಹ ಧಾತಿ ದಿವೋ ವೃಷ್ಟಿರ್ವಾತಾಃ ಸ್ಪೃತಾ ಏಕವಿಗ್‌ಂಶಃ 


| I | | 
ಮಿ ° 
ಸ್ತೋಮ ಇತ್ಯಾಹ ಪ್ರತಿಷ್ಠಾ ವಾ ಏಕವಿಗ್‌ಂಶಃ ಪ್ರತಿಷ್ಠಿತ್ಯಾ ಇಂದ್ರಸ್ಯ 


I | | 
ಭಾಗೋತಸೀತ್ಯುತ್ತರತ ಒಜೋ ವಾ ಇಂದ್ರ ಓಜೋ ಎಷ್ಟು ರೋಜಃ ಕೃತ್ರ- 


I 1 
ಪ್ರಾಣಾಪಾನಾವಿತಿ ಪ್ರಾಣ-ಅಪಾನೌ | ಏವ | ಅಸ್ಮಿನ್ನ್‌ | ದಧಾತಿ | ದಿವಃ | ವೃಷ್ಟಿಃ | ವಾತಾಃ | ಸ್ಪೃತಾಃ | 


[ 1 I 1 | ಲ 
ಏಕವಿಗ್‌ಂಶ ಇತ್ಯೇಕ-ವಿಗ್‌ಂಶಃ | ಸ್ತೋಮಃ । ಇತಿ! ಆಹ! ಪ್ರತಿಷ್ಠೇತಿ ಪ್ರತಿ-ಸ್ಥಾ | ವೈ! ಏಕವಿಗ್‌ಂಶ ಇತ್ಯೇಕ- [4 


| [| [| || [| I 
ವಿಗ್‌ಂಶಃ | ಪ್ರತಿಷ್ಠಿತ್ಯಾ ಇತಿ ಪ್ರತಿ-ಸ್ವಿ ತ್ಯೆ ೮! ಇಂದ್ರಸ್ಯ! ಭಾಗಃ | ಅಸಿ 1 ಇತಿ ಉತ್ತರತ ಇತ್ಯುತ್‌-ತರತಃ ಓಜ! 


[ 
ವೈ । ಇಂದ್ರಃ ಓಜಃ | ವಿಷ್ಣುಃ | ಓಜಃ | ಕೃತ್ರಮ್‌ | 


ಬ್ರಾಹ್ಮಣಭಾಗ ವಿವರಣೆ 


ಅಸ್ಮಿನ್‌ ಪ್ರಾಣಾಪಾನೌ ಏವ ದಧಾತಿ ಈ ಇಷ್ಟಕೋಪಧಾನದಿಂದ ಅಧ್ವರ್ಯುವು ಈ 
ಚಿತ್ಯಾಗ್ನಿಯಲ್ಲಿ ಪ್ರಾಣ-ಅಪಾನಗಳನ್ನು ಸ್ಥಾ ಪಿಸಿದವ 
ನಾಗುತ್ತಾನೆ. 

ದಿವಃ ವೃಷ್ಟಿಃ ವಾತಾಃ ಸ್ಪೃತಾಃ (ಇಷ್ಟಕೋಪಧಾನದಲ್ಲಿ ಹೇಳಬೇಕಾದ) “ದಿವ... 

ಏಕವಿಗ್‌ಂಶಃ ಸ್ತೋಮಃ ಇತಿ ಆಹ ಏಕವಿಗ್‌ಂಶಃ ಸ್ತೋಮಃ' ಎಂಬ ಉತ್ತರಭಾಗವನ್ನು 
ಶ್ರುತಿಯು ಹೇಳುತ್ತದೆ. 

ಏಕವಿಗ್‌ಂಶಃ ಪ್ರತಿಷ್ಠಾ ವೈ ಪ್ರತಿಷ್ಠಿತ್ಯೈ ಏಕವಿಂಶಸ್ತೋಮವು ಸರ್ವಸ್ತೋಮಪ್ರತಿಷ್ಠಾರೂಪ 
ವಾಗಿದೆ. ಈ ಮಂತ್ರಪಠಣವು ಯಜಮಾನನ ಪ್ರತಿಷ್ಠೆಗೆ | 
ಕಾರಣವಾಗುತ್ತದೆ. 

ಇಂದ್ರಸ್ಯ ಭಾಗಃ ಅಸಿ ಇತಿ ಉತ್ತರತಃ "ಇಂದ್ರಸ್ಯ ಭಾಗೋಸಿ' ಎಂಬ ಮಂತ್ರದಿಂದ ಚತುರ್ಥ 

ಉಪದಧಾತಿ ಚಿತ್ಯಗ್ನಿಯ ಉತ್ತರಭಾಗದಲ್ಲಿ ಅಧ್ವರ್ಯುವು 
ಅಕ್ಷ ಯಾಸ್ತ್ರೋಮೀಯೇಷ್ಟಕೆಯನ್ನು ಉಪಧಾನ 
ಮಾಡಬೇಕು. 

ಇಂದ್ರಃ ಓಜಃ ವೈ ಇಂದ್ರನು ಬಲವಂತನಾದುದರಿಂದ ಓಜಃಸ್ವರೂಪನು. 


ವಿಷ್ಣುಃ ಓಜಃ ಕ್ಷತ್ರಮ್‌ ಓಜಃ ವಿಷ್ಣುವೂ ಓಜಸ್ಸೇ. ಕ್ಪತ್ರಿಯಜಾತಿಯೂ ಓಜೋ 
ರೂಪವೇ. 


ಟು 0 ಭು ಗು ಛಿ 0 RR 0 0 RR 


ಪೃಷ್ಟಯಜುರ್ವೇದ ಕನ್ನಡ ಪ್ರಠಾಶನ/೩ ೨೬ 


I - 1 I | 
-ಮೋಜಃ ಪಂಚದಶ[ಪಂಚದಶಃ(೧೭)1ಓಜ ಏವೋತ್ತರತೋ ಧತ್ತೇ 
| | | | I 
ತಸ್ಮಾದುತ್ತರತೋ*ಭಿಪ್ರಯಾಯೀ ಜಯತಿ ವಸೂನಾಂ ಭಾಗೋಜಸೀತಿ 


| | 
ಪುರಸ್ತಾ ದುಪದಧಾತಿ ಯಜ್ಞ; ಮುಖಂ ವೈ ವಸವೋ ಯಜ್ಞ; ಮುಖಗ್‌ಂ ರುದ್ರಾ 


| | 
ಯಜ್ಞ; ಮುಖಂ ಚತುರ್ವಿಗ್‌ಂಶೋ 


[| [ 
ಓಜಃ । ಪಂಚದಶ ಇತಿ ಪಂಚ-ದಶಃ । (೧೭) | ಓಜಃ । ಏವ! ಉತ್ತರತ ಇಷ್ಯುತ್‌-ತರತಃ | ಧತ್ತೇ | ತಸ್ಮಾತ್‌ | 
[| [| 
ಉತ್ತರತೋಇಭಿಪ್ರಯಾಯೀತ್ಯುತ್ತರತಃ-ಅಭಿಪ್ರಯಾಯೀ । ಜಯತಿ । ವಸೂನಾಮ್‌ । ಭಾಗಃ । ಅಸಿ | ಇತಿ | 
|| I | 1 
ಪುರಸ್ತಾತ್‌ । ಉಪೇತಿ । ದಧಾತಿ । ಯಜ್ಞಮುಖಮಿತಿ ಯಜ್ಞ-ಮುಖಮ್‌ । ವೈ । ವಸವಃ । ಯಜ್ಞಮುಖಮಿತಿ 


| 
ಯಜ್ಞ-ಮುಖಮ್‌ | ರುದ್ರಾ: । ಯಜ್ಞಮುಖಮಿತಿ ಯಜ್ಞ-ಮುಖಮ್‌ | ಚತುರ್ವಿಗ್‌ಂಶ ಇತಿ ಚತುಃ-ವಿಗ್‌ಂಶಃ। 


ಬ್ರಾಹ್ಮಣಭಾಗ ವಿವರಣೆ 


| ಪಂಚದಶಃ ಓಜಃ ಪಂಚದಶಸ್ತೋಮವೂ ಓಜಃಸ್ವರೂಪವೇ. 
ಉತ್ತರತಃ ಓಜಃ ಏವ ಧತ್ತೇ (ಓಜಃಸ್ವರೂಪರಾದ ಇಂದ್ರಾದಿಗಳನ್ನು ಉಪಧಾನ 
ಮಾಡಿದವನಾಗಿ)ಉತ್ತ ರದಿಕ್ಕಿನಲ್ಲಿ ಓಜಃಸ್ಥಾ ಪನೆಯನ್ನು 
ಮಾಡಿದವನಾಗುವನು. 
| ತಸ್ಮಾತ್‌ ಉತ್ತರತಃ ಅಭಿಪ್ರಯಾಯೀ ಆದುದರಿಂದ ಉತ್ತರದಿಕ್ಕಿನೆಡೆಗೆ ಹೋಗುವವನು 
71! ಜಯತಿ (ತೀರ್ಥಯಾತ್ರಾದಿಪುಣ್ಯವನ್ನು ಗಳಿಸಿ ಸ್ವರ್ಗವನ್ನು 
ಹೊಂದುವನು) ಅಂತೆಯೇ ಯಜಮಾನನೂ 
ಹೊಂದುವನು. 

೫] ವಸೂನಾಮ್‌ ಭಾಗಃ ಅಸಿ ಇತಿ ಪುರಸ್ತಾತ್‌ "ವಸೂನಾಂ ಭಾಗೋಸಿ'ಎಂಬ ಮಂತ್ರದಿಂದ ಚತುರ್ಥ 
| ಉಪದಧಾತಿ ಚಿತಿಯ ಪೂರ್ವಭಾಗದಲ್ಲಿ ಅಕ್ಷ್ಮಯಾ ಸ್ತೊ €ಮೀಯೇಷ್ಟಕೆ 
| ಯನ್ನು ಉಪಧಾನ ಮಾಡುತ್ತಾನೆ./ಮಾಡಬೇಕು. 

ವಸವಃ ಯಜ್ಞಮುಖಮ್‌ ವೈ ವಸುಗಳು ಯಜ್ಞಮುಖವೆನಿಸಿದ್ದಾರೆ. 

| ರುದ್ರಾಃ ಯಜ್ಞಮುಖಮ್‌ ರುದ್ರರೂ ಯಜ್ಞಮುಖರೇ. 

45] ಚತುರ್ವಿಗ್‌ಂಶಃ ಯಜ್ಞಮುಖಮ್‌ ಚತುರ್ವಿಂಶಸ್ತೋಮವೂ ಯಜ್ಞಮುಖವೇ. 


YY WW (0 (0) 00) WP 0 YYW BW (0 WY YW YW WwW 


ಪೈತ್ರಿಲೀಯ ಸಂಹಿತಾ/೫-೩-೪/೩೨೭ 


ಬ್ರಾಹ್ಮಣಭಾಗ 


ಯಜ್ಞಮುಖಮ್‌ ಏವ ಪುರಸ್ತಾತ್‌ 
ವಿಯಾತಯತಿ 


|] ಆದಿತ್ಯಾನಾಮ್‌ ಭಾಗಃ ಅಸಿ ಇತಿ 
ದಕ್ಷಿಣತಃ ಉಪದಧಾತಿ 


ಅನ್ನಮ್‌ ವೈ ಆದಿತ್ಯಾಃ 
ಮರುತಃ ಅನ್ನಮ್‌ 
ಗರ್ಭಾಃ ಅನ್ನಮ್‌ 
ಪಂಚವಿಗ್‌ಂಶಃ ಅನ್ನಮ್‌ 


ಅನ್ನಮ್‌ ಏವ ದಕ್ಷಿಣತಃ ಧತ್ತೇ 


DOSS 


| | | | I 
ಯಜ್ಞಮುಖಮೇವ ಪುರಸ್ತಾದ್ವಿಯಾತಯತ್ಯಾದಿತ್ಯಾನಾಂ ಭಾಗೋಸೀತಿ 
I | 1 
ದಕ್ಷಿ! ಣತೋಇನ್ನಂ ವಾ ಆದಿತ್ಯಾ ಅನ್ನಂ ಮರುತೋನನ್ನಂ ಗರ್ಭಾ ಅನ್ನಂ 
I | | 
ಪಂಚವಿಗ್‌ಂಶೋತನ್ನಮೇವ ದಕ್ಟಿಣತೋ ಧತ್ತೇ 
ಯಜ್ಞಮುಖಮಿತಿ ಯಜ್ಞ-ಮುಖಮ್‌ । ಏವ | ಪುರಸ್ತಾತ್‌ | ವೀತಿ । ಯಾತಯತಿ | ಆದಿತ್ಯಾನಾಮ್‌ | ಭಾಗಃ | 


1 || | Wl || ll 
ಅಸಿ 1 ಇತಿ । ದಕ್ಷ ಣತಃ I ಅನ್ನಮ್‌ (ವೈ! ಆದಿತ್ಯಾಃ । ಅನ್ನಮ್‌ । ಮರುತಃ | ಅನ್ನಮ್‌ | ಗರ್ಭಾಃ । ಅನ್ನಮ್‌ | 


I 
ಪಂಚವಿಗ್‌ಂಶ ಇತಿ ಪಂಚ-ವಿಗ್‌ಂಶಃ । ಅನ್ನಮ್‌ । ಏವ ದಕ್ಷಿಣತಃ। ಧತ್ತೇ । 


ಈ ಅನುವಾಕದ ಮಂತ್ರಗಳಲ್ಲಿ "ಜನಿತ್ರಮ್‌...ಮುಂತಾದ ಉತ್ತರಭಾಗವನ್ನೂ ಅನುಷ್ಠಾನದಲ್ಲಿ ಹೇಳಬೇಕು. 
| ಬ್ರಾಹ್ಮಣದಲ್ಲಿ ಅದರ ವಿವರಣೆಯೂ ಇದೆ. 


W ೫ 


ವಿವರಣೆ 


(ಈ ಇಷ್ಟಕೋಪಧಾನದಿಂದ ಅಧ್ವರ್ಯುವು) ಯಜ್ಞ iy 
ಮುಖವನ್ನೇ ಚತುರ್ಥಚಿತ್ಯಗ್ನಿಯ ಪೂರ್ವಭಾಗದಲ್ಲಿ 
ಪ್ರವರ್ತಿಸಿದವನಾಗುತ್ತಾನೆ. 

"ಆದಿತ್ಯಾನಾಂ ಭಾಗೋಪಸಿ' ಎಂಬ ಮಂತ್ರದಿಂದ 
ಚತುರ್ಥಚಿತ್ಯಗ್ನಿಯ ದಕ್ಷಿಣದಿಕ್ಕಿನಲ್ಲಿ ಅಕ್ಷಯಾ 
ಸ್ತೋಮೀಯೇಷ್ಟಕೆಯನ್ನು ಉಪಧಾನ ಮಾಡಬೇಕು. 
ಆದಿತ್ಯರು ಮಳೆಗೆ ಕಾರಣರಾಗಿ ಸಸ್ಯದ ಮೂಲಕ 
ವಾಗಿ ಅನ್ನಕ್ಕೆ ಕಾರಣರಾಗಿ ಅನ್ನವಾಗಿರುತ್ತಾ. ರೆ. 
ದೇವವೈಶ್ಯರಾದ ಮರುದ್ದೇವತೆಗಳು (ಭೂಲೋಕ 
ದಲ್ಲಿ ಅನ್ನೋತ್ಪಾದಕರಾದ ವೈಶ್ಯರಂತೆ) ಅನ್ನವನ್ನು 
ಉತ್ಪಾದಿಸಿ ಅನ್ನವೆನಿಸಿಕೊಳ್ಳುತ್ತಾರೆ. 

ಗರ್ಭವೂ ಅನ್ನಕಾರ್ಯವಾದುದರಿಂದ ಅನ್ನವೆನಿಸಿದೆ. 
ಪಂಚವಿಂಶಸ್ತೋಮವೂ ಅನ್ನಹೇತುವೆಂದು ಪ್ರಸಿದ್ಧ 
ವಾಗಿದೆ. 
ಈ ಇಷ್ಟಕೋಪಧಾನದಿಂದ ಅಧ್ವರ್ಯುವು ಅನ್ನ |" 
ವನ್ನು ದಕ್ಷಿಣದಿಕ್ಕಿನಲ್ಲಿ ಸ್ಥಾ ಪಿಸಿದವನಾಗುತ್ತಾನೆ. 


COE 


ಪೃಷ್ಟಯಜುರ್ವೇದ ಪನ್ಹಡ ಪ್ರತಾಶನ/೩ ೨೮ 


I | I 
ತಸ್ಮಾದ್ದ ಕ ಕ್ಲಿಣೇನಾನ್ನಮದ್ಯತೇ್ಪದಿತ್ಯೆ ಕ್ರ ಆಹ 


I 
' ಪಶ್ಚಾತ್ರಶಿಷ್ಠಾ ವಾ ಅದಿತಿಃ ಪ್ರತಿಷ್ಠಾ ಪೂಷಾ ಪ್ರತಿಷ್ಠಾ ತ್ರಿಣವಃ ಪ್ರ ಪ್ರತಿಷ್ಠಿತ್ಯ್ಯ 


| 
| 
ೇೀವಸ್ಯಸ ಸವಿತುರ್ಭಾಗೋತಸೀತ್ಯು ತ್ರ ರತೋ 


| ತಸ್ಮಾತ್‌ | ದಕ್ಷಿಣೇನ । ಅನ್ನಮ್‌ | ಅದ್ಯತೇ । ಅದಿತ್ಯ | ಭಾಗಃ । (೧೮) | ಅಸಿ | ಇತಿ । ಪಶ್ಚಾತ್‌ | ಪ್ರತಿಷ್ಠೇತಿ 
ಪ್ರತಿ-ಸ್ಥಾ | ವೈ । ಅದಿತಿ:  ಪ್ರತಿಷ್ಠೇಕಿ ಪ್ರತಿ-ಸ್ಥಾ । ಪೂಷಾ । ಪ್ರತಿಷ್ಠೇತಿ ಪ್ರತಿ-ಸ್ಥಾ । ತ್ರಿಣವ ಇತಿ ತ್ರಿ-ನವಃ | 
ಪ್ರತಿಷ್ಠಿತ್ಯಾ ಇತಿ ಪ್ರತಿ-ಸ್ಥತ್ರೈ | ದೇವಸ್ಯ । ಸವಿತುಃ । ಭಾಗಃ | ಅಸಿ | ಇತಿ । ಉತ್ತರತ ಇತ್ಯುತ್‌-ತರತಃ। 
ಬ್ರಾಹ್ಮಣಭಾಗ ವಿವರಣೆ 


ತಸ್ಮಾತ್‌ ದಕ್ಷಿಣೇನ ಅನ್ನಮ್‌ ಅದ್ಯತೇ ಆದುದರಿಂದ ಬಲಗೈಯಿಂದ ಅನ್ನವು ತಿನ್ನಲ್ಪಡುತ್ತದೆ. 
|| ಅದಿತ್ಯೈ ಭಾಗಃ ಅಸಿ ಇತಿ ಪಶ್ಚಾತ್‌ "ಅದಿತ್ಯ ಭಾಗೋಸಸಿ' ಎಂಬ ಮಂತ್ರದಿಂದ ಚತುರ್ಥ 
ಪದಧಾತಿ ಚಿತ್ಯಗ್ನಿಯ ಪಶ್ಚಿ: ಮಭಾಗದಲ್ಲಿ ಅಧ್ವರ್ಯುವು | 
ಅಕ್ಷಯಾಸ್ತೋಮೀಯೇಷ್ಟಕೆಯನ್ನು ಉಪಧಾನ | 
ಮಾಡಬೇಕು. ಸ 
ಅದಿತಿಃ ಪ್ರತಿಷ್ಠಾ ವೈ ಈ ಪೃಥಿವಿಯು ಸರ್ವನಿವಾಸಹೇತುವಾಗಿ ಪ್ರತಿಷ್ಠೆ 
ದ ಯಾಗಿದೆ. 
ಪೂಷಾ ಪ್ರತಿಷ್ಠಾ ಪೋಷಕನಾದ ಪೂಷದೇವನೂ ಪ್ರಕೃಷ್ಣಸ್ಥಿತಿಗೆ | 
ಕಾರಣನಾಗಿ ಪ್ರತಿಷ್ಠೆಯಾಗಿರುತ್ತಾನೆ. 
ತ್ರಿಣವಃ ಪ್ರತಿಷ್ಠಾ ತ್ರಿಣವಸ್ತೋಮವೂ ಶಾಸ್ತ್ರಃ ಸಿದ ಪ್ರತಿಷ್ಠಾರೂಪವಾಗಿದೆ. 
ಪ್ರತಿಷ್ಠಿತ್ಯೈ ಇದರಿಂದ ಈ ಇಷ್ಟಕೋಪಧಾನವು ಪ್ರತಿಷ್ಠೆಗೆ ಕಾರಣ 
ವಾಗುತ್ತದೆ. 
| ದೇವಸ್ಯ ಸವಿತುಃ ಭಾಗಃ ಅಸಿ ಉತ್ತರತಃ "ದೇವಸ್ಯ ಸವಿತುರ್ಭಾಗೋಪಸಿ' ಎಂಬ ಮಂತ್ರದಿಂದ | 
ಉಪದಧಾತಿ ಚತುರ್ಥಚಿತ್ಯಗ್ನಿಯ ಉತ್ತರಭಾಗದಲ್ಲಿ ಅಕ್ಷ್ಮಯಾ 
ಸ್ತೋಮೀಯೇಷ್ಟಕೆಯನ್ನು ಉಪಧಾನ ಮಾಡುತ್ತಾನೆ. 


ಶ್ರುತಿಯಲ್ಲಿ "ವಸೂನಾಂ ಪ್ರಾತಃಸವನಮ್‌' [ಛಾಂ. ಉ. 2. 23. 1] ಎಂದು ಹೇಳಿರುವುದರಿಂದ ಪ್ರಾತಃಸವನವು 
ಮೊದಲನೆಯದಾಗಿರುವುದರಿಂದ ವಸುಗಳು ಯಜ್ಞ ಮುಖಗಳೆನ್ನಿಸಿಕೊಳ್ಳುತ್ತಾರೆ. ದ್ವಾದಶಾಹಮಹಾಕ್ರತುವಿನಲ್ಲಿ 


1100106) 1) 11) 1) 0) 1) 


ಊ ಊ WU ೪ 


ಪೈತ್ತರೀಯ ಸಂಹಿಷಾ/೫-೩-೪/ಒ೩೨೯ 


WW WV VW WW WW WY 


| I 
ಬ್ರಹ್ಮ ವೈ ದೇವಸ್ಸವಿತಾ ಬ್ರಹ್ಮ ಬೃಹಸ್ಪತಿರ್ಬ್ರಹ್ಮ ಚತುಷ್ಟೋಮೋ 


| | | 
ಬ್ರಹ್ಮವರ್ಚಸಮೇವೋತ್ತರತೋ ಧತ್ತೇ ತಸ್ಮಾದುತ್ತರೋರ್ಧೋ 


| | || 
ಬ್ರಹ್ಮವರ್ಚಸಿತರಸ್ಸಾವಿತ್ರವತೀ ಭವತಿ ಪ್ರಸೂತ್ರೈ 


I 
ಬ್ರಹ್ಮ | ವೈ । ದೇವಃ | ಸವಿತಾ | ಬ್ರಹ್ಮ | ಬೃಹ 


1 
ತಿಃ 1 ಬ್ರಹ್ಮ | ಚತುಷ್ಟೋಮ ಇತಿ ಚತುಃ-ಸ್ತೋಮಃ | | 


1 | i 1 
ಬ್ರಹ್ಮವರ್ಚಸಮಿತಿ ಬ್ರಹ್ಮ-ವರ್ಚಸಮ್‌ | ಏವ | ಉತ್ತರತ ಇತ್ಯುತ್‌-ತರತಃ | ಧತ್ತೇ I ತಸ್ಮಾತ್‌ I ಉತ್ತರ 


| 1) 
ಇತ್ಯುತ್‌-ತರಃ । ಅರ್ಥಃ । ಬ್ರಹ್ಮವರ್ಚಸಿತರ ಇತಿ ಬ್ರಹ್ಮವರ್ಚಸಿ-ತರಃ ಸಾವಿತ್ರವತೀತಿ ಸಾವಿತ್ರ-ವತೀ। ಭವತಿ | 


| 
ಪ್ರಸೊತ್ಯಾ ಇತಿ ಪ್ರ-ಸೂತ್ತೈ! 


ಬ್ರಾಹ್ಮಣಭಾಗ 
ಸವಿತಾ ದೇವಃ ಬ್ರಹ್ಮ ವೈ 


| ಬೃಹಸ್ಪತಿಃ ಬ್ರಹ್ಮ 


ಚತುಷ್ಟೋಮಃ ಬ್ರಹ್ಮ 
ಬ್ರಹ್ಮವರ್ಚಸಮ್‌ ಏವ ಉತ್ತರತಃ 
| ಧತ್ತೇ 

ತಸ್ಮಾತ್‌ ಉತ್ತರಃ ಅರ್ಧಃ 
ಬ್ರಹ್ಮವರ್ಚಸಿತರಃ 


ಸಾವಿತ್ರವತೀ ಭವತಿ ಪ್ರಸೂತ್ಯೈ 


ಯಜ ಮುಖವಾಗಿದೆ. 
ಇ 


ವಿವರಣೆ 
ಸವಿತೃದೇವನು (ಸಂಧ್ಯಾವಂದನಾದಿಗಳಲ್ಲಿ ಬ್ರಾಹ್ಮಣ 
ರಿಂದ ಉಪಾಸ್ಕನಾಗಿರುವುದರಿಂದ) ಬ್ರಹ್ಮಸ್ವರೂಪನು. 
(ದೇವತಾಗುರುವಾದ) ಬೃಹಸ್ಪತಿಯು (ಬ್ರಾಹ್ಮಣ 
ಜಾತ್ಯಭಿಮಾನಿದೇವತೆಯೂ ಆದುದರಿಂದ) ಬ್ರಹ್ಮ 
ಸ್ವರೂಪನಾಗಿದ್ದಾನೆ. 
ಚತುಷ್ಟೋಮಸ್ತೋಮವು ಶಾಸ್ತ್ರಸಿದ್ಧವಾದ 
ಸ್ವರೂಪವಾಗಿದೆ. 
ಈ ಇಷ್ಟಕೋಪಧಾನದಿಂದ ಉತ್ತರದಿಕ್ಕಿನಲ್ಲಿ ಬ್ರಹ್ಮ 
ವರ್ಚಸವನ್ನು ಸ್ಥಾ. ಪಿಸಿದವನಾಗುತ್ತಾನೆ. | 
ಆದುದರಿಂದ ಭಾರತದೇಶದಲ್ಲಿ ವಿಂಧ್ಯಪರ್ವತದ 
ಉತ್ತರಭಾಗವು ಹೆಚ್ಚಾದ ಬ್ರಹ್ಮವರ್ಚಸವನ್ನು 
ಹೊಂದಿದೆ. ಬ್ರಹ್ಮತೇಜಸ್ಸುಳ್ಳವರ ವಾಸಸ್ಸಾ; ನವಾಗಿದೆ. 
ಸವಿತೃದೇವತಾಕವಾದ ಮಂತ್ರದಿಂದ ಉಪಧಾನ |, 
ಮಾಡಲ್ಪಡುವ ಈ ಇಷ್ಟಕೆಯು ಸವಿತೃದೇವನ ಅನು |” 
ಮತಿಗೆ ಕಾರಣವಾಗುತ್ತದೆ. 


| ಎಂಟನೆಯ ಅಹಸ್ಸಿನಲ್ಲಿ ಚತುಶ್ಚತ್ವಾರಿಂಶಸ್ತೋಮಾದಿಗಳಿಗೆ ಚತುರ್ವಿಂಶಸ್ತೋಮವು ಮೊದಲನೆಯದಾದುರಿಂದ [1 


OTT TTT TS 


ಪೃಷ್ಟಯಜುರ್ವೇದ ಈನ್ನಡ ಪ್ರಕಾಶನ/೩೩೦ 


Il [ [ [ [ 

ತಸ್ಮಾದ್ಭ್ರಾಹ್ಮಣಾನಾಮುದೀಚೀ ಸನಿಃ ಪ್ರಸೂತಾ ಧರ್ತ್ರಶ್ಚ: ತುಷ್ಟೋಮ ಇತ್ರಿ 
I 

ಪುರಸ್ತಾ, ದುಪದಧಾತಿ ಯಜ್ಞ; ಮುಖಂ ವೈ ಧರ್ತ್ರೋ!ಧರ್ತಃ(೧೯)ಯ ಜ್ಞ; ಮುಖಂ] 


|| || 1 1 
ತಸ್ಮಾತ್‌ I ಬ್ರಾಹ್ಮಣಾನಾಮ್‌ | ಉದೀಚೀ | ಸನಿಃ | ಪ್ರಸೂತೇತಿ ಪ್ರ-ಸೂತಾ I ಧರ್ತ್ರಃ I ಚತುಷ್ಟೋಮ ಇತಿ 


| || I 
ಚತುಃ-ಸ್ತೋಮಃ । ಇತಿ । ಪುರಸ್ತಾತ್‌ । ಉಪೇತಿ | ದಧಾತಿ | ಯಜ್ಞಮುಖಮಿತಿ ಯಜ್ಞ-ಮುಖಮ್‌ । ವೈ । 


| ಧರ್ತಃ॥ (೧೯)! 


ಬ್ರಾಹ್ಮಣಭಾಗ ವಿವರಣೆ 


ತಸ್ಮಾತ್‌ ಬ್ರಾಹ್ಮಣಾನಾಮ್‌ ಉದೀಚೀ (ಬ್ರಹ್ಮರೂಪನಾದ ಸವಿತೃದೇವತೆಗೆ ಸಂಬಂಧಿಸಿದ 

| ಸನಿಃ ಪ್ರಸೂತಾ ಮಂತ್ರದಿಂದ ಉತ್ತರದಿಕ್ಕಿನಲ್ಲಿ ಇಷ್ಟಕೋಪಧಾನವು 
ವಿಹಿತವಾದುದರಿಂದ) ಉತ್ತರದಿಕ್ಕು ಬ್ರಾಹ್ಮಣರಿಗೆ 
ಯಜ್ಞ ಭಿಕ್ಷಾದಿಗಳಿಗೆ ಪ್ರಶಸ್ತವೆಂದು ಹೇಳಲ್ಪಟ್ಟಿದೆ. | 

*ಧರ್ತ್ರಃ ಚತುಷ್ಟೋಮಃ ಇತಿ "ಧರ್ತ್ರಶ್ಚತುಷ್ಟೋಮಃ' ಎಂಬ ಮಂತ್ರದಿಂದ 

ಪುರಸ್ತಾತ್‌ ಉಪದಧಾತಿ ಅಧ್ವರ್ಯುವು ಚತುರ್ಥಚಿತ್ಯಗ್ನಿಯ ಪೂರ್ವದಿಕ್ಕಿನಲ್ಲಿ 
ಅಕ್ಷ್ಣಯಾಸ್ತೋಮೀಯೇಷ್ಟಕೆಯನ್ನು ಉಪಧಾನ 

| ಮಾಡಬೇಕು. 

| ಧರ್ತಃ ಯಜ್ಞಮುಖಮ್‌ ವೈ ಅಗ್ನಿಷ್ಟೋಮವು ಪ್ರಥಮಯಜ್ಞವಾಗಿ ಧಾರಕವಾದು 
ದರಿಂದ ಯಜ್ಞಮುಖವೆನಿಸಿದೆ. 


"ರುತಂ-ಶಬ್ದಮ್‌-ಮಂತ್ರರೂಪಮ್‌; ದ್ರಾವಯಂತಿ-ಪ್ರವರ್ತಯಂತಿ (ಮಂತ್ರವು ಹೊರಡುವಂತೆ ಮಾಡುವವರು) | 
| ಇತಿ ರುದ್ರಾ? ಎಂಬ ವಿವರಣೆಯಂತೆ ಮಂತ್ರಗಳಿಂದಲೇ ಯಜ್ಞವು ಪ್ರಾರಂಭವಾಗುವುದರಿಂದ ರುದ್ರರನ್ನು ಯಜ್ಞ | 
ಮುಖರೆಂದು ಗೌಣವಾಗಿ ಹೇಳಲಾಗಿದೆ. ls 
ಆರ್ಯಾವರ್ತದಲ್ಲಿ (ವಿಂಧ್ಯದ ಉತ್ತರಭಾಗದಲ್ಲಿ) ಪರಿಶುದ್ಧಬ್ರಾಹ್ಮಣರಿರುವುದರಿಂದ ಅಲ್ಲಿ ಪ್ರತಿಗ್ರಹವು ಶ್ರೇಷ್ಠ | ' 
ವಾದುದು. ಇದು ಶ್ರುತಿಯು ಹೇಳುವ ಉಪಧಾನಪ್ರಶಂಸಾರ್ಥವಾದುದಾಗಿದೆ. ಎಲ್ಲೆಡೆಯಲ್ಲಿಯೂ ಪರಿಶುದ್ಧ 
೫, ಬ್ರಾಹ್ಮಣರು ಇರುತ್ತಾರೆ. 


| * "ಆಶುಸ್ತ್ರಿವೃತ್‌' ಅನುವಾಕದ [ತೈ. ಸಂ. 4.3.8] ಹದಿನೇಳು-ಹದಿನೆಂಟನೆಯ ಮಂತ್ರಗಳ ವಿನಿಯೋಗವು "ದೇವಾ ವೈ ಯತ್‌' [ತೈ. 
| ಸಂ. 533] ಎಂಬ ಹಿಂದಿನ ಅನುವಾಕದಲ್ಲಿ ಇಲ್ಲ. ಅವುಗಳಲ್ಲಿ "ಧರ್ತ್ರಶ್ಚತುಷ್ಟೋಮಃ' ಎಂಬುದರ ವಿನಿಯೋಗವು ಇಲ್ಲಿದೆ. 
"ವಿವರ್ತೋಷಷ್ಟಾಚತ್ವಾರಿಗ್‌ಂಶ' ಎಂಬ ಹದಿನೇಳನೆಯ ಮಂತ್ರದ ವಿನಿಯೋಗವು ಈ ಅನುವಾಕದಲ್ಲಿಯೇ ಮುಂದೆ ಇದೆ. 
| ಅಕ್ಷಯಾಸ್ತೋಮೀಯೇಷ್ಟಕೆಗಳಾದುದರಿಂದ ಈ ರೀತಿ ಇದೆ. 


Ty OE 


ಗ ಸ ಗು WWW Ww WY 


ಪೈತ್ತTಲೀಯ ಸಂಹಿಷಡಾ/೫-೩-೪/ಒ೩೧ಣ 


CEE 
| | | 
ಯಜ್ಞಮುಖಂ ಚತುಷ್ಟೋಮೋ ಯಜ್ಞಮುಖಮೇವ ಪುರಸ್ತಾದ್ವಿಯಾತಯತಿ 


| I 1 I 
ಯಾವಾನಾಂ ಭಾಗೋತಸೀತಿ ದಕ್ಷಿಣತೋ ಮಾಸಾ ವೈ ಯಾವಾ 


| || | 
ಅರ್ಧಮಾಸಾ ಅಯಾವಾಸ್ತಸ್ಮಾದ್ದ ಕ ಣಾವೃತೋ ಮಾಸಾ 
1 | 
ಯಜ್ಞಮುಖಮಿತಿ ಯಜ್ಞ-ಮುಖಮ್‌ । ಚತುಷ್ಟೋಮ ಇತಿ ಚತುಃ-ಸ್ತೋಮಃ । ಯಜ್ಞಮುಖಮಿತಿ ಯಜ್ಞ 


| I | | 
ಮುಖಮ್‌ | ಏವ | ಪುರಸ್ತಾತ್‌ | ವೀತಿ 1 ಯಾತಯತಿ | ಯಾವಾನಾಮ್‌ | ಭಾಗಃ | ಅಸಿ । ಇತಿ | ದಕ್ಷಿಣತಃ | 
|| I I |] I | 
ಮಾಸಾಃ । ವೈ । ಯಾವಾಃ । ಅರ್ಧಮಾಸಾ ಇತ್ಯರ್ಧ-ಮಾಸಾಃ | ಅಯಾವಾಃ । ತಸ್ಮಾತ್‌ | ದಕ್ಷಿ ಣಾವೃತ ಇತಿ 
(| 
ದಕ್ಷಿ! ಣಾ-ಆವೃತಃ |! ಮಾಸಾಃ। 


ಬ್ರಾಹ್ಮಣಭಾಗ ವಿವರಣೆ 
ಚತುಷ್ಟೋಮಃ ಯಜ್ಞಮುಖಮ್‌ (ಅಗ್ನಿಷ್ಟೋಮದಲ್ಲಿ ಮೊದಲನೆಯದಾದ ತ್ರಿವೃತ್‌ 
ಸ್ತೋಮವನ್ನು ಒಳಗೊಂಡಿರುವ) ಚತುಷ್ಟೋಮವು 
ತ್ರಿವೃತ್‌, ಪಂಚದಶ, ಸಪ್ತದಶ ಮತ್ತು ಏಕವಿಂಶ 
ಸ್ತೋಮಗಳನ್ನು ಒಳಗೊಂಡಿರುವುದರಿಂದ ಯಜ್ಞ Ww 
ಮುಖವೆನಿಸಿದೆ. 
ಯಜ್ಞಮುಖಮ್‌ ಏವ ಪುರಸ್ತಾತ್‌ ಈ ಮಂತ್ರದಿಂದ ಉಪಧಾನವನ್ನು ಮಾಡುವುದರಿಂದ 
ವಿಯಾತಯತಿ ಅಧ್ವರ್ಯುವು ಯಜ್ಞ ಮುಖವನ್ನೇ ಪ್ರಸಾರ ಮಾಡಿದ 
ವನಾಗುತ್ತಾನೆ. 
| ಯಾವಾನಾಮ್‌ ಭಾಗಃ ಅಸಿ ಇತಿ "ಯಾವಾನಾಂ ಭಾಗೋಸಿ' ಎಂಬ ಮಂತ್ರದಿಂದ 
ಹಿ ದಕ್ಷಿಣತಃ ಉಪದಧಾತಿ ಚತುರ್ಥಚಿತ್ಯಗ್ನಿಯ ದಕ್ಷಿಣದಲ್ಲಿ ಅಧ್ವರ್ಯವು 
iad ಅಕ್ಷಯಾಸ್ತೋಮೀಯೇಷ್ಟಕೆಯನ್ನು ಉಪಧಾನ 
ಮಾಡಬೇಕು. 
ಮಾಸಾಃ ವೈ ಯಾವಾಃ ಪುನಃ ಪುನಃ ಬಂದು ಹೋಗುವುದರಿಂದ ಮಾಸಗಳೇ 
| ಯಾವಗಳೆನಿಸಿವೆ. 
“| ಅರ್ಧಮಾಸಾಃ ಅಯಾವಾಃ ಅರ್ಧಮಾಸಗಳು/ಪಕ್ಷಗಳು ಅಯಾವಗಳೆನಿಸಿವೆ. 
| ತಸ್ಮಾತ್‌ ಮಾಸಾಃ ದಕ್ಷಿಣಾವೃತಃ ಸೂರ್ಯನು ಪ್ರದಕ್ಷಿಣರೂಪದಲ್ಲಿ ಸುತ್ತುವುದರಿಂದ 
ಉಂಟಾಗುವ ಮಾಸಗಳು "ದಕ್ಷಿಣಾವೃತ್‌' ಗಳೆನಿಸಿವೆ. 


ಟ್ರ ಭು WW WY YW WO ೫ (೫ 


[ I I 
ಅನ್ನಂ ವೈ ಯಾವಾ ಅನ್ನಂ ಪ್ರಜಾ ಅನ್ನಮೇವ ದಕ್ಷಿ ಣತೋ ಧತ್ತೆ € 


| | 
ತಸ್ಮಾಃ ಕಿಣೇನಾನ್ನಮದ್ಯತ ಯಭೂಣಾಂ ಭಾಗೋಸಿ ಸೀತಿ ಪಶ್ಚಾ ತ್ರ, ತಿಷ್ಠಿತ್ಯೈ 


il 1 [| || 
| ಅನ್ನಮ್‌ । ವೈ ಯಾವಾ: | ಅನ್ನಮ್‌ | ಪ್ರಜಾ ಇತಿ ಪ್ರ-ಜಾಃ | ಅನ್ನಮ್‌ | ಏವ ದಕ್ಷಿಣತಃ | ಧತ್ತೇ! ತಸ್ಮಾತ್‌ | 


| 1 1 1 I 
ದಕ್ಷಿಣೇನ । ಅನ್ನಮ್‌ । ಅದ್ಯತೇ | ಯಭೂಣಾಮ್‌ | ಭಾಗಃ 1 ಅಸಿ । ಇತಿ! ಪಶ್ಚಾ ತ್‌ | ಪ್ರತಿಷ್ಠಿತ್ಯಾ ಇತಿ ಪ್ರತಿ- 


ಸ್ಲಿತ್ರೆ 


() ಸ್ಥಿತ್ಯ್ಯೈ! 


ಬ್ರಾಹ್ಮಣಭಾಗ ವಿವರಣೆ 


| ಯಾವಾಃ ಅನ್ನಮ್‌ ವೈ "ಯಾವ' ಶಬ್ದದಿಂದ ಹೇಳಲ್ಪಡುವ ಮಾಸಗಳು ಕಾಲ 
ರೂಪಗಳಾದುದರಿಂದ ಅನ್ನಪಾಕಕ್ಕೆ ಕಾರಣವಾಗಿ 

ಅನ್ನವೆನಿಸಿವೆ. 
ಅನ್ನಮ್‌ ಪ್ರಜಾಃ ಅನ್ನದಿಂದ ಪೋಷಿತರಾದ ಪ್ರಜೆಗಳು ಅನ್ನರೂಪ 


ರಾಗಿರುತ್ತಾರೆ. 
| ಅನ್ನಮ್‌ ಏವ ದಕ್ಷಿಣತಃ ಧತ್ತೇ ಅನ್ನರೂಪವಾದ ಇಷ್ಟಕೆಯನ್ನು ದಕ್ಷಿಣದಲ್ಲಿ ಉಪ 
ಧಾನ ಮಾಡುವುದರಿಂದ ಅಧ್ವರ್ಯುವು ಅನ್ನವನ್ನು 
ದಕ್ಷಿಣದಲ್ಲಿ ಸ್ಥಾ ಪಿಸಿದವನಾಗುತ್ತಾನೆ. 
|| ತಸ್ಮಾತ್‌ ದಕ್ಷಿಣೇನ ಅನ್ನಮ್‌ ಅದ್ಯತೇ ಆದುದರಿಂದ ಬಲಗೈಯಿಂದ ಅನ್ನವು ತಿನ್ನಲ್ಪಡು 
ತ್ತದೆ. 
i ಯಭೂಣಾಮ್‌ ಭಾಗಃ ಅಸಿ ಇತಿ "ಯಭೂಣಾಂ ಭಾಗೋಸಸಿ' ಎಂಬ ಮಂತ್ರದಿಂದ 
ಪಶ್ಚಾತ್‌ ಉಪದಧಾತಿ ಚತುರ್ಥಚಿತ್ಯಗ್ನಿಯ ಪಶ್ಚಿಮದಿಕ್ಕಿನಲ್ಲಿ ಅಧ್ವರ್ಯುವು 
ಅಕ್ಷ ಯಾಸ್ತೊ,! ೀಮೀಯೇಷ್ಟಕೆಯನ್ನು ಉಪಧಾನ 
ಮಾಡಬೇಕು. 
al ಪ್ರತಿಷ್ಠಿತ್ಯೈ ಇದು ಯಜಮಾನನ ಪ್ರಕೃಷ್ಟಸ್ಥಿತಿಗೆ ಕಾರಣವಾ 


ಗುತ್ತದೆ. 


| ಯಭುಶಬ್ದವು ದೇವತಾಸಾಮಾನ್ಯವಾಚಿಯಾಗಿದೆ. ಇಷ್ಟಕೆಯು ದೇವಹವಿಃಸ್ವರೂಪವಾಗಿದೆ. ಇಷ್ಟಕೆಯ ಉಪಧಾನ 
| ದಿಂದ ದೇವತಾನುಗ್ರಹವುಂಟಾಗಿ ಯಜಮಾನನು ಪ್ರತಿಷ್ಠಿತನಾಗುವನು. 


WD 


WwW WY WwW ww YW WH WW WY WwW 


ಪೈಡ್ರಿಲೀಯ ಸಂಹಿತಾ/೫-೩-೪/೩೩೩ 


WOW ಊ ಭಟ) 0) WVU WVU UV VU (1) ಗ) VY 
|| 1 I || || 
ವಿವರ್ತೊೋಇಷ್ಟಾಚತ್ವಾರಿಗ್‌ಂಶ ಇತ್ಯುತ್ತ ರತೋನಯೋಲೋಕಯೋ 


[ I 
ಸ್ಸವೀರ್ಯತ್ವಾಯ ತಸ್ಮಾದಿಮೌ ಲೋಕೌ ಸಮಾವದ್ವೀರ್ಯೌ[ವೀರ್ಯೌ(೨೦)] 


I I I I 
ಯಸ್ಯ ಮುಖ್ಯವತೀಃ ಪುರಸ್ತಾದುಪಧೀಯಂತೇ ಮುಖ್ಯ ಏವ ಭವತ್ಯಾಸ್ಯ 


ಮುಖ್ಯೋ ಜಾಯತೇ 


| I 
ವಿವರ್ತ ಇತಿ ಏ-ವರ್ತಃ | ಅಷ್ಟಾಚತ್ವಾರಿಗ್‌ಂಶ ಇತ್ಯಷ್ಟಾ-ಚಿತ್ವಾರಿಗ್‌ಂಶಃ । ಇತಿ । ಉತ್ತರತ ಇತ್ಯುತ್‌-ತರತಃ | 
[| [ || 
ಅನಯೋಃ | ಲೋಕಯೋಃ \ ಸವೀರ್ಯತ್ವಾಯೇತಿ ಸವೀರ್ಯ-ತ್ವಾಯ | ತಸ್ಮಾತ್‌ | ಇಮೌ | ಲೋಕೆ । 
[| I | |] 
ಸಮಾವದ್ವೀರ್ಯಾವಿತಿ ಸಮಾವತ್‌-ವೀರ್ಯೌ | (೨೦) | ಯಸ್ಯ) ಮುಖ್ಯವತೀರಿತಿ ಮುಖ್ಯ-ವತೀಃ | ಪುರಸ್ತಾತ್‌ | 


I I 
ಉಪಧೀಯಂತ ಇತ್ಯುಪ-ಧೀಯಂತೇ | ಮುಖ್ಯಃ ಏವ। ಭವತಿ | ಏತಿ । ಅಸ್ಯ! ಮುಖ್ಯಃ । ಜಾಯತೇ | 


ಬ್ರಾಹ್ಮಣಭಾಗ ವಿವರಣೆ 


ವಿವರ್ತಃ ಅಷ್ಟಾಚತ್ವಾರಿಗ್‌ಂಶಃ “ವಿವರ್ತೋಷ್ಟಾಚತ್ವಾರಿಗ್‌ಂಶ' ಎಂಬ ಮಂತ್ರದಿಂದ 
ಇತಿ ಉತ್ತರತಃ ಉಪದಧಾತಿ ಉತ್ತರದಿಕ್ಕಿನಲ್ಲಿ ಅಧ್ವರ್ಯವು ಅಕ್ಷ್ಮಯಾಸ್ತೋಮೀ 
ಯೇಷ್ಟಕೆಯನ್ನು ಉಪಧಾನ ಮಾಡಬೇಕು. 
ಅನಯೋಃ ಲೋಕಯೋಃ ಇದು ಮನುಷ್ಯಲೋಕ ಮತ್ತು ಸ್ವರ್ಗಲೋಕಗಳೆರಡೂ 
ಸವೀರ್ಯತ್ವಾಯ ಸಮಾನ ಬಲವುಳ್ಳವುಗಳಾಗಲು ಕಾರಣವಾಗುತ್ತದೆ. 
ತಸ್ಮಾತ್‌ ಇಮೌ ಲೋಕೌ ಈ ಇಷ್ಟಕೋಪಧಾನದಿಂದ ಮನುಷ್ಯಲೋಕ-ಸ್ವರ್ಗ 
ಸಮಾವದ್ವೀರ್ಯೌ ಲೋಕಗಳೆರಡೂ ಸಮಾನಬಲವುಳ್ಳವುಗಳಾಗುತ್ತವೆ. 
ಯಸ್ಯ ಮುಖ್ಯವತೀಃ ಪುರಸ್ತಾತ್‌ (ಹಿಂದಿನ ಅರ್ಥವಾದವಾಕ್ಯಗಳಲ್ಲಿ ಯಾವ ಇಷ್ಟಕೆಗಳು 
ಉಪಧೀಯಂತೇ ಮುಖವೆಂಬುದಾಗಿ ಸ್ತುತಿಸಲ್ಪಟ್ಟಿವೆಯೋ] ಅಂತಹ ಮುಖ್ಯ 
ವತಿಗಳಾದ ಇಷ್ಟಕೆಗಳು ಯಾವ ಯಜಮಾನನಿಗಾಗಿ 
ಪೂರ್ವದಿಕ್ಕಿನಲ್ಲಿ ಉಪಧಾನ ಮಾಡಲ್ಪಡುತ್ತವೆಯೋ 


| ಮುಖ್ಯಃ ಏವ ಭವತಿ ಆ ಯಜಮಾನನು ಮುಖ್ಯನೇ ಆಗುತ್ತಾನೆ. 


| ಅಸ್ಯ ಮುಖ್ಯಃ ಆ ಜಾಯತೇ ಅವನಿಗೆ ಮಗನೂ ಮುಖ್ಯನಾಗಿಯೇ ಹುಟ್ಟುತ್ತಾನೆ. 


WwW WwW (ಬ WwW 


ಪೃಷ್ಟಯಜುರ್ವೇದ ಪನ್ನಡ ಪ್ರಠಾಶನ/೩೩೪ 


WOV UV ೪ ಊ ಊ DODDS WY W 


I || I ] 
ಯಸ್ಯಾನ್ನವತೀರ್ದಕ್ಷಿ! ಣತೋ್ಪತ್ತ ನ್ನಮಾಸ್ಯಾನ್ನಾದೋ ಜಾಯತೇ ಯಸ್ಕ 


| | I 
ಪ್ರತಿಷ್ಠಾವತೀಃ ಪಶ್ಚಾತ್ಚೃತ್ಯೇವ ತಿಷ್ಠ ತಿ ಯಸ್ಯೌಜಸ್ವತೀರುತ್ತರತ 


ಚ್‌ I 1 1 | || | I 

| ಯಸ್ಯ | ಅನ್ನವತೀರಿತ್ಯನ್ನ-ವತೀಃ | ದಕ್ಷಿಣತಃ । ಅತ್ತಿ | ಅನ್ನಮ್‌ । ಏತಿ । ಅಸ್ಯ | ಅನ್ನಾದ ಇತ್ಯನ್ನ-ಅದಃ | 
[ 1 1 I I [ 

ಜಾಯತೇ! ಯಸ್ಯ! ಪ್ರತಿಷ್ಠಾವತೀರಿತಿ ಪ್ರತಿಷ್ಠಾ-ವತೀಃ । ಪಶ್ಚಾತ್‌ । ಪ್ರತೀತಿ | ಏವ। ತಿಷ್ಠತಿ | ಯಸ್ಯ । ಓಜಸ್ವತೀಃ । 


5] ಉತ್ತರತ ಇತ್ಯುತ್‌-ತರತಃ | 


ಬ್ರಾಹ್ಮಣಭಾಗ ವಿವರಣೆ 


| ಯಸ್ಯ ಅನ್ನವತೀಃ ದಕ್ಷಿಣತಃ ಯಾವ ಯಜಮಾನನಿಗಾಗಿ ದಕ್ಷಿಣದಿಕ್ಕಿನಲ್ಲಿ (ಅನ್ನ 
| ಉಪಧೀಯಂತೇ ವೆಂದು ಸ್ತುತಿಸಲ್ಪಟ್ಟಿರುವ) ಅನ್ನವತೀಷ್ಟಕೆಗಳು ಉಪ 
, ಧಾನ ಮಾಡಲ್ಪಟ್ಟಿವೆಯೋ 


| (ಸಃ) ಅನ್ನಮ್‌ ಅತ್ತಿ ಅವನು ಚೆನ್ನಾಗಿ ಅನ್ನವನ್ನು ಭುಂಜಿಸುತ್ತಾನೆ. 


| ಅಸ್ಯ ಅನ್ನಾದಃ ಆ ಜಾಯತೇ ಅವನಿಗೆ ಅನ್ನವನ್ನು ಚೆನ್ನಾಗಿ ತಿನ್ನಬಲ್ಲ ಮಗನೂ 
ಜನಿಸುತ್ತಾನೆ. 


೪ ಯಸ್ಯ ಪ್ರತಿಷ್ಠಾವತೀಃ ಪಶ್ಚಾತ್‌ ಯಾವ ಯಜಮಾನನಿಗಾಗಿ ಪಶ್ಚಿಮದಿಕ್ಕಿನಲ್ಲಿ (ಪ್ರತಿಷ್ಠೆ 


| ಉಪಧೀಯಂತೇ ಯೆಂದು ಸ್ತುತಿಸಲ್ಪಟ್ಟ) ಪ್ರತಿಷ್ಠಾವತೀಷ್ಟಕೆಗಳು ಉಪ 
ಧಾನ ಮಾಡಲ್ಪಟ್ಟಿವೆಯೋ 

ಪ್ರತಿ ತಿಷ್ಠತಿ ಏವ ಆತನು ಪ್ರತಿಷ್ಠಿತನೇ ಆಗುತ್ತಾನೆ. 

ಯಸ್ಯ ಓಜಸ್ವತೀಃ ಉತ್ತರತಃ ಯಾವ ಯಜಮಾನನಿಗಾಗಿ ಉತ್ತರದಿಕ್ಕಿನಲ್ಲಿ (ಓಜ 


| ಉಪಧೀಯಂತೇ ಸ್ಸೆಂದು ಸ್ತುತಿಸಲ್ಪಟ್ಟಿರುವ) ಓಜಸ್ವತೀಷ್ಟಕೆಗಳು 


ಉಪಧಾನ ಮಾಡಲ್ಪಟ್ಟಿವೆಯೋ 


ಸ್ತೋಮಗಳಲ್ಲಿ ಅಷ್ಟಾಚತ್ವಾರಿಂಶಸ್ತೋಮಕ್ಕಿಂತಲೂ ಹೆಚ್ಚಾದ ಸ್ತೋಮವಿಲ್ಲವಾದುದರಿಂದ ಅದು ಸರ್ವೋತ್ತ 
| ಮವಾಗಿದೆ. ದಿಕ್ಕುಗಳಲ್ಲಿ ಉತ್ತರದಿಕ್ಕು ಶ್ರೇಷ್ಠವಾಗಿದೆ. ಉತ್ತಮವಾದ ಈ ಎರಡರ ಸಂಗಮದಿಂದ ಮನುಷ್ಯ 
| ಲೋಕವು ವೀರ್ಯವತ್ತಾದುದಾಗಿದೆ. ದೇವತೆಗಳ ವಾಸಸ್ಥಾನವಾದ ಸ್ವರ್ಗವು ವೀರ್ಯವತ್ತಾ ಗಿದೆಯೆಂಬುದು 
ಪ್ರಸಿದ್ಧವೇ ಇದೆ. ಈ ಇಷ್ಟಕೋಪಧಾನದಿಂದ ಎರಡು ಲೋಕಗಳೂ ಸಮಬಲವುಳ್ಳವುಗಳಾದಂತಾಯಿತು. 
ಮನುಷ್ಯಲೋಕದ ಬಲವಂತಿಕೆಯು ಲಭಿಸಿದುದು ಈ ಇಷ್ಟಕೋಪಧಾನದಿಂದ ಎಂದು ತಾತ್ಪರ್ಯ. 

) ಮನುಷ್ಯಲೋಕವು ಪುಣ್ಯಾನುಷ್ಠಾನಕ್ಕೆ ಸ್ಥಾ; ನ. ಸ್ವರ್ಗಲೋಕವು ಪ್ರಣ್ಯಫಲಭೋಗಸ್ಥಾನ. ಹೀಗೆ ಈ ಎರಡು 
;| ಲೋಕಗಳೂ ಸಮಾನವೀರ್ಯವುಳ್ಳವುಗಳಾಗಿವೆ. 


ww YW UW 00 0 (00 (0) (00 WY OW UW 


ಪೈತ್ರಿಲೀಯ ಸಂಹಿಷಾ/೫-೩-೪/೩೩೫ 


ಊ ಊ ಊಘ ODD OD OD ಗು ಉಊ WY WW Ww 
ಓಜಸ್ವೆ ನೀವ ಭವತ್ಯಾಸ್ಕೌಜಸ್ವೀ ಜಾಯತೇಕೋ ವಾ ಏಷ ಯದಗ್ನಿ ಸ್ಪಸ್ಕೈ- 


ತದೇವ ಸೊ ಸ್ರೋತ್ರಮೇತಚ್ಛಸ್ಪ ಸಂ ಯದೇಷಾ ವಿಧಾ[(೨೧)ವಿಧೀಯತೇ] 


I | 
ವಿಧೀಯತೇತರ್ಕ ಏವ ತದರ್ಕ್ಯಮನು ವಿಧೀಯತೇ- 


[| | 
ಓಜಸ್ವೀ | ಏವ | ಭವತಿ | ಏತಿ | ಅಸ್ಯ । ಓಜಸ್ವೀ | ಜಾಯತೇ | ಅರ್ಕಃ ವೈ! ಏಷಃ | ಯತ್‌ । ಅಗ್ನಿಃ | ತಸ್ಯ | [ಥ 
[| 
ಏತತ್‌ | ಏವ | ಸ್ತೋತ್ರಮ್‌ । ಏತತ್‌ | ಶಸ್ತ್ರಮ್‌ । ಯತ್‌ | ಏಷಾ | ವಿಧೇಶಿ ವಿ-ಧಾ । (೨೧) । ವಿಧೀಯತ ಇತಿ 


I 
ವಿ-ಧೀಯತೇ | ಅರ್ಕೇ। ಏವ। ತತ್‌। ಅರ್ಕ್ಕಮ್‌ | ಅನು | ವೀತಿ ಧೀಯತೇ। 


ಬ್ರಾಹ್ಮಣಭಾಗ | ವಿವರಣೆ 


ಓಜಸ್ವೀ ಏವ ಭವತಿ ಆತನು ಬಲವಂತನೇ ಆಗುತ್ತಾನೆ. 

ಅಸ್ಯ ಓಜಸ್ವೀ ಆ ಜಾಯತೇ ಆತನಿಗೆ ಓಜಸ್ವಂತನಾದ ಮಗನೂ ಜನಿಸುತ್ತಾನೆ. 

ಯತ್‌ ಅಗ್ನಿಃ ಏಷಃ ಅರ್ಕಃ ವೈ ಯಾವ ಅಗ್ನಿಯು ಇರುವನೋ ಈತನು ಅರ್ಚನಾರ್ಹನು, 
(ಆ ಅರ್ಚನೆಗೆ ಅಂಗವಾಗಿ ಸ್ತೋತ್ರ-ಶಸ್ತ್ರಗಳು Ww 
ಅವಶ್ಯ) (ಅದು ಫೂಜೆಯ ಕ್ರಮವಾಗಿದೆ) 

ತಸ್ಯ ಏತತ್‌ ಏವ ಸ್ತೋತ್ರಮ್‌ ಅಂತಹ ಅಗ್ನಿಗೆ (ಇಷ್ಟಕೋಪಧಾನದ ಒಂದನೆಯ 
ಅನುವಾಕದಿಂದ) ಇಷ್ಟಕೋಪಧಾನವೇ ಸಾಮವೇದದ 
ಸ್ತೋತ್ರವಾಗುತ್ತದೆ. 

ಏತತ್‌ ಶಸ್ತ್ರ ಮ್‌ (ಮುಂದಿನ ಅನುವಾಕದಿಂದ) ಇಷ್ಟಕೋಪಧಾನವನ್ನು 
ಮಾಡುವುದು ಯಗ್ವೇದದ ಶಸ್ತ್ರವಾಗುತ್ತ ದೆ. ಹ 

ಯತ್‌ ಏಷಾ ವಿಧಾ ವಿಧೀಯತೇ ಈ ರೀತಿಯಾಗಿ ವಕ್ರವಾಗಿ ಉಪಧಾನ ಮಾಡ |" 
ಬೇಕೆಂಬ ವಿಧಿಯೆಂಬುದು 

ತತ್‌ ಅರ್ಕ್ಯಮ್‌ ಏವ ಅನು ಪೂಜ್ಯನಾದ ಅಗ್ನಿಯನ್ನು ಉದ್ದೇಶಿಸಿ 

ಅರ್ಕೇ ವಿಧೀಯತೇ ಅರ್ಚನೆಯ ನಿಮಿತ್ತವಾಗಿ ವಿಧಿಸಲ್ಪಟ್ಟಿದೆ. 


ಇಲ್ಲಿ ಅಕ್ಷಯಾಸ್ತೋಮೀಯೇಷ್ಟಕೆಗಳ ವಿಧಿ, ಆ ವಿಧಾನದ ಕುರಿತ ಆಖ್ಯಾನ, ಆ ರೀತಿಯ ಅರಿವಿನಿಂದ 
ಉಂಟಾಗುವ ಫಲ, ಅದರ ವಿಧಿಯ ಪ್ರಶಂಸೆಯೂ ಇದೆ. ವಿಧಿ-ಅರ್ಥವಾದಗಳೂ ಇವೆ. 


ON DR RR RR RR 


ಪೃಷ್ಟಯಜುರ್ವೇದ ಈನ್ನಡ ಪ್ರಕಾಶನ/೩೩೬ 


| I | 
-5ತ್ತ್ಯನ್ನಮಾಸ್ಯಾನ್ನಾದೋ ಜಾಯತೇ ಯಸ್ಕೈಷಾ ವಿಧಾ ವಿಧೀಯತೇ ಯ 


I | | 
ಉ ಚೈನಾಮೇವಂ ವೇದ ಸೃಷ್ಟೀರುಪದಧಾತಿ ಯಥಾಸೃಷ್ಟಮೇವಾವರುಂಧೇ 
ಅತ್ತಿ | ಅನ್ನಮ್‌ | ಏತಿ | ಅಸ್ಯ | ಅನ್ನಾದ ಇತ್ಯನ್ನ-ಅದಃ | ಜಾಯತೇ | ಯಸ್ಯ 1 ಏಷಾ । ವಿಧೇತಿ ವಿ-ಧಾ | 


| || 1 I | 
ವಿಧೀಯತ ಇತಿ ವಿ-ಧೀಯತೇ । ಯಃ । ಉ! ಚ । ಏನಾಮ್‌ । ಏವಮ್‌ । ವೇದ! ಸೃಷ್ಟೀಃ | ಉಪೇತಿ | ದಧಾತಿ । 


| 
ಯಥಾಸೃಷ್ಟಮಿತಿ ಯಥಾ-ಸೃಷ್ಟಮ್‌ । ಏವ। ಅವೇಶಿ । ರುಂಥೇ। 


ಬ್ರಾಹ್ಮಣಭಾಗ ವಿವರಣೆ 


ಯಸ್ಯ ಏಷಾ ವಿಧಾ ವಿಧೀಯತೇ ಯಾವ ಯಜಮಾನನಿಗಾಗಿ ಅಧ್ವರ್ಯುವು ಈ ಅನು 
ಷ್ಠಾನಪ್ರಕಾರದಂತೆ ಇಷ್ಟಕೋಪಧಾನವನ್ನು ಮಾಡು | 
ವನೋ 

[ಸಃ] ಅನ್ನಮ್‌ ಅತ್ತಿ ಆ ಯಜಮಾನನು ಅನ್ನವನ್ನು ಭುಂಜಿಸುವನು. i 

ಅಸ್ಯ ಅನ್ನಾದಃ ಆ ಜಾಯತೇ ಅವನಿಗೆ ಅನ್ನವನ್ನು ಊಟ ಮಾಡುವ ಮಗನೂ 
ಹುಟ್ಟುತ್ತಾನೆ. 

ಏನಾಮ್‌ ಯಃ ಉ ಏವಮ್‌ ವೇದ ಚ ಯಾವನು ಈ ರೀತಿಯನ್ನು ಹೀಗೆಯೇ ತಿಳಿಯು |; 
ವನೋ ಅವನೂ ಕೂಡ(ಮೇಲೆ ಹೇಳಿದ ಫಲವನ್ನೇ 
ಪಡೆಯುವನು) 


ಸೃಷ್ಟೀಷ್ಟಕೋಪಧಾನ; ಪ್ರಶಂಸೆ 


ಸೃಷ್ಟೀಃ ಉಪದಧಾತಿ ಅಧ್ವರ್ಯವು *ಸೃಷ್ಟೀಷ್ಟಕೆಗಳನ್ನು ಉಪಧಾನ | | 
ಮಾಡುತ್ತಾನೆ. 


ಯಥಾಸೃಷ್ಟಮ್‌ ಏವ ಅವರುಂಧೇ ಇವುಗಳ ಉಪಧಾನದಿಂದ ಯಜಮಾನನು ಯಾವ 
ವಸ್ತುವಿನ ಸೃಷ್ಟಿಯು ಹೇಗಾಗಿದೆಯೋ ಆ ರೀತಿಯಲ್ಲಿ 


ಆ ವಸ್ತುವನ್ನು ಹೊಂದುವನು. 


1] * “ಬ್ರಹ್ಮಾಸ್ಪಜ್ಯತ್‌ ಮೊದಲಾದವುಗಳು ಸೃಷ್ಟಿಯನ್ನು ಪ್ರತಿಪಾದಿಸುವ ಮಂತ್ರಗಳು. ಈ ಇಷ್ಟಕೆಗಳ ಉಪಧಾನದಲ್ಲಿ ಸೃಷ್ಟಿಶಬ್ದ 
| (ಸೈಜಧಾತು)ವುಳ್ಳ ಮಂತ್ರಗಳು ಇರುವುದರಿಂದ ಈ ಇಷ್ಟಕೆಗಳು “ಸೃಷ್ಟಿ'ಗಳೆನಿಸಿವೆ. [ಪಾ. ಸೂ. 4.4. 125] ಇವು ಹದಿನೇಳು. 


WD Wy WwW W 


WwW 1೪) 


ಪೈ್ತ್ರೀಯ ಹಂಹಿಡಾ/೫-೩-೪/೩೩೭ 


WW VW WU WY WWW WW WY WY 


ನ ವಾ ಇದಂ ದಿವಾ ನ ನಕ್ತಮಾಸೀದವ್ಯಾವೃತ್ತಂ ತೇ ದೇವಾ ಏತಾ 


I I 
ವು ನಷ್ಟೀರಪಶ್ಯನ್ತಾ ಉಪಾದಧತ ತತೋ ವಾ ಇದಂ ವ್ಯಚ್ಛದ್ಯಸ್ಯೈತಾ 


| 
ಉಪಧೀಯಂತೇ 


|| || | | 
ನ 1 ವೈ | ಇದಮ್‌ | ದಿವಾ | ನ । ನಕ್ತಮ್‌ । ಆಸೀತ್‌ | ಅವ್ಯಾವೃತ್ತಮಿತ್ಯವಿ-ಆವೃತ್ತಮ್‌ | ತೇ | ದೇವಾಃ | 
| [ [| I 
ಏತಾಃ | ವ್ಯಷ್ಟೀರಿತಿ ವಿ-ಉಷ್ಟೀಃ । ಅಪಶ್ಯನ್ನ್‌ | ತಾಃ | ಉಪೇತಿ | ಅದಧತ | ತತಃ । ವೈ | ಇದಮ್‌ | ವೀತಿ | 


I | || 
ಔಚ್ಛತ್‌! ಯಸ್ಯ । ಏತಾಃ। ಉಪಧೀಯಂತ ಇತ್ಯುಪ-ಧೀಯಂತೇ। 


ವ್ರಷ್ಟೀಷ್ಟಕೋಪಧಾನ; ಆಖ್ಯಾನ/ಪ್ರಶಂಸೆ 


ನ ವೈ ಇದಮ್‌ ದಿವಾ ನ ನಕ್ತಮ್‌ ಪೂರ್ವದಲ್ಲಿ ಹಗಲು-ರಾತ್ರಿಗಳು ವಿಭಾಗವಿಲ್ಲದೆ 

ಆಸೀತ್‌ ಅವ್ಯಾವೃತ್ತಮ್‌ ಏಕರೂಪವಾಗಿದ್ದವು. 

ತೇ ದೇವಾಃ ಏತಾಃ ವು ಹೇ ಅಪಶ್ಯನ್‌ ಆಗ ದೇವತೆಗಳು ಆಲೋಚಿಸಿ, ವ್ಯಷ್ಟಿ ಎಂಬ 
ಹೆಸರಿನ ಇಷ್ಟಕೆಗಳನ್ನು ಕಂಡುಕೊಂಡರು. 

ತಾಃ ಉಪಾದಧತ ಆ ಇಷ್ಟಕೆಗಳನ್ನು ಉಪಧಾನ ಮಾಡಿದರು. 

ತತಃ ವೈ ಇದಮ್‌ ವ್ಯೌಚ್ಛತ್‌ ಇದರಿಂದ ಹಗಲು-ರಾತ್ರಿಗಳು ಸ್ಪಷ್ಟವಾಗಿ ಪ್ರಕಾಶಿಸಿ 
ದವು. 

ಯಸ್ಯ ಏತಾಃ ಉಪಧೀಯಂತೇ ಯಾವ ಯಜಮಾನನಿಗಾಗಿ ಈ ಇಷ್ಟಕೆಗಳ ಉಪ 
ಧಾನವಾಗುತ್ತದೆಯೋ 


"ಏಕಯಾಂಸ್ತುವತ' ಎಂಬ ಅನುವಾಕದಲ್ಲಿ ಕೆಲವು ಮಂತ್ರಗಳಲ್ಲಿ ಸೃಷ್ಟಿಯ ಪ್ರತಿಪಾದನೆಯು ಇಲ್ಲದಿದ್ದರೂ 
ಛತ್ರಿನ್ಯಾಯದಿಂದ ಎಲ್ಲವೂ “ಸೃಷ್ಟಿ' ಎನ್ನಿಸಿಕೊಳ್ಳುತ್ತವೆ. dl 

"ಛತ್ರಿಣೋ ಯಾಂತಿ' ಎಂದರೆ ಛತ್ರಿಯನ್ನು ಹಿಡಿದವರು ಹೋಗುತ್ತಿದ್ದಾರೆ ಎಂದು ಅರ್ಥ. ಹೋಗುತ್ತಿರುವ ಕೆಲವರು 
ಛತ್ರಿಯನ್ನು ಹಿಡಿಯದಿದ್ದರೂ ಜೊತೆಯಲ್ಲಿರುವುದರಿಂದ ಅವರಲ್ಲಿಯೂ ಛತ್ರಿತ್ವವನ್ನು ಆರೋಪಿಸಿ "ಛತ್ರಿಣೋ ||: 
ಯಾಂತಿ' ಎಂಬ ಪ್ರಯೋಗದಂತೆ ಸೃಷ್ಟಿತ್ವದ ಆರೋಪವಿದೆ. ಹೀಗಾಗಿ "ಸೃಷ್ಟೀರುಪದಧಾತಿ' ಎಂಬ ಶ್ರುತಿವಾಕ್ಯ. 


VOSS US SSS TSS 


ಪೃಷ್ಟಯಜುರ್ವೇದ ನ್ನಡ ಪ್ರಠಾಶನ/೩೩೮ 


I I 
ವ್ಯೇವಾಸ್ಮಾ ಉಚ್ಛತ್ಕಥೋ ತಮ ಏವಾಪಹತೇ ॥ ೨೨-4 ॥ 


[| | | 
[ವೈ ಜನಿತ್ರಂ ಪಂಚದಶೋದಿತ್ಯೈ ಭಾಗೋ ವೈ ಧರ್ತ್ರಸ್ಸಮಾವದ್ವೀರ್ಯೌ ವಿಧಾ ತತೋ ವಾ 
ಇದಂ ಚತುರ್ದಶ ಚ ॥] 
ವೀತಿ। ಏವ। ಅಸ್ಮೈ!। ಉಚ್ಚ ತಿ । ಅಥೋ ಇತಿ । ತಮಃ । ಏವ। ಅಪೇತಿ | ಹತೇ ॥ ೨೨-೪೪ 


ಬ್ರಾಹ್ಮಣಭಾಗ ವಿವರಣೆ 
ಅಸ್ಮೈವಿ ಉಚ್ಛತಿ ಏವ ಆ ಯಜಮಾನನಿಗೆ ಪರಲೋಕ-ಅಪರಲೋಕಗಳು 
ಸ್ಪಷ್ಟವಾಗಿ ತಿಳಿಯುತ್ತವೆ. 
ಅಥೋ ತಮಃ ಏವ ಅಪಹತೇ 
ಆಗುತ್ತದೆ. 


೫%ಈ೧ಣಖಔಈೌ೧ಣ 


7777೪77೯77; 77ರ 


ಮತ್ತು ಭ್ರಾಂತಿರೂಪವಾದ ಅಜ್ಞಾನದ ಪರಿಹಾರವೂ | 


| I I 
ಅಗ್ನೇ ಜಾತಾನ್ವ್ರ ಣುದಾ ನಸಪ ರಸಾದುಪದಧಾತಿ ಜಾತಾನೇವ 


|| 
ಅಗ್ನೇ | ಜಾತಾನ್‌ | ಪ್ರೇತಿ | ನುದ | ನಃ | ಸಪತ್ನಾಸ್‌ | ಇತಿ । ಪುರಸ್ತಾತ್‌ | ಉಪೇತಿ । ದಧಾತಿ | ಜಾತಾನ್‌ | ಏವ | 


| | 1 
ಭ್ರಾತೃವ್ಯಾನ್‌ | ಪ್ರೇತಿ | ನುದತೇ । ಸಹಸಾ | ಜಾತಾನ್‌ । ಇತಿ । ಪಶ್ಚಾತ್‌ | 


ಈ ಐದನೆಯ ಅನುವಾಕದಲ್ಲಿ ಅಸಪತ್ನೇಷ್ಟಕಾದಿಗಳು ಹೇಳಲ್ಪಟ್ಟಿವೆ. ಇವು ಪಂಚಮಚಿತಿಯ ಇಷ್ಟಕೆಗಳು. 


ಬ್ರಾಹ್ಮಣಭಾಗ ವಿವರಣೆ 


"ಅಗ್ನೇ ಜಾತಾನ್‌ ಪ್ರಣುದಾ ನಃ' ಎಂಬ ಮಂತ್ರದಿಂದ 
ಪಂಚಮಚಿತ್ಯಗ್ನಿಯ ಪೂರ್ವದಿಕ್ಕಿನಲ್ಲಿ ಇಷ್ಟಕೋಪ |“ 
ಧಾನವನ್ನು ಮಾಡಬೇಕು. | 
ಈ ಉಪಧಾನದಿಂದ ಅಧ್ವರ್ಯುವು ಹುಟ್ಟಿರುವ | 
ಯಜಮಾನನ ಶತ್ರುಗಳನ್ನು ಪ್ರಕರ್ಷವಾಗಿ ಮತ್ತು 
ಪ್ರಧಾನವಾಗಿ ನಾಶಪಡಿಸುತ್ತಾನೆ. ಸ 
"ಸಹಸಾ ಜಾತಾನ್‌' ಎಂಬ ಮಂತ್ರದಿಂದ ಪಂಚಮ |) 
ಚಿತ್ಯಗ್ನಿಯ ಪಶ್ಚಿಮಭಾಗದಲ್ಲಿ ಅಸಪತ್ನೇಷ್ಟಕೆಯನ್ನು |. 
ಉಪಧಾನ ಮಾಡಬೇಕು. 


ಅಗ್ನೇ ಜಾತಾನ್‌ ಪ್ರ ನುದ ನಃ 
ಸಪತ್ನಾನ್‌ ಇತಿ ಪುರಸ್ತಾತ್‌ 
ಉಪದಧಾತಿ 

ಜಾತಾನ್‌ ಭ್ರಾತೃವ್ಯಾನ್‌ ಏವ 
ಪ್ರಣುದತೇ 


ಸಹಸಾ ಜಾತಾನ್‌ ಇತಿ ಪಶ್ಚಾತ್‌ 
ಉಪದಧಾತಿ 


ಸ 7777777 77 ಇಇ ಇ 7೬ 


ಪೃಷ್ಟಯಜುರ್ವೇದ ಈನ್ನಡ ಪ್ರಠಾಶನ/೩೪೦ 


ಜ್ವನಿಷ್ಯಮಾಣಾನೇವ ಪ್ರತಿನುದತೇ ಚತುಶ್ಚತ್ವಾರಿಗ್‌ಂಶಃ ಸ್ತೋಮ ಇತಿ 
ದಕ್ಷಿಣತೋ ಬ್ರಹ್ಮವರ್ಚಸಂ ವೈ ಚತುಶ್ಚತ್ವಾರಿಗ್‌ಂಶೋ ಬ್ರಹ್ಮವರ್ಚಸಮೇವ 
ದಕ್ಷ ಣತೋ ಧತ್ತೇ ತಸ್ಮಾದ್ದ. ಕ್ರಿ; ಣೋಧೋ ಬ್ರಹ್ಮವರ್ಚಸಿತೆರಃ 
ಜನಿಷ್ಯಮಾಣಾನ್‌ | ಏವ | ಪ್ರತೀತಿ । ನುದತೇ | ಚತುಶ್ವತ್ವಾರಿಗ್‌ಂಶ ಇತಿ ಚತುಃ-ಚತ್ವಾರಿಗ್‌ಂಶಃ | ಸ್ತೋಮಃ | 
| ಇತಿ । ದಕ್ಷಿಣತಃ | ಬ್ರಹ್ಮವರ್ಚಸಮಿತಿ ಬ್ರಹ್ಮ-ವರ್ಚಸಮ್‌ । ವೈ । ಚತುಶ್ಚತ್ವಾರಿಗ್‌ಂಶ ಇತಿ ಚತುಃ- 


I | 
ಚತ್ವಾರಿಗ್‌ಂಶಃ । ಬ್ರಹ್ಮವರ್ಚಸಮಿತಿ ಬ್ರಹ್ಮ-ವರ್ಚಸಮ್‌ । ಏವ । ದಕ್ಷಿಣತಃ । ಧತ್ತೇ । ತಸ್ಮಾತ್‌ | ದಕ್ಷಿಣ: | 


| | I 
ಅರ್ಧಃ । ಬ್ರಹ್ಮವರ್ಚಸಿತರ ಇತಿ ಬ್ರಹ್ಮವರ್ಚಸಿ-ತರಃ ಟ 


ಬ್ರಾಹ್ಮಣಭಾಗ ವಿವರಣೆ 


1] ಜನಿಷ್ಕಮಾಣಾನ್‌ ಭ್ರಾತೃವ್ಯಾನ್‌ ಏವ ಇದರಿಂದ ಅಧ್ವರ್ಯುವು ಹುಟ್ಟಲಿರುವ ಯಜ 

ಪ್ರತಿ ನುದತೇ ಮಾನನ ಶತ್ರುಗಳನ್ನು ಹುಟ್ಟದಂತೆ ಮಾಡಿ ಅವರನ್ನು 
ಮುಖ್ಯವಾಗಿ ನಾಶಪಡಿಸುತ್ತಾನೆ. 

| ಚತುಶ್ಚತ್ವಾರಿಗ್‌ಂಶಃ ಸ್ತೋಮಃ ಇತಿ "ಚತುಶ್ಚತ್ವಾರಿಗ್‌ಂಶಃ ಸ್ತೋಮಃ' ಎಂಬ ಮಂತ್ರದಿಂದ 

ದಕ್ಷಿಣತಃ ಉಪದಧಾತಿ ಅಧ್ವರ್ಯವು ಪಂಚಮಚಿತ್ಯಗ್ನಿಯ ದಕ್ಷಿಣದಲ್ಲಿ 


ಅಸಪತ್ನೇಷ್ಟಕೆಯನ್ನು ಉಪಧಾನ ಮಾಡಬೇಕು. 
| ಚತುಶ್ಚತ್ವಾರಿಗ್‌ಂಶಃ ಬ್ರಹ್ಮವರ್ಚಸಮ್‌ ಚತುಶ್ಚತ್ವಾರಿಂಶಸ್ತೋಮವು ಸಾಮವೇದವನ್ನು ಗಾನ |" 
ವೈ ಮಾಡುವ ಖುತ್ವಿಜರಿಂದ ಗಾನ ಮಾಡಲ್ಪಟ್ಟು (ಯತ್ವಿ |; 
ಜರು ಬ್ರಾಹ್ಮಣರಾಗಿ ಬ್ರಹ್ಮವರ್ಚಸವುಳ್ಳವರಾದುದ 
ರಿಂದ) ಬ್ರಹ್ಮವರ್ಚಸರೂಪವಾಗಿದೆ. 
| ಬ್ರಹ್ಮವರ್ಚಸಮ್‌ ಏವ ದಕ್ಷಿಣತಃ ಧತ್ತೇ ಈ ಇಷ್ಟಕೋಪಧಾನದಿಂದ ಅಧ್ವರ್ಯುವು ದಕ್ಷಿಣ | 
ಭಾಗದಲ್ಲಿ ಯಜಮಾನನಲ್ಲಿ ಬ್ರಹ್ಮವರ್ಚಸವನ್ನು ||: 
ಸ್ಥಾ ಪಿಸಿದವನಾಗುತ್ತಾನೆ. ಬಿ 
ತಸ್ಮಾತ್‌ ದಕ್ಷಿಣಃ ಅರ್ಧಃ ಆದುದರಿಂದ ಶರೀರದ ಬಲಭಾಗವು(ಯಜ್ಞಾಃ ದಿಗಳಲ್ಲಿ 
ಬ್ರಹ್ಮವರ್ಚಸಿತರಃ ಹೆಚ್ಚಾಗಿ ಉಪಯುಕ್ತವಾಗಿ)ಹೆಚ್ಚಿನ ಬ್ರಹ್ಮವರ್ಚಸ 


ವನ್ನು ಹೊಂದಿದೆ. 
WD) 


Wy 


ಪೈತ್ರಿಲೀಯ ಹಂಹಿಡಾ/೫-೩-೫/೩೪೧ 


ಹಾದಿ 


I 
ಷೋಡಶಃ ಸ್ತೋಮ ಇತ್ಯುತ್ತರತ ಓಜೋ ವೈ ಷೋಡಶ ಓಜ 
| ದ | || 
ಏವೋತ್ತರತೋ ಧತ್ತೇ ತಸ್ಮಾ[ತಸ್ಮಾತ್‌(೨೩)ಉತ್ತರತೋತಭಿಪ್ರಯಾಯೀ] 


I | 
ದುತ್ತರತೋಇ*ಭಿಪ್ರಯಾಯೀ ಜಯತಿ ವಜ್ರೋ ವೈ ಚತುಶ್ಚತ್ವಾರಿಗ್‌ಂಶೋ 


| 
ವಜ್ರಷ್ಟೋಡಶೋ ಯದೇತೇ ಇಷ್ಟಕೇ ಉಪದಧಾತಿ 


ಷೋಡಶಃ । ಸ್ತೋಮಃ । ಇತಿ । ಉತ್ತರತ ಇತ್ಯುತ್‌-ತರತಃ | ಓಜಃ | ವೈ | ಷೋಡಶಃ | ಓಜಃ । ಏವ । ಉತ್ತರತ 

ಇತ್ಯುತ್‌-ತರತಃ I ಧತ್ತೆ e | ತಸ್ಮಾತ್‌ 1 (೨೩) | ಉತ್ತರತೋಂಭಿಪುಯಾಯೀತ್ಯುತ್ತರತಃ-ಅಭಿಪ್ರಯಾಯೀ | 
I I 

ಜಯತಿ | ವಜ್ರಃ | ವೈ । ಚತುಶ್ಚತ್ವಾರಿಗ್‌ಂಶ ಇತಿ ಚತುಃ-ಚತ್ವಾರಿಗ್‌ಂಶಃ । ವಜ್ರಃ। ಹೋಡಶಃ | ಯತ್‌ | ಏತೇ 


I | | 
ಇತಿ । ಇಷ್ಟಕೇ ಇತಿ | ಉಪದಧಾತೀತ್ಯುಪ-ದಧಾತಿ | 
ಟ್ರಾ ಹ್ಮಣಭಾಗ ವಿವರಣೆ 


ಷೋಡಶಃ ಸ್ತೋಮಃ ಇತಿ ಉತ್ತರತಃ "ಹೋಡಶಃ ಸ್ತೋಮಃ' ಎಂಬ ಮಂತ್ರದಿಂದ | 

ಉಪದಧಾತಿ ಅಧ್ವರ್ಯವು ಪಂಚಮಚಿತ್ಯಗ್ನಿಯ ಉತ್ತರಭಾಗದಲ್ಲಿ 
ಅಸಪತ್ನೇಷ್ಟಕೆಯ ಉಪಧಾನವನ್ನು ಮಾಡಬೇಕು. 

ಷೋಡಶ: ಓಜಃ ವೈ ಓಜೋವೃದ್ಧಿಕಾರಣವಾದುದರಿಂದ ಷೋಡಶಸ್ತೋಮವು 
ಓಜಸ್ಸು ಎನ್ನಿಸಿದೆ. 

ಓಜಃ ಏವ ಉತ್ತರತಃ ಧತ್ತೇ ಈ ಉಪಧಾನದಿಂದ ಓಜಸ್ಸನ್ನೇ ಉತ್ತರದಿಕ್ಕಿನಲ್ಲಿ 
ಅಧ್ವರ್ಯುವು ಸ್ಥಾ ಪಿಸಿದವನಾಗುತ್ತಾನೆ. 

ತಸ್ಮಾತ್‌ ಉತ್ತರತೋಇಭಿಪ್ರಯಾಯೀ ಆದುದರಿಂದ ಉತ್ತರದಿಕ್ಕಿಗೆ ಪ್ರಯಾಣ ಮಾಡುವ ವನು 

ಜಯತಿ ಜಯಶೀಲನಾಗುವನು. 

ಚತುಶ್ಚತ್ವಾರಿಗ್‌ಂಶಃ ವಜ್ರಃ ವೈ ಚತುಶ್ಚತ್ವಾರಿಂಶಸ್ತೋಮವು ವಜ್ರಸ್ವರೂಪವಾಗಿದೆ. 

ಷೋಡಶಃ ವಜ್ರಃ ಷೋಡಶಸ್ತೋಮವೂ ವಜ್ರಸ್ವರೂಪವೇ ಆಗಿದೆ. 

ಯತ್‌ ಏತೇ ಇಷ್ಟಕೇ ಉಪದಧಾತಿ ಈ ಎರಡು ಇಷ್ಟಕೆಗಳನ್ನು ಉಪಧಾನ ಮಾಡುವು 
ದೆಂಬುದು ಯಾವುದೋ (ಅದರಿಂದ) 


ಳಳ ಭಳ ಊ ೫ YW WwW 


ಪೃಷ್ಟಯಜುರ್ವೇದ ಈನ್ನಡ ಪ್ರಠಾಶನ/೩೪೨ 


WOW OVD WVU OOS DW WWW WY 
[ [ I 
ಜಾತಾಗ್‌ಂಶ್ಚೆ ವ ಜನಿಷ್ಯಮಾಣಾಗ್‌ಂಶ್ಚ ಭ್ರಾತೃವ್ಯಾನ್ಹ್ರಣುದ್ಯ ವಜ್ರಮನು 


ಬಿ 


1 I | | 
ಪ್ರಹರತಿ ಸ್ಮೃತ್ಯೆ ಪುರೀಷವತೀಂ ಮಧ್ಯ ಉಪಧಧಾತಿ ಪುರೀಷಂ ವೈ 
| 


[ 
ಮಧ್ಯಮಾತ್ಮನಸ್ಸಾತ್ಮಾನಮೇವಾಗ್ನಿಂ ಚಿನುತೇ 


1 1 I I || I 
ಜಾತಾನ್‌ । ಚ । ಏವ | ಜನಿಷ್ಯಮಾಣಾನ್‌ । ಚ । ಭ್ರಾತೃವ್ಯಾನ್‌ । ಪ್ರಣುದ್ಯೇತಿ ಪ್ರ-ನುದ್ಯ । ವಜ್ರಮ್‌ । ಅನು । 
I || [ [| 1| | 
ಪ್ರೇತಿ । ಹರತಿ | ಸ್ಪೃತ್ಯೈ | ಪುರಿಷವತೀಮಿತಿ ಪುರೀಷ-ವತೀಮ್‌ । ಮಧ್ಯೇ | ಉಪೇತಿ | ದಧಾತಿ । ಪುರೀಷಮ್‌ | 


[| [| [ 
ವೈ। ಮಧ್ಯಮ್‌ | ಆತ್ಮನಃ [ ಸಾತ್ಮಾನಮಿತಿ ಸ-ಆತ್ಮಾನಮ್‌ । ಏವ | ಅಗ್ನಿಮ್‌ | ಚಿನುತೇ | 


ಬ್ರಾಹ್ಮಣಭಾಗ ವಿವರಣೆ 


ಜಾತಾನ್‌ ಚ ಜನಿಷ್ಯಮಾಣಾನ್‌ ಚ ಅಧ್ವರ್ಯುವು ಹುಟ್ಟಿದ ಮತ್ತು ಹುಟ್ಟಲಿರುವ ಶತ್ರುಗ 

ಭ್ರಾತೃವ್ಯಾನ್‌ ಪ್ರಣುದ್ಯ ಏವ ಳನ್ನು ನಾಶಪಡಿಸಿಯೇ(ಉಳಿದ ಶತ್ರುಗಳ) ನಾಶಕ್ಕಾಗಿ 

ವಜ್ರಮ್‌ ಅನು ಪ್ರಹರತಿ ಸ್ಪೃತ್ಯೈ ವಜ್ರಾಯುಧವನ್ನು ಪ್ರಹರಿಸುವನು. 

ಫುರಿಷವತೀಮ್‌ ಮಧ್ಯೇ ಅಧ್ವರ್ಯುವು “ಪೃಥಿವ್ಯಾಃ ಪುರೀಷಮಸಿ । ಅಪ್ಲೋ 

ಉಪದಧಾತಿ ನಾಮ' ಎಂಬ ಮಂತ್ರದಿಂದ ಪಂಚಮಚಿತ್ಯಗ್ನಿಯ 
ಮಧ್ಯಭಾಗದಲ್ಲಿ ಪುರೀಷವತೀಷ್ಟಕೆಯನ್ನು ಉಪ 
ಧಾನ ಮಾಡಬೇಕು. 

ಆತ್ಮನಃ ಮಧ್ಯಮ್‌ ಪುರೀಷಮ್‌ (ಗವಾದಿಗಳ) ಶರೀರದ ಮಧ್ಯಭಾಗವು ಪುರೀಷವೇ |. 


ಶೌ ಆಗಿದೆ. 


ಸಾತ್ಮಾನಮ್‌ ಏವ ಅಗ್ನಿಮ್‌ ಈ ಇಷ್ಟಕೋಪಧಾನದಿಂದ ಅಧ್ವರ್ಯುವು ಶರೀರ ಸ 


ಚಿನುತೇ ದಿಂದ ಕೂಡಿದ ಅಗ್ನಿಯನ್ನೇ ಚಯನ ಮಾಡಿದವ 
ನಾಗುತ್ತಾನೆ. 


ತಾತ್ತರ್ಯ:- "ಚತುಶ್ಚತ್ವಾರಿಂಶಃ' "ಸೋಡಶಃ' ಈ ಎರಡೂ ಮಂತ್ರಗಳಿಂದ ಉಪಧಾನ ಮಾಡುವ ಇಷ್ಟಕೆಗಳನ್ನು ER 

ಒಟ್ಟಿಗೆ ಶ್ರುತಿಯಲ್ಲಿ ಪ್ರಶಂಸಿಸಲಾಗಿದೆ. | 
ಗವಾದಿಶರೀರದಲ್ಲಿ ಪುರೀಷವು ಮಧ್ಯದಲ್ಲಿ ಇರುವುದರಿಂದ ಪುರೀಷವನ್ನಿಟ್ಟು ಉಪಧಾನ ಮಾಡುವುದರಿಂದ [1 

ಇಷ್ಟಕೆಯು "ಪುರೀಷವತಿ' ಎನಿಸಿದೆ. ಅದು ಮಧ್ಯದಲ್ಲಿ ಉಪಧಾನ ಮಾಡಲ್ಪಡುತ್ತದೆ. 


TOTO STS SS 


ತೈತ್ತರೀಯ ಸಂಹಿಷಾ/೫-೩-೫/೩೪೩ 


(3 | I 
ಸಾತ್ಮಾsಮುಷ್ಮಿಲ್ಲೊ €ಕೇ ಭವತಿ ಯ ಏವಂ ವೇದೈತಾ ವಾ ಅಸಪತ್ನಾ ನಾಮೇಷ್ಟಕಾ 


I | 
ತಾ ಉಪಧೀಯಂತೇ[ಉಪಧೀಯಂತೇ(೨೪)]ನಾಸ್ಕ ಸಪತ್ನೋ ಭವತಿ 


| | 
ಪಶುರ್ವಾ ಏಷ ಯದಗ್ನಿರ್ವಿರಾಜ ಉತ್ತಮಾಯಾಂ ಚಿತ್ಯಾಮುಪದಧಾತಿ 


| 
ಸಾತ್ಮೇತಿ ಸ-ಆತ್ಮಾ । ಅಮುಷ್ಠಿನ್ಸ್‌ | ಲೋಕೇ | ಭವತಿ 1ಯಃ। ಏವಮ್‌ | ವೇದ! ಏತಾಃ ವೈ! ಅಸಪತ್ನಾಃ । 
I I n 
ನಾಮ | ಇಷ್ಟಕಾಃ । ಯಸ್ಯೆ | ಏತಾಃ । ಉಪಧೀಯಂತ ಇತ್ಯುಪ-ಧೀಯಂತೇ | (೨೪) | ನ! ಅಸ್ಯ! ಸಪತ್ನೇ। ಭವತಿ | 
ಪಶುಃ | ವೈ | ಏಷಃ | ಯತ್‌ | ಅಗ್ನಿಃ | ವಿರಾಜ ಇತಿ ಏಿ-ರಾಜಃ | ಉತ್ತಮಾಯಾಮಿತ್ಯುತ್‌-ತಮಾಯಾಮ್‌ | 


|| 
ಚಿತ್ಕಾಮ್‌ | ಉಪೇತಿ 1 ದಧಾತಿ। 


ಬ್ರಾಹ್ಮಣಭಾಗ ವಿವರಣೆ 
1 ಆಮುಷ್ಮಿನ್‌ ಲೋಕೇ ಸಾತ್ಮಾ ಭವತಿ ಯಾರು ಈ ರೀತಿಯಾಗಿ ತಿಳಿಯುವನೋ ಅವನು 
| ಯಃ ಏವಮ್‌ ವೇದ ಸ್ವರ್ಗಲೋಕದಲ್ಲಿ ಆತ್ಮಸಹಿತನೇ ಆಗುವನು. (ಇದು 
ಜ್ಞಾನದ ಪ್ರಶಂಸೆ) | 


7೫. ಏತಾಃ ವೈ ಅಸಪತ್ನಾಃ ನಾಮ ಇಷ್ಟಕಾಃ ಈ ಇಷ್ಟಕೆಗಳೇ ಅಸಪತ್ನೇಷ್ಟಕೆಗಳೆಂದು ಪ್ರಸಿದ್ಧ ವಾದ 


ಇಷ್ಟಕೆಗಳು. 

ಯಸ್ಯ ಏತಾಃ ಉಪಧೀಯಂತೇ ಯಾವ ಯಜಮಾನನಿಗಾಗಿ ಈ ಇಷ್ಟಕೆಗಳ ಉಪ 
ಧಾನವಾಗುತ್ತದೆಯೋ 

ಅಸ್ಯ ಸಪತ್ನಃ ನ ಭವತಿ ಆ ಯಜಮಾನನಿಗೆ ಶತ್ರುಗಳೇ ಇರುವುದಿಲ್ಲ. 


ವಿರಾಡಿಷ್ಟಕೋಪಧಾನವಿಧಿ; ಪ್ರಶಂಸೆ 


| ಯತ್‌ ಅಗ್ನಿಃ ಏಷಃ ಪಶುಃ ವೈ ಚಯನಾಗ್ನಿಯೆಂಬುದು ಪಶುವೇ ಸರಿ. ಅಗ್ನಿಯು ಪಶು 


ಸಾಧನವಾಗಿದೆ. 
.| ಉತ್ತಮಾಯಾಮ್‌ ಚಿತ್ಯಾಮ್‌ ವಿರಾಜಃ ಅಗ್ನಿಚಯನದಲ್ಲಿ ಕೊನೆಯದಾದ ಪಂಚಮಚಿತಿಯಲ್ಲಿ 
ಉಪದಧಾತಿ ವಿರಾಡಿಷ್ಟಕೆಗಳನ್ನು ಅಧ್ವರ್ಯವು ಉಪಧಾನ 
ಮಾಡಬೇಕು.* 


| * ವಿರಾಡಿಷ್ಟಕೆಗಳು ನಲವತ್ತು. 


DO So VW yo YW YD WU WU WY 


ಪೃಷ್ಟಯಜುರ್ವೇದ ಹನ್ನಡ ಪ್ರಠಾಶನ/೩೪೪ 


I || I | 
ವಿರಾಜಮೇವೋತ್ತಮಾಂ ಪಶುಷು ದಧಾತಿ ತಸ್ಮಾತ್ಸಶುಮಾನುತ್ತಮಾಂ ವಾಚಂ 


I I Il | 
ವದತಿ ದಶದಶೋಪದಧಾತಿ ಸವೀರ್ಯತ್ವಾಯಾಕ್ಚ್ಯ ಯೋಪ ದಧಾತಿ 


I 1( I 1 
ವಿರಾಜಮಿತಿ ವಿ-ರಾಜಮ್‌ । ಏವ । ಉತ್ತಮಾಮಿತ್ಯುತ್‌-ತಮಾಮ್‌ । ಪಶುಷು । ದಧಾತಿ | ತಸ್ಮಾತ್‌ | 


ಪಶುಮಾನಿತಿ ಪಶು-ಮಾನ್‌ । ಉತ್ತಮಾಮಿತ್ಕುತ್‌-ತಮಾಮ್‌ । ವಾಚಮ್‌ । ವದತಿ । ದಶದಶೇತಿ ದಶ-ದಶ | 


I I I 
ಉಪೇತಿ । ದಧಾತಿ । ಸವೀರ್ಯತ್ವಾಯೇತಿ ಸವೀರ್ಯ-ತ್ವಾಯ। ಅಕ್ಷ್ಣಯಾ। ಉಪೇತಿ | ದಧಾತಿ । 


ಬ್ರಾಹ್ಮಣಭಾಗ ವಿವರಣೆ 


| ಪಶುಷು ಉತ್ತಮಾಮ್‌ ವಿರಾಜಮ್‌ ಏವ (ಹೀಗೆ ಉಪಧಾನ ಮಾಡಿದ ಅಧ್ವರ್ಯುವು) ಪಶು 
ದಧಾತಿ ಗಳಲ್ಲಿ ಉತ್ತಮವಾದ ಕ್ಷೀರ-ದಧಿರೂಪವಾದ ಅನ್ನ 
i ವನ್ನು ಸ್ಥಾಪಿಸಿದವನಾಗುತ್ತಾನೆ. 

ತಸ್ಮಾತ್‌ ಪಶುಮಾನ್‌ ಉತ್ತಮಾಮ್‌ ಆದ್ದರಿಂದಲೇ ಪಶುಸಂಪತ್ತುಳ್ಳವನು (ಮನೆಗೆ ಬಂದ 


| ವಾಚಮ್‌ ವದತಿ ಅತಿಥಿಗಳಿಗೆ ಬನ್ನಿ "ಕುಳಿತುಕೊಳ್ಳಿ' "ಗಟ ಮಾಡಿ', 


ಮುಂತಾದ) ಉತ್ತಮವಾದ ಮಾತನ್ನೇ ಹೇಳುತ್ತಾನೆ. 
[ಸಾ. ಭಾಷ್ಯ] 
ಪಶುಸಂಪತ್ತುಳ್ಳ ಬ್ರಾಹ್ಮಣನು “ಓ ಶ್ರಾವಯ' 
ಮುಂತಾದ ಯಜ್ಞ; ಸಂಬಂಧಿಯಾದ ಒಳ್ಳೆಯ ಮಾತ 
ನ್ನಾಡುತ್ತಾನೆ. [ಭ.ಭಾ.ಭಾ] 
ಸಂಖ್ಯಾವಿಧಿ; ಫಲ 

ದಶದಶ ಉಪದಧಾತಿ ಸವೀರ್ಯತ್ವಾಯ ಒಂದೊಂದು ದಿಕ್ಕಿನಲ್ಲಿ ಹತ್ತು ಹತ್ತು ಇಷ್ಟಕೆಗಳನ್ನು 

ಉಪಧಾನ ಮಾಡಬೇಕು. ಇದರಿಂದ ಚಿತಿಯು ದೃಢ 


[RRO 


ತೈತ್ತರೀಯ ಸಂಹಿಡತಾ/೫-೩-೫/೩೪೫ 
ಬು UW WVU VU VW VW WU WU WWW WY 
[ I I I 
ತಸ್ಮಾದಕ್ಷ್ಮಯಾ ಪಶವೋಂಂಗಾನಿ ಪ್ರಹರಂತಿ ಪ್ರತಿಷ್ಠಿತ್ಯೈ ಯಾನಿ ವೈ 


Ko) 
| 


|| I § [ 
ಛಂದಾಗ್‌ಂಸಿ ಸುವರ್ಗ್ಯಾಣ್ಯಾಸನ್ರೈರ್ದೇವಾಸ್ಸುವರ್ಗಲ್ಲೋಕಮಾಯ 


I I 
ನ್ವೇನರ್‌ಷಯೋ [ಯಷಯಃ(೨೫)ಅಶ್ರಾಮ್ಯನೆ ]5ಶ್ರಾಮ್ಯನ್ರೆ 
| I 
ತಪೋಇತಪ್ಯಂತ ತಾನಿ ತಪಸಾsಪಶ್ಯ 

| | 
ತಸ್ಮಾತ್‌ । ಅಕ್ಷ್ಣಯಾ । ಪಶವಃ । ಅಂಗಾನಿ | ಪ್ರೇತಿ । ಹರಂತಿ | ಪ್ರತಿಷ್ಠಿಕ್ಯಾ ಇತಿ ಪ್ರತಿ-ಸ್ಥತ್ರೈ ! ಯಾನಿ | ವೈ । 
ಛಂದಾಗ್‌ಂಸಿ | ಸುವರ್ಗ್ಯಾಣೀತಿ ಸುವಃ-ಗ್ಯಾನಿ | ಆಸನ್ನ್‌ । ತೈಃ | ದೇವಾಃ | ಸುವರ್ಗಮಿತಿ ಸುವಃ-ಗಮ್‌ | 

| | 
ಲೋಕಮ್‌ | ಆಯನ್ನ್‌ | ತೇನ । ಯಷಯಃ | (೨೫) 1 ಅಶ್ರಾಮ್ಯನ್ನ್‌ | ತೇ | ತಪಃ । ಅತಪ್ಯಂತ | ತಾನಿ | ತಪಸಾ | | 


ಅಪಶ್ಯನ್ನ್‌! 


ಬ್ರಾಹ್ಮಣಭಾಗ ವಿವರಣೆ 


ip ತಸ್ಮಾತ್‌ ಪಶವಃ ಅಕ್ಷ ಯಾ ಅಂಗಾನಿ ಆದುದರಿಂದಲೇ ಪಶುಗಳು ತಮ್ಮ ಅಂಗಗಳನ್ನು Ap 


| ಪ್ರಹರಂತಿ ಪ್ರತಿಷ್ಠಿತ್ಯೈ ಅಡ್ಡಲಾಗಿ ಕೊಡವಿಕೊಳ್ಳುತ್ತವೆ. ಇದು ದೃಢವಾಗಿ | 


ನಿಲ್ಲುವುದಕ್ಕೆ ಸಾಧನವಾಗುತ್ತ! ದೆ. 


ವಿರಾಡಿಷ್ಟಕೋಪಧಾನ; ಆಖ್ಯಾನ 
ಯಾನಿ ಛಂದಾಗ್‌ಂಸಿ ಸುವರ್ಗ್ಯಾಣಿ ಸ್ವರ್ಗಕ್ಕೆ ಅರ್ಹವಾದ ಯಾವ ಛಂದಸ್ಸುಗಳು 


ವೈ ಆಸನ್‌ ಇವೆಯೋ 
ತ್ಕೆಃ ದೇವಾಃ ಸುವರ್ಗಮ್‌ ಅವುಗಳಿಂದ ದೇವತೆಗಳು ಸ್ವರ್ಗವನ್ನು ಹೊಂದಿ 


| ಲೋಕಮ್‌ ಆಯನ್‌ ದರು. 


| ತೇನ ಯಷಯಃ ಅಶ್ರಾಮ್ಯನ್‌ ಸ್ವರ್ಗಗಮನನಿಮಿತ್ತವಾಗಿ ಜುಷಿಗಳು ಶ್ರಮಿಸಿದರು. 
| ತೇ ತಪಃ ಅತಪ್ಯಂತ ಆ ಮುನಿಗಳು ತಪಸ್ಸನ್ನು ಮಾಡಿದರು. 


ತಾನಿ ತಪಸಾ ಅಪಶ್ಯನ್‌ ಆ ತಪಸ್ಸಿನಿಂದ ಸ್ವರ್ಗಗಮನಾರ್ಹವಾದ ಛಂದಸ್ಸುಗ [W 


ಳನ್ನು ತಿಳಿದುಕೊಂಡರು. 
ಬು ಗು WVU 0 ಭು UYU WW WW W 


ಪೃಷ್ಟಯಜುರ್ವೇದ ಪನ್ನಡ ಪ್ರಶಾಶನ/೩೪೬ 


| 1 I I 
ನೆ ಭ್ಯ ಏತಾ ಇಷ್ಟಕಾ ನಿರಮಿಮತೇವಶ್ಚಂದೋ ವರಿವಶ್ಚಂದ ಇತಿ ತಾ 


| 
ಉಪಾದಧತ ತಾಭಿರ್ವೈ ತೇ ಸುವರ್ಗಶ್ಲೋಕಮಾಯನ್‌, ಯದೇತಾ ಇಷ್ಟಕಾ 


| I | 
ಉಪದಧಾತಿ ಯಾನ್ಯೇವ ಛಂದಾಗ್‌ಂಸಿ ಸುವರ್ಗ್ಯಾಣಿ ತೈರೇವ 


I 
ಯಜಮಾನಸ್ಸುವರ್ಗಂ ಲೋಕಮೇತಿ 


| [ | | 
ತೇಭ್ಯ । ಏತಾಃ | ಇಷ್ಟಕಾಃ । ನಿರಿತಿ |! ಅಮಿಮತ । ಏವಃ | ಛಂದಃ | ವರಿವಃ 1 ಛಂದಃ | ಇತಿ | ತಾಃ | ಉಪೇತಿ | 


1 [| | 
ಅದಧತ । ತಾಭಿಃ। ವೈ | ತೇ | ಸುವರ್ಗಮಿತಿ ಸುವಃ-ಗಮ್‌ । ಲೋಕಮ್‌ | ಆಯನ್ನ್‌ | ಯತ್‌ | ಏತಾಃ | ಇಷ್ಟಕಾಃ । 


[ | | 
| ಉಪದಧಾತೀತ್ಯುಪ-ದಧಾತಿ । ಯಾನಿ । ಏವ | ಛಂದಾಗ್‌ಂಸಿ | ಸುವರ್ಗ್ಯಾಣೀತಿ ಸುವಃ-ಗ್ಯಾನಿ | ತೈಃ | ಏವ | 


| ಯಜಮಾನಃ । ಸುವರ್ಗಮಿತಿ ಸುವಃ-ಗಮ್‌ । ಲೋಕಮ್‌ । ಏತಿ | 


ಬ್ರಾಹ್ಮಣಭಾಗ 
| ತೇಭ್ಯ ಏತಾಃ ಇಷ್ಟಕಾಃ ನಿರಮಿಮತ 
‘| ಏವಃ ಛಂದಃ ವರಿವಃ ಛಂದಃ ಇತಿ 
| ತಾಃ ಉಪಾದಧತ 
| ತಾಭಿಃ ವೈ ತೇ ಸುವರ್ಗಮ್‌ 
1 ಲೋಕಮ್‌ ಆಯನ್‌ 
ಯತ್‌ ಏತಾಃ ಇಷ್ಟಕಾಃ ಉಪದಧಾತಿ 
ಯಾನಿ ಏವ ಛಂದಾಗ್‌ಂಸಿ 


W ಸುವರ್ಗ್ಯಾಣಿ 
ತೈಃ ಏವ ಯಜಮಾನಃ ಸುವರ್ಗಮ್‌ 


WwW WY WY 


ವಿವರಣೆ 


"ಏವಶ್ಚಂದಃ' ಮೊದಲಾದ ಆ ಛಂದಸ್ಸುಗಳಿಂದ ಈ |) | 
ವಿರಾಡಿಷ್ಟಕೆಗಳನ್ನು ನಿರ್ಮಿಸಿದರು. 

"ಏವಶ್ಚಂದಃ' "ವರಿವಶ್ಚಂದಃ' ಮುಂತಾದ ಮಂತ್ರಗ 

ಳಿಂದ ಆ ಇಷ್ಟಕೆಗಳನ್ನು ಉಪಧಾನ ಮಾಡಿದರು. 

ಆ ಇಷ್ಟಕೋಪಧಾನದಿಂದ/ಸ್ವರ್ಗ್ಯವಾದ ಛಂದಸ್ಸು 

ಗಳಿಂದ ಯಷಿಗಳು ಸ್ವರ್ಗಲೋಕವನ್ನು ಹೊಂದಿ 

ದರು. 

ಈ ಇಷ್ಟಕೆಗಳನ್ನು ಉಪಧಾನ ಮಾಡುವುದೆಂಬುದು 

ಯಾವುದೋ (ಅದರಿಂದ) 

ಯಾವ ಛಂದಸ್ಸುಗಳು ಸ್ವರ್ಗಕ್ಕೆ ಅರ್ಹವಾಗಿವೆಯೋ 


ಅವುಗಳಿಂದ ಯಜಮಾನನು ಸ್ವರ್ಗಲೋಕವನ್ನು 


ಪೈಡ್ರಿರೀಂಯ ಸಂಹಿಷಾ/೫-೩-೫/ಒ೩೪೭ 


ಯಜ್ಞೇ ನ ವೈ ಪ್ರಜಾಪತಿಃ ಪ್ರಜಾ ಅಸೃ ಜತ ತಾಃಸೊ ಸ್ತೋಮಭಾಗೈರೇವಾಸ್ಕಜತ 
ಯ[ಯತ್‌(೨೬)ಸ್ತೊ ೇಮಭಾಗಾ]ಥ್ಲೊ ೇಮಭಾಗಾ ಉಪ ಪದಧಾತಿ ಪ್ರಜಾ ಏವ 


ತದ್ಯ ಜಮಾನಸ ಸೃಜತೇ ಬೃಹಸ್ಪತಿ ಸತಿರ್ವಾ ಏತದ್ಯಜ್ಞಸ್ಸ ಯೆ ತೇಜಸ್ಸ ಸ್ಲಮಭರ- 


I I I 
ಜ್ಞೇನ (ವೈ । ಪ್ರಜಾಪತಿಂತಿ ಪ್ರಜಾ-ಪತಿಃ । ಪ್ರಜಾ ಇತಿ ಪ್ರ-ಜಾಃ | ಅಸೃಜತ । ತಾಃ | ಸ್ತೋಮಭಾಗೈರಿತಿ | 


ನಾ 


[ I | 
ೀಮ-ಭಾಗೈಃ 1 1 ಏವ I ಅಸೃಜತ | ಯತ್‌ 1 (೨೬) | ಸ್ತೋಮಭಾಗಾ ಇತಿ ಸ್ತೊ ಮ-ಭಾಗಾಃ | 
ತೀತ್ಯುಪ-ದಧಾತಿ। ಪ್ರಜಾ ಇತಿ ಪ್ರ-ಜಾಃ। ಏವ | ತತ್‌ । ಯಜಮಾನಃ | ಸೃಜತೇ | ಬೃಹಸ್ಪತಿಃ ವೈ 


। ಯಜ್ಞಸ್ಥ್ಯ | ತೇಜಃ । ಸಮಿತಿ । ಅಭರತ್‌ | 


ಬ್ರಾಹ್ಮಣಭಾಗ ವಿವರಣೆ 
ಸ್ತೋಮಭಾಗೇಷ್ಟಕಾವಿಧಿ; ಆಖ್ಯಾನ 

ಪ್ರಜಾಪತಿಃ ಯಜ್ಞೇನ ಪ್ರಜಾಃ ಅಸೃಜತ ಪ್ರಜಾಪತಿದೇವನು ಯಜ್ಞದಿಂದ ಪ್ರಜೆಗಳನ್ನು ಸೃಷ್ಟಿ 

ವೈ ಸಿದನು. 

ತಾಃ ಸ್ತೋಮಭಾಗೈಃ ಏವ ಅಸೃಜತ (ಆ ಸೃಷ್ಟಿಯನ್ನು ಮಾಡುವಾಗ) (ಯಜ್ಞಃ ದ ಮಧ್ಯ 
ದಲ್ಲಿರುವ) ಸ್ತೋಮಭಾಗಗಳಿಂದ* ಪ್ರಜೆಗಳನ್ನು 
ಸೃಜಿಸಿದನು. 

ಯತ್‌ ಸ್ತೋಮಭಾಗಾಃ ಉಪದಧಾತಿ ಸ್ತೋಮಭಾಗಗಳನ್ನು ಉಪಧಾನ ಮಾಡುವುದೆಂಬುದು | 
ಯಾವುದೋ 

ತತ್‌ ಪ್ರಜಾಃ ಏವ ಯಜಮಾನಃ ಸೃಜತೇ ಯಜಮಾನನು ಅದರಿಂದ ಪ್ರಜೆಗಳನ್ನೇ ಸೃಜಿಸು 
ತ್ತಾನೆ. 

ಸ್ರೋಮಭಾಗಗಳ ಪ್ರಶಂಸೆ 
ಯತ್‌ ಸ್ತೋಮಭಾಗಾಃ ಬೃಹಸ್ಪತಿಃ ವೈ ಸ್ತೋಮಭಾಗಗಳೆಂಬುದು ಯಾವುದೋ ಇದನ್ನು 


ಯಜ್ಞಸ್ಯ ಏತತ್‌ ತೇಜಃ ಸಮಭರತ್‌ ಬೃಹಸ್ಪತಿಯು ಯಜ್ಞಃ ದ ತೇಜೋರೂಪವಾಗಿ 
ಸಂಪಾದಿಸಿದನು. 


* “ರಶ್ಮಿರಸಿ' ಮುಂತಾದ ಮಂತ್ರಗಳು ಸ್ತೋಮಭಾಗಗಳು. ಅವುಗಳನ್ನು ಪಠಿಸಿ ಉಪಧಾನ ಮಾಡಲ್ಪಡುವ ಇಷ್ಟಕೆಗಳೂ 
ಸ್ತೋಮಭಾಗಗಳೇ. ಇವು ಮೂವತ್ತೊಂದು (31). 


ಗುಗ WV WY VW WW WW YW WW 


ಪೃಷ್ಟಯಜುರ್ವೇದ ಈನ್ನಡ ಪ್ರಪಾಶನ/೩೪೮ 


I I | ] 
ದ್ಯಥ್ಸ್ಕೋಮಭಾಗಾ ಯಹ್ಲೋಮಭಾಗಾ ಉಪದಧಾತಿ ಸತೇಜಸಮೇವಾಗ್ನಿಂ 


| 1 [ 1 | 
ಚಿನುತೇ ಬೃಹಸ್ಪತಿರ್ವಾ ಏತಾಂ ಯಜ್ಞಸ್ಯ ಪ್ರತಿಷ್ಠಾ ಮಪಶ್ಯದ್ಯಥ್ಸೋಮಭಾಗಾ 
| | 
ಯಥಹ್ಲೋಮಭಾಗಾ ಉಪದಧಾತಿ ಯಜ್ಞ; ಸ್ಯ 
I 
ಸವೀರ್ಯತ್ವಾಯ 


| | | 
ಯತ್‌ | ಸ್ತೋಮಭಾಗಾ ಇತಿ ಸ್ತೋಮ-ಭಾಗಾಃ । ಯತ್‌ | ಸ್ತೋಮಭಾಗಾ ಇತಿ ಸ್ತೋಮ-ಭಾಗಾಃ | 


| | ( 1 
ಉಪದಧಾತೀತ್ಯುಪ-ದಧಾತಿ | ಸತೇಜಸಮಿತಿ ಸ-ತೇಜಸಮ್‌ । ಏವ । ಅಗ್ನಿಮ್‌ । ಚಿನುತೇ । ಬೃಹಸ್ಪತಿಃ | ವೈ । 


| I | 
| ಇತಿ ಪ್ರತಿ-ಸ್ಥಿ ತ್ಯೈ | ಸಪ್ತಸಪ್ತೇತಿ ಸಪ್ತ-ಸಪ್ತ | ಉಪೇಶಿ | ದಧಾತಿ । ಸವೀರ್ಯತ್ವಾಯೇತಿ ಸವೀರ್ಯ-ತ್ವಾಯ | 


ಬ್ರಾಹ್ಮಣಭಾಗ ವಿವರಣೆ 


| ಯತ್‌ ಸ್ತೋಮಭಾಗಾಃ ಉಪದಧಾತಿ ಈ ಸ್ತೋಮಭಾಗೇಷ್ಟಕೆಗಳನ್ನು ಉಪಧಾನ ಮಾಡುವ 
| ಸತೇಜಸಮ್‌ ಅಗ್ನಿಮ್‌ ಏವ ಚಿನುತೇ ನೆಂಬುದು ತೇಜೋಯುಕ್ತವಾದ ಅಗ್ನಿಯನ್ನೇ ಯಜಮಾ 
ನನು ಚಯನ ಮಾಡಿದವನಾಗುತ್ತಾನೆ. 
ಇನ್ನೊಂದು ಪ್ರಶಂಸೆ 
ಯತ್‌ ಸ್ತೋಮಭಾಗಾಃ ಬೃಹಸ್ಪತಿಃ ವೈ ಯಾವ ಸ್ತೋಮಭಾಗಗಳಿವೆಯೋ (ಇದನ್ನು) ಬೃಹಸ್ಪತಿ 
ಏತಾಮ್‌ ಯಜ್ಞಸ್ಯ ಪ್ರತಿಷ್ಠಾಮ್‌ ಅಪಶ್ಯತ್‌ ಯು ಯಜ್ಞದ ಪ್ರತಿಷ್ಠಾರೂಪವನ್ನಾಗಿ ತಿಳಿದನು. 
ಯತ್‌ ಸ್ತೋಮಭಾಗಾಃ ಉಪ ದಧಾತಿ ಯಾವ ಸ್ತೋಮಭಾಗೇಷ್ಟಕೆಗಳನ್ನು ಉಪಧಾನ 
ಡಿ ಮಾಡುವನೋ 
| ಯಜ್ಞಸ್ಯ ಪ್ರತಿಷ್ಠಿತ್ಯೈ (ಅದು) ಯಜ್ಞದ ಪ್ರಕೃಷ್ಟಸ್ಥಿತಿಗೆ ಕಾರಣವಾಗುತ್ತದೆ. 
ಸಂಖ್ಯಾವಿಧಿ 
ಸವೀರ್ಯತ್ವಾಯ ಸಪ್ತಸಪ್ತ ಉಪದಧಾತಿ ದೃಢವಾಗಿರುವುದಕ್ಕಾಗಿ ಪ್ರತಿದಿಕ್ಕಿನಲ್ಲಿಯೂ ಏಳು 
ಏಳು ಇಷ್ಟಕೆಗಳನ್ನು ಉಪಧಾನ ಮಾಡಬೇಕು. 


WY WWW HW OU WWW WWD WwW Ww 


ಪೈಕಿಲೀಯ ಹಂಹಿಡಾ/೫-೩-೫/೩೪೯ 


I 
ತಿಸ್ರೋ ಮಧ್ಯೇ ಪ್ರತಿಷ್ಠಿತ್ಯೈ ॥ ೨೭-5 ॥ 


[ಉತ್ತರತೋ ಧತ್ತೇ ತಸ್ಮಾದುಪದೀಯಂತ ಚುಷಯೋಜಸೃಜತ ಯತ್ತಿಚತ್ವಾರಿಗ್‌ಂಶಚ್ಚ ॥] 
ತಿಸ್ರಃ | ಮಧ್ಯೇ | ಪ್ರತಿಷ್ಠಿತ್ಯಾ ಇತಿ ಪ್ರತಿ-ಸ್ವಿ ತ್ಯೆ ೮॥ ೨೭-೫॥ 


ಬ್ರಾಹ್ಮಣಭಾಗ ವಿವರಣೆ 

ಮಧ್ಯೇ ತಿಸ್ರಃ ಪ್ರತಿಷ್ಠಿತ್ಯೈ ಮೂರು ಸ್ತೋಮಭಾಗೇಷ್ಟಕೆಗಳನ್ನು ಮಧ್ಯದಲ್ಲಿ ಉಪ | 
ಧಾನ ಮಾಡಬೇಕು. ಇದು ಸ್ಥಿರತೆಯನ್ನು ಉಂಟು | 

ಮಾಡುವುದಕ್ಕಾಗಿ ಆಗುತ್ತದೆ. 


ಈ ಅನುವಾಕದಲ್ಲಿ ಅಸಪತ್ನೇಷ್ಟಕೆಗಳು, ವಿರಾಡಿಷ್ಟಕೆಗಳು. ಮತ್ತು ಸ್ತೊ ಮಭಾಗೇಷ್ಟಕೆಗಳು-ಇವುಗಳ ವಿಧಿ- 
ಆಖ್ಯಾನ, ಉಪಧಾನದ ಫಲ-ಪ್ರಶಂಸೆ ಇವೆಲ್ಲವೂ ಇವೆ. 


೫ಳಲಂಖರಅ೧ಣ 


॥ ಷಷ್ಟೊ€ಇನುವಾಹಃ ॥ 


I I | 
ರಶ್ಮಿರಿತ್ಯೇವಾದಿತ್ಯಮಸೃಜತ ಪ್ರೇತಿರಿತಿ ಧರ್ಮಮನ್ವಿತಿರಿತಿ ದಿವಗ್‌ಂ 


| I 
ಸಂಧಿರಿತ್ಯಂತರಿಕ್ಷ ೦ ಪ್ರತಿಧಿರಿತಿ ಪೃಥಿವೀಂ 


| I 1 | | 
ರಶ್ಮಿ; | ಇತಿ । ಏವ | ಆದಿತ್ಯಮ್‌ | ಅಸ್ಫಜತ | ಪ್ರೇತಿರಿತಿ ಪ್ರ-ಇತಿಃ | ಇತಿ। ಧರ್ಮಮ್‌ । ಅನ್ವಿತಿರಿತ್ಯನು-ಇತಿಃ | 


I || | [ 
49] ಇತಿ ದಿವಮ್‌ | ಸಂಧಿರಿತಿ ಸಮ್‌-ಧಿಃ । ಇತಿ । ಅಂತರಿಕ್ಷಮ್‌ | ಪ್ರತಿಧಿರಿತಿ ಪ್ರತಿ-ಧಿಃ । ಇತಿ | ಪೃಥಿವೀಮ್‌ | 


| "ಯಜ್ಞೇನ ವೈ ಪ್ರಜಾಪತಿಃ ಪ್ರಜಾಃ ಅಸೃಜತ' ಎಂದು ಪ್ರಜಾಸಾಮಾನ್ಯಸೃಷ್ಟಿಯನ್ನು ಹೇಳಲಾಗಿದೆ. ಈ | 
| ಐದನೆಯ ಅನುವಾಕದಲ್ಲಿ ಆ ಸೃಷ್ಟಿಯ ವಿಷಯವನ್ನು ವಿವರಿಸಲಾಗಿದೆ. 


ಬ್ರಾಹ್ಮಣಭಾಗ 


ರಶ್ಮಿಃ ಇತಿ ಏವ ಆದಿತ್ಯಮ್‌ ಅಸೃಜತ "ರಶ್ಮಿರಸಿ ಕ್ಷಯಾಯ ತ್ವಾ ಕ್ಷಯಂ ಜಿನ್ವ' ಎಂಬ |" 
ಮಂತ್ರದಿಂದಲೇ(ಆ ಪ್ರಜಾಪತಿದೇವನು)ಆದಿತ್ಯನನ್ನು |) 
ಸೃಷ್ಟಿಸಿದನು. ಇ 

ಪ್ರೇತಿಃ ಇತಿ ಧರ್ಮಮ್‌ ಅಸೃಜತ "ಪ್ರೇತಿರಸಿ ಧರ್ಮಾಯ ತ್ವಾ ಧರ್ಮಂ ಜಿನ್ಹ' ಎಂಬ 
ಮಂತ್ರದಿಂದ ಧರ್ಮವನ್ನು ಸೃಜಿಸಿದನು. 

ಅನ್ವಿತಿಃ ಇತಿ ದಿವಮ್‌ ಅಸೃಜತ "ಅನ್ವಿತಿರಸಿ ದಿವೇ ತ್ವಾ ದಿವಂ ಜಿನ್ವ' ಎಂಬ | 
ಮಂತ್ರದಿಂದ ದ್ಯುಲೋಕವನ್ನು ಸೃಷ್ಟಿಸಿದನು. 

ಸಂಧಿಃ ಇತಿ ಅಂತರಿಕ್ಷಮ್‌ ಅಸ್ಫಜತ "ಸಂಧಿರಸಿ ಅಂತರಿಕ್ಲಾಯ ತ್ವಾ ಅಂತರಿಕ್ಷಂ ಜಿನ್ವ' 
ಎಂಬ ಮಂತ್ರದಿಂದ ಅಂತರಿಕ್ಷ; ವನ್ನು ಸೃಷ್ಟಿಸಿದನು. 

| ಪ್ರತಿಧಿಃ ಇತಿ ಪೃಥಿವೀಮ್‌ ಅಸ್ಪಜತ “ಪ್ರತಿಧಿರಸಿ ಪೃಥಿವ್ಯೈ ತ್ವಾ ಪೃಥಿವೀಂ ಜಿನ್ವ' ಎಂಬ 

ಮಂತ್ರದಿಂದ ಪೃಥಿವಿಯನ್ನು ಸೃಜಿಸಿದನು. 


(0) 0 (0 0 (0 (0) WW WW YW 1) WwW 


ತೈತ್ತರೀಯ ಸಂಹಿಡಾ/೫-೩-೬/ಒ೩೫೧ 


| I | [ 
ವಿಷ್ಟಂಭ ಇತಿ ವೃಷ್ಟಿಂ ಪ್ರವೇತ್ಯಹರನುವೇತಿ ರಾತ್ರಿಮುಶಿಗಿತಿ ವಸೂ 


| | I I I 
ಇತಿ ರುದ್ರಾನ್ಸುದೀತಿರಿತ್ಯಾದಿತ್ಯಾನೋಜ ಇತಿ ಪಿತ್ವ.ಗ್‌ಂಸ್ತಂತುರಿತಿ ಪ್ರಜಾಃ 


I | 
ಪೃತನಾಷಾಡಿತಿ ಪಶೂ- 


I I | I I I | I 
ವಿಷ್ಟಂಭ ಇತಿ ವಿ-ಸ್ತಂಭಃ | ಇತಿ | ವೃಷ್ಟಿಮ್‌ | ಪ್ರವೇತಿ ಪ್ರ-ವಾ । ಇತಿ । ಅಹಃ । ಅನುವೇತ್ಯನು-ವಾ | ಇತಿ 
I I 1 I I 1 1 
ರಾತ್ರಿಮ್‌ | ಉಶಿಕ್‌ । ಇತಿ | ವಸೂನ್‌ । ಪ್ರಕೇತ ಇತಿ ಪ್ರ-ಕೇತಃ । ಇತಿ। ರುದ್ರಾನ್‌ | ಸುದೀತಿರಿತಿ ಸು-ದೀತಿಃ। ಇತಿ । 

I 1 1 1 I I 
ಆದಿತ್ಯಾನ್‌ । ಓಜಃ । ಇತಿ । ಪಿತ್ವನ್‌ | ತಂತುಃ। ಇತಿ । ಪ್ರಜಾ ಇತಿ ಪ್ರ-ಜಾಃ | ಪೃತನಾಷಾಟ್‌ | ಇತಿ | ಪಶೂನ್‌ | 


ಬ್ರಾಹ್ಮಣಭಾಗ ವಿವರಣೆ 


ವಿಷ್ಟಂಭಃ ಇತಿ ವೃಷ್ಟಿಮ್‌ ಅಸೃಜತ "ವಿಷ್ಟಂಭೋಸಿ ವೃಷ್ಟ್ಯೈ ತ್ವಾ ವೃಷ್ಟಿಂ ಜಿನ್ವ' 
ಎಂಬ ಮಂತ್ರದಿಂದ ವೃಷ್ಟಿಯನ್ನು ಸೃಜಿಸಿದನು. 

ಪ್ರವಾ ಇತಿ ಅಹಃ ಅಸೃಜತ "ಪ್ರವಾಂಸ್ಕಹ್ನೇ ತ್ವಾಹರ್ಜಿನ್ವ' ಎಂಬ ಮಂತ್ರದಿಂದ 
ಹಗಲನ್ನು ಸೃಷ್ಟಿಸಿದನು. | 

| ಅನುವಾ ಇತಿ ರಾತ್ರಿಮ್‌ ಅಸೃಜತ "ಅನುವಾಾಸಿ ರಾತ್ರಿಯ್ಯೆ ತ್ವಾ ರಾತ್ರಿಂ ಜಿನ್ವ' ಎಂಬ 
ಮಂತ್ರದಿಂದ ರಾತ್ರಿಯನ್ನು ಸೃಜಿಸಿದನು. 

ಉಶಿಕ್‌ ಇತಿ ವಸೂನ್‌ ಅಸೃಜತ "ಉಶಿಗಸಿ ವಸುಭ್ಯಸ್ತ್ಯಾ 
ಮಂತ್ರದಿಂದ ವಸುಗಳನ್ನು ಸೃಜಿಸಿದನು. 

| ಪ್ರಕೇತಃ ಇತಿ ರುದ್ರಾನ್‌ ಅಸೃಜತ “ಪ್ರಕೇತೋಸಿ ರುದ್ರೇಭ್ಯಸ್ವ್ವಾ ರುದ್ರಾಜ್ಲೆನ್ವ' ಎಂಬ 

| ಮಂತ್ರದಿಂದ ರುದ್ರರನ್ನು ಸೃಜಿಸಿದನು. 

ಸುದೀತಿಃ ಇತಿ ಆದಿತ್ಯಾನ್‌ ಅಸ್ಫಜತ ಸುದೀತಿರಸ್ಯಾದಿತ್ಯೇಭ್ಯಸ್ತ್ಯಾದಿತ್ಯಾಇ್ಸ್‌ನ್ವ' ಎಂಬ 
ಮಂತ್ರದಿಂದ ಆದಿತ್ಯರನ್ನು ಸೃಜಿಸಿದನು. 

ಓಜಃ ಇತಿ ಪಿತ್ಯನ್‌ ಅಸೃಜತ “ಓಜೋಸಸಿ ಪಿತೃಭ್ಯಸ್ತ್ವಾ ಪಿತ್ಯೇಣ್ಷ್‌ನ್ವ' ಎಂಬ 

\ ಮಂತ್ರದಿಂದ ಪಿತೃದೇವತೆಗಳನ್ನು ಸೃಜಿಸಿದನು. 

ತಂತುಃ ಇತಿ ಪ್ರಜಾಃ ಅಸೃಜತ "ತಂತುರಸಿ ಪ್ರಜಾಭ್ಯಸ್ತ್ಯಾ ಪ್ರಜಾ ಜಿನ್ವ' ಎಂಬ 

ಮಂತ್ರದಿಂದ ಪ್ರಜೆಗಳನ್ನು ಸೃಜಿಸಿದನು. 

ಪೃತನಾಷಾಟ್‌ ಇತಿ ಪಶೂನ್‌ ಅಸೃಜತ "ಪೃತನಾಷಾಡಸಿ ಪಶುಭ್ಯಸ್ತ್ವಾ ಪಶೋಳ್ಲೆನ್ವ' ಎಂಬ 


ಶೆ ವ 
ಮಂತ್ರದಿಂದ ಪಶುಗಳನ್ನು ಸೃಷ್ಟಿಸಿದನು. 


WW WVU LY VW WW WW YW ॥೫ 


ಪೃಷ್ಟಯಜುರ್ವೇದ ಈನ್ನಡ ಪ್ರಶಾಶನ/೩.೫.೨ 


| | 
-ಪ್ರೇವದಿತ್ಯೋಷಧೀರಭಿಜದಸಿ ಯುಕ್ತ ಗ್ರಾವೇಂದ್ರಾಯ 


I | [ | 
[ಯುಕ್ತ ಗ್ರಾವಾ(೨೮)ಇಂದ್ರಾಯ]ತ್ವೇಂದ್ರಂ ಜಿನ್ವೇತ್ಯೇವ ದಕ್ಷಿ! ಣತೋ ವಜ್ರಂ 


| I | 
ಪರ್ಯೌಹದಭಿಜಿತ್ಯೈ ತಾಃ ಪ್ರಜಾ ಅಪಪ್ರಾಣಾ ಅಸೃಜತ 


1 [ [ I ಭ 
ರೇವತ್‌ | ಇತಿ । ಓಷಧೀಃ । ಅಭಿಜಿದಿತ್ಯಭಿ-ಜಿತ್‌ | ಅಸಿ | ಯುಕ್ತ; ಗ್ರಾವೇತಿ ಯುಕ್ತ-ಗ್ರಾವಾ | (೨೮) | ಇಂದ್ರಾಯ | 
|| | ॥| | I 
ತ್ವಾ। ಇಂದ್ರಮ್‌ | ಜಿನ್ವ | ಇತಿ ಏವ ದಕ್ಷಿಣತಃ । ವಜ್ರಮ್‌ | ಪರೀತಿ । ಔಹತ್‌ ! ಅಭಿಜಿತ್ಯಾ ಇತ್ಯಭಿ-ಜಿತ್ಯೈ 


[| [| [| 
ತಾಃ ಪ್ರಜಾ ಇತಿ ಪ್ರ-ಜಾಃ। ಅಪಪ್ರಾಣಾ ಇತ್ಯಪ-ಪ್ರಾಣಾಃ | ಅಸೃಜತ | 


ಬ್ರಾಹ್ಮಣಭಾಗ ವಿವರಣೆ 


ರೇವತ್‌ ಇತಿ ಓಷಧೀಃ ಅಸೃಜತ "ರೇವದಸ್ಯೋಷಧೀಭ್ಯಸ್ತ್ವಾಷಧೀರ್ಜಿನ್ವ' ಎಂಬ 
ಮಂತ್ರದಿಂದ ಓಷಧಿಗಳನ್ನು ಸೃಷ್ಟಿಸಿದನು. 

ಅಭಿಜಿತ್‌ ಅಸಿ ಯುಕ್ತಗ್ರಾವಾ ಇಂದ್ರಾಯ (ಅದೆಲ್ಲದರ ರಕ್ಷಣೆಗಾಗಿ) ವಜ್ರಾಯುಧವನ್ನು “ಎಲೈ! 

ತ್ವಾ ಇಂದ್ರಂ ಜಿನ್ವ ಇತಿ ಏವ ದಕ್ಷಿಣತಃ ವಜ್ರಾಯುಧವೇ! ನೀನು ಜಯಹೇತುವಾಗಿರುವೆ. 

ವಜ್ರಮ್‌ ಪರ್ಯೌಹತ್‌ ಭೂಮಿಯಲ್ಲಿ ಸ್ಥಾಪಿಸಿರುವ ಕಲ್ಲಿನಂತೆ ದೃಢವಾಗಿ 
ಇರುವೆ. ಇಂದ್ರನ ಪ್ರೀತಿಗಾಗಿ ನಿನ್ನನ್ನು ಸ್ತುತಿಸುವೆನು. 
ನೀನು ಇಂದ್ರನನ್ನು ಸಂತೋಷಪಡಿಸು', ಎಂಬ ಈ 
ಮಂತ್ರದಿಂದ ಪ್ರಜಾಪತಿಯು ತನ್ನ ಬಲಗೈಯಿಂದ 
ಜಗತ್ತಿನ ಜಯ-ರಕ್ಷಣೆಗಾಗಿ ಪ್ರೇರಿಸಿದನು/ 
ಸ್ತುತಿಸಿದನು. 


ಪಜೆಗಳಲ್ಲಿ ಇಂದಿಯಸಾ ಪನ 
ಖ ೧೨ ಆ ಛು 


ತಾಃ ಅ ಣಾಃ ಪಜಾಃ ಅಸ್ಪಜತ ಜಾಪತಿಯು ಆ ಪಜೆಗಳನ್ನು ಪಾಣರಹಿತರನಾಗಿ 
೩ ಬ Ki 
ಸೃಷ್ಟಿಸಿದನು. 


ತಾತ್ಸರ್ಯ:- "ರಶ್ಮಿರಸಿ' ಎಂದು ಆರಂಭಗೊಂಡು ಹದಿನೈದು ಮಂತ್ರಗಳಿಂದ ಪ್ರಜಾಪತಿದೇವನು ಮಾಡಿದ ವಿವಿಧ 
ಸೃಷ್ಟಿಗಳು ಹೇಳಲ್ಪಟ್ಟವು. “ಅಭಿಜಿತ್‌...'ಎಂಬ ಮಂತ್ರದಿಂದ ಅವುಗಳ ರಕ್ಷಣೆಗಾಗಿ ವಜ್ರಾಯುಧವನ್ನು 
ಪ್ರೇರಿಸಿದುದನ್ನು ಹೇಳಲಾಗಿದೆ. 


0 (0 (0 0 0 0 0 0 (0 0 WB WW WY WY 


ತೈತ್ತರೀಯ ಸಂಹಿತಾ/೫-೩-೬/೩೫೩ 


[ [ I 
ತಾಸ್ವಧಿಪತಿರಸೀತ್ಯೇವ ಪ್ರಾಣಮದಧಾದ್ಯಂತೇತ್ಯಪಾನಗ್‌ಂ ಸಗ್‌ಂಸರ್ಪ ಇತಿ 


| | I 
ಚಕ್ಬುರ್ವಯೋಧಾ ಇತಿ ಶ್ರೋತ್ರಂ ತಾಃ ಪ್ರಜಾಃ ಪ್ರಾಣತೀರಪಾನತೀಃ 


I | | 
ಪಶ್ನಂತೀಶ್ಲೃಣ್ಲ್ನತೀರ್ನ ಮಿಥುನೀ ಅಭವ- 
ಶ್ರ ಶಿಲ್ಡ್‌ವ 2 


[| ಟ | [| | [| 
ತಾಸು | ಅಧಿಪತಿರಿತ್ಯಧಿ-ಪತಿಃ | ಅಸಿ | ಇತಿ | ಏವ । ಪ್ರಾಣಮಿತಿ ಪ್ರ-ಅನಮ್‌ | ಅದಧಾತ್‌ | ಯಂತಾ | ಇತಿ | 
[| 1 [| | || | 
ಅಪಾನಮಿತ್ಯಪ-ಅನಮ್‌ | ಸಗ್‌ಂಸರ್ಪ ಇತಿ ಸಮ್‌-ಸರ್ಪಃ | ಇತಿ । ಚಕ್ಷುಃ । ವಯೋಧಾ ಇತಿ ವಯಃ-ಧಾಃ | 
[ 
ಇತಿ \ ಶ್ರೋತ್ರಮ್‌ | ತಾಃ । ಪ್ರಜಾ ಇತಿ ಪ್ರ-ಜಾಃ | ಪ್ರಾಣತೀರಿತಿ ಪ್ರ-ಅನತೀಃ । ಅಪಾನತೀರಿತ್ಯಪ-ಅನತೀಃ | 


I ; 
ಪಶ್ಯಂತೀಃ | ಶೃಣ್ವತೀಃ ।ನ। ಮಿಥುನೀ | ಅಭವನ್ನ್‌! 


ಬ್ರಾಹ್ಮಣಭಾಗ ವಿವರಣೆ 


ತಾಸು ಅಧಿಪತಿಃ ಅಸಿ ಇತಿ ಏವ ಬಳಿಕ ಆ ಪ್ರಜೆಗಳಲ್ಲಿ "ಅಧಿಪತಿರಸಿ ಪ್ರಾಣಾಯ ತ್ವಾ 

ಪ್ರಾಣಮ್‌ ಅದಧಾತ್‌ ಪ್ರಾಣಂ ಜಿನ್ವ' ಎಂಬ ಮಂತ್ರದಿಂದ ಪ್ರಾಣವನ್ನು 
ಸ್ಲಾಪಿಸಿದನು. | 

ಯಂತಾ ಇತಿ ಅಪಾನಮ್‌ ಅದಧಾತ್‌ "ಯಂತಾಸ್ಯಪಾನಾಯ ತ್ವಾಪಾನಂ ಜಿನ್ವ' ಎಂಬ | 
ಮಂತ್ರದಿಂದ ಅಪಾನವನ್ನು ಸ್ಥಾ ಪಿಸಿದನು. 

ಸಗ್‌ಂಸರ್ಪಃ ಇತಿ ಚಕ್ಷುಃ ಅದಧಾತ್‌ "ಸಗ್‌ಂಸರ್ಪೋಇಸಿ ಚಕ್ಷುಷೇ ತ್ವಾ ಚಕ್ಬುರ್ಜಿನ್ಹ' 
ಎಂಬ ಮಂತ್ರದಿಂದ ಕಣ್ಣನ್ನು ಸ್ಥಾ ಪಿಸಿದನು. 

ವಯೋಧಾಃ ಇತಿ ಶ್ರೋತ್ರಮ್‌ "ವಯೋಧಾ ಅಸಿ ಶ್ರೋತ್ರಾಯ ತ್ವಾ ಶ್ರೋತ್ರಂ ಜಿನ್ವ' 

ಅದಧಾತ್‌ ಎಂಬ ಮಂತ್ರದಿಂದ ಕಿವಿಯನ್ನು ಸ್ಥಾಪಿಸಿದನು. 


ಮಿಥುನಭಾವಸ್ಥಾಪನ 


ತಾಃ ಪ್ರಾಣತೀಃ ಅಪಾನತೀಃ ಈ ರೀತಿ ಪ್ರಾಣದಿಂದ ಕೂಡಿದ, ಅಪಾನದಿಂದ ಯುಕ್ತ ಗ 

ಪಶ್ಯಂತೀಃ ಶೃಣ್ವತೀಃ ಪ್ರಜಾಃ ವಾಗಿರುವ, ನೋಡುತ್ತಿರುವ, ಕೇಳುವ ಶಕ್ತಿಯನ್ನು 
ಹೊಂದಿರುವ ಪ್ರಜೆಗಳು 

ಮಿಥುನೀ ನ ಅಭವನ್‌ ಮಿಥುನಭಾವವನ್ನು ಹೊಂದಲಿಲ್ಲ. 


ಪೃಷ್ಣಯಜುರ್ವೇದ ಪನ್ನಡ ಪ್ರಕಾಶನ/೩೫೪ 


ತ್ರಿವೃದ ದಸೀತ್ಯೇವ ಮಿಥುನಮದಧಾತ್ತಾಃ ಪ್ರಜಾ ಮಿಥುನೀ [(೨೯)] 


| 
ಭವಂತೀರ್ನ ಪ್ರಾಜಾಯಂತ ತಾಸ್ಪಗ್‌ಂರೋಹೋಸಸಿ ನೀರೋಹೋಜಸೀತ್ಯೇವ 


| [ | 
0 0 ped ಇನ 
ಪ್ರಾಜನಯತ್ತಾ p ಪ್ರಜಾಃ ಪ್ರಜಾತಾ ವ ಪ್ರತ್ಯತಿಷ್ಠ 


| | I I 
| ತಾಸು | ತ್ರಿವೃದಿತಿ ತ್ರಿ-ವೃತ್‌ । ಅಸಿ | ಇತಿ | ಏವ । ಮಿಥುನಮ್‌ । ಅದಧಾತ್‌ | ತಾಃ | ಪ್ರಜಾ ಇತಿ ಪ್ರ-ಜಾಃ । 


ಮಿಥುನೀ 1 (೨೯)! ಭವಂತೀಃ !1ನ| ಪ್ರೇತಿ ಅಜಾಯಂತ 1 ತಾಃ। ಸಗ್‌ಂರೋಹ ಇತಿ ಸಮ್‌-ರೋಹಃ | ಅಸಿ I 


ನೀರೋಹ ಇತಿ ನಿಃ-ರೋಹಃ । ಅಸಿ । ಇತಿ | ಏವ | ಪ್ರೇತಿ | ಅಜನಯತ್‌ | ತಾಃ | ಪ್ರಜಾ ಇತಿ ಪ್ರ-ಜಾಃ | 


I 
| ಪ್ರಜಾತಾ ಇತಿ ಪ್ರ-ಜಾತಾಃ। ನ। ಪ್ರತೀತಿ । ಅತಿಷ್ಠನ್ನ್‌ | 


ಬ್ರಾಹ್ಮಣಭಾಗ ವಿವರಣೆ 


| ತಾಸು ತ್ರಿವೃತ್‌ ಅಸಿ ಇತಿ ಏವ (ಬಳಿಕ ಪ್ರಜಾಪತಿಯು) ಆ ಪ್ರಜೆಗಳಲ್ಲಿ "“ತ್ರಿವೃದಸಿ, 
| ಮಿಥುನಮ್‌ ಅದಧಾತ್‌ ಪ್ರವೃದಸಿ, ಸಂವೃದಸಿ, ವಿವೃದಸಿ' ಎಂಬ ನಾಲ್ಕು 


ಮಂತ್ರಗಳಿಂದ ಮಿಥುನಶಕ್ತಿಯನ್ನು ಇಟ್ಟನು. 
ಪ್ರಜೋತ್ಪಾದನಸಾಮರ್ಥ್ಯಸ್ಥಾಃ ಪನ 
| ಮಿಥುನೀ ಭವಂತೀಃ ತಾಃ ಪ್ರಜಾಃ ನ ಹೀಗೆ ಮಿಥುನಭಾವವನ್ನು ಹೊಂದಿದರೂ ಆ ಪ್ರಜೆ 
ಪ್ರಾಜಾಯಂತ ಗಳು ಪ್ರಜೋತ್ಪಾದನಸಾಮರ್ಥ್ಯವನ್ನು ಹೊಂದಲಿಲ್ಲ. 
| ತಾಃ ಸಗ್‌ಂರೋಹಃ ಅಸಿ ನೀರೋಹಃ (ಬಳಿಕ ಪ್ರಜಾಪತಿದೇವನು) "ಸಗ್‌ಂರೋಹೋಸಸಿ' 
| ಅಸಿ ಇತಿ ಏವ ಪ್ರಾಜನಯತ್‌ "ನೀರೋಹೋಸಸಿ' "ಪ್ರರೋಹೋಸಿ' "ಅನುರೋ 
ಹೋಸಿ' ಎಂಬ ನಾಲ್ಕು ಮಂತ್ರಗಳಿಂದ ಪ್ರಜೆಗಳನ್ನು 
ಪ್ರಜೋತ್ಪಾದನಶಕ್ತರನ್ನಾಗಿ ಮಾಡಿದನು. 
ಪ್ರಜಾ ಜಾಪ್ರತಿಷ್ಠಾಃ ಪನ 
ಪ್ರಜಾತಾಃ ತಾಃ ಪ್ರಜಾಃ ನ ಪ್ರತ್ಯತಿಷ್ಠನ್‌ ಹುಟ್ಟಿದ ಆ ಪ್ರಜೆಗಳು ನೆಲೆಗೊಳ್ಳಲಿಲ್ಲ | 


ಗ ಪ್ರಜಾಪತಿದೇವನು ತಾನು ಸೃಷ್ಟಿಸಿದ ಪ್ರಜೆಗಳು ಪ್ರಾಣರಹಿತರಾಗಿದ್ದು; ದರಿಂದ ಅವರಲ್ಲಿ “ಅಧಿಪತಿರಸಿ' ಮುಂತಾದ 
ನಾಲ್ಕು ಮಂತ್ರಗಳಿಂದ ಪ್ರಾಣ-ಅಪಾನ-ಚಕ್ಷು] ಸ್ಸುಶ್ರೋತ್ರಗಳನ್ನಿಟ್ಟನು. 


Wy [() WwW _ WY 


WS 


ಪೈತಿಲೀಯ ಸಂಹಿಡಾ/೫--೩-೬/೩.೫೫ 


ತ್ಯಸ್ಥಾಪಯದ್ಯದಾಹ ವಸುಕೋಸಿ ವೇಷಶ್ರಿರಸಿ ವಸ್ಯಷ್ಟಿರಸಿ 


[ | 
ಪ್ರಜಾತಾ ಏಷು ಲೋಕೇಷು ಪ್ರತಿಷ್ಠಾಪಯತಿ 


[ [ 1 | [ 
ತಾಃ | ವಸುಕಃ । ಅಸಿ | ವೇಷಶ್ರಿರಿತಿ ವೇಷ-ಶ್ರಿಃ | ಅಸಿ | ವಸ್ಯಷ್ಟಿಃ । ಅಸಿ 1 ಇತಿ | ಏವ | ಏಷು | ಲೋಕೇಷು | 
| [| | | [ 
ಪ್ರತೀತಿ | ಅಸ್ಲಾಪಯತ್‌ | ಯತ್‌ | ಆಹ । ವಸುಕಃ | ಅಸಿ | ವೇಷಪ್ರಿರಿತಿ ವೇಷ-ಶ್ರಿಃ | ಅಸಿ। ವಸ್ಕಷ್ಟಿಃ 1 ಅಸಿ।| ಇತಿ | 
hal. us ಹಸ ಹಸವ [ad i pina 


I I 1 I 
ಪ್ರಜಾ ಇತಿ ಪ್ರ-ಜಾಃ । ಏವ। ಪ್ರಜಾತಾ ಇತಿ ಪ್ರ-ಜಾತಾಃ | ಏಷು । ಲೋಕೇಷು | ಪ್ರತೀತಿ | ಸ್ಥಾ ಪಯತಿ | 


ಬ್ರಾಹ್ಮಣಭಾಗ ವಿವರಣೆ 


ತಾಃ ವಸುಕಃ ಅಸಿ ವೇಷಶ್ರಿಃ ಅಸಿ (ಆಗ ಆ ಪ್ರಜಾಪತಿಯು)ಆ ಪ್ರಜೆಗಳನ್ನು "ವಸುಕೋಸಸಿ' 
ವಸ್ಯಷ್ಟಿಃ ಅಸಿ ಇತಿ “ವೇಷಶ್ರಿರಸಿ' “ವಸ್ಯಷ್ಟಿರಸಿ' ಎಂಬ (ಮೂರು ಮಂತ್ರ 
ಗಳಿಂದ) 

ಏಷು ಲೋಕೇಷು ಏವ ಈ (ಮೂರು) ಲೋಕಗಳಲ್ಲಿಯೇ ಪ್ರತಿಷ್ಠಿತರನ್ನಾಗಿ 
ಪ್ರತ್ಯಸ್ಥಾಪಯತ್‌ ಮಾಡಿದನು. 

ಯತ್‌ ವಸುಕಃ ಅಸಿ ವೇಷಶ್ರಿಃ ಅಸಿ ಯಾವ ಯಜಮಾನನು "ವಸುಕೋಸಸಿ' "ವೇಷಶ್ರಿರಸಿ' 
ವಸ್ಯಷ್ಟಿಃ ಅಸಿ ಇತಿ ಆಹ “ವಸ್ಯಷ್ಟಿರಸಿ' ಎಂದು ಹೇಳುತ್ತಾನೆಯೋ 

ಪ್ರಜಾತಾಃ ಪ್ರಜಾಃ ಏಷು ಅವನು ಹುಟ್ಟಿದ ಪ್ರಜೆಗಳನ್ನು ಮೂರು ಲೋಕಗಳಲ್ಲಿ 
ಸೋ ಪ್ರತಿ ಸ್ಥಾಪಯತಿ ಪ್ರತಿಷ್ಠಿತರಾಗುವಂತೆಯೇ ಮಾಡುವನು. 


ಬಳಿಕ ಆ ಪ್ರಜೆಗಳಲ್ಲಿ ಮಿಥುನಶಕ್ತಿಯನ್ನೂ, ಪ್ರಜೋತ್ಪಾದನಸಾಮರ್ಥ್ಯವನ್ನೂ ಇಟ್ಟು ಅವರು ನೆಲೆಗೊಳ್ಳುವಂತೆ 
[| ಮಾಡಿದನು. 

"ರಶ್ಮಿರಸಿ' ಎಂದು ಆರಂಭವಾಗುವ ಮಂತ್ರಗಳಿಂದ ಮೂವತ್ತೊಂದು ಸ್ತೋಮಭಾಗೇಷ್ಟಕೆಗಳನ್ನು ಉಪಧಾನ 
ಮಾಡಬೇಕು. ಈ ಸ್ತೋಮಗಳ ಸಂಬಂಧಿಯಾಗಿ ಶ್ರುತಿಯು ಹೇಳಿರುವ ಸೃಷ್ಟಿಯನ್ನು ತಿಳಿಯುವವನಿಗೆ ಉಂಟಾ 
ಗುವ ಫಲವನ್ನೂ ಶ್ರುತಿಯು ಹೇಳಿದೆ. ಇದು ಅರ್ಥವಾದವಾಗಿದೆ. 

ಇಲ್ಲಿ ಪ್ರಜಾಪತಿಯು ಪ್ರಜೆಗಳನ್ನು ಸೃಷ್ಟಿಸಿದ ಉಪಾಖ್ಯಾನವೂ, ಅದನ್ನು ಅರಿಯುವುದರ ಪ್ರಶಂಸೆಯೂ ಇದೆ. 


WE DES WU ಊ ಯಊ WwW 


ಡೃಷ್ಣಯಜುರ್ವೇದ ಈನ್ನಡ ಪಠಾಶನ/೩೫೬ 


WV BV VU 0 UYU ಗ UW YW WY WY 


| I 1 ೬ | | 
ಸಾತ್ಮಾಂಂತರಿಕ್ಟಗ್‌ಂ ರೋಹತಿ ಸಪ್ರಾಣೋಇಮುಷ್ಕಿಲ್ಲೋಕೇ ಪ್ರತಿತಿಷ್ಠತ್ಯವ್ಯರ್ಧುಕಃ 


|| [| 
ಪ್ರಾಣಾಪಾನಾಭ್ಯಾಂ ಭವತಿ ಯ ಏವಂ ವೇದ॥ ೩೦-6 ॥ 


| 
[ಯುಕ್ತಗ್ರಾವಾ ಪ್ರಜಾ ಮಿಥುನ್ಯಂತರಿಕ್ಷಂ ದ್ವಾದಶ ಚ ॥] 


( 1 | | 
ಸಾತ್ಮೇತಿ ಸ-ಆತ್ಮಾ। ಅಂತರಿಕ್ಷಮ್‌ | ರೋಹತಿ | ಸಪ್ರಾಣ ಇತಿ ಸ-ಪ್ರಾಣಃ | ಅಮುಷ್ಮಿನ್ನ್‌ | ಲೋಕೇ | ಪ್ರತೀತಿ | 
[| [| ॥| 
ತಿಷ್ಠತಿ | ಅವ್ಯರ್ಧುಕ ಇತ್ಯವಿ-ಅರ್ಧುಕಃ । ಪ್ರಾಣಾಪಾನಾಭ್ಯಾಮಿತಿ ಪ್ರಾಣ-ಅಪಾನಾಭ್ಯಾಮ್‌ | ಭವತಿ 1 ಯಃ 


[| 
ಏವಮ್‌ । ವೇದ ॥ ೩೦-೬೫ 


ಬ್ರಾಹ್ಮಣಭಾಗ ವಿವರಣೆ 


ಸಾತ್ಮಾ ಅಂತರಿಕ್ಷಮ್‌ ರೋಹತಿ ಯಃ ಯಾವನು ಹೀಗೆ ತಿಳಿಯುತ್ತಾನೆಯೋ ಅವನು ಶರೀರ 

ಏವಮ್‌ ವೇದ ಸಹಿತನಾಗಿ ಅಂತರಿಕ್ಚವನ್ನು ಏರುತ್ತಾನೆ. 

ಅಮುಷ್ಮಿನ್‌ ಲೋಕೇ ಸಪ್ರಾಣಃ ಅಲ್ಲಿ (ಯಕ್ಷ್ಯ ಗಂಧರ್ವಲೋಕದಲ್ಲಿ ಭೋಗವನ್ನು 

ಪ್ರತಿತಿಷ್ಠತಿ ಅನುಭವಿಸಿ) ಪ್ರಾಣಸಹಿತನಾಗಿ ಸ್ವರ್ಗಲೋಕದಲ್ಲಿ 
ಪ್ರತಿಷ್ಠಿತನಾಗುವನು. 

ಅವ್ಯರ್ಧುಕಃ ಪ್ರಾಣಾಪಾನಾಭ್ಯಾಮ್‌ ಪ್ರಾಣ-ಅಪಾನಗಳಿಂದ ವಿಯುಕ್ತನಾಗುವುದೇ ಇಲ್ಲ. 

ಭವತಿ 


೫%ಊಂ೧ಣಣ೮ಅ೧ಣ 


ಸ್ಪರ ರ್ಪರ್ಥ ರ ರರ ರರ] ರಈಥ 


WW WY UY WW WU YU BW WY WY 


॥ ಸಪ್ತಮೋೊ€ಂನುವಾಹಃ ॥ 


I | 7 
ನಾಕಸದ್ದಿ ವನ್ಯ ದೇವಾಸ್ಸುವರ್ಗಂ ಲೋಕಮಾಯನ್ತನ್ನಾಕಸದಾನ್ನಾಕಸತ್ತ ಎ೦ 


[ I | [ 
ಯನ್ನಾಕಸದ ಉಪದಧಾತಿ ನಾಕಸದ್ಭಿರೇವ ತದ್ಯಜಮಾನಸ್ಸುವರ್ಗಂ 


ಲೋಕಮೇತಿ 


ನಾಕಸದಿರಿತಿ ನಾಕಸತ್‌-ಭಿ: | ವೈ । ದೇವಾಃ । ಸುವರ್ಗಮಿತಿ ಸುವಃ-ಗಮ್‌ । ಲೋಕಮ್‌ । ಆಯನ್ನ್‌ | ತತ್‌ | 
| 
ನಾಕಸದಾಮಿತಿ ನಾಕ-ಸಜಾಮ್‌ | ನಾಕಸತ್ತ್ವಮಿತಿ ನಾಕಸತ್‌-ತ್ವಮ್‌ | ಯತ್‌ | ನಾಕಸದ ಇತಿ ನಾಕ-ಸದಃ | | 


1 [| 
ಉಪದಧಾತೀತ್ಕುಪ-ದಧಾತಿ । ನಾಕಸದ್ಭಿರಿತಿ ನಾಕಸತ್‌-ಭಿಃ | ಏವ | ತತ್‌ | ಯಜಮಾನಃ । ಸುವರ್ಗಮಿತಿ 


ಸುವಃ-ಗಮ್‌ | ಲೋಕಮ್‌ | ಏತಿ 


ಈ ಏಳನೆಯ ಅನುವಾಕದಲ್ಲಿ ನಾಕಸದಿಷ್ಟಕೆ ಮುಂತಾದ ಐದು ವಿಧವಾದ ಇಷ್ಟಕೆಗಳು ಹೇಳಲ್ಪಟ್ಟಿವೆ. 


ಬ್ರಾಹ್ಮಣಭಾಗ ವಿವರಣೆ 


ನಾಕಸದ್ಭಿಃ ವೆ ೈ ದೇವಾಃ ಸುವರ್ಗಮ್‌ ಈ ನಾಕಸದಿಷ್ಟಕೆಗಳಿಂದ ದೇವತೆಗಳು ಸ್ವರ್ಗಲೋಕ 


ಲೋಕಮ್‌ ಆಯನ್‌ ವನ್ನು ಹೊಂದಿದರು. ತ್ತ 

ತತ್‌ ನಾಕಸದಾಮ್‌ ನಾಕಸತ್ತ್ವಮ್‌ ಇದೇ (ನಾಕಃ-ಸ್ವರ್ಗಃ, ಸದ್ಯತೇ-ಪ್ರಾಪ್ಯತೇ ಇತಿ | 
ನಾಕಸತ್‌) ನಾಕಸದಿಷ್ಟಕೆಗಳ ನಾಕಸತ್ತ್ವ (ಅನ್ವರ್ಥ 
ವಾದ ಹೆಸರು) 

ಯತ್‌ ನಾಕಸದಃ ಉಪದಧಾತಿ ತತ್‌ ನಾಕಸದಿಷ್ಟಕೆಗಳನ್ನು ಉಪಧಾನ ಮಾಡುತ್ತಾನೆಂಬುದು 
ಯಾವುದೋ ಅದರಿಂದ 


ನಾಕಸದ್ದಿ ಃ ಏವ ಯಜಮಾನಃ ನಾಕಸದಿಷ್ಟಕೆಗಳಿಂದಲೇ ಯಜಮಾನನು ನಿಶ್ಚಯವಾಗಿ | 


ಸುವರ್ಗಮ್‌ ಲೋಕಮ್‌ ಏತಿ ಸ್ವರ್ಗವನ್ನು ಹೊಂದುತ್ತಾನೆ. 
ON 


ಪೃಷ್ಟಯಜುರ್ವೇದ ಈನ್ನಡ ಪ್ರಕಾಶನ/೩೫೮ 


WW WY PU PV WVU WU WW WY 


I 
ಸುವರ್ಗೋ ವೈ ಲೋಕೋ ನಾಕೋ ಯಸ್ಕೈತಾ ಉಪಧೀಯಂತೇ ನಾಸ್ಮಾ 


I 
ಅಕಂ ಭವತಿ ಯಜಮಾನಾಯತನಂ ವೈ ನಾಕಸದೋ ಯನ್ನಾಕಸದ 
|| 
ಉಪದಧಾತ್ಯಾಯತನಮೇವ ತದ್ಯಜಮಾನಃ ಕುರುತೇ 


| ( [ 
| ಸುವರ್ಗ ಇತಿ ಸುಮ-ಗಃ | ವೈ ! ಲೋಕಃ | ನಾಕಃ । ಯಸ್ಯ ಏತಾಃ | ಉಪಧೀಯಂತ ಇತ್ಯುಪ-ಧೀಯಂತೇ | ನ | 


|| | 
ಅಸ್ಮೈ | ಅಕಮ್‌ | ಭವತಿ । ಯಜಮಾನಾಯತನಮಿತಿ ಯಜಮಾನ-ಆಯತನಮ್‌ | ವೈ | ನಾಕಸದ ಇತಿ ನಾಕ- 


1 1 1 
ಸದಃ । ಯತ್‌ । ನಾಕಸದ ಇತಿ ನಾಕ-ಸದಃ | ಉಪದಧಾತೀತ್ಕುಪ-ದಧಾತಿ | ಆಯತನಮ್‌ । ಏವ । ತತ್‌ | 


೬ ಯಜಮಾನಃ। ಕುರುತೇ। 


ಬ್ರಾಹ್ಮಣಭಾಗ ವಿವರಣೆ 
ನಾಕಸದಿಷ್ಟಕೆಗಳ ಪ್ರಶಂಸೆ 


| ಸುವರ್ಗಃ ವೈ ಲೋಕಃ ನಾಕಃ ಸ್ವರ್ಗಲೋಕವೇ ನಾಕವಾಗಿದೆ. 
| ಯಸ್ಯ ಏತಾಃ ಉಪಧೀಯಂತೇ ಅಸ್ಮೈ ಯಾವ ಯಜಮಾನನಿಗಾಗಿ ಈ ನಾಕಸದಿಷ್ಟಕೆಗಳು 


| ಅಕಮ್‌ ನ ಭವತಿ ಉಪಧಾನ ಮಾಡಲ್ಪಡುತ್ತವೆಯೋ, ಅವನಿಗೆ 


೫ ದುಃಖವು ಉಂಟಾಗುವುದಿಲ್ಲ. 
ನಾಕಸದಃ ಯಜಮಾನಾಯತನಮ್‌ ವೈ ನಾಕಸದಿಷ್ಟಕೆಗಳು ಯಜಮಾನನ ಸಾನವಾಗಿವೆ. 


11 ಯತ್‌ ನಾಕಸದಃ ಉಪದಧಾತಿ ನಾಕಸದಿಷ್ಟಕೆಗಳನ್ನು ಉಪಧಾನ ಮಾಡುವನೆಂಬುದು 


ಯಾವುದೋ 
ತತ್‌ ಯಜಮಾನಃ ಆಯತನಮ್‌ ಏವ ಅದರಿಂದ ಯಜಮಾನನು ಸ್ಥಾ ನವನ್ನೇ ಗಳಿಸಿದವನಾ 
ಕುರುತೇ ಗುತ್ತಾನೆ. 


1॥| ತಾತ್ತರ್ಯ:- ನಾಕಃ-ಸ್ವರ್ಗವು;(ಯಾವುದರಿಂದ) ಸದ್ಯತೇ-ಪ್ರಾಪ್ಯತೇನಹೊಂದಲ್ಪಡುತ್ತದೆಯೋ ಆ ಮಂತ್ರಗಳು 

| ನಾಕಸದಗಳು. ಮಂತ್ರದಲ್ಲಿ "ನಾಕಸ್ಯ ಪೃಷ್ಠೇ ಸುವರ್ಗೇ ಲೋಕೇ ಯಜಮಾನಂ ಚ ಸಾದಯಂತು' ಎಂಬ ಲಿಂಗವು 
ಇದೆ. ಇಂತಹ ಮಂತ್ರಗಳಿಂದ ಉಪಧಾನ ಮಾಡಲ್ಪಡುವ ಇಷ್ಟಕೆಗಳು ನಾಕಸದಿಷ್ಟಕೆಗಳು. 

"ರಾಜ್ಞ ಕೆ ಎಂದು ಪ್ರಾರಂಭಗೊಳ್ಳುವ ಮಂತ್ರಗಳಿಂದ ನಾಕಸದಿಷ್ಟಕೆಗಳು ವಿಹಿತವಾಗಿವೆ. ಈ ಅನುವಾಕದಲ್ಲಿ 

| ಆ ವಿಧಿಗೆ ಸಂಬಂಧಿಸಿದ ಅರ್ಥವಾದವೂ ಇದೆ. 


USS 0S 0000000 


(1) 


ವೈಪ್ರಿಲಂಯ ಸಹಂಹಿಡಾ/೫-೩-೭/೩8೯ 


WwW WWW BW WVU ಗಂ WY YW YW ೪ 


I I | | 
ಪೃಷ್ಠಾನಾಂ ವಾ ಏತತ್ತೇಜಸ್ಸಂಭೃತಂ ಯನ್ನಾಕಸದೋ ಯನ್ನಾಕಸದ 


[| I [ 
[ನಾಕಸದಃ(೩೧)ಉಪದಧಾತಿ]ಉಪದಧಾತಿ ಪೃಷ್ಠಾನಾಮೇವ ತೇಜೋತವ 


| 
ರುಂಧೇ ಪಂಚಚೋಡಾ ಉಪದಧಾತ್ಯಪ್ಸರಸ ಏವೈನಮೇತಾ ಭೂತಾ 


|| [| I I 
ಪೃಷ್ಠಾನಾಮ್‌ | ವೈ । ಏತತ್‌ | ತೇಜಃ | ಸಂಭೃತಮಿತಿ ಸಮ್‌-ಭೃತಮ್‌ । ಯತ್‌ | ನಾಕಸದ ಇತಿ ನಾಕ-ಸದಃ | 


I I | [| [| 
ಯತ್‌ | ನಾಕಸದ ಇತಿ ನಾಕ-ಸದಃ । (೩೧) 1 ಉಪದಧಾತೀತ್ಯುಪ-ದಧಾತಿ । ಪೃಷ್ಠಾನಾಮ್‌ । ಏವ | ತೇಜಃ | 


1 || | 
ಅವೇತಿ | ರುಂಧೇ | ಪಂಚಚೋಡಾ ಇತಿ ಪಂಚ-ಚೋಡಾಃ। ಉಪೇತಿ | ದಧಾತಿ | ಅಪ್ಸರಸಃ | ಏವ | ಏನಮ್‌! 
ಏತಾಃ । ಭೂತಾಃ | 


ಬ್ರಾಹ್ಮಣಭಾಗ ವಿವರಣೆ 


ಯತ್‌ ನಾಕಸದಃ ಈ ನಾಕಸದಿಷ್ಟಕೆಗಳೆಂಬುದು ಯಾವುದೋ ಅದು 

ಏತತ್‌ ಪೃಷ್ಠಾನಾಮ್‌ ತೇಜಃ ಪೃಷ್ಠಸ್ತೋತ್ರಗಳ ತೇಜಸ್ಸನ್ನೇ ಇಟ್ಟಂತೆ ಆಗುತ್ತ ದೆ. 

ಸಂಭೃತಮ್‌ ವೈ 

ನಾಕಸದಃ ಉಪದಧಾತಿ ಯತ್‌ ನಾಕಸದಿಷ್ಟಕೆಗಳನ್ನು ಉಪಧಾನ ಮಾಡುವುದೆಂಬುದು 

ಪೃಷ್ಠಾನಾಮ್‌ ತೇಜಃ ಏವ (ಅದರಿಂದ) ಯಜಮಾನನು ಪೃಷ್ಠಸ್ತೋತ್ರಗಳ 

ಅವರುಂಧೇ ತೇಜಸ್ಸನ್ನೇ ಹೊಂದುವನು. 

ಚೋಡೇಷ್ಟಕೋಪಧಾನ; ಪ್ರಶಂಸೆ 

ಪಂಚಚೋಡಾಃ ಉಪದಧಾತಿ ಐದು ಜೋಡೇಷ್ಟಕೆಗಳನ್ನು ಉಪಧಾನ ಮಾಡ 

ಬೇಕು./ಪಂಚಚೋಡೇಷ್ಟಕೆಗಳನ್ನು ಉಪಧಾನ 


ಮಾಡಬೇಕು. 
ಏತಾಃ ಅಪ್ಸರಸಃ ಏವ ಭೂತಾಃ ಈ ಇಷ್ಟಕೆಗಳು ಅಪ್ಸರೆಯರೇ ಆಗಿ 


ಮಂತ್ರದಲ್ಲಿ “ನಾಕಸ್ಯ ಪೃಷ್ಠೇ ಸುವರ್ಗೇ ಲೋಕೇ' ಎಂದು ಇರುವುದರಿಂದ ನಾಕಲೋಕದ ಕೆಳಗೆ ಸ್ವರ್ಗ ಲೋಕವು 


ಇದೆಯೆಂದು ತಿಳಿಯುತ್ತದೆ. “ಸುವರ್ಗಃ ವೈ ಲೋಕಃ ನಾಕಃ' ಎಂದಿರುವುದರಿಂದ ನಾಕ-ಸ್ವರ್ಗಗಳೆರಡೂ ಒಂದೇ 
ಎಂಬುದಾಗಿಯೂ ತೋರುತ್ತದೆ. "ಕ' ಎಂದರೆ ಸುಖ. "ಅಕ' ಎಂದರೆ ದುಃಖ. ನ.ಅಕ-ದುಃಖವಿಲ್ಲದುದು 


ಸ್ಪಾ 


1) 


ಪೃಷ್ಟಯಣುರ್ವೇದ ಕನ್ನಡ ಪ್ರಶಾಶನ/೩೬೦ 
WU WW WVU WW WW UW WW WW 
pA I I I I 
ಅಮುಷ್ಕಿಲ್ಲೋಕ ಉಪಶೇರೇ5ಥೋ ತನೂಪಾನೀರೇವೈತಾ ಯಜಮಾನಸ್ಯ 
I | 1 | I 
ಯಂ ದ್ವಿಷ್ಯಾತ್ತ ಮುಪದಧದ್ದಾ (ಯೇದೇತಾಭ್ಯ ಏವೈನಂ ದೇವತಾಭ್ಯ 


| 
ಆವೃ 


ದ್ರ 


I | 
ತಿ ತಾಜಗಾರ್ತಿಮಾರ್ಭತ್ಯುತ್ತರಾ ನಾಕಸದ ಸ ಉಪದಧಾತಿ. 


[| | [| [ ll 
ಅಮುಷ್ಮಿನ್ನ್‌ | ಲೋಕೇ | ಉಪೇತಿ । ಶೇರೇ | ಅಥೋ ಇತಿ | ತನೂಪಾನೀತಿರಿತಿ ತನೂ-ಪಾನೀಃ । ಏವ | ಏತಾಃ | 


| I 1 I 
ಯಜಮಾನಸ್ಯ । ಯಮ್‌ | ದ್ವಿಷ್ಯಾತ್‌ | ತಮ್‌ । ಉಪದಧದಿತ್ಯುಪ-ದಧತ್‌ । ಧ್ಯಾಯೇತ್‌ ! ಏತಾಭ್ಯಃ । ಏವ | 


| | 
ಏನಮ್‌ | ದೇವತಾಭ್ಯಃ । ಏತಿ | ವೃಶ್ಚತಿ | ತಾಜಕ್‌ | ಆರ್ಶಿಮ್‌ | ಏತಿ | ಯಚ್ಛತಿ | ಉತ್ತ ರಾ ಇತ್ಯುತ್‌-ತರಾಃ | 
I I 
..| ನಾಕಸದ್ದ್ಧ ಇತಿ ನಾಕಸತ್‌-ಭ್ಯಃ । ಉಪೇತಿ । ದಧಾತಿ । 


ಬ್ರಾಹ್ಮಣಭಾಗ ವಿವರಣೆ 


1! ಅಮುಷ್ಮಿನ್‌ ಲೋಕೇ ಏನಮ್‌ ಸ್ವರ್ಗಲೋಕದಲ್ಲಿ ಯಜಮಾನನ ಜೊತೆಯಲ್ಲಿ 
| ಉಪಶೇರೇ ಮಲಗಿ ಸುಖವನ್ನು ಕೊಡುತ್ತಾರೆ. 
ಅಥೋ ಏತಾಃ ಯಜಮಾನಸ್ಯ ಮತ್ತು ಈ ಪಂಚಚೋಡೇಷ್ಟಕೆಗಳು ಯಜಮಾನನ 
| ತನೂಪಾನೀಃ ಏವ ಶರೀರವನ್ನು ಪಾಲಿಸುವವರೂ ಆಗಿರುತ್ತಾರೆ. 
ಆಭಿಚಾರಿಕಕ್ರಮ 
ij ಯಮ್‌ ದ್ವಿಷ್ಯಾತ್‌ ಯಜಮಾನನು ಯಾವನನ್ನು ದ್ವೇಷಿಸುತ್ತಾನೆಯೋ 
| ಉಪದಧತ್‌ ತಮ್‌ ಧ್ಯಾಯೇತ್‌ ಅಧ್ವರ್ಯುವು ಇಷ್ಟಕೋಪಧಾನವನ್ನು ಮಾಡುವಾಗ 
ಆತನನ್ನು ಧ್ಯಾನಿಸಬೇಕು. 
|] ಏತಾಭ್ಯಃ ದೇವತಾಭ್ಯಃ ಏವ ಏನಮ್‌ ಆಗ ಅಧ್ವರ್ಯವು ಮಂತ್ರಗಳಲ್ಲಿರುವ ಅಗ್ನಿ- 
ಆ ವೃಶ್ಚತಿ ಸೇನಾನಿ ಮುಂತಾದ ದೇವತೆಗಳಿಂದ ಈ ದ್ವೇಷ್ಯನನ್ನು 
ದೂರಮಾಡುತ್ತಾನೆ. 
1] ತಾಜಕ್‌ ಆರ್ತಿಮ್‌ ಆರ್ಭತಿ ಆ ದ್ವೇಷ್ಯನು ಒಡನೆಯೇ ಮರಣ/ಪೀಡೆಯನ್ನು 
ಹೊಂದುವನು. 
ಕ ಇಷ್ಟಕೋಪಧಾನಕಾಲ/ದೇಶ 
ನಾಕಸದ್ಭ ಈ ಉತ್ತರಾಃ ಉಪದಧಾತಿ ನಾಕಸದಿಷ್ಟಕೆಗಳ ಉಪಧಾನದ ಅನಂತರ ಅವುಗಳ 
ಮೇಲೆಯೇ ಪಂಚಚೋಡೇಷ್ಟಕೆಗಳನ್ನು ಉಪಧಾನ 
ಮಾಡಬೇಕು. 


OSD SSD DD 


ಪೈತ್ರಿಲೀಯ ಸಂಹಿಡಾ/೫-೩-೭/೩೬೧ 


WOO ಉಊ ಊಟ ಉ VOW WU WU WY W 


|| [ | 
ಯಥಾ ಜಾಯಾಮಾನೀಯ ಗೃಹೇಷು ನಿಷಾದಯತಿ ತಾದೃಗೇವ 


ಜ 


ತ[ತತ್‌(೩.೨)ಪಶ್ಚಾತ್‌]ತೃಶ್ಚಾತ್ಟಾ ಜೀಮುತ್ತಮಾಮುಪದಧಾತಿ 


|| || | 
ಷ್‌ ನೀ 
ತಸ್ಮಾತ್ರ ಶ್ಚಾತ್ಪಾಚೀ ಪತ್ನ್ಯನ್ವಾಸ್ತೇ ಸ್ವಯಮಾತೃಣ್ಣಾ ೦ ಚ 


| || | | | 
| ಯಥಾ | ಜಾಯಾಮ್‌ | ಆನೀಯೇತ್ಯಾ-ನೀಯ । ಗೃಹೇಷು | ನಿಷಾದಯತೀತಿ ನಿ-ಸಾದಯತಿ | ತಾದೃಕ್‌ । ಏವ! 


i 1 | ॥ 
ತತ್‌ | (೩೨) | ಪಶ್ಚಾತ್‌ | ಪ್ರಾಚೀಮ್‌ | ಉತ್ತಮಾಮಿತ್ಯುತ್‌-ತಮಾಮ್‌ | ಉಪೇತಿ | ದಧಾತಿ | ತಸ್ಮಾತ್‌ I 


(1) ॥ ॥॥ | 
ಪಶ್ಚಾತ್‌ | ಪ್ರಾಚೀ | ಪತ್ನೀ! ಅನ್ವಿತಿ | ಆಸ್ತೇ | ಸ್ವಯಮಾತೃಣ್ಣಾಮಿತಿ ಸ್ವಯಮ್‌-ಆತೃಣ್ಣಾ ಮ್‌। ಚ। 


ಬ್ರಾಹ್ಮಣಭಾಗ ವಿವರಣೆ 


ಯಥಾ ಜಾಯಾಮ್‌ ಆನೀಯ ಹೇಗೆ ಗೃಹಸ್ಥನು ಮದುವೆಯಾಗಿ ಹೆಂಡತಿಯನ್ನು |" 
(5] ಗೃಹೇಷು ನಿಷಾದಯತಿ ತನ್ನ ಮನೆಗೆ ಕರೆತಂದು ಕೂರಿಸುತ್ತಾನೆಯೋ 


| ತತ್‌ ತಾದೃಕ್‌ ಏವ ಅದರಂತೆಯೇ ಈ ಉಪಧಾನವಾಗುತ್ತದೆ. 
ಪಶ್ಚಾತ್‌ ಪ್ರಾಚೀಮ್‌ ಉತ್ತಮಾಮ್‌ ಪಶ್ಚಿಮದಿಕ್ಕಿನಲ್ಲಿ ಪೂರ್ವಾಭಿಮುಖವಾಗಿ “ಅಯಂ 


| ಉಪದಧಾತಿ ಪಶ್ಚಾತ್‌ ವಿಶ್ವವ್ಯಚಾಃ' ಎಂಬ ಮಂತ್ರದಿಂದ ಉಪ 


ಧಾನ ಮಾಡುವ ಇಷ್ಟಕೆಯನ್ನು ಕೊನೆಯದಾಗಿ ಉಪ 
ಧಾನ ಮಾಡಬೇಕು. 


Me ತಸ್ಮಾತ್‌ ಪಶ್ಚಾತ್‌ ಪ್ರಾಚೀ ಪತ್ನೀ ಆದುದರಿಂದ ಯಜಮಾನನ ಪತ್ನಿಯು ಪಶ್ಚಿಮದಿಕ್ಕಿ | 
| ಅನ್ವಾಸ್ತೇ ನಲ್ಲಿ ಗಾರ್ಹಪತ್ಯಾಗ್ನಿಯ ಸಮೀಪದಲ್ಲಿ ಪೂರ್ವಾಭಿ 


ಮುಖವಾಗಿ ಕುಳಿತುಕೊಳ್ಳಬೇಕು. 
i ಸ್ವಯಮಾತೃಣ್ಣೇಷ್ಟಕೆ-ವಿಕರ್ಣೀಷ್ಟಕೆಗಳ ಉಪಧಾನ 
| ಸ್ವಯಮಾತೃಣ್ಣಾಮ್‌ ಚ ಕೊನೆಯದಾಗಿ *ಸ್ವಯಮಾತ್ಮಣ್ಣೆ! ಷಷ್ಟಕೆಯನ್ನೂ, 
| ಅಂದರೆ ಸುಖರೂಪವಾದುದು ಸ್ವರ್ಗ. ನಾಕಸದಿಷ್ಟಕೆಗಳು ಸ್ಥಾನರೂಪಗಳೂ ಪೃಷ್ಠಸ್ತೋತ್ರತೇಜೋರೂಪಗಳೂ 
ಆಗಿವೆ. ಇವುಗಳ ಉಪಧಾನದಿಂದ ಯಜಮಾನನು ಸ್ಥಾ ನವನ್ನು ಗಳಿಸುವನು. ತೇಜಸ್ಸನ್ನೂ ಹೊಂದುವನು ಎಂಬ 


ಅರ್ಥವಾದವೂ ಇಲ್ಲಿದೆ. ನಾಕಸದಿಷ್ಟಕೆಗಳು ಐದು. 
"ಅಯಂ ಫುರಃ' ಮುಂತಾದ ಮಂತ್ರಗಳಿಂದ ಉಪಧಾನ ಮಾಡುವ ಇಷ್ಟಕೆಗಳು ಚೋಡೇಷ್ಟಕೆಗಳು. ಇವು ಐದು. 


wl * ತಾನಾಗಿಯೇ ರಂಧ್ರಯುಕ್ತವಾದ ಕಲ್ಲು. 


WOW WO WOW WOW WwW 


ಪೃಷ್ಟಯಜುರ್ವೇದ ಪನ್ನಡ ಪ್ರತಾಶನ/೩೬೨ 


WVU ಗ್ರ ಗ॥್ರ WW ಉಗ್ರ ಉಗ WWW YW YW WY 
° 1 I I ; 
ವಿಕರ್ಣೀಂ ಚೋತ್ತಮೇ ಉಪದಧಾತಿ ಪ್ರಾಣೋ ವೈ ಸ್ವಯಮಾತೃಣ್ಣಾssಯು 


ರ್ವಿಕರ್ಣೀ ಪ್ರಾಣಂ ಚೈವಾಯುಶ್ಚ ಪ್ರಾಣಾನಾಮುತ್ತ ಮೌ ಧತ್ತೆ 6 ತಸ್ಮಾತ್ರಾ, ಣ 
-ಶ್ವಾಯುಶ್ಚ ಪ್ರಾಣಾನಾಮುತ್ತಮೌ ನಾನ್ಯಾಮುತ್ತರಾಮಿಷ್ಟಕಾಮುಪದಧ್ಯಾ- 
ವಿಕರ್ಣಿಮಿತಿ ವಿ-ಕರ್ಣೀಮ್‌ | ಚ। ಉತ್ತಮೇ ಇತ್ಯುತ್‌-ತಮೇ । ಉಪೇತಿ । ದಧಾತಿ ಪ್ರಾಣ ಇತಿ ಪ್ರ-ಅನಃ 
ವೈ! ಸ್ವಯಮಾತೃಣ್ಣೇಕಿ ಸ್ವಯಮ್‌-ಅತೃಣ್ಣಾ । ಆಯುಃ | ವಿಕರ್ಣೀತಿ ವಿ-ಕರ್ಣಿ | ಪ್ರಾಣಮಿತಿ ಪ್ರ-ಅನಮ್‌ | 
ಚ। ಏವ। ಆಯಾ: । ಚ। ಪ್ರಾಣಾನಾಮಿತಿ ಪ್ರ-ಅನಾನಾಮ್‌ | ಉತ್ತಮಾವಿತ್ಯುತ್‌-ತಮೌ। ಧತ್ತೇ | ತಸ್ಮಾತ್‌ | 


| I 
ಪ್ರಾಣ ಇತಿ ಪ್ರ-ಅನಃ । ಚ। ಆಯುಃ | ಚ। ಪ್ರಾಣಾನಾಮಿತಿ ಪ್ರ-ಅನಾನಾಮ್‌ । ಉತ್ತಮಾವಿತ್ಯುತ್‌-ತಮೌ | ನ | 


I | ( 
ಅನ್ಯಾಮ್‌ | ಉತ್ತರಾಮಿತ್ಯುತ್‌-ತರಾಮ್‌ | ಇಷ್ಟಕಾಮ್‌ | ಉಪೇತಿ | ದಧ್ಯಾತ್‌ | 
ಬ್ರಾಹ್ಮಣಭಾಗ ವಿವರಣೆ 


ವಿಕರ್ಣೀಮ್‌ ಚ ಉತ್ತಮೇ ಉಪದಧಾತಿ *ವಿಕರ್ಣೀಷ್ಟಕೆಯನ್ನೂ ಉಪಧಾನ ಮಾಡಬೇಕು. 

ಪ್ರಾಣಃ ವೈ ಸ್ವಯಮಾತೃಣ್ಣಾ ಸ್ವಯಾಮಾತೃಣ್ಣೇಷ್ಟಕೆಯು ಪ್ರಾಣರೂಪವಾಗಿದೆ. 

ಆಯುಃ ವಿಕರ್ಣೀ ವಿಕರ್ಣೀಷ್ಟಕೆಯು ಆಯುಃಸ್ವರೂಪವಾಗಿದೆ. 

ಪ್ರಾಣಾನಾಮ್‌ ಉತ್ತಮೌ ಪ್ರಾಣಮ್‌ ಚ ಚಕ್ಬುರಾದಿಪ್ರಾಣಗಳಲ್ಲಿ ಶ್ರೇಷ್ಠವಾದ ಪ್ರಾಣವನ್ನೂ | 

ಆಯುಃ ಚ ಧತ್ತೇ ಏವ ಆಯುಸ್ಸನ್ನೂ ಯಜಮಾನನು (ಈ ಇಷ್ಟಕೋಪಧಾ 
ನದಿಂದ) ಧಾರಣೆ ಮಾಡಿದವನಾಗುತ್ತಾನೆ. 

ತಸ್ಮಾತ್‌ ಪ್ರಾಣಾನಾಮ್‌ ಪ್ರಾಣಃ ಚ ಆದುದರಿಂದ ಪ್ರಾಣವೂ, ಆಯುಸ್ಸೂ, ಪ್ರಾಣಗಳಲ್ಲಿ [1 

ಆಯುಃ ಚ ಉತ್ತಮೌ ಶ್ರೇಷ್ಠವಾದವುಗಳು. a 

ಅನ್ಯಾಮ್‌ ಉತ್ತರಾಮ್‌ ಇಷ್ಟಕಾಮ್‌ ನ ಈ ಎರಡು ಇಷ್ಟಕೆಗಳ ಉಪಧಾನವಾದ ಮೇಲೆ 

ಉಪದಧ್ಯಾತ್‌ ಮುಂದೆ ಬೇರೆಯ ಇಷ್ಟಕೆಯನ್ನು ಉಪಧಾನ ಮಾಡ |! 
ಬಾರದು. 


ನಾಕಸದಿಷ್ಟಕೆಗಳ ಮೇಲೆ ರಂಧ್ರವನ್ನು ಮುಚ್ಚುವುದಕ್ಕಾಗಿ ಈ ಇಷ್ಟಕೆಗಳು. ಹೀಗಾಗಿ ಇವುಗಳಿಗೆ “ಚೋಡೇಷ್ಟಕೆ' 
ಗಳೆಂದು ಹೆಸರು. (ಚುಡ-ಸಂವರಣೇ=ಮುಚ್ಚುವಿಕೆ) 


* ಚಿತಿಯ ಉತ್ತರಭುಜದಲ್ಲಿ ಇರುವಾಗ ಎಡಭಾಗದಲ್ಲಿ ಕತ್ತರಿಸಿದ ಕಿವಿಯಂತೆ ತೋರುವುದರಿಂದ "ವಿಕರ್ಣೀ' ಎನಿಸಿದೆ. 


wy YYW YW 1) 


| I 
ದ್ಯದನ್ಯಾಮುತ್ತರಾಮಿಷ್ಟಕಾಮುಪದಧ್ಯಾತ್ಬಶೂನಾಇ್ಚಾ 


[ | 
[ಪಶೂನಾಮ್‌(೩೩)]ಯಜಮಾನಸ್ಯ ಚ ಪ್ರಾಣಂ ಚಾಯುಶ್ಚಾಪಿ 


|| | 
ದಧ್ಯಾತ್ತಸ್ಥಾ ನ್ನಾ, ನ್ಯೊ ತ್ರ ತ್ರ ರೇಷ ತ್ವಕೋಪಧೇಯಾ ಸ್ವಯಮಾತೃಣ್ಣಾ. ಮುಪದಧಾ- 


ಯತ್‌ । ಅನ್ಯಾಮ್‌ | ಉತ್ತರಾಮಿತ್ಯುತ್‌-ತರಾಮ್‌ | ಇಷ್ಟಕಾಮ್‌ | ಉಪ ಪದಧ್ಯಾದಿತ್ಯುಪ-ದಧ್ಯಾತ್‌ | 

ಪಶೂನಾಮ್‌ | (೩೩) | ಚ। ಯಜಮಾನಸ್ಯ | ಚ ಪ್ರಾಣಮಿತಿ ಪ್ರ-ಅನಮ್‌ । ಚಟ ಆಯುಃ ।ಚ! ಅಪೀತಿ | 
I [| ll 

ದಧ್ಯಾತ್‌ । ತಸ್ಮಾತ್‌ | ನ ಅನ್ಯಾ! ಉತ್ಪರೇತ್ಯುತ್‌-ತರಾ | ಇಷ್ಟಕಾ | ಉಪಧೇಯೇತ್ಯುಪ-ಧೇಯಾ ।ಟ 


ಸ್ವಯಮಾತೃಣ್ಣಾ ಮಿತಿ ಸ ಕ್ವಯಮ್‌-ಆತೃಣ್ಣಾ ಮ್‌ ಉಪೇತಿ | ದಧಾತಿ । 


ಬ್ರಾಹ್ಮಣಭಾಗ ವಿವರಣೆ 


ಯತ್‌ ಅನ್ಯಾಮ್‌ ಇಷ್ಟಕಾಮ್‌ ಇವೆರಡರ ಉಪಧಾನದ ಬಳಿಕ ಬೇರೆಯ ಇಷ್ಟಕೆ 
ಉತ್ತರಾಮ್‌ ಉಪದಧ್ಯಾತ್‌ ಯನ್ನು ಉಪಧಾನ ಮಾಡಿದರೆ 

ಯಜಮಾನಸ್ಯ ಚ ಪಶೂನಾಮ್‌ ಚ ಯಜಮಾನನ ಮತ್ತು ಅವನ ಪಶುಗಳ 

ಪ್ರಾಣಮ್‌ ಚ ಆಯುಃ ಚ ಪ್ರಾಣವನ್ನೂ, ಆಯುಸ್ಸನ್ನೂ ಮುಚ್ಚಿ; ಹಾಕಿದಂತೆ 
ಅಪಿದಧ್ಯಾತ್‌ ಆಗುತ್ತದೆ. 

ತಸ್ಮಾತ್‌ ಅನ್ಯಾ ಉತ್ತರಾ ಇಷ್ಟಕಾ ನ ಆದುದರಿಂದ ಆ ಮೇಲೆ ಬೇರೆಯ ಇಷ್ಟಕೆಯ ಉಪ 
ಉಪಧೇಯಾ ಧಾನವನ್ನು ಮಾಡಬಾರದು. 


ಸ್ವಯಮಾತೃಣ್ಣೇಷ್ಟಕೆಯ ಪ್ರಶಂಸೆ 


ಸ್ವಯಮಾತೃಣ್ಣಾಮ್‌ ಉಪದಧಾತಿ ಸ್ವಯಮಾತೃಣ್ಣೇಷ್ಟಕೆಯನ್ನು ಉಪಧಾನ ಮಾಡಬೇಕು. 


"ಸಪ್ತ ವೈ ಶೀರ್‌ಷಣ್ಯಾಃ ಪ್ರಾಣಾಃ' ಎಂಬ ಶ್ರುತಿವಚನದಂತೆ ಕಣ್ಣೂ ಮೊದಲಾದವುಗಳೂ ಪ್ರಾಣಗಳೇ. ಆದರೆ 
ಪ್ರಾಣವಾಯುವೂ, ಆಯುಸ್ಸೂ ಇಲ್ಲವಾದರೆ ಅವು ಇರಲಾರವು. ಅವೆರಡೂ ಇದ್ದರೆ ಕಣ್ಣು ಮುಂತಾದ ಪ್ರಾಣಗಳ 
ಕೊರತೆಯನ್ನು ಸಹಿಸುವರಷ್ಟೆ. 

"ಆಯೋಸ್ತ್ವಾ...' ಎಂಬ ಮಂತ್ರದಿಂದಲೂ "ಪ್ರೋಥದಶ್ವೋ' ಎಂಬ ಮಂತ್ರದಿಂದಲೂ ಸ್ವಯಮಾತೃಣ್ಣೇಷ್ಟಕೆ 
ಯನ್ನೂ, ವಿಕರ್ಣೀಷ್ಟಕೆಯನ್ನೂ ಕ್ರಮವಾಗಿ ಉಪಧಾನ ಮಾಡಬೇಕು. 


WVU HUW WW WW SY WwW YW WwW WY 


ಪೃಷ್ಣಯಜುರ್ವೇದ ಈನ್ನಡ ಪ್ರಕಾಶನ/೩೬೪ 


WW UU ಭಉ WY WU WY VU YY WY WY 


I I I 
-ತ್ಯಸೌ ವೈ ಸ್ವಯಮಾತೃಣ್ಣಾ sಮೂಮೇವೋಪ ಧತ್ತೆ "sಶ್ವಮುಪ ಫ್ರಾಪಯತಿ 
Il Wl | | 
ಪ್ರಾಣಮೇವಾಸ್ಯಾಂ ದಧಾತ್ಯಥೋ ಪ್ರಾಜಾಪತ್ಯೋ ವಾ ಅಶ್ವಃ ಪ್ರಜಾಪತಿ 
] I I 
ನೈವಾಗ್ನಿಂ ಚಿನುತೇ ಸ್ವಯಮಾತೃಣ್ಣಾ ಭವತಿ ಪ್ರಾಣಾನಾಮುಥ್ಸೃಷ್ಟಾ ಈ 


| | 11 
ಅಸೌ | ವೈ | ಸ್ವಯಮಾತೃಣ್ಣೇತಿ ಸ್ವಯಮ್‌-ಆತೃಣ್ಣಾ | ಅಮೂಮ್‌ | ಏವ | ಉಪೇತಿ । ಧತ್ತೇ! ಅಶ್ವಮ್‌ | 


| [ 
ಉಪೇತಿ | ಫ್ರಾಪಯತಿ | ಪ್ರಾಣಮಿತಿ ಪ್ರ-ಅನಮ್‌ | ಏವ | ಅಸ್ಯಾಮ್‌ । ದಧಾತಿ | ಅಥೋ ಇತಿ | ಪ್ರಾಜಾಪತ್ಯ 


1 I || | 
| ಸ್ವಯಮಾತ್ಮಣ್ಣೇತಿ ಸ್ವಯಮ್‌-ಅತೃಣ್ಣಾ | ಭವತಿ | ಪ್ರಾಣಾನಾಮಿತಿ ಪ್ರ-ಅನಾನಾಮ್‌ । ಉದ್ಸೃಷ್ಟ್ಯಾ 


ಆ 


ಇತ್ಯುತ್‌-ಸೃಷ್ಟೆ ಕರೆ! 


ಬ್ರಾಹ್ಮಣಭಾಗ ವಿವರಣೆ 


ಅಸೌ ವೈ ಸ್ವಯಮಾತೃಣ್ಣಾ ಈ ಸ್ವಯಮಾತೃಣ್ಣೆಯು ದ್ಯುಲೋಕಸ್ವರೂಪವಾಗಿದೆ. | 
ಅಮೂಮ್‌ ಏವ ಉಪಧತ್ತೇ (ಈ ಇಷ್ಟಕೋಪಧಾನವನ್ನು ಮಾಡಿದ ಯಜಮಾನನು] 


ಈ ದ್ಯುಲೋಕವನ್ನೇ ಉಪಧಾನ ಮಾಡಿದವನಾಗು 
ತ್ತಾನೆ. 
ಅಶ್ವಮ್‌ ಉಪಫ್ರಾಪಯತಿ ಅಶ್ವವು ಸ್ವಯಮಾತೃಣ್ಣೇಷ್ಟಕೆಯನ್ನು ಆಫ್ರಾಣಿಸುವಂತೆ 
ಮಾಡಬೇಕು. 
ಅಸ್ಯಾಮ್‌ ಪ್ರಾಣಮ್‌ ಏವ ದಧಾತಿ ಇದರಿಂದ ಅಧ್ವರ್ಯುವು ಈ ಸ್ವಯಮಾತೃಣ್ಣೆಯಲ್ಲಿ |) 
ಪ್ರಾಣವನ್ನೇ ಸ್ಥಾಪಿಸಿದವನಾಗುತ್ತಾನೆ. 
| ಅಥೋ ಅಶ್ವಃ ಪ್ರಾಜಾಪತ್ಯಃ ವೈ ಮತ್ತು ಅಶ್ವವು ಪ್ರಜಾಪತಿದೇವತಾಕವಾದುದು. jf 
ಪ್ರಜಾಪತಿನಾ ಏವ ಅಗ್ನಿಮ್‌ ಚಿನುತೇ ಪ್ರಜಾಪತಿಯ ಅನುಗ್ರಹದಿಂದಲೇ ಯಜಮಾನನು 
ಅಗ್ನಿಚಯನವನ್ನು ಮಾಡಿದವನಾಗುತ್ತಾನೆ. 
] ಪ್ರಾಣಾನಾಮ್‌ ಉಥ್ಛೃಷ್ಟೈ್ಯೈ ಸ್ವಯಮಾತೃಣ್ಣೇಷ್ಟಕೆಯು ಪ್ರಾಣಾದಿವಾಯುಗಳ 


ಸ್ವಯಮಾತೃಣ್ಣಾ ಭವತಿ ಊರ್ಧ್ಯಸಂಚಾರಕ್ಕೆ ಕಾರಣವಾಗುತ್ತದೆ. 


ರರ ರ್ಥ್ಪರ್ಥರ್ಥರ್ಪರ್ಥ್ಪರ್ಪರ್ಥ್ಪರ್ಥ್ಪ 


ತೈತ್ತರೀಯ ಸಂಹಿಡಾ/೫-೩-೭/೩೬೫ 


ಟು ಗ WW HY VU HH ಭು YW BU WY WY [॥) 


| I I 
ಅಥೋ ಸುವರ್ಗಸ್ಯ ಲೋಕಸ್ಕಾನುಖ್ಯಾತ್ಯಾ ಏಷಾ ವೈ ದೇವಾನಾಂ 


[| I I | I 
ವಿಕ್ರಾಂತಿರ್ಯದ್ವಿಕರ್ಣೀ ಯದ್ವಿಕರ್ಣೀಮುಪದಧಾತಿ ದೇವಾನಾಮೇವ 
|| | 
ವಿಕ್ರಾಂತಿಮನು ವಿ ಕ್ರಮತ ಉತ್ತರತ ಉಪದಧಾತಿ 


| 1 I 1 | ದ 
ಅಥೋ ಇತಿ | ಸುವರ್ಗಸ್ಯೇತಿ ಸುವಃ-ಗಸ್ಯ | ಲೋಕಸ್ಯ । ಅನುಖ್ಯಾತ್ಯಾ ಇತ್ಯನು-ಖ್ಯಾತ್ಕೈ | ಏಷಾ । ವೈ! | 
|| I 
ದೇವಾನಾಮ್‌ । ಏಕ್ರಾಂತಿರಿತಿ ವಿ-ಕ್ರಾಂತಿಃ | ಯತ್‌ | ವಿಕರ್ಣೀತಿ ಏ-ಕಣಿೀ । ಯತ್‌ | ವಿಕರ್ಣೀಮಿತಿ ವಿ- 
[ [ 
ಕರ್ಣೀಮ್‌ | ಉಪದಧಾತೀತ್ಯುಪ-ದಧಾತಿ | ದೇವಾಸಾಮ್‌ | ಏವ! ವಿಕ್ರಾಂತಿಮಿತಿ ವಿ-ಕ್ರಾಂತಿಮ್‌ । ಅನು | 


I | 
ವೀತಿ | ಕ್ರಮತೇ | ಉತ್ತರತ ಇತ್ಯುತ್‌-ತರತಃ | ಉಪೇತಿ | ದಧಾತಿ | 


ಬ್ರಾಹ್ಮಣಭಾಗ ವಿವರಣೆ 


ಅಥೋ ಸುವರ್ಗಸ್ಯ ಲೋಕಸ್ಯ ಮತ್ತು ಸ್ವರ್ಗಲೋಕದ ಪ್ರಸಿದ್ಧಿ ಪಡಿಸುವಿಕೆಗೂ ಕಾರಣ | 
ಅನುಖ್ಯಾತ್ಕೈ ವಾಗುತ್ತದೆ. 


ಕ್ರ 
ವಿಕರ್ಣೀಷ್ಟಕೆಯ ಪ್ರಶಂಸೆ 
ಖಿ 


ಯತ್‌ ವಿಕರ್ಣೀ ಈ ವಿಕರ್ಣೀಷ್ಟಕೆಯೆಂಬುದು ಯಾವುದೋ 

ಏಷಾ ವೈ ದೇವಾನಾಮ್‌ ವಿಕ್ರಾಂತಿಃ ಇದು ದೇವತೆಗಳ ಪರಾಕ್ರಮರೂಪವಾಗಿದೆ. 

ಯತ್‌ ವಿಕರ್ಣೀಮ್‌ ಉಪದಧಾತಿ ವಿಕರ್ಣೀಷ್ಟಕೆಯನ್ನು ಉಪಧಾನ ಮಾಡುತ್ತಾನೆಂಬುದು 
ಯಾವುದೋ 

ದೇವಾನಾಮ್‌ ವಿಕ್ರಾಂತಿಮ್‌ ಏವ (ಅದರಿಂದ ಯಜಮಾನನು) ದೇವತೆಗಳ ಪರಾಕ್ರಮ 

ಅನು ವಿಕ್ರಮತೇ ವನ್ನು ಮೆರೆಯುವನು. 

ಉತ್ತರತಃ ಉಪದಧಾತಿ ` ಉತ್ತರಭಾಗದಲ್ಲಿ ಇದ್ದು ವಿಕರ್ಣೀಷ್ಟಕೆಯನ್ನು ಉಪ 
ಧಾನ ಮಾಡಬೇಕು. 


ಪ್ರಥಮಚಿತಿಯಲ್ಲಿ ಸ್ವಯಮಾತೃಣ್ಣೇಷ್ಟಕೆಯನ್ನು ಭೂರೂಪವೆಂದು ವರ್ಣಿಸಲಾಗಿದೆ. ಮಧ್ಯಮಚಿತಿಯಲ್ಲಿ 
ಅಂತರಿಕ್ಷ ರೂಪವೆಂದು ವರ್ಣಿಸಲಾಗಿದೆ. ಈ ಪಂಚಮಚಿತಿಯಲ್ಲಿ ದ್ಯುಲೋಕರೂಪವೆಂದು ಹೇಳಲಾಗಿದೆ. 
ಸ್ವಯಮಾತೃಣ್ಣೇಷ್ಟಕೆಯ ಉಪಧಾನಕ್ರಮವು ಹಿಂದೆಯೂ ಬಂದಿದೆ. ವಿಕರ್ಣೀಷ್ಟಕೆಯ ಪ್ರಶಂಸೆಯು ಇಲ್ಲಿದೆ. 


WwW WW YW WY YYW YY WW YW WwW 


ಪೃಷ್ಟಯಜುರ್ವೇದ ಈನ್ನಡ ಪ್ರಠಾಶನ/೩೬೬ 


| | I 1 I 
ತಸ್ಮಾದುತ್ತರತಉಪಚಾರೋ*ಗ್ನಿರ್ವಾಯುಮತೀ ಭವತಿ ಸಮಿದ್ದ್ಯೈ ॥ ೩೪-7 ॥ 


[ I | I [ 
[ಸಂಭೃತಂ ಯನ್ನಾಕಸದೋ ಯನ್ನಾಕಸದಸ್ತತ್ಪಶೂನಾಮೇಷಾ ವೈ ದ್ವಾವಿಗ್‌ಂಶತಿಶ್ಚ ॥] 


1 | I | 
ತಸ್ಮಾತ್‌ । ಉತ್ತರತಉಪಚಾರ ಇತ್ಯುತ್ತರತಃ-ಉಪಚಾರಃ | ಅಗ್ನಿಃ । ವಾಯುಮತೀತಿ ವಾಯು-ಮಠೀ । ಭವತಿ | 


[| 
ಸಮಿದ್ಭ್ಯಾ ಇತಿ ಸಮ್‌-ಇದ್ದ್ಯೈ UW a೪ 


ಬ್ರಾಹ್ಮಣಭಾಗ ವಿವರಣೆ 


ತಸ್ಮಾತ್‌ ಅಗ್ನಿಃ ಉತ್ತರತಉಪಚಾರಃ ಅದರಿಂದ ಅಗ್ನಿಯು ಉತ್ತರದಿಕ್ಕಿನಲ್ಲಿ ಉಪಚಾರ 

(ಭವತಿ) ವನ್ನು ಪಡೆಯುವವನಾಗುತ್ತಾನೆ. 

(ಅಗ್ನಿಃ) ವಾಯುಮತೀ ಭವತಿ ಅಗ್ನಿಯು ಪ್ರಜ್ವಲಿಸುವುದಕ್ಕಾಗಿ "ಆದಸ್ಯ ವಾತ? 
ಎಂಬುದಾಗಿ ವಾಯುಶಬ್ದದಿಂದ ಕೂಡಿರುವ ಖಕ್ಕಿ 
ನಿಂದ ಉಪಧಾನ ಮಾಡಬೇಕು. 


ಅನುಷ್ಠಾನಕ್ಕಾಗಿ ದೇಶವಿಶೇಷ/ಸ್ಥಾನವನ್ನು ವಿಧಾನ ಮಾಡದೆ ಇರುವಾಗ ಬ್ರಹ್ಮವರಣ-ಅನ್ವಾಧಾನ-ಜಪಾದಿಗಳಲ್ಲಿ 
ಯಜಮಾನನು ಅಗ್ನಿಯ ಉತ್ತರಭಾಗದಲ್ಲಿಯೇ ಇದ್ದು ಉಪಚರಿಸಬೇಕು. 


"ಆದಸ್ಯ ವಾತಃ...'ಎಂಬ ಮಂತ್ರದಲ್ಲಿ ವಾತಶಬ್ದವಿರುವುದರಿಂದ ಆ ಯಕ್‌ ವಾಯುಮತೀ ಎನಿಸಿದೆ. 


೫೮ ಂ೧ಣಖರಣ 


ರರ ರ ರ್ಥ ರ್ಥ ರ್ಥ ಘ 


ಟ್ರ ಗ WW WY YW ಭ ಭ WV WW ೪ 


I ಅಷ್ಟಮೋಂಮವಾಷಃ ॥ 


ಛಂದಾಗ್‌ಂಸ್ಕುಪ ದಧಾತಿ ಪಶವೋ ವೈ ಛಂದಾಗ್‌ಂಸಿ ಪಶೂನೇವಾವರುಂಧೇ 


ಛಂದಾಗ್‌ಂಸಿ ವೈ ದೇವಾನಾಂ ವಾಮಂ ಪಶವೋ ವಾಮಮೇವ ಪಶೂನವರುಂಧ 


ಛಂದಾಗ್‌ಂಸಿ | ಉಪೇತಿ | ಚ | ಪಶವಃ (ವೈ! ಛಂದಾಗ್‌ಂಸಿ | ಪಶೂನ್‌ | ಏವ | ಅವೇತಿ | ರುಂಧೇ | 


ಛಂದಾಗ್‌ಂಸಿ I ವೈ | ದೇವಾನಾಮ್‌ | ವಾಮಮ್‌ । ಪಶವಃ | ವಾಮಮ್‌ । ಏವ | ಪಶೂನ್‌ | ಅವೇಶಿ | ರುಂಧೇ! 


ಈ ಎಂಟನೆಯ ಅನುವಾಕದಲ್ಲಿ ಛಂದೋನಾಮಕವಾದ ಇಷ್ಟಕೆಗಳ ಉಪಧಾನವನ್ನು ಹೇಳಲಾಗಿದೆ. 


ಬ್ರಾಹ್ಮಣಭಾಗ ವಿವರಣೆ 


ಛಂದಾಗ್‌ಂಸಿ ಉಪದಧಾತಿ ಛಂದೋನಾಮಕವಾದ ಇಷ್ಟಕೆಗಳನ್ನು ಅಧ್ವರ್ಯುವು |) 
ಉಪಧಾನ ಮಾಡಬೇಕು. 

ಛಂದಾಗ್‌ಂಸಿ ಪಶವಃ ವೈ ಪಶುಗಳು ಛಂದಸ್ಸುಗಳೇ.(ಛಂದಸ್ಸುಗಳು ಪಶುಸಾಧನಗಳು) 

ಪಶೂನ್‌ ಅವ ರುಂಧೇ ಏವ (ಆದುದರಿಂದ ಈ ಇಷ್ಟಕೆಗಳನ್ನು ಉಪಧಾನ ಮಾಡಿದ | 
ಯಜಮಾನನು) ನಿಶ್ಚಯವಾಗಿಯೂ ಪಶುಗಳನ್ನು 
ಪಡೆಯುವನು. 

ಛಂದಾಗ್‌ಂಸಿ ವೈ ದೇವಾನಾಮ್‌ ಮತ್ತು ಛಂದಸ್ಸುಗಳೆಂಬುವುಗಳು ದೇವತೆಗಳು ಹೊಂದಲು 

ವಾಮಮ್‌ ಪಶವಃ ಅಪೇಕ್ಷಿ] ಸುವ ಪಶುರೂಪಸಂಪತ್ತು ಆಗಿವೆ. 

ವಾಮಮ್‌ ಏವ ಪಶೂನ್‌ (ಹೀಗಾಗಿ ಈ ಇಷ್ಟಕೋಪಧಾನದಿಂದ ಯಜಮಾನ 

ಅವರುಂಧೇ ನನು ಹೊಂದಬೇಕಾದ) ಧನರೂಪವಾದ ಪಶುಗಳನ್ನು 
ಪಡೆಯುವನು. 


RRR RR RRR [7 


ಪೃಷ್ಟಯಜುರ್ವೇದ ಈನ್ನಡ ಪ್ರಠಾಶನ/೩೬೮ 


ಏತಾಗ್‌ಂ ಹ ವೈ ಯಜ್ಞಸೇನಶ್ಚೈತ್ರಿಯಾಯಣಶ್ಚಿತಿಂ ವಿದಾಂಚಕಾರ ತಯಾ 
ಜ್ಯ ಷಾ ಎ ಜಲ ಸಾ ಚ Ak ಮ ಕಾ 


ವೈ ಸ ಪಶೂನವಾರುಂಧ ಯದೇತಾಮುಪ ದಧಾತಿ ಪಶೂನೇವಾವರುಂಧೇ 


[ I 
ಗಾಯತ್ರೀಃ ಪುರಸ್ತಾದುಪದಧಾತಿ ತೇಜೋ ವೈ ಗಾಯತ್ರೀ 


1 [| 
ಇ ಏತಾಮ್‌ | ಹ। ವೈ ಯಜ್ಞ; ಸೇನ ಇತಿ ಯಜ್ಞ; —ಸೇನಃ | ಚೈತ್ರಿಯಾಯಣಃ I ಚಿತಿಮ್‌ 1 ವಿದಾಮ್‌ | ಚಕಾರ | 


|| [ [| 
ತಯಾ | ವೈ । ಸಃ ॥ ಪಶೂನ್‌ । ಅವೇತಿ । ಅರುಂಧ | ಯತ್‌ । ಏತಾಮ್‌ | ಉಪದಧಾತೀತ್ಕುಪ-ದಧಾತಿ 


1 1 1 
ಪಶೂನ್‌ | ಏವ । ಅವೇತಿ | ರುಂಧೇ। ಗಾಯತ್ರೀಃ | ಪುರಸ್ತಾತ್‌ । ಉಪೇತಿ | ದಧಾತಿ । ತೇಜಃ | ವೈ | ಗಾಯತ್ರೀ! 


ಬ್ರಾಹ್ಮಣಭಾಗ ವಿವರಣೆ 


"| ಏತಾಮ್‌ ಹ ವೈ ಚಿತಿಮ್‌ ಚಿತ್ರ ಎಂಬ ಹೆಸರಿನವನ ವಂಶದವನಾದ ಯಜ್ಞ 
| ಯಜ್ಞಸೇನಃ ಚೈತ್ರಿಯಾಯಣಃ ಸೇನನೆಂಬ ಮುನಿಯು ಛಂದೋನಾಮಕ ಇಷ್ಟಕೆಗ 

ವಿದಾಂಚಕಾರ ಳಿಂದ ನಿರ್ಮಿತವಾಗುವ ಚಿತಿಯನ್ನು ತಿಳಿದುಕೊಂಡನು. 

| ತಯಾ ವೈ ಸಃ ಪಶೂನ್‌ ಆ ಚಿತಿಯ ಪ್ರಭಾವದಿಂದ ಅವನು ಪಶುಗಳನ್ನು | 
ಅವಾರುಂಧ ಹೊಂದಿದನು. 

ಯತ್‌ ಏತಾಮ್‌ ಉಪದಧಾತಿ ಯಾರು ಈ ಇಷ್ಟಕೆಯನ್ನು ಉಪಧಾನ ಮಾಡುವನೋ 

ಪಶೂನ್‌ ಅವರುಂಧೇ ಏವ ಅವನು ಪಶುಗಳನ್ನು ಪಡೆದೇ ಪಡೆ ಯುತ್ತಾನೆ. 


ಛಂದೋನಾಮಕ ಇಷ್ಟಕೆಗಳ ವಿಧಿ 
ಗಾಯತ್ರೀಃ ಪುರಸ್ತಾತ್‌ ಉಪದಧಾತಿ ಯಜಮಾನನು ಗಾಯತ್ರೀನಾಮಕ ಇಷ್ಟಕೆಗಳನ್ನು | 


ಮೊದಲು ಉಪಧಾನ ಮಾಡಬೇಕು. 
ತೇಜಃ ವೈ ಗಾಯತ್ರೀ ಗಾಯತ್ರಿಯು ತೇಜಃಸ್ವರೂಪಳು. 


| ತಾತ್ಸರ್ಯ:-*ಗಾಯತ್ರೀಛಂದಸ್ಸಿನಿಂದ ಕೂಡಿದ ಮಂತ್ರಗಳಾದ *"ಅಗ್ನಿರ್ಮೂರ್ಧಾ' “ತ್ವಾಮಗ್ನೇ' "ಅಯವುಗ್ನಿ!' 
ಎಂಬ ಮಂತ್ರಗಳಿಂದ ಉಪಧಾನ ಮಾಡಲ್ಪಡುವ ಇಷ್ಟಕೆಗಳಿಗೂ "ಗಾಯತ್ರೀ' ಎಂದೇ ಹೆಸರು. ಹೀಗೆಯೇ ಮುಂದಿನ 


117... ಛಂದೋನಾಮಕ ಇಷ್ಟಕೆಗಳು. ಉಪಧಾನ ಮಾಡುವಾಗ ಹೇಳಬೇಕಾದ ಮಂತ್ರಗಳು ಮೂರು, ಹಾಗೂ ನಾಲ್ಕು ಇವೆ. 


| * ಈ ಮಂತ್ರಗಳು ಚತುರ್ಥಕಾಂಡದ ನಾಲ್ಕನೆಯ ಪ್ರಪಾಠಕದ ನಾಲ್ಕನೆಯ ಅನುವಾಕದಲ್ಲಿವೆ. 


DOOD VS DO WY 


ತೈತ್ತರೀಯ ಸಂಹಿಡಾ/೫-೩-೮/೩೬೯ 


WW VW WW WY WW YB OW 


WWD ಉ W 


ಸ್ಟ 
ತೇಜ ಏವ[(೩೫)ಮುಖತಃ]ಮುಖತೋ ಧತ್ತೇ ಮೂರ್ಧನ್ವತೀರ್ಭವಂತಿ 
ಮೂರ್ಧಾನಮೇವೈನಗ್‌ಂ ಸಮಾನಾನಾಂ ಕರೋತಿ ತ್ರಿಷ್ಟುಭ ಉಪ 
ದಧಾತೀಂದ್ರಿಯಂ ವೈ ತ್ರಿಷ್ಣುಗಿಂದ್ರಿಯಮೇವ ಮಧ್ಯತೋ ಧತ್ತೆ 
ಜಗತೀರುಪದಧಾತಿ 
ತೇಜಃ । ಏವ । (೩೫) ॥ ಮುಖತಃ । ಧತ್ತೇ | ಮೂರ್ಧಕ್ವತೀರಿತಿ ಮೂರ್ಧನ್ನ್‌-ವಕೇಃ | ಭವಂತಿ | 
ಮೂರ್ಧಾನಮ್‌ । ಏವ । ಏನಮ್‌ | ಸಮಾನಾನಾಮ್‌ । ಕರೋತಿ | ತ್ರಿಷ್ಟುಭಃ | ಉಪೇಕಿ । ದಧಾತಿ | 


| I 
ಇಂದ್ರಿಯಮ್‌ (ವೈ! ತ್ರಿಷ್ಟುಕ್‌ \ ಇಂದ್ರಿಯಮ್‌ | ಏವ! ಮಧ್ಯತಃ \ ಧತ್ತೆ! «1 ಜಗತೀಃ | ಉಪೇತಿ | ದಧಾತಿ। 


ಬ್ರಾಹ್ಮಣಭಾಗ ವಿವರಣೆ 


| ತೇಜಃ ಏವ ಮುಖತಃ ಧತ್ತೇ ಅದುದರಿಂದ ಈ ಉಪಧಾನದಿಂದ ಪ್ರಾರಂಭದ 


ಲ್ಲಿಯೇ ಯಜಮಾನನು ತೇಜಸ್ಸನ್ನು ಪಡೆಯುತ್ತಾನೆ. 

| ಮೂರ್ಧನ್ವತೀಃ ಭವಂತಿ ಮೂರ್ಧನ್‌ ಶಬ್ದದಿಂದ ಕೂಡಿರುವ ಮಂತ್ರದಿಂದ ಉಪ 
ಧಾನ ಮಾಡಲ್ಪಡುವ ಇಷ್ಟಕೆಗಳು ಮೂರ್ಧನ್ವತಿಗಳು 
ಎನಿಸುತ್ತವೆ. 

ಏನಮ್‌ ಸಮಾನಾನಾಮ್‌ ಮೂರ್ಧಾನಮ್‌ ಹೀಗಾಗಿ ಈ ಉಪಧಾನದಿಂದ ಅಧ್ವರ್ಯವು ಯಜ 

inp ಏವ ಕರೋತಿ ಮಾನನನ್ನು ಸಮಾನರ ಮಧ್ಯದಲ್ಲಿ ಶ್ರೇಷ್ಠನನ್ನಾಗಿ ಮಾಡು 

9] ತ್ರಿಷ್ಟುಭಃ ಉಪದಧಾತಿ ತ್ರಿಷ್ಟುಪ್‌ ಛಂದಸ್ಸಿನ ಮೂರು ಮಂತ್ರಗಳಿಂದ ಛಂದೋ 
ನಾಮಕೇಷ್ಟಕೆಗಳನ್ನು ಉಪಧಾನ ಮಾಡಬೇಕು. 

| ತಿಷ್ಟುಕ್‌ ಇಂದ್ರಿಯಮ್‌ ವೈ ತ್ರಿಷ್ಟುಪ್‌ ಛಂದಸ್ಸು ಇಂದ್ರಿಯಸಾಮರ್ಥ್ಯರೂಪವಾಗಿದೆ. 

| ಇಂದ್ರಿಯಮ್‌ ಏವ ಮಧ್ಯ ಃ ಧತ್ತೇ ಈ ಉಪಧಾನದಿಂದ ಯಜಮಾನನು ಶರೀರಸಾಮರ್ಥ್ಯ 
ವನ್ನು ದೇಹಮಧ್ಯದಲ್ಲಿ ಧರಿಸಿದವನಾಗುತ್ತಾನೆ. 

1 ಜಗತೀಃ ಉಪದಧಾತಿ ಜಗತೀಛಂದಸ್ಸಿನ ಮೂರು ಮಂತ್ರಗಳಿಂದ ಇಷ್ಟಕೆಗಳನ್ನು |) 


ಬಳಿಕ ಉಪಧಾನ ಮಾಡಬೇಕು. 
ಕ 


ಸ್ಪರ್ಷ 


W WW ಟು ೫ ಜು A 


ಪೃಷ್ಟಯಜುವ್ವೇದ ಪನ್ನಡ ಪ್ರಠಾಶನ/೩೭೦ 


I 
ಜಾಗತಾ ವೈ ಪಶವಃ ಪಶೂನೇವಾವ ರುಂಧೇಇನುಷ್ಟುಭ 


|| 
ಉಪದಧಾತಿ ಪ್ರಾಣಾ ವಾ ಅನುಷ್ಟು ಪ್ಥಾ ್ರಣಾನಾಮುಥ್ಪೃಷ್ಣ ಸೈ ತ್ತ ಹಾಃ 


ಪಜ, ಆರಕ್ಷರಪಬೆ, ರಿತಿ ವಿಷುರೂಪಾಣಿ ಛಂದಾಗ್‌ಂಸ್ಕು ಪದಧಾತಿ 


[| | 
ಜಾಗತಾಃ ।ಟ ವೈ ಪಶವಃ | ಪಶೂನ್‌ | ಏವ | ಅವೇತಿ | ರುಂಧೇ | ಅನುಷ್ಟುಭ ಇತ್ಯನು-ಸ್ತುಭಃ | ಉಪೇತಿ | 


| 1 1] 
ದಧಾತಿ । ಪ್ರಾಣಾ ಇತಿ ಪ್ರ-ಅನಾಃ ವೈ ಅನುಷ್ಟುಬಿತ್ಯನು-ಸ್ತು ಪ್‌ | ಪ್ರಾಣಾನಾಮಿತಿ ಪ್ರ-ಅನಾನಾಮ್‌ | 


1 I 
ಉಥ್ಸೃಷ್ಟ್ಯಾ ಇತ್ಯುತ್‌- -ಸೃಷ್ಟ್ಯೈ ! ಬೃಹತೀಃ | ಉಪ್ಟಿಹಾಃ | ಪಜ್ಯೆ ಸೋ | ಆಕ್ಬರಪ್ಜಿ ೇರಿತ್ಯಕ್ಷ! ಕರ-ಪ ಪಜ್ಯ್ವಃ । ಇತಿ । 


| 
ವಿಷುರೂಪಾಣೀೇತಿ ವಿಷು-ರೂಪಾಣಿ | ಛಂದಾಗ್‌ಂಸಿ | ಉಪೇತಿ | ದಧಾತಿ । 


ಬ್ರಾಹ್ಮಣಭಾಗ ವಿವರಣೆ 


ಪಶವಃ ಜಾಗತಾಃ ವೈ ಪಶುಗಳು ಜಗತೀಛಂದಸ್ಸಿನಿಂದ ಪ್ರಾಪ್ತವಾಗತಕ್ಕ 


ವುಗಳು. 

ಪಶೂನ್‌ ಅವರುಂಧೇ ಏವ (ಈ ಇಷ್ಟಕೋಪಧಾನದಿಂದ) ಯಜಮಾನನು ಪಶು | 
ಗಳನ್ನು ಪಡೆದೇ ಪಡೆಯುತ್ತಾನೆ. 

ಅನುಷ್ಟುಭಃ ಉಪ ದಧಾತಿ ಬಳಿಕ ಅನುಷ್ಟುಪ್‌ಛಂದಸ್ಸಿನ ಮೂರು ಮಂತ್ರಗಳಿಂದ 
ಇಷ್ಟಕೆಗಳನ್ನು ಉಪಧಾನ ಮಾಡಬೇಕು. 

ಪ್ರಾಣಾಃ ವೈ ಅನುಷ್ಟುಪ್‌ ಅನುಷ್ಟುಪ್‌ ಛಂದಸ್ಸು ಪ್ರಾಣರೂಪವಾಗಿದೆ. 

ಪ್ರಾಣಾನಾಮ್‌ ಉತ್ಸೃಷ್ಟೆ ಕರ ಈ ಇಷ್ಟಕೋಪಧಾನದಿಂದ ಪ್ರಾಣಗಳ ಊರ್ಧ್ವ 
ಸಂಚಾರವು ಸಾಧ್ಯವಾಗುತ್ತ. ಹೆ: 

ಬೃಹತೀಃ ಉಷ್ಲಿಹಾಃ ಪಜ್ಮೇಃ ಬೃಹತೀ, ಉಷ್ಟಿಕ್‌, ಪಜ್ಕೆ, ಅಕ್ಬರಪಜ್ಶ್ಕಿ, ಎಂಬ | 

ಅಕ್ಷರಪಜ್ಯೇಃ ಇತಿ ವಿಷುರೂಪಾಣಿ ಪರಸ್ಪರವಿಲಕ್ಷಣಸ್ವರೂಪವುಳ್ಳ ಛಂದಸ್ಸಿನ ಮಂತ್ರಗ |; 

ಛಂದಾಗ್‌ಂಸಿ ಉಪದಧಾತಿ ಳಿಂದ ಇಷ್ಟಕೋಪಧಾನವನ್ನು ಮಾಡಬೇಕು. 


"ಭುವೋ ಯಜ್ಞಸ್ಯ' "ಅಬೋಧ್ಯಗ್ನೀ' "ಅವೋಚಾಮ' ಈ ಮೂರು ಮಂತ್ರಗಳು ತ್ರಿಷ್ಟುಪ್‌ ಛಂದಸ್ಸಿನಲ್ಲಿವೆ. “ಜನಸ್ಯ 
ಗೋಪಾಃ “ತ್ವಾಮಗ್ನೇ ಅಂಗಿರಸಃ' "ಯಜ್ಞಸ್ಯ ಕೇತುಮ್‌' ಈ ಮೂರು ಮಂತ್ರಗಳು ಜಗತೀ ಛಂದಸ್ಸಿನಲ್ಲಿವೆ. 
"ತ್ವಾಂ ಚಿತ್ರಶ್ರವಸ್ತಮ' "ಸಖಾಯಃ ಸಂ ವಃ' “ಸಗ್‌ಂ ಸಮಿದ್ಯುವಸೇ' ಈ ಮೂರು ಮಂತ್ರಗಳು ಅನುಷ್ಟುಪ್‌ 
ಛಂದಸ್ಸಿನಲ್ಲಿ ಇವೆ. 


WW BY YW 0) WW 


ಗ) 


ತೈ್ತೀಯ ಸಂಹಿತಾ/೫-೩-೮/೩೭೧ 


[ [ 
ವಿಷುರೂಪಾ ವೈ ಪಶವಃ ಪಶವಗ ಪಶವಃ(೩೬)]ಶ್ಫಂದಾಗ್‌ಂಸಿ ವಿಷುರೂಪಾ 
[ | | 
ನೇವ ಪಶೂನವರುಂಧೇ ವಿಷುರೂಪಮಸ್ಯ ಗೃಹೇ ದೃಶ್ಯತೇ ಯಸ್ಕೈತಾ 
| [ K 
ಉಪಧೀಯಂತೇ ಯ ಉ ಚೈನಾ ಏವಂ ವೇದಾತಿಚ್ಛಂದಸಮುಪದಧಾ- 


| I 
ವಿಷುರೂಪಾ ಇತಿ ವಿಷು-ರೂಪಾಃ | ವೈ | ಪಶವಃ | ಪಶವಃ | (೩೬) | ಛಂದಾಗ್‌ಂಸಿ | ವಿಷುರೂಪಾನಿತಿ ವಿಷು- 


ರೂಪಾನ್‌ । ಏವ | ಪಶೂನ್‌ | ಅವೇತಿ I ರುಂಧೇ | ವಿಷುರೂಪಮಿತಿ ವಿಷು- ರೂಪಮ್‌ | ಅಸ್ಯ | ಗೃಹೇ । 


ದೃಶ್ಯತೇ | ಯಸ್ಯ | ಏತಾಃ । ಉಪಧೀಯಂತ ಇತ್ಯುಪ-ಧೀಯಂತೇ | ಯಃ। ಉ। ಚ। ಏನಾಃ। ಏವಮ್‌ । ವೇದ । 


[| [| 
ಅತಿಚ್ಛಂದಸಮಿತ್ಯತಿ-ಛಂದಸಮ್‌ । ಉಪೇತಿ। ದಧಾತಿ! 


ಬ್ರಾಹ್ಮಣಭಾಗ ವಿವರಣೆ 
ಪಶವಃ ವಿಷುರೂಪಾಃ ವೈ ಗೋ, ಮಹಿಷಿ (ಹಸು, ಎಮ್ಮೆ) ಮುಂತಾದ ಪಶು 


ಗಳು ವಿಲಕ್ಷಣವಾದ ರೂಪವುಳ್ಳವುಗಳು. 

ಪಶವಃ ಛಂದಾಗ್‌ಂಸಿ ಪಶುಗಳು ಛಂದೋರೂಪಗಳು. 

ವಿಷುರೂಪಾನ್‌ ಏವ ಪಶೂನ್‌ (ಪಶುಗಳಂತೆ ಭಿನ್ನರೂಪಗಳಾದ ಈ ಛಂದಸ್ಸಿನ | 

ಅವರುಂಧೇ ಇಷ್ಟಕೆಗಳಿಂದ) ಯಜಮಾನನು ಬಗೆ ಬಗೆಯ ಪಶುಗ 
ಳನ್ನು ಪಡೆಯುತ್ತಾನೆ. 

ಯಸ್ಯ ಏತಾಃ ಉಪಧೀಯಂತೇ ಯಾವ ಯಜಮಾನನಿಗಾಗಿ ಈ ವಿಷುರೂಪೇಷ್ಟಕೆ 
ಗಳು ಉಪಧಾನ ಮಾಡಲ್ಪಡುತ್ತವೆಯೋ 

ಯಃ ಉ ಚ ಏನಾಃ ಏವಮ್‌ ವೇದ ಯಾವನು ಈ ಇಷ್ಟಕೆಗಳನ್ನು ಈ ರೀತಿ 
ಅರಿಯುವನೋ 

ಅಸ್ಯ ಗೃಹೇ ವಿಷುರೂಪಮ್‌ ದೃಶ್ಯತೇ ಅವನ ಮನೆಯಲ್ಲಿ ಬನಾನಿಧವಾದ ಧನವು ಕಂಡು | 
ಬರುತ್ತದೆ. 

ಅತಿಚ್ಚಂದಸಮ್‌ ಉಪ ದಧಾತಿ ಅತಿಚ್ಛ ೦ದೋನಾಮಕವಾದ ಇಷ್ಟ ಕೆಯನ್ನು ಉಪದಾನ 
ಮಾಡಬೇಕು. 


ಹಿಂದಿನ ಗಾಯತ್ರೀ ಮೊದಲಾದ ಛಂದಸ್ಸುಗಳಲ್ಲಿ ಎಲ್ಲ ಪಾದಗಳಲ್ಲಿಯೂ ಅಕ್ಷರಗಳು ಸಮಾನಸಂಖ್ಯೆಯಲ್ಲಿ 
| ಇವೆ. ಬೃಹತೀ ಮುಂತಾದ ಮುಂದಿನ ಛಂದಸ್ಸುಗಳ ಪಾದಗಳಲ್ಲಿ ಬೇರೆಬೇರೆ ಸಂಖ್ಯೆಯಲ್ಲಿ ಇವೆ. 


HOSS SSS SSS 7 


ಸ VT 


ಡೃಷ್ಣಯಜುರ್ವೇದ ಪನ್ನಡ ಪ್ರಪಾಶನ/೩೭೨ 


| | | | 
-ತ್ಯತಿಚ್ಛಂದಾ ವೈ ಸರ್ವಾಣಿ ಛಂದಾಗ್‌ಂಸಿ ಸರ್ವೇಭಿರೇವೈನಂ 


ದ | 
ಛಂದೋಭಿಶ್ಚಿನುತೇ ವರ್ಷ ವಾ ಏಷಾ ಛಂದಸಾಂ ಯದತಿಚ್ಛಂದಾ 


ಯದತಿಚ್ಛಂದಸಮುಪ ದಧಾತಿ 


| | | [| | | 
ಅತಿಚ್ಛಂದಾ ಇತ್ಯತಿ-ಛಂದಾಃ 1ವೈ। ಸರ್ವಾಣಿ | ಛಂದಾಗ್‌ಂಸಿ | ಸರ್ವೇಭಿಃ। ಏವ | ಏನಮ್‌ | ಛಂದೋಭಿರಿತಿ 
[ | [| 
ಛಂದಃ-ಭಿಃ। ಚಿನುತೇ | ವರ್ಷ | ವೈ ಏಷಾ । ಛಂದಸಾಮ್‌ । ಯತ್‌! ಅತಿಚ್ಛಂದಾ ಇತ್ಯತಿ-ಛಂದಾಃ । ಯತ್‌ | 


1 [ | | 
ಅತಿಚ್ಛಂದಸಮಿತ್ಯತಿ-ಛಂದಸಮ್‌ | ಉಪದಧಾತೀತ್ಯುಪ-ದಧಾತಿ | 


ಬ್ರಾಹ್ಮಣಭಾಗ ವಿವರಣೆ 


ಅತಿಚ್ಛಂದಾಃ ವೈ ಸರ್ವಾಣಿ ಅತಿಚ್ಛಂದಸ್ಸು ಎಂಬುದು ಸರ್ವಛಂದೋರೂಪವಾ 

ಛಂದಾಗ್‌ಂಸಿ ಗಿದೆ (ಎಲ್ಲ ಛಂದಸ್ಸುಗಳ ಅಕ್ಬರಸಂಖ್ಯೆಯೂ ಇದ 
ರಲ್ಲಿ ಅಂತರ್ಗತವಾಗಿದೆ.) 

ಸರ್ವೇಭಿಃ ಛಂದೋಭಿಃ ಏವ ಏನಮ್‌ ಇದರ ಉಪಧಾನದಿಂದ ಎಲ್ಲ ಛಂದಸ್ಸುಗಳಿಂದಲೂ 

ಚಿನುತೇ ಅಗ್ನಿಯನ್ನು ಚಯನ ಮಾಡಿದಂತಾಗುತ್ತದೆ/ ಇಷ್ಟಕೋಪ 
ಧಾನವನ್ನು ಮಾಡಿದಂತಾಗುತ್ತದೆ. 

ಯತ್‌ ಅತಿಚ್ಛಂದಾಃ ಈ ಅತಿಚ್ಛಂದಸ್ಸಿನ ಮಂತ್ರದಿಂದ ಉಪಧಾನ ಮಾಡ 
ಲ್ಪಡುವ ಇಷ್ಟಕೆಯು 

| ಏಷಾ ಛಂದಸಾಮ್‌ ವರ್ಮ ವೈ ಗಾಯತ್ರ್ಯಾದಿ ಛಂದಸ್ಸುಗಳಿಂದ ಉಪಧಾನ ಮಾಡುವ 

ಇಷ್ಟಕೆಗಳ ಶರೀರವಿದ್ದಂತೆ. (ಎಲ್ಲವೂ ಅಂತರ್ಗತ 

ವಾಗುವುದರಿಂದ ಹೀಗಾಗುತ್ತದೆ) 

| ಯತ್‌ ಅತಿಚ್ಛಂದಸಮ್‌ ಉಪದಧಾತಿ ಅತಿಚ್ಛಂದಸೇಷ್ಟಕೆಯನ್ನು ಉಪಧಾನ ಮಾಡುತ್ತಾ 

ನೆಂಬುದು ಯಾವುದೋ ಅದು 


ಹೀಗಾಗಿ ಅವು "ವಿಷುರೂಪಗಳು' ಎನಿಸಿತ್ತವೆ. ಗೋ-ಮಹಿಷಾದಿ ಪಶುಗಳೂ ಭಿನ್ನರೂಪಗಳೇ. ಛಂದಸ್ಸುಗಳು 


| ಪಶುಪ್ರಾಪ್ತಿಗೆ ಕಾರಣವಾದುದರಿಂದ ಈ ವಿಲಕ್ಷಣಛಂದೋನಾಮಕೇಷ್ಟಕೆಗಳ ಉಪಧಾನದಿಂದ ಯಜಮಾನನು 


ಬಗೆಬಗೆಯ ಪಶುಗಳನ್ನು ಹೊಂದುವನು ಎಂದು ತಾತ್ಪರ್ಯ. 


|" “ಏನಾ ವೋ' "ಸ ಯೋಜತೇ' "ಉದಸ್ಯ ಶೋಚಿಃ' ಈ ಮೂರು ಮಂತ್ರಗಳು ಬೃಹತೀಛಂದಸ್ಸಿನಲ್ಲಿ ಇವೆ. "ಅಗ್ನೇ |W 


1 ವಾಜಸ್ಯ' "ಸ ಇಧಾನೋ' "ಕ್ಷಫೋ ರಾಜನ್‌? ಈ ಮೂರು ಮಂತ್ರಗಳು ಉಷ್ಟಿಕ್‌ ಛಂದಸ್ಸಿನಲ್ಲಿ ಇವೆ. 


ತೈತ್ತರೀಯ ಹಂಹಿತಾ/೫-೩-೮/೩೭೩ 


WV ಭು ಉಳ ಭಘಉ ಊಉ YH WY YU YW WY WY 


I || | 
ವರ್ಮ್ಮೆ ಅವೈನಗ್‌ಂ ಸಮಾನಾನಾಂ ಕರೋತಿ ದ್ವಿಪದಾ ಉಪದಧಾತಿ 


[ | 
೦ ಇ ತ 
ದ್ವಿಪಾದ್ಯಜಮಾನಃ ಪ್ರತಿಷ್ಠಿತ್ಯೈ 1 ೩೭-8 ॥ 


ಟ 
[ತೇಜ ಏವ ಪಶವಃ ಪಶವೋ ಯಜಮಾನ ಏಕಂ ಚ ॥] 


1 I [| ॥| | 
ವರ್ಮ್ಮ | ಏವ | ಏನಮ್‌ | ಸಮಾನಾನಾಮ್‌ | ಕರೋತಿ । ದ್ವಿಪದಾ ಇತಿ ದ್ವಿ-ಪದಾಃ । ಉಪೇತಿ 1 ದಧಾತಿ । 
[| I I [| 
ದ್ವಿಪಾದಿತಿ ದ್ವಿ-ಪಾತ್‌। ಯಜಮಾನಃ। ಪ್ರತಿಷ್ಠಿತ್ಯಾ ಇತಿ ಪ್ರತಿ-ಸ್ಥಿ ತ್ರೈ ॥ ೩೭॥ 


ಬ್ರಾಹ್ಮಣಭಾಗ ವಿವರಣೆ 


ಸಮಾನಾನಾಮ್‌ ಏನಮ್‌ ವರ್ಷ್ಮ ಈ ಯಜಮಾನನನ್ನು ಸಮಾನರಾಗಿರುವವರ ಶರೀರ 

ಏವ ಕರೋತಿ ರೂಪನನ್ನಾಗಿ ಮಾಡಿದಂತಾಗುತ್ತದೆ./ಯಜಮಾನ 
ನನ್ನು ಅವನ ಸಮಾನರೆಲ್ಲರೂ ಅನುಸರಿಸುವಂತಾ 
ಗುತ್ತದೆ. 

ದ್ವಿಪದಾಃ ಉಪದಧಾತಿ ದ್ವಿಪದೇಷ್ಟಕೆಗಳನ್ನು ಉಪಧಾನ ಮಾಡಬೇಕು. 

ಯಜಮಾನಃ ದ್ವಿಪಾತ್‌ ಯಜಮಾನನು ಎರಡು ಪಾದವುಳ್ಳವನಾಗಿದ್ದಾನೆ. 

ಪ್ರತಿಷ್ಠಿತ್ಯೈ (ಈ ದ್ವಿಪದೇಷ್ಟಕೋಪಧಾನವು ಯಜಮಾನನು) 
ಪ್ರತಿಷ್ಠಿತನಾಗಿರುವಂತೆ ಮಾಡುತ್ತ ದೆ. 


"ಆ ತೇ ಅಗ್ನೇ' "ಆ ತೇ ಅಗ್ನ ಯಚಾ' "ಉಭೇ ಸುಶ್ಚಂದ್ರ' ಈ ಮೂರು ಮಂತ್ರಗಳು ಪಜ್ಮೈಛಂದಸ್ಸಿನಲ್ಲಿ ಇವೆ. 
"ಅಗ್ನೇ ತಮದ್ಯ' "ಅಧಾ ಹ್ಯಗ್ನೇ' "ಆಭಿಷ್ಟೇ ಅದ್ಯ' "ಏಭಿರ್ನೋ ಅರ್ಕೈಃ' ಈ ನಾಲ್ಕು ಮಂತ್ರಗಳು ಅಕ್ಷರಪಜ್ಯೆ 
ಛಂದಸ್ಸಿನಲ್ಲಿ ಇವೆ. 

“ಅಗ್ನಿಗ್‌ಂ ಹೋತಾರಮ್‌' ಎಂಬ ಮಂತ್ರವು ಅತಿಚ್ಛಂದಸ್ಸಿನಲ್ಲಿ ಇದೆ. ಇದರಲ್ಲಿ ಎಲ್ಲ ಛಂದಸ್ಸುಗಳೂ ಅಡಗಿವೆ. 
ಇದರ ಅಕ್ಬಃ ರಸಂಖ್ಯೆಯು ಎಲ್ಲ ಛಂದಸ್ಸು ಗಳ ಅಕ್ಬರ ಸಂಖ್ಯೆಯನ್ನೂ ಒಳಗೊಂಡಿದೆ. ಹೀಗಾಗಿ ಎಲ್ಲ ಛಂದಸ್ಸುಗ 
ಳಿಂದಲೂ ಉಪಧಾನ ಮಾಡಿದಂತೆಯೇ ಆಗುತ್ತದೆ. 

"ಅಗ್ನೇ ತ್ವಂ ನೋ ಅಂತಮಃ' "ತಂ ತ್ವಾ ಶೋಚಿಷ್ಠ' "ವಸುರಗ್ನೀ' ಈ ಮಂತ್ರಗಳು ದ್ವಿಪದಾ ವಿರಾಟ್‌ ಛಂದಸ್ಸಿನಲ್ಲಿ 
ಇವೆ. ಈ ಮಂತ್ರಗಳಿಂದ ಉಪಧಾನ ಮಾಡುವ ಇಷ್ಟಕೆಗಳಿಂದ ಯಜಮಾನನು ಪ್ರತಿಷ್ಠಿತನಾಗುತ್ತಾನೆ. 


NEARER 


ಟು ಗು WW ಊ ಭು YW WW YW WW Ww OW 


॥ ಸವಮೊಂಂಸುವಾಹಃ ॥ 


|| || 
ಸರ್ವಾಭ್ಯೋ ವೈ ದೇವತಾಭ್ಯೋಗ್ಗಿಶ್ಚೀಯತೇ ಯಥ್ಸಯುಜೋ 


| I I I || 
ನೋಪದದಧ್ಯಾದ್ದೆ! ೀವತಾ ಅಸ್ಯಾಗ್ನಿಂ ವೃಂಜೀರನ್‌, ಯಹ್ಸಯುಜ ಉಪದಧಾ- 


| || 
ಸರ್ವಾಭ್ಯಃ । ವೈ । ದೇವತಾಭ್ಯಃ । ಅಗ್ನಿಃ 1 ಚೀಯತೇ । ಯತ್‌ । ಸಯುಜ ಇತಿ ಸ-ಯುಜಃ | ನ | 
| || 
| ಉಪಧಧ್ಯಾದಿತ್ಯುಪ-ದಧ್ಯಾತ್‌ । ದೇವತಾಃ । ಅಸ್ಯ | ಅಗ್ನಿಮ್‌ । ವೃಂಜೀರನ್ನ್‌ 1 ಯತ್‌ । ಸಯುಜ ಇತಿ ಸ- 


| 
| ಯುಜಃ। ಉಪದಧಾತೀತ್ಯುಪ-ದಧಾತಿ। 


ಈ ಒಂಬತ್ತನೆಯ ಅನುವಾಕದಲ್ಲಿ ಸಯುಜಾದೀಷ್ಟಕೆಗಳು ಹೇಳಲ್ಪಟ್ಟಿವೆ. 


ಬ್ರಾಹ್ಮಣಭಾಗ ವಿವರಣೆ 
ಸಯುಗಿಷ್ಟಕೆಗಳ ಉಪಧಾನ 


) ಸರ್ವಾಭ್ಯಃ ದೇವತಾಭ್ಯಃ ವೈ ಅಗ್ನಿಃ ಎಲ್ಲ ದೇವತೆಗಳಿಗಾಗಿ ಈ ಅಗ್ನಿಯು ಚಯನ ಮಾಡ 

ಚೀಯತೇ ಲ್ಪಡುತ್ತಾನೆ. 

ಯತ್‌ ಸಯುಜಃ ನ ಉಪದಧ್ಯಾತ್‌ ಒಮ್ಮೆ ಸಯುಜನಾಮಕವಾದ ಇಷ್ಟಕೆಗಳನ್ನು ಉಪ 
ಧಾನ ಮಾಡದೆ ಇದ್ದರೆ 


iv ಅಸ್ಯ ಅಗ್ನಿಮ್‌ ದೇವತಾಃ ಈ ಯಜಮಾನನ ಅಗ್ನಿಯನ್ನು ಇಂದ್ರಾಗ್ನಿ- 


ವೃಂಜೀರನ್ನ್‌ ಆಘಾರಾದಿ ದೇವತೆಗಳು ಪರಿತ್ಯಜಿಸಿ ಹೋಗುತ್ತಾರೆ. 
ಯತ್‌ ಸಯುಜಃ ಉಪದಧಾತಿ ಸಯುಜೇಷ್ಟಕೆಯನ್ನು ಉಪಧಾನ ಮಾಡಿದರೆ 


ತಾತ್ಪರ್ಯ:- ಚಯನ ಮಾಡುತ್ತಿರುವ ಅಗ್ನಿಯನ್ನು ದೇವತೆಗಳೊಡನೆ ಸೇರಿಸುವ ಮಂತ್ರಗಳೇ ಸಯುಜಗಳು. ಆ | 


| ಮಂತ್ರಗಳಿಂದ ಉಪಧಾನ ಮಾಡಲ್ಪಡುವ ಇಷ್ಟಕೆಗಳು ಸಯುಗಿಷ್ಟಕೆಗಳು. 


ಈ ಇಷ್ಟಕೆಗಳನ್ನು ಉಪಧಾನ ಮಾಡುವುದರಿಂದ ಅಗ್ನಿಯ ಜತೆಗೂಡಿಯೇ ಯಜಮಾನನು ಚಯನವನ್ನು |) 
| ಮಾಡಿದಂತಾಗಿ ಅಗ್ನಿಯ ವಿಯೋಗವಾಗುವುದಿಲ್ಲ. 


w 


ರರ ರ್ಥರರ್ಪರ್ಪರರ್ಪರ ರರ ST TSS 


ಪೈತ್ರಿಲೀಯ ಹಸಂಹಿತಾ/೫-೩-೯/೩೭೫ 


| | I 
-ತ್ಯಾತ್ಮನೈವೈನಗ್‌ಂ ಸಯುಜಂ ಚಿನುತೇ ನಾಗ್ನಿನಾ ವ್ಯೃಧ್ಯತೇಂಥೋ ಯಥಾ 
| [ | | | 
ಪುರುಷಸ್ಸ್ಯಾವಭಿಸ್ಸಂತತ ಏವಮೇವೈತಾಭಿರಗ್ನಿಸ್ಸಂತತೋಣಗ್ಡಿನಾ ವೈ 


I | | 
ದೇವಾಸ್ಸುವರ್ಗಂ ಲೋಕಮಾಯನ್ತಾ ಅಮೂಃ ಕೃತ್ತಿಕಾ ಅಭವನ್‌, 


ll I 
ಆತ್ಮನಾ | ಏವ | ಏನಮ್‌ | ಸಯುಜಮಿತಿ ಸ-ಯುಜಮ್‌ | ಚಿನುತೇ | ನ ಅಗ್ನಿನಾ ವೀತಿ । ಬಧ್ಯತೇ । ಅಥೋ 


[| | 
ಇತಿ | ಯಥಾ | ಪುರುಷಃ \ ಸ್ನಾವಭಿರಿತಿ ಸ್ನಾವ-ಭಿಃ | ಸಂತೆತ ಇತಿ ಸಮ್‌-ತತಃ | ಏವಮ್‌ । ಏವ । ಏತಾಭಿಃ | 
ಅಗ್ನಿಃ । ಸಂತತ ಇತಿ ಸಮ್‌-ತತಃ | ಅಗ್ನಿನಾ | ವೈ 1 ದೇವಾಃ । ಸುವರ್ಗಮಿತಿ ಸುವಃ-ಗಮ್‌ | ಲೋಕಮ್‌ | 


I 
ಆಯನ್ನ್‌ । ತಾಃ । ಅಮೂಃ | ಕೃತ್ತಿಕಾಃ । ಅಭವನ್ನ್‌ 


ಬ್ರಾಹ್ಮಣಭಾಗ ವಿವರಣೆ 


ಆತ್ಮನಾ ಸಯುಜಮ್‌ ಏವ ಏನಮ್‌ [ಸಯುಜೇಷ್ಟಕೆಯನ್ನು ಉಪಧಾನ ಮಾಡುತ್ತಾನೆಂಬುದ 
ಚಿನುತೇ ರಿಂದ] ತನ್ನೊಡನೆ ಜೊತೆಗೂಡಿರುವ ಅಗ್ನಿಯನ್ನೇ 


ಚಯನ ಮಾಡಿದವನಾಗುತ್ತಾನೆ. 
ಅಗ್ನಿನಾ ನ ವ್ಯೃಧ್ಯತೇ ಅಗ್ನಿಯಿಂದ ಬೇರ್ಪಡುವುದಿಲ್ಲ. 
ಅಥೋ ಯಥಾ ಪುರುಷಃ ಸ್ನಾವಭಿಃ ಮತ್ತು ಪುರುಷನು (ತನ್ನ ಶರೀರದಲ್ಲಿ) ಹೇಗೆ ನರಗಳಿಂದ 
ಸಂತತಃ ವ್ಯಾಪ್ತನಾಗಿರುವನೋ 
ಏವಮ್‌ ಏವ ಏತಾಭಿಃ ಅಗ್ನಿಃ ಸಂತತಃ ಹೀಗೆಯೇ ಈ ದೇವತೆಗಳಿಂದ ಕೂಡಿರುತ್ತಾನೆ/ಈ 


ಇಷ್ಟಕೆಗಳಿಂದ ಅಗ್ನಿಯು ವ್ಯಾಪ್ತನಾಗಿರುತ್ತಾನೆ./ ಹೀಗಾಗಿ 
ಎಲ್ಲ ಚಿತಿಗಳಲ್ಲಿಯೂ ಸಯುಗಿಷ್ಟಕೆಗಳ ಉಪಧಾನವನ್ನು 
ಮಾಡಬೇಕು.(ಭ. ಭಾ. ಭಾ) 


ಕೃತ್ತಿಕೇಷ್ಟಕೋಪಧಾನ 


ಅಗ್ನಿನಾ ವೈ ದೇವಾಃ ಸುವರ್ಗಮ್‌ ಪೂರ್ವದಲ್ಲಿ ಚಯನ ಮಾಡಿದ ಅಗ್ನಿಯೊಡನೆ/ಅಗ್ನಿಯಿಂದ 
ಲೋಕಮ್‌ ಆಯನ್‌ ದೇವತೆಗಳು ಸ್ವರ್ಗಕ್ಕೆ ಹೋದರು. 
ತಾಃ ಅಮೂಃ ಕೃತ್ತಿಕಾಃ ಅಭವನ್‌ ಆ ಇಷ್ಟಕೆಗಳು ಕಾಣುತ್ತಿರುವ ಕೃತ್ತಿಕೆಗಳಾದವು. 


WwW ಉಊ ಗಳ WWW WW YYW YW YW WW YW WwW 


ಪೃಷ್ಟಯಜುರ್ವೇದ ಈನ್ನಡ ಪ್ರಠಾಶಸ/೩೭೬ 


ದ ದ 
ಯಸ್ವೈತಾ ಉಪಧೀಯಂತೇ ಸುವರ್ಗಮೇವ [(೩೮)] ಲೋಕಮೇತಿ ಗಚ್ಛತಿ 


| I 
ಪ್ರಕಾಶಂ ಚಿತ್ರಮೇವ ಭವತಿ ಮಂಡಲೇಷ್ಟಕಾ ಉಪದಧಾತೀಮೇ ವೈ ಲೋಕಾ 


[ 
ಮಂಡಲೇಷ್ಟಕಾ ಇಮೇ ಖಲು ವೈ ಲೋಕಾ ದೇವಪುರಾ 


| | 11 
ಯಸ್ಯ । ಏತಾಃ । ಉಪಧೀಯಂತ ಇತ್ಯುಪ-ಧೀಯಂತೇ । ಸುವರ್ಗಮಿತಿ ಸುವಃ-ಗಮ್‌ । ಏವ । (೩೮) | 


[ 1 | 
ಗ್ನು ಲೋಕಮ್‌ | ಏತಿ | ಗಚ್ಛತಿ | ಪ್ರಕಾಶಮಿತಿ ಪ್ರ-ಕಾಶಮ್‌ I ಚಿತ್ರಮ್‌ | ಏವ | ಭವತಿ । ಮಂಡಲೇಷ್ಟಕಾ ಇತಿ 


[| 
ಮಂಡಲ-ಇಷ್ಟಕಾಃ | ಉಪೇತಿ | ದಧಾತಿ | ಇಮೇ । ವೈ 1 ಲೋಕಾಃ । ಮಂಡಲೇಷ್ಟಕಾ ಇತಿ ಮಂಡಲ-ಇಷ್ಟಕಾಃ | 


[] 
ಇಮೇ । ಖಲು। ವೈ | ಲೋಕಾಃ | ದೇವಪುರಾ ಇತಿ ದೇವ-ಪುರಾಃ I 


ಬ್ರಾಹ್ಮಣಭಾಗ ವಿವರಣೆ 


ಯಾವ ಯಜಮಾನನಿಗಾಗಿ ಅಧ್ವರ್ಯವು 


1 ಕೃತ್ತಿಕೇಷ್ಟಕೆಗಳ ಉಪಧಾನವನ್ನು ಮಾಡುವನೋ 
| ಸುವರ್ಗಮ್‌ ಲೋಕಮ್‌ ಏತಿ ಏವ ಆ ಯಜಮಾನನು ಸ್ವರ್ಗಲೋಕವನ್ನು ಹೊಂದಿಯೇ 
ಹೊಂದುವನು. 
| ಪ್ರಕಾಶಮ್‌ ಗಚ್ಛತಿ ಸ್ವರ್ಗದಲ್ಲಿ ಪ್ರಕಾಶವನ್ನು ಹೊಂದುವನು. 
| ಚಿತ್ರಮ್‌ ಭವತಿ ಏವ ಈ ಯಜಮಾನನಿಗೆ ಚಿತ್ರ ವಿಚಿತ್ರವಾದ ಆಭರಣ 
ಗಳು ಲಭಿಸುತ್ತವೆ. 
ಮಂಡಲೇಷ್ಟಕೋಪಧಾನ 
11! ಮಂಡಲೇಷ್ಟಕಾಃ ಉಪದಧಾತಿ ಮಂಡಲೇಷ್ಟಕೆಗಳನ್ನು (ಪ್ರಥಮ, ಮಧ್ಯಮ ಮತ್ತು 
4 ಉತ್ತಮಚಿತಿಗಳಲ್ಲಿ) ಉಪಧಾನ ಮಾಡಬೇಕು. 
| ಇಮೇ ವೈ ಲೋಕಾಃ ಮಂಡಲೇಷ್ಟಕಾಃ ಈ ಮೂರು ಮಂಡಲೇಷ್ಟಕೆಗಳು ಮೂರು ಲೋಕ 
KR ಗಳ ಸ್ವರೂಪವಾಗಿದೆ. 
9] ಇಮೇ ಖಲು ವೈ ಲೋಕಾಃ ಈ ಮೂರು ಲೋಕಗಳು ದೇವತೆಗಳ ನಗರಗಳಾಗಿವೆ/ 


ಆ ರೂಪದ ಇಷ್ಟಕೆಗಳೂ ದೇವಪುರಗಳೇ ಆಗಿವೆ. 


vw Ww (0 (0 WY (0 0 BEY ಲ BW (0 YW WY 


ಪೈತ್ರಿಲೀಯ ಸಂಹಿಡಾ/೫-೩-೯/೩೭೭ 


| | I | 
ದೇವಪುರಾ ಏವ ಪ್ರವಿಶತಿ ನಾರ್ತಿಮಾರ್ಭತ್ಯಗ್ನಿಂ ಚಿಕ್ಕಾನೋ ವಿಶ್ವಜ್ಯೋತಿಷ 


I [| ದ 
ಉಪದಧಾತೀಮಾನೇವೈತಾಭಿರ್ಲೋಕಾಣಕ್ಚೊ ಸೀತಿಷ್ಮತಃ ಕುರುತೇಂಥೋ 
|| 
ಪ್ರಾಣಾನೇವೈತಾ ಯಜಮಾನಸ್ಯ ದಾಧ್ರ- 


| [| [| I 
ದೇವಪುರಾ ಇತಿ ದೇವ-ಪುರಾಃ | ಏವ | ಪ್ರೇತಿ । ವಿಶತಿ | ನ। ಆರ್ತಿಮ್‌ । ಏತಿ! ಯಚ್ಛತಿ | ಅಗ್ನಿಮ್‌ । ಚಿಕ್ಕಾನಃ | 


I | I 
ವಿಶ್ವಜ್ಯೋತಿಷ ಇತಿ ವಿಶ್ವ-ಜ್ಯೋತಿಷಃ | ಉಪೇತಿ । ದಧಾತಿ । ಇಮಾನ್‌ । ಏವ । ಏತಾಭಿಃ | ಲೋಕಾನ್‌ | 


[ [| 
ಜ್ಯೋತಿಷ್ಮತಃ | ಕುರುತೇ | ಅಥೋ ಇತಿ I ಪ್ರಾಣಾನಿತಿ ಪ್ರ-ಅನಾನ್‌ I ಏವ I ಏತಾಃ I ಯಜಮಾನಸ್ಯ । ದಾಧ್ರತಿ | 


ಬ್ರಾಹ್ಮಣಭಾಗ ವಿವರಣೆ 


ದೇವಪುರಾಃ ಏವ ಪ್ರ ವಿಶತಿ (ಈ ಮಂಡಲೇಷ್ಟಕೆಗಳಿಂದ ಚಯನ ಮಾಡಿದ ಯಜ 
ಮಾನನು) ದೇವತೆಗಳ ನಗರವನ್ನೇ ಪ್ರವೇಶಿದವನಾ 
ಗುತ್ತಾನೆ. 

ಅಗ್ನಿಮ್‌ ಚಿಕ್ಕಾನಃ ಆರ್ತಿಮ್‌ ನ ಅಂತಹ ಅಗ್ನಿಯನ್ನು ಚಯನ ಮಾಡುವ ಯಜಮಾ 

ಆರ್ಚ್ಛತಿ ನನು ದುಃಖವನ್ನು ಹೊಂದುವುದಿಲ್ಲ. 


ವಿಶ್ವಜ್ಯೋತಿರಿಷ್ಟಕೋಪಧಾನ 
ವಿಶ್ವಜ್ಯೋತಿಷಃ ಉಪ ದಧಾತಿ ಅಧ್ವರ್ಯುವು ವಿಶ್ವಜ್ಯೋತಿರಿಷ್ಟಕೆಗಳನ್ನು ಪ್ರಥಮ, 
ಮಧ್ಯಮ ಮತ್ತು ಉತ್ತಮಚಿತಿಗಳಲ್ಲಿ ಉಪಧಾನ 
ಮಾಡಬೇಕು. 
ಇಮಾನ್‌ ಲೋಕಾನ್‌ ಏತಾಭಿಃ ಈ ಇಷ್ಟಕೆಗಳಿಂದ ಯಜಮಾನನು ಈ ಲೋಕಗ 
ಜ್ಯೋತಿಷ್ಯತಃ ಕುರುತೇ ಏವ ಳನ್ನು ಪ್ರಕಾಶಯುಕ್ತವನ್ನಾಗಿ ಮಾಡುತ್ತಾನೆ. 
ಅಥೋ ಏತಾಃ ಯಜಮಾನಸ್ಯ ಮತ್ತು ಈ ಇಷ್ಟಕೆಗಳು ಯಜಮಾನನ ಪ್ರಾಣಗಳನ್ನು 
ಪ್ರಾಣಾನ್‌ ದಾದ್ರತಿ ಏವ ದೃಢವನ್ನಾಗಿ ಮಾಡುತ್ತವೆ. 


ಉಪಧಾನ ಮಾಡುವ ಇಷ್ಟಕೆಗಳು ಸಯುಗಿಷ್ಟಕೆಗಳು. 
"ಅಂಬಾ' "ದುಲಾ' ಮುಂತಾದ ಏಳು ಮಂತ್ರಗಳಿಂದ ಉಪಧಾನ ಮಾಡುವ ಇಷ್ಟಕೆಗಳು *ಕೃತ್ತಿಕೇಷ್ಟಕೆಗಳು'. 
“ಪೃಥಿವ್ರ್ಯದಪುರಮ್‌' “ಅಧಿದ್ಯೌರಂತರಿಕ್ಷಮ್‌' "ದ್ಯೌರಪರಾಜಿತಾ' ಈ ಮೂರು ಮಂತ್ರಗಳಿಂದ ಮಂಡಲ ಎಂಬ 
ಹೆಸರಿನ ಮೂರು ಇಷ್ಟಕೆಗಳನ್ನು ಪ್ರಥಮ, ಮಧ್ಯಮ ಮತ್ತು ಉತ್ತಮಚಿತಿಗಳಲ್ಲಿ ಉಪಧಾನ ಮಾಡಬೇಕು. 


WwW WY 


ಪೃಷ್ಣಯಜುರ್ವೇದ ಈನ್ನಡ ಪ್ರಶಾಶನ/೩೭೮ 


|| || I 
-ತ್ಯೇತಾ ವೈ ದೇವತಾಸ್ಸುವರ್ಗ್ಯಾಸ್ತಾ ಏವಾನ್ವಾರಭ್ಯ ಸುವರ್ಗಂ 


[| 
ಲೋಕಮೇತಿ ॥ ೩೯-9 ॥ 
[ಸುವರ್ಗಮೇವ ತಾ ಏವ ಚತ್ವಾರಿ ಚ ॥] 


H 1 | || I I | 
ಏತಾಃ। ವೈ | ದೇವತಾಃ | ಸುವರ್ಗ್ಯಾ ಇತಿ ಸುವಃ-ಗ್ಯಾಃ । ತಾಃ । ಏವ | ಅನ್ವಾರಭ್ಯೇತ್ಯನು-ಆರಭ್ಯ । ಸುವರ್ಗಮಿತಿ 
ಸುವಃ-ಗಮ್‌ | ಲೋಕಮ್‌ | ಏತಿ ॥೩೯॥ 


ಬ್ರಾಹ್ಮಣಭಾಗ -. ವಿವರಣೆ 


ಏತಾಃ ವೈ ದೇವತಾಃ ಸುವರ್ಗ್ಯಾಃ ಈ ಮಂತ್ರಗಳಲ್ಲಿ ಹೇಳಲ್ಪಟ್ಟಿರುವ ಬೃಹಸ್ಪತಿ 
ಮುಂತಾದವರು ಸ್ವರ್ಗಯೋಗ್ಯರಾದ ದೇವತೆಗಳಾ 
ಗಿದ್ದಾರೆ. 

ತಾಃ ಅನ್ವಾರಭ್ಯ ಸುವರ್ಗಮ್‌ ಈ ಇಷ್ಟಕೆಗಳ ಉಪಧಾನದಿಂದ ಆ ದೇವತೆಗಳನ್ನು 

ಲೋಕಮ್‌ ಏತಿ ಏವ ಅನುಸರಿಸಿ ಯಜಮಾನನು ಸ್ವರ್ಗಲೋಕಕ್ಕೆ ಹೋಗು 
ವನು. 


"ಬೃಹಸ್ಪತಿಸ್ತ್ವಾ' “ವಿಶ್ವಕರ್ಮಾ ತ್ವಾ' "ಪ್ರಜಾಪತಿಸ್ತ್ವಾ' ಈ ಮೂರು ಮಂತ್ರಗಳಿಂದ ವಿಶ್ವಜ್ಯೋತಿರಿಷ್ಟಕೆಗಳನ್ನು 
೪] ಉಪಧಾನ ಮಾಡಬೇಕು. ಈ ಮಂತ್ರಗಳಲ್ಲಿ ವಿಶ್ವಶಬ್ದವೂ, ಜ್ಯೋತಿಃಶಬ್ದವೂ ಇರುವುದರಿಂದ, ಈ ಮಂತ್ರಗ 
| ಅಂದ ಉಪಧಾನ ಮಾಡುವ ಇಷ್ಟಕೆಗಳು ವಿಶ್ವಜ್ಯೋತಿರಿಷ್ಟಕೆಗಳೆನಿಸಿವೆ. 
ಈ ಮಂತ್ರಗಳಲ್ಲಿರುವ ಬೃಹಸ್ಪತಿ, ವಿಶ್ವಕರ್ಮ ಮತ್ತು ಪ್ರಜಾಪತಿದೇವತೆಗಳು ಸ್ವರ್ಗಪ್ರಾಪ್ತಿಗೆ ನಿಮಿತ್ತರಾದುದ 
J] ರಿಂದ ಈ ಇಷ್ಟಕೋಪಧಾನದಿಂದ ಅವರನ್ನು ಅನುಸರಿಸಿ ಯಜಮಾನನಿಗೆ ಸ್ವರ್ಗಲಾಭವಾಗುತ್ತದೆ. ಹೀಗಾಗಿ 
| ಇದರ ಉಪಧಾನವು ಪ್ರಶಸ್ತವಾದುದು. 


೫%ಂ೧ಣಖರಅ೧ಣ 


1 
Ww 0 0 (0 HWY (0 (0 0 (0 UW BW WY 


॥ ದಪಮೊಂಂಹುವಾಹಃ ॥ 


[ [ I I | 
ವೃಷ್ಟಿಸನೀರುಪ ದಧಾತಿ ವೃಷ್ಟಿಮೇವಾವ ರುಂಧೇ ಯದೇಕಧೋಪ 


I I 
ದಧ್ಯಾದೇಕಮೃತುಂ ವರ್‌ಷೇದನುಪರಿಹಾರಗ್‌ಂ ಸಾದಯತಿ 


I 
ತಸ್ಮಾಥ್ಸರ್ವಾನೃತೂನ್‌, ವರ್‌ಷತಿ 


[ | | 
ವೃಷ್ಟಿಸನೀರಿತಿ ವೃಷ್ಟಿ-ಸನೀಃ | ಉಪೇತಿ । ದಧಾತಿ | ವೃಷ್ಟಿಮ್‌ । ಏವ | ಅವೇತಿ | ರುಂಧೇ । ಯತ್‌ | 
1 
ಏಕಧೇತ್ವೇಕ-ಧಾ 1 ಉಪದಧ್ಯಾದಿತ್ಯಪ-ದಧ್ಯಾತ್‌ ) ಏಕಮ್‌ । ಯತುಮ್‌ । ವರ್‌ಷೇತ್‌ | ಅನುಪರಿಹಾರ 


[| 
ಮಿತ್ವನು- ಪರಿಹಾರಮ್‌ | ಸಾದಯತಿ ತಸ್ಮಾತ್‌ । ಸರ್ವಾನ್‌ । ಯತೂನ್‌ | ವರ್‌ಷತಿ | 


ಬ್ರಾಹ್ಮಣಭಾಗ ವಿವರಣೆ 
ವೃಷ್ಟಿಸನೀಃ ಉಪದಧಾತಿ ಅಧ್ವರ್ಯವು ವೃಷ್ಟಿಸನೀಷ್ಟಕೆಗಳನ್ನು ಉಪಧಾನ ಮಾಡ 
> ಬೇಕು. 
| ವೃಷ್ಟಿಮ್‌ ಅವರುಂಥೇ ಏವ ಇದರಿಂದ ಯಜಮಾನನು ವಳೆಯನ್ನು ಪಡೆಯುತ್ತಾನೆ. 
ಯತ್‌ ಏಕಧಾ ಉಪದಧ್ಯಾತ್‌ ಒಟ್ಟಿಗೇ ಎಲ್ಲ ಇಷ್ಟಕೆಗಳನ್ನೂ ಉಪಧಾನ ಮಾಡಿದರೆ 
| ಏಕಮ್‌ ಯತುಮ್‌ ವರ್‌ಷೇತ್‌ ಒಂದೇ ಖತುವಿನಲ್ಲಿ ಮಳೆಯಾಗುತ್ತದೆ. 
| ಅನುಪರಿಹಾರಮ್‌ ಸಾದಯತಿ ಅದಕ್ಕಾಗಿ ಪ್ರದಕ್ಷಿಣಕ್ರಮದಲ್ಲಿ ಪ್ರತಿ ಸಲವೂ ಒಂದೊಂದು |" 
ಇಷ್ಟಕೆಯನ್ನು ತೆಗೆದುಕೊಂಡು ಸಾದನೆ ಮಾಡಬೇಕು. 
ತಸ್ಮಾತ್‌ ಸರ್ವಾನ್‌ ಯತೂನ್‌ ವರ್‌ಷತಿ ಇದರಿಂದ ಎಲ್ಲ ಖತುಗಳಲ್ಲಿಯೂ ಮಳೆಯಾಗುತ್ತದೆ. 


ONE EEE EE EEE 


ಪೃಷ್ಣಯಖಜುರ್ವೇದ ಪನ್ನಡ ಪ್ರಷಾಶನ/೩೮೦ 


ರೂಪಗ್‌ ೦ ರೂಪೇಣ ವ 


| | 
ಪುರೋವಾತಸನಿರಸೀತ್ಕಾಹೈತದ್ವೈ ವೃಷ್ಟ್ಯೈ 


I I ಬ 
ವೃಷ್ಟಿಮವರುಂಧೇ ಸಂಯಾನೀಭಿವೆ೯ಕೃ ದೇವಾ ಇಮಾಲ್ಲೊ ಕಾನ್ಫ್ಸಮಯು 
ಸ್ತಥ್ಸಂಯಾನೀನಾಗ್‌ಂ ಸಂಯಾನಿತ್ವಂ 


ಪುರೋವಾತಸನಿರಿತಿ ಪುರೋವಾತ-ಸನಿಃ । ಅಸಿ । ಇತಿ । ಆಹ | ಏತತ್‌ । ವೈ । ವೃಷ್ಟ್ಯೈ 1 ರೂಪಮ್‌ | 


| | [ 
ರೂಪೇಣ । ಏವ | ವೃಷ್ಟಿಮ್‌ | ಅವೇತಿ | ರುಂಧೇ 1 ಸಂಯಾನೀಭಿರಿತಿ ಸಮ್‌-ಯಾನೀಭಿಃ | ವೈ । ದೇವಾಃ 


1 
ಇಮಾನ್‌ । ಲೋಕಾನ್‌ । ಸಮಿತಿ । ಅಯುಃ । ತತ್‌ । ಸಂಯಾನೀನಾಮಿತಿ ಸಮ್‌-ಯಾನೀನಾಮ್‌ | 


ಸಂಯಾನಿತ್ವಮಿತಿ ಸಂಯಾನಿ-ತ್ವಮ್‌ | 


ಬ್ರಾಹ್ಮಣಭಾಗ ವಿವರಣೆ 
ಪುರೋವಾತಸನಿಃ ಅಸಿ ಇತಿ ಆಹ "ಪುರೋವಾತಸನಿರಸಿ' ಎಂದು ಇಷ್ಟಕೋಪಧಾನ 


ಮಂತ್ರವು ಹೇಳುತ್ತದೆ. 
ಏತತ್‌ ವೈ ವೃಷ್ಟೆ 66 ರೂಪಮ್‌ ಈ ಪುರೋವಾತವು (ಮಳೆಗೆ ಮುನ್ನ ಬೀಸುವ ಗಾಳಿ) 
bo ಮಳೆಯ ರೂಪವಾಗಿದೆ. 
ರೂಪೇಣ ಏವ ವೃಷ್ಟಿಮ್‌ ಅವರುಂಧೇ *ಮಳೆಯ ಸ್ವರೂಪದಿಂದಲೇ ಮಳೆಯನ್ನು ಹೊಂದಿದವ 
ನಾಗುತ್ತಾನೆ. 


ಸಂಯಾನೀಷ್ಟಕೆಗಳ ವಿಧಿ; ಅರ್ಥವಾದ 

| ದೇವಾಃ ಸಂಯಾನೀಭಿಃ ವೈ ಇಮಾನ್‌ ದೇವತೆಗಳು ಈ ಸಂಯಾನೀಷ್ಟಕೆಗಳಿಂದ ಈ ಲೋಕಗ 
| ಲೋಕಾನ್‌ ಸಮಯುಃ ಳನ್ನು ಚೆನ್ನಾಗಿ ಹೊಂದಿದರು. 
ತತ್‌ ಸಂಯಾನೀನಾಮ್‌ ಸಂಯಾನಿತ್ವಮ್‌ ಅದೇ ಸಂಯಾನಿಗಳ ಸಂಯಾನಿತ್ವ. (ಅದು ಅನ್ವರ್ಥವಾಗಿದೆ) 
| ತಾತ್ಪರ್ಯ:-"ಪುರೋವಾತಸನಿರಸಿ' ಮುಂತಾದ ಐದು ಮಂತ್ರಗಳಿಂದ ಈ ವೃಷ್ಟಿಸನೀಷ್ಟಕೆಗಳನ್ನು ಉಪಧಾನ 
| ಮಾಡಬೇಕು. ಇವು ಐದು. 

“ವೃಷ್ಟಿಸನಿ' ಎಂಬ ಶಬ್ದದಿಂದ ಕೂಡಿರುವ ಮಂತ್ರಗಳಿಂದ ಉಪಧಾನ ಮಾಡಲ್ಪಡುವುದರಿಂದ ಇವು 
"ವೃಷ್ಟಿಸನೀಷ್ಟಕೆ' ಗಳೆನಿಸಿವೆ. 


* ಪುರೋವಾತ, ಅಭ್ರ(ಮೋಡ), ವಿದ್ಯುತ್‌(ಮಿಂಚು), ಸ್ತನಯಿತ್ನು(ಗುಡುಗು) ವೃಷ್ಟಿ (ಮಳೆ) ಈ ಐದೂ ಸೇರಿ ಮಳೆಯ 
ಸ್ವರೂಪವಾಗುತ್ತದೆ. 


WW WD 


Wy (0 RR RR RR) 


ಪೈಪ್ರಿಲೀಯ ಸಂಹಿತಾ/೫-೩-೧೦/೩೮೧ 


I I 
ಯಹ್ಸಂಯಾನೀರುಪದಧಾತಿ ಯಥಾsಪ್ಸ)ು ನಾವಾ 


ಸಂಯಾತ್ಯೇವ[ಏವಮ್‌(೪೦)ಏವೈತಾಭಿಃ]ಮೇವೈತಾಭಿರ್ಯಜಮಾನ 


ನ | I 
ಇಮಾಲ್ಲೊ ಕಾನ್ಸ್ಸಂಯಾತಿ ಪ್ಲವೋ ವಾ ಏಷೋಗ್ಲೇರ್ಯಥ್ಸಂಯಾನೀ 


I | | 
-ರ್ಯಥ್ಸಂಯಾನೀರುಪದಧಾತಿ ಪ್ಲವಮೇವೈತಮಗ್ನಯ ಉಪದಧಾ- 


[ (| I 1] | 
ಯತ್‌ | ಸಂಯಾನೀರಿತಿ ಸಮ್‌-ಯಾನೀಃ | ಉಪದಧಾತೀತ್ಯುಪ-ದಧಾತಿ |! ಯಥಾ । ಅಫ್ಲಿ ಎತ್ಯೆಪ್‌-ಸು | ನಾವಾ | 


| 
ಸಂಯಾತೀತಿ ಸಮ್‌-ಯಾತಿ । ಏವಮ್‌ | (೪೦) | ಏವ | ಏತಾಭಿಃ | ಯಜಮಾನಃ । ಇಮಾನ್‌ | ಲೋಕಾನ್‌ | 


[| || ll 
ಸಮಿತಿ | ಯಾತಿ 1 ಪ್ಲ ವಃ । ವೈ | ಏಷಃ । ಅಗ್ನೇಃ 1 ಯತ್‌ | ಸಂಯಾನೀರಿತಿ ಸಮ್‌-ಯಾನೀಃ | ಯತ್‌ | 


[| | | 
ಸಂಯಾನೀರಿತಿ ಸಮ್‌-ಯಾನೀಃ । ಉಪದಧಾತೀತ್ಯುಪ-ದಧಾತಿ | ಪ್ಲವಮ್‌ । ಏವ । ಏತಮ್‌ । ಅಗ್ಗಯೇ | 


ಉಪೇತಿ | ದಧಾತಿ । 
ಬ್ರಾ ಹ್ಮಣಭಾಗ ವಿವರಣೆ 
ಯತ್‌ ಸಂಯಾನೀಃ ಉಪದಧಾತಿ ಸಂಯಾನೀಷ್ಟಕೆಗಳನ್ನು ಉಪಧಾನ ಮಾಡುತ್ತಾ 
ನೆಂಬುದು ಯಾವುದೋ (ಅದರಿಂದ) 

ಯಥಾ ಅಫ್ಪ ನಾವಾ ಸಂಯಾತಿ ಹೇಗೆ ನೀರಿನಲ್ಲಿ ನಾವೆಯಿಂದ ಒಂದು ತೀರದಿಂದ 
| ಇನ್ನೊಂದು ತೀರಕ್ಕೆ ತೆರಳುವನೋ 
| ಏವಮ್‌ ಏವ ಏತಾಭಿಃ ಯಜಮಾನಃ ಹಾಗೆಯೇ ಈ ಸಂಯಾನೀಷ್ಟಕೆಗಳಿಂದ ಯಜಮಾನನು 
ಇಮಾನ್‌ ಲೋಕಾನ್‌ ಸಂ ಯಾತಿ ಈ ಲೋಕಗಳನ್ನು ಚೆನ್ನಾಗಿ ಹೊಂದುವನು. 

ಪ್ರಕಾರಾಂತರದಿಂದ ಪ್ರಶಂಸೆ 


4] ಯತ್‌ ಸಂಯಾನೀಃ ಏಷಃ ಅಗ್ನೇಃ ಪ್ಲವಃ ವೈ ಚಯನ ಮಾಡಲ್ಲಡುತ್ತಿರುವ ಅಗ್ನಿಯೆಂಬ ಸಮುದ್ರಕ್ಕೆ 
ಈ ಸಂಯಾನೀಷ್ಟಕೆಗಳು ತೆಪ್ಪದಂತೆಯೇ ಆಗಿವೆ. 

“| ಯತ್‌ ಸಂಯಾನೀಃ ಉಪದಧಾತಿ ಸಂಯಾನೀಷ್ಟಕೆಗಳನ್ನು ಯಜಮಾನನು ಉಪಧಾನ 
W ಮಾಡುತ್ತಾನೆಂಬುದು 
| ಅಗ್ನಯೇ ಏತಮ್‌ ಪ್ಲವಮ್‌ ಏವ ಉಪದಧಾತಿ ಅಗ್ನಿಗೆ ಈ ತೆಪ್ಪವನ್ನು ಕಲ್ಪಿಸಿದಂತೆಯೇ ಆಗುತ್ತದೆ. 


WW WS WwW WwW Ww Ww WwW W 


TIS ಕ] 


-ತ್ಯುತ ಯಸ್ವೈತಾಸೂಪಹಿತಾಸ್ವಾಪೋಣಗ್ನಿಗ್‌ಂ ಹರಂತ್ಯಹೃತ ಏವಾಸ್ಯಾಗ್ನಿರಾದಿ 

-ತ್ಯೇಷ್ಟಕಾ ಉಪದಧಾತ್ಯಾದಿತ್ಯಾ ವಾ ಏತಂ ಭೂತ್ರೈ ಪ್ರತಿನುದಂತೇ 
ಉತ | ಯಸ್ಯ! ಏತಾಸು | ಉಪಹಿತಾಸ್ವಿತ್ಯುಪ-ಹಿತಾಸು \ ಆಪಃ | ಅಗ್ನಿಮ್‌ 1 ಹರಂತಿ | ಅಹೃತಃ | ಏವ | ಅಸ್ಯ! 
ಅಗ್ನಿಃ I ಆದಿತ್ಯೇಷ್ಟಕಾ ಇತ್ಯಾದಿತ್ಯ-ಇಷ್ಟಕಾಃ ಉಪೇತಿ I ದಧಾತಿ I ಆದಿತ್ಯಾಃ I ವೈ \ ಏತಮ್‌ ] ಭೂತ್ಯೈ 


1 
ಪ್ರತೀತಿ ನುದಂತೇ।ಟ 


ವಿವರಣೆ 
ಇನ್ನೊಂದು ರೀತಿಯ ಪ್ರಶಂಸೆ 

ಯಸ್ಯ ಏತಾಸು ಉಪಹಿತಾಸು ಯಾವ ಯಜಮಾನನಿಗಾಗಿ ಈ ಸಂಯಾನೀಷ್ಟಕೆಗಳು 
ಉಪಧಾನ ಮಾಡಲ್ಪಟ್ಟಿರುತ್ತವೆಯೋ, (ಉಪಧಾನ 
ಮಾಡಲ್ಪಟ್ಟಿದ್ದು) 

ಉತ ಆಪಃ ಅಗ್ನಿಮ್‌ ಹರಂತಿ :: ಮಳೆಯಿಂದ ನೀರು ಬಂದು ಅಗ್ನಿಯನ್ನು ಕೊಚ್ಚಿ 

ಕೊಂಡು ಹೋದರೂ 

ಅಸ್ಯ ಅಗ್ನಿಃ ಅಹೃತಃ ಏವ ಈ ಯಜಮಾನನ ಅಗ್ನಿಯು ತೆಗೆದುಕೊಂಡು ಹೋಗ 
ಲ್ಪಡದಂತೆಯೇ ಸರಿ. (ತೆಪ್ಪದಲ್ಲಿರುವವನನ್ನು ನೀರು 
ಒಯ್ಯದು) 


ಬ್ರಾಹ್ಮಣಭಾಗ 


ಆದಿತ್ಯೇಷ್ಟಕೋಪಧಾನ; ಅರ್ಥವಾದ 


ಆದಿತ್ಯೇಷ್ಟಕಾಃ ಉಪದಧಾತಿ ಅಧ್ವರ್ಯವು ಯಜಮಾನನಿಗಾಗಿ ಆದಿತ್ಯೇಷ್ಟಕೆಗ 
ಳನ್ನು ಉಪಧಾನ ಮಾಡಬೇಕು. 

ಆದಿತ್ಯಾಃ ವೈ ಏತಮ್‌ ಭೂತ್ಯೈ ಆದಿತ್ಯರೇ ಈ ಯಜಮಾನನಿಗೆ ಐಶ್ವರ್ಯವನ್ನು 

ಪ್ರತಿನುದಂತೇ ಕೊಡುತ್ತಾರೆ. 


ಮಳೆಯೆಂಬುದು ಐದು ವಸ್ತುಗಳ ಮೇಲನ. ಹೀಗಾಗಿ ಪ್ರರೋವಾತವೂ ಮಳೆಯ ಸ್ಥ ಸ್ವರೂಪವೇ ಆಗಿದೆ. 

“ಸಮ್ಯಕ್‌ ಯಾಂತಿ ಆಭಿಃ ಇಮಾನ್‌ ಲೋಕಾನ್‌ ಇತಿ ಸಂಯಾನ್ಯಃ' ಎಂಬ ವ್ಯ್ಯತ್ಪತ್ತಿಯಿಂದ (ಯಾವುದರ 
ಸಹಾಯದಿಂದ ಈ ಲೋಕಗಳನ್ನು ಚೆನ್ನಾಗಿ ಸೇರುವರೋ ಅವೇ ಸಂಯಾನಿಗಳು) "ಸಂಯಾನೀ' ಶಬ್ದವು 
ಅನ್ವರ್ಥವಾಗಿದೆ. ಸಂಯಾನೀಷ್ಟಕೆಗಳು ಎಂಟು. 


ಗು (0 ಊ ಭಊ ಊ ಭು WY UW 


ಪೈಡ್ರಿಲೀಯ ಸಂ೦ಹಿಷಾ/೫-೩-೧೦/೩೮೩ 


| 
ಯೋತಲಂ ಭೂತ್ಯೈ ಸನ್ನೂ ತಿಂ ನ ಪ್ರಾಪ್ನೋತ್ಯಾದಿತ್ಯಾ [ಆದಿತ್ಯಾಃ(೪೧)] 
| | | 
ಏವೈನಂ ಭೂತಿಂ ಗಮಯಂತ್ಯಸೌ ವಾ ಏತಸ್ಯಾದಿತ್ಯೋ ರುಚಮಾದತ್ತೇ 
|| | | 
ಯೋಂಗಗ್ಡಿಂ ಚಿತ್ತಾ ನ ರೋಚತೇ ಯದಾದಿತ್ಯೇಷ್ಟಕಾ 
I Il I | 
ಉಪದಧಾತ್ಯಸಾವೇವಾಸ್ಮಿನ್ನಾದಿತ್ಯೋ ರುಚಂ ದಧಾತಿ 
ಯಃ । ಅಲಮ್‌ | ಭೂತ್ಯೈ । ಸನ್ನ್‌  ಭೂತಿಮ್‌ | ನ ಪ್ರಾಪ್ನೋತೀತಿ ಪ್ರ-ಆಪ್ನೋತಿ । ಆದಿತ್ಯಾಃ | (೪೧) ಏವ! 
ಏನಮ್‌ | ಭೂತಿಮ್‌ | ಗಮಯಂತಿ ಅಸೌ! ವೈ | ಏತಸ್ಯ! ಆದಿತ್ಯಃ ರುಚಮ್‌ | ಏತಿ | ದತ್ತೇ! ಯಃ ಅಗ್ನಿಮ್‌ | 


| 1 " I | 
ಚಿತ್ವಾ 1 ನ। ರೋಚತೇ | ಯತ್‌ | ಆದಿತ್ಯೇಷ್ಟಕಾ ಇತ್ಯಾದಿತ್ಯ-ಇಷ್ಟಕಾಃ | ಉಪದಧಾತೀತ್ಯುಪ-ದಧಾತಿ | ಅಸೌ \ 


|| 
ಏವ । ಅಸ್ಮಿನ್ನ್‌ | ಆದಿತ್ಯಃ । ರುಚಮ್‌ | ದಧಾತಿ । 


ಬ್ರಾಹ್ಮಣಭಾಗ ವಿವರಣೆ 


ಯಃ ಭೂತ್ಯೈ ಅಲಮ್‌ ಸನ್‌ ಯಾವ ಯಜಮಾನನು(ರಾಜ, ಅಮಾತ್ಯರ ಪುತ್ರರಾಗಿದ್ದೂ) 
ಐಶ್ವರ್ಯವನ್ನು ಹೊಂದಲು ಸಮರ್ಥರಾದರೂ, 

ಭೂತಿಮ್‌ ನ ಪ್ರಾಪ್ನೋತಿ ಐಶ್ವರ್ಯವನ್ನು ಹೊಂದುವುದಿಲ್ಲವೋ, 

ಆದಿತ್ಯಾಃ ಏವ ಏನಮ್‌ ಭೂತಿಮ್‌ ಆದಿತ್ಯರೇ ಇವನಿಗೆ ಐಶ್ವರ್ಯವನ್ನು ಹೊಂದಿಸುತ್ತಾರೆ. 

ಗಮಯಂತಿ 

ಯಃ ಅಗ್ನಿಮ್‌ ಚಿತ್ವಾ ನ ರೋಚತೇ ಯಾವ ಯಜಮಾನನು ಅಗ್ನಿಚಯನವನ್ನು ಮಾಡಿಯೂ 
ಪ್ರಕಾಶಮಾನನಾಗುವುದಿಲ್ಲವೋ/ಪ್ರೀತಿಯನ್ನು ಗಳಿಸುವು 
ದಿಲ್ಲ. (ಅದಕ್ಕೆ ಕಾರಣ) 

ಅಸೌ ಆದಿತ್ಯಃ ವೈ ಏತಸ್ಯ ರುಚಮ್‌ ಅವನ ತೇಜಸ್ಸನ್ನು/ಪ್ರೀತಿಯನ್ನು ಆದಿತ್ಯನೇ ತೆಗೆದು 

ಆ ದತ್ತೇ ಕೊಂಡುಬಿಡುತ್ತಾನೆ. 

ಯತ್‌ ಆದಿತ್ಯೇಷ್ಟಕಾಃ ಉಪದಧಾತಿ ಆದಿತ್ಯೇಷ್ಟಕೆಗಳನ್ನು ಉಪಧಾನ ಮಾಡುತ್ತಾನೆಂಬುದ 
ರಿಂದ 

ಅಸೌ ಆದಿತ್ಯಃ ಏವ ಅಸ್ಮಿನ್‌ ರುಚಮ್‌ (ಸುಪ್ರೀತನಾದ) ಆದಿತ್ಯದೇವನು ಈ ಯಜಮಾನನಲ್ಲಿ 
ಪ್ರೀತಿಯನ್ನು ಸ್ಥಾಪಿಸುತ್ತಾನೆ/ತೇಜಸ್ಸನ್ನು ಇಡುತ್ತಾನೆ. 


ಕೃಷ್ಣಯಜುರ್ವೇದ ಈನ್ನಡ ಪ್ರಠಾಶನ/೩೮೪ 


ಯಥಾಸೌ ದೇವಾನಾಗ್‌ಂ ರೋಚತ ಏವಮೇವೈಷ ಮನುಷ್ಯಾಣಾಗ್‌ಂ 
ರೋಚತೇ ಫೃತೇಷ್ಟಕಾ ಉಪದಧಾತ್ರೇತದ್ವಾ ಅಗ್ನೇಃ ಪ್ರಯಂ ಧಾಮ 
ಯದ್ಭೃತಂ ಪ್ರಿಯೇಣೈವೈನಂ ಧಾಮ್ನಾ ಸಮರ್ಧಯತ್ಯಥೋ 
ಯಥಾ । ಅಸೌ । ದೇವಾನಾಮ್‌ । ರೋಚತೇ । ಏವಮ್‌ । ಏವ | ಏಷಃ | ಮನುಷ್ಯಾಣಾಮ್‌ । ರೋಚತೇ | 


| [| 
| ಫೃತೇಷ್ಟಕಾ ಇತಿ ಘೃತ-ಇಷ್ಟಕಾಃ 1 ಉಪೇತಿ । ದಧಾತಿ । ಏತತ್‌ | ವೈ | ಅಗ್ನೇಃ I ಪ್ರಿಯಮ್‌ I ಧಾಮ | ಯತ್‌ | 


1 [| | 
ಫೃತಮ್‌ । ಪ್ರಿಯೇಣ | ಏವ | ಏನಮ್‌ । ಧಾಮ್ನಾ! ಸಮತಿ । ಅರ್ಧಯತಿ | (೩೨) । 


ಬ್ರಾಹ್ಮಣಭಾಗ ವಿವರಣೆ 


ಯಥಾ ಅಸೌ ದೇವಾನಾಮ್‌ ಆಗ ಯಜಮಾನನು (ಶಾಸ್ತ್ರಿ ೀಯಚಯನದಿಂದ)ಹೇಗೆ 

ರೋಚತೇ ದೇವತೆಗಳ ಮೆಚ್ಚುಗೆಗೆ ಪಾತ್ರನೋ/ಆದಿತ್ಯ ಮ ಹೇಗೆ 
ದೇವತೆಗಳ ಪ್ರೀತಿಪಾತ್ರ ನಾಗಿರುವನೋ 

ಏವಮ್‌ ಏವ ಏಷಃ ಮನುಷ್ಯಾಣಾಮ್‌ ಹಾಗೆಯೇ ಈ ಆದಿತ್ಯೇಷ್ಟಕೋಪಧಾನ ಮಾಡಿದ 

‘| ರೋಚತೇ ಯಜಮಾನನೂ ಮನುಷ್ಯರ ಪ್ರೀತಿಪಾತ್ರನಾಗುತ್ತಾನೆ. 


ಫೃತೇಷ್ಟಕೋಪಧಾನ; ಪ್ರಶಂಸೆ 
ಫೃತೇಷ್ಟಕಾಃ ಉಪ ದಧಾತಿ (ಘೃತದ ಮುದ್ದೆಯಂತಿರುವ) ಫೃತೇಷ್ಟಕೆಗಳನ್ನು ಉಪ | 
ಧಾನ ಮಾಡಬೇಕು. 
ಯತ್‌ ಫೃತಮ್‌ ಏತತ್‌ ಅಗ್ನೇಃ ಈ ತುಪ್ಪವೆಂಬುದು ಅಗ್ನಿಗೆ ಪ್ರಿಯವಾದ ಸ್ಥಾನವಾಗಿದೆ/ 
"| ಪ್ರಿಯಮ್‌ ಧಾಮ ವೈ ತುಪ್ಪವು ಮುಖ್ಯ ಸ್ಥಾನ. ಘೃತೇಷ್ಟಕೆಯು ಗೌಣಸ್ಥಾನ. 
| ಏನಮ್‌ ಪ್ರಿಯೇಣ ಧಾಮ್ನಾ ಏವ (ಘೃತೇಷ್ಟಕೋಪಧಾನವನ್ನು ಮಾಡಿದ ಯಜಮಾ 
ಸಮರ್ಧಯತಿ ನನು) ಈ ಅಗ್ನಿಯನ್ನು ಪ್ರಿಯವಾದ ದ್ರವ್ಯದಿಂದ 


ಸಮೃದ್ದನನ್ನಾಗಿ ಮಾಡುತ್ತಾ ವೆ. 
ಜ್ರ ಲೂ 


“ಸಲಿಲಾಯ ತ್ವಾ' ಮೊದಲಾದ ಎಂಟು ಮಂತ್ರಗಳು ಆದಿತ್ಯೇಷ್ಟಕೆಗಳಮಂತ್ರಗಳು. ಆದಿತ್ಯಶಬ್ದದಿಂದ ಕೂಡಿದ 
'| ಮಂತ್ರಗಳಿಂದ ಉಪಧಾನ ಮಾಡಲ್ಪಡುವ ಇಷ್ಟಕೆಗಳು ಆದಿತ್ಯೇಷ್ಟಕೆಗಳು: ಆದಿತ್ಯರೇ ಐಶ್ವರ್ಯವು ದೊರಕದಂತೆ 


ಮಾಡಿರುತ್ತಾರೆ. ಈ ಉಪಧಾನದಿಂದ ದೊರಕಿಸಿ ಕೊಡುತ್ತಾರೆ. ಮನುಷ್ಯರು ಈ ಚಯನ ಮಾಡಿದ ಯಜಮಾನ 
ಹ ನನ್ನು ಮೆಚ್ಚು; ವಂತೆಯೂ ಆ ಆದಿತ್ಯರೇ ಮಾಡುತ್ತಾರೆ. 


73757 


(ಟು WY Wy Wy WwW WW YW 0 (0) 0 WY 


ಪೈಡ್ರಿಲೀಯ ಸಂಹಿಡಾ/೫-೩-೧೦/೩೮೫ 


| I 
[ಸಮರ್ಧಯತಿ(೩೨)ಅಥೋ]ತೇಜಸಾಂನುಪರಿಹಾರಗ್‌ಂ ಸಾದಯತ್ಯ 


| I I | 
ಪರಿವರ್ಗಮೇವಾಸ್ಮಿನ್ನೇಜೋ ದಧಾತಿ ಜರು ಸ ಯಶಸಾ 


|| 
ವ್ಯಾರ್ಧ್ಯತ ಸ ಸ ಏತಾ ಯಶೋದಾ ಅ ಅಪಶ್ಯತ್ತಾ 


ಅಥೋ ಇತಿ | ತೇಜಸಾ | ಅನುಪರಿಹಾರಮಿತ್ಯನು-ಪರಿಹಾರಮ್‌ | ಸಾದಯತಿ । ಅಪರಿವರ್ಗಮಿತ್ಯಪರಿ- 


ವರ್ಗಮ್‌ | ಏವ | ಅಸ್ಮಿನ್ನ್‌ | ತೇಜಃ | ದಧಾತಿ | ಪ್ರಜಾಪತಿರಿತಿ ಪ್ರಜಾ-ಪತಿಃ | ಅಗ್ನಿಮ್‌ I ಅಚಿನುತ 1ಸಃ। 


ಯಶಸಾ I ವೀತಿ | ಆಧ್ಯ ೯ತ ।ಸಃ। ಏತಾಃ I ಯಶೋದಾ ಇತಿ ಯಶಃ-ದಾಃ। ಅಪಶ್ಯ ತ್‌ ।ತಾಃ। ಉಪೇತಿ | ಅಧತ್ವ | 


ಬ್ರಾಹ್ಮಣಭಾಗ | ವಿವರಣೆ 

ಅಥೋ ತೇಜಸಾ ' ಮತ್ತುಆ ಅಗ್ನಿಯು ತೇಜೋಯುಕ್ತನೂ ಆಗುತ್ತಾನೆ. 

ಅನುಪರಿಹಾರಮ್‌ ಸಾದಯತಿ ಘೃತೇಷ್ಟಕೆಗಳನ್ನೂ ವೃಷ್ಟಿಸನೀಷ್ಟಕೆಗಳಂತೆಯೇ 
ಒಂದೊಂದಾಗಿ ತೆಗೆದುಕೊಂಡು ಪ್ರದಕ್ಷಿಣಾಕಾರವಾಗಿ 
ಸಾದನೆ ಮಾಡಬೇಕು. 

ಅಸ್ಮಿನ್‌ ಅಪರಿವರ್ಗಮ್‌ ತೇಜಃ ಅಗ್ನಿಯ ತೇಜಸ್ಸಿನ ಯಾವ ಭಾಗವನ್ನೂ ಬಿಡದೆ ಈ 

ದಧಾತಿ ಏವ ಯಜಮಾನನಲ್ಲಿ ಎಲ್ಲ ತೇಜಸ್ಸನ್ನೂ ಸ್ಥಾಪಿಸಿದವ 
ನಾಗುತ್ತಾನೆ. 

ಯಶೋದೇಷ್ಟಕೋಪಧಾನ; ಪ್ರಶಂಸೆ; ಸಂಖ್ಯಾವಿಧಿ 

ಪ್ರಜಾಪತಿಃ ಅಗ್ನಿಮ್‌ ಅಚಿನುತ ಪ್ರಜಾಪತಿದೇವನು ಅಗ್ನಿಚಯನವನ್ನು ಮಾಡಿದನು. 

ಸಃ ಯಶಸಾ ವ್ಯಾರ್ಧ್ಯತ (ಚಯನವನ್ನು ಅನುಷ್ಠಿಸಿದರೂ) ಅವನು ಯಶೋ 
ಹೀನನಾದನು. 

ಸಃ ಏತಾಃ ಯಶೋದಾಃ ಅಪಶ್ಯತ್‌ (ಅವನು ಯಶಃಪ್ರಾಪ್ತಿಗಾಗಿ ಉಪಾಯವನ್ನು ಚಿಂತಿಸಿ) 
ಈ ಯಶೋದೇಷ್ಟಕೆಗಳನ್ನು ಉಪಾಯವಾಗಿ ತಿಳಿದು 
ಕೊಂಡನು. 

ತಾಃ ಉಪಾಧತ್ತ ಬಳಿಕ ಆ ಇಷ್ಟಕೆಗಳನ್ನು ಉಪಧಾನ ಮಾಡಿದನು. 


“ಯಚೇ ತ್ವಾ' "ರುಚೇ ತ್ವಾ' ಮುಂತಾದ ಐದು ಮಂತ್ರಗಳು ಘೃತೇಷ್ಟಕಾಮಂತ್ರಗಳು. 
"ಯಶೋದಾಂ ತ್ವಾ' ಮುಂತಾದ ಐದು ಮಂತ್ರಗಳು ಯಶೋದೇಷ್ಟಕೆಗಳ ಉಪಧಾನದಲ್ಲಿ ವಿನಿಯೋಗಿಸಲ್ಪಡುತ್ತವೆ. 


ಪೃಷ್ಣಯಜುರ್ವೇದ ಈನ್ನಡ ಪ್ರಪಾಶಸ/೩೮೬ 


ನ ಎಟಿ « ಪಂಚೋಪ ದಧಾತಿ ಪಾಂಕ್ರಃ ಪುರುಷೋ 
ಯಾವಾನೇವ ಪುರುಷಸ್ತಸ್ಮಿನ್‌, ಯಶೋ ದಧಾತಿ ॥ ೪೩-10 ॥ 
[ಏವಂ ಪ್ರಾಪ್ನೋತ್ಯಾದಿತ್ಯಾ ಅರ್ಧಯತ್ಯೇಕಾನ್ನ ಪಂಚಾಶಚ್ಚ 1] 
| ತಾಭಿಃ | ವೈ ಸಃ ಯಶಃ | ಆತ್ಮನ್ನ್‌ | ಅತ್ತ । ಯತ್‌! ಯಶೋದಾ ಇತಿ ಯಶಃ-ದಾಃ । ಉಪದಧಾತೀಮ್ಯಪ- 


| | 1 ಟ 
ದಧಾತಿ | ಯಶಃ | ಏವ | ತಾಭಿಃ । ಯಜಮಾನಃ । ಆತ್ಮನ್ನ್‌ । ಧತ್ತೇ । ಪಂಚ | ಉಪೇತಿ | ದಧಾತಿ । ಪಾಂಕೃ; $ 1 


I | | 
45] ಪುರುಷಃ । ಯಾವಾನ್‌ | ಏವ! ಪುರುಷಃ | ತಸ್ಮಿ ಸ್ಸ್‌ | ಯಶಃ | ದಧಾತಿ ॥ ೪೩ ॥ 


ಬ್ರಾಹ್ಮಣಭಾಗ ವಿವರಣೆ 


| ತಾಭಿಃ ವೈ ಸಃ ಆತ್ಮನ್‌ ಯಶಃ ಅಧತ್ತ ಆ ಯಶೋದೇಷ್ಟಕೆಗಳಿಂದ ಆ ಪ್ರಜಾಪತಿಯು 


ತನ್ನಲ್ಲಿ ಕೀರ್ತಿಯನ್ನು ಸ್ಥಾ. ಪಿಸಿಕೊಂಡನು. 

| ಯತ್‌ ಯಶೋದಾಃ ಉಪದಧಾತಿ ಯಶೋದೇಷ್ಟಕೆಗಳನ್ನು ಉಪಧಾನ ಮಾಡುತ್ತಾ 
ನೆಂಬುದು ಯಾವುದೋ (ಅದರಿಂದ) 

ತಾಭಿಃ ಯಜಮಾನಃ ಆತ್ಮನ್‌ ಯಶಃ ಆ ಯಶೋದೇಷ್ಟಕೆಗಳ ಉಪಧಾನದಿಂದ ಯಜಮಾ 

ಧತ್ತೇ ಏವ ನನು ತನ್ನಲ್ಲಿ ಕೀರ್ತಿಯನ್ನು ಸಃ ರಗೊಳಿಸುತ್ತಾನೆ. 


1] ಪಂಚ ಉಪದಧಾತಿ ಐದು ಯಶೋದೇಷ್ಟಕೆಗಳನ್ನು ಉಪಧಾನ ಮಾಡ 


ಬೇಕು. 


| ಪಾಂಕ್ವಃ ಪುರುಷಃ ಪುರುಷನು ಎರಡು ಹಸ್ತಗಳು, ಎರಡು ಪಾದಗಳು 


ಮತ್ತು ಶಿರಸ್ಸು-ಹೀಗೆ ಐದು ಅವಯವಗಳುಳ್ಳವನು. 
| ಯಾವಾನ್‌ ಏವ ಪುರುಷಃ ಯಜಮಾನನು ಎಷ್ಟು ಪ್ರಮಾಣವುಳ್ಳವನೋ 
| ತಸ್ಮಿನ್‌ ಯಶಃ ದಧಾತಿ ಅವನಲ್ಲಿ ಕೀರ್ತಿಯನ್ನು ಸ್ಥಾ ಪಿಸಿದವನಾಗುತ್ತಾನೆ. 


ಇದು ಯಶೋದೇಷ್ಟಕೆಗಳ ಸಂಖ್ಯಾವಿಧಿಯೂ ಆಗಿದೆ. ಅರ್ಥವಾದವೂ ಇದೆ. 


೫%ಂ೧ಣಖಅ೧ಣ 
ON ತಂ ಗ 0 ಗ (ಗ ಆ ಆಗು ಗ1ಡ] 


ಭಿಃ। ಓಷಧೀಭಿರಿತ್ಯೋಷಧಿ-ಭಿಃ \ 
ಬ್ರಾಹ್ಮಣಭಾಗ 
| ದೇವಾಸುರಾಃ ಸಂಯತ್ತಾಃ ಅಸನ್‌ 


ದೇವಾಃ ಕನೀಯಾಗ್‌ಂ೦ಸಃ ಅಸನ್‌ 


‘| ಅಸುರಾಃ ಭೂಯಾಗ್‌ಂಸಃ ಆಸನ್‌ 
ತೇ ದೇವಾಃ ಏತಾಃ ಇಷ್ಟಕಾಃ 

ಅಪಶ್ಯನ್‌ 

ತಾ ಉಪಾದಧತ 

ಭೂಯಸ್ಕೃದಸಿ ಇತಿ ವನಸ್ಪತಿಭಿಃ 

ಓಷಧೀಭಿಃ ಭೂಯಾಗ್‌ಂಸಃ ಏವ 

| ಅಭವನ್‌ 


॥ ಏಕಾದಮೋsಮವಾಷ ॥ 


ದೇವಾಸುರಾಸ್ಸಂಯತ್ತಾ ಅಸನ್ಯನೀಯಾಗ್‌ಂಸೋ ದೇವಾ ಅಸನ್ಕೂ ್ಸಿಯಾಗ್‌ಂ 
-ಸೋಸಸುರಾಸ್ತೆ € ದೇವಾ ಏತಾ ಇಷ್ಟಕಾ ಅಪಶ್ಯನ್ತಾ ಉಪಾದಧತ 
ಭೂಯಸ್ಕೃದಸೀತ್ಯೇವ ಭೂಯಾಗ್‌ಂಸೋಇಭವನ್ವನಸ್ಪತಿಭಿರೋಷಧೀಭಿ- 
ದೇವಾಸುರಾ ಇತಿ ದೇವ-ಅಸುರಾಃ | ಸಂಯತ್ತಾ ಇತಿ ಸಮ್‌-ಯತ್ತಾಃ | ಅಸನ್ನ್‌ | ಕನೀಯಾಗ್‌ಂಸಃ | ದೇವಾಃ | 
ಅಸನ್ನ್‌ | ಭೂಯಾಗ್‌ಂಸಃ | ಅಸುರಾಃ ।ತೇ। ದೇವಾಃ । ಏತಾಃ | ಇಷ್ಟಕಾಃ ಅಪಶ್ಯನ್ನ್‌ | ತಾ| ಉಪೇತಿ | ಅದಧತ!। 


[| | 1 | 
ಭೂಯಸ್ಕೃದಿತಿ ಧೂಯಃ-ಕೃತ್‌ 1 ಅಸಿ! ಇತಿ । ಏವ । ಭೂಯಾಗ್‌ಂಸಃ | ಅಭವನ್ನ್‌ | ವನಸ್ಪತಿಭಿರಿತಿ ವನಸ್ಪತಿ- 


ಯಸ್ಸೃದಿಷಕಾವಿಧಿ; ಅರ್ಥವಾದ 
ಸ್ಕೃದಿಷ್ಟಕಾವಿಧಿ 


WW WY WY WY 


ವಿವರಣೆ 


ಪೂರ್ವಕಾಲದಲ್ಲಿ ದೇವತೆಗಳೂ, ಅಸುರರೂ ಯುದ್ಧ 
ಸನ್ನದ್ಧ! ರಾದರು. 

(ಪುರುಷಸಂಖ್ಯೆಯಿಂದಲೂ, ದ್ರವ್ಯಸಂಪತ್ತಿನಿಂದಲೂ) 
ದೇವತೆಗಳು ಕನಿಷ್ಠರಾದರು 

ಅಸುರರು ಅಧಿಕರಾದರು. 

ಆಗ ದೇವತೆಗಳು (ಆಲೋಚಿಸಿ, ಉಪಾಯವಾಗಿ) ಈ 
ಭೂಯಸ್ಕೃದಿಷ್ಟಕೆಗಳನ್ನು ಕಂಡುಕೊಂಡರು. 

ಆ ಇಷ್ಟಕೆಗಳನ್ನು ಉಪಧಾನ ಮಾಡಿದರು. 
“ಛಭೂಯಸ್ಕೃದಸಿ' ಎಂಬ ಮಂತ್ರದಿಂದ(ಇಷ್ಟಕೋಪಧಾನ 
ವನ್ನು ಮಾಡಿ)ವನಸ್ಪತಿಗಳಿಂದಲೂ ಓಷಧಿಗಳಿಂದಲೂ 
(ದ್ರವ್ಯಸಂಪತ್ತಿನಿಂದಲೂ, ಪುರುಷಸಂಪತ್ತಿನಿಂದಲೂ) 
ತುಂಬಿದವರಾದರು/ಹೆಚ್ಚಿನವರಾದರು. 


ರರ TTS 


Ww UR 


ಪೃಷ್ಟಯಜುರ್ವೇದ ತನ್ನಡ ಪ್ರಶಾಶನ/೩೮೮ 


I I 
-ರ್ವರಿವಸ್ಕೃದಸೀತೀಮಾಮಜಯನ್ರಾಚ್ಯಸೀತಿ ಪ್ರಾಚೀಂ ದಿಶಮಜಯನ್ನೂರ್ಧ್ವಾ 


ದ I | | I 
-ಸೀತ್ಯಮೂಮಜಯನ್ನಂತರಿಕ್ಷ; ಸದಸ್ಯಂತರಿಕ್ಷೇ 6 ಸೀದೇತ್ಯಂತರಿಕ್ಷ; ಮಜಯನ್ತ ತೋ 


| I I 
ದೇವಾ ಅಭವನ್ಹ[ಅಭವನ್ನ್‌(೪೪)ಪರಾ]ರಾಂಸುರಾ ಯಸ್ಕೆ ಆತಾ ಉಪಧೀಯಂತೇ 


t [ | I I 
ವರಿವಸ್ಕೃದಿತಿ ವರಿವಃ-ಕೃತ್‌ | ಅಸಿ | ಇತಿ | ಇಮಾಮ್‌ | ಅಜಯನ್ನ್‌ | ಪ್ರಾಚೀ । ಅಸಿ । ಇತಿ । ಪ್ರಾಚೀಮ್‌ | 


|| [ 
ದಿಶಮ್‌ | ಅಜಯನ್ನ್‌ ! ಊರ್ಧ್ವಾ | ಅಸಿ | ಇತಿ । ಅಮೂಮ್‌ । ಅಜಯನ್ನ್‌ । ಅಂತರಿಕ್ಷ; ಸದಿತ್ಯಂತರಿಕ್ಷ-ಸತ್‌ | 


| I I I 
ಅಸಿ | ಅಂತರಿಕ್ಷೆ 1 ಸೀದ | ಇತಿ | ಅಂತರಿಕ್ಷಮ್‌ | ಅಜಯನ್ನ್‌ | ತತಃ । ದೇವಾಃ | ಅಭವನ್ನ್‌ | (೪೪) 1 ಪರೇತಿ | 


[| | 
ಅಸುರಾಃ। ಯಸ್ಯ । ತಾಃ । ಉಪಧೀಯಂತ ಇತ್ಯುಪ-ಧೀಯಂತೇ | 


ಬ್ರಾಹ್ಮಣಭಾಗ ವಿವರಣೆ 


| ವರಿವಸ್ಕೃತ್‌ ಅಸಿ ಇತಿ ಇಮಾಮ್‌ "ವರಿವಸ್ಕೃದಸಿ' ಎಂಬ ಮಂತ್ರದಿಂದ ಇಷ್ಟಕೋಪ 
ಅಜಯನ್‌ ಧಾನವನ್ನು ಮಾಡಿ ಈ ಭೂಮಿಯನ್ನು ಜಯಸಿದರು. 

| ಪ್ರಾಚೀ ಅಸಿ ಇತಿ ಪ್ರಾಚೀಮ್‌ ದಿಶಮ್‌ "ಪ್ರಾಚ್ಯಸಿ' ಎಂಬ ಮಂತ್ರದಿಂದ ಇಷ್ಟಕೋಪಧಾನ 

| ಅಜಯನ್‌ ವನ್ನು ಮಾಡಿ ಪೂರ್ವದಿಕ್ಕನ್ನು ಗೆದ್ದರು. 

ಊರ್ಧ್ವ ಅಸಿ ಇತಿ ಅಮೂಮ್‌ "ಊರ್ಧ್ವಾಸಿ' ಎಂಬ ಮಂತ್ರದಿಂದ ಇಷ್ಟಕೋಪಧಾ 

ಅಜಯನ್‌ ನವನ್ನು ಮಾಡಿ ದ್ಯುಲೋಕವನ್ನು ಜಯಿಸಿದರು. 


| ಅಂತರಿಕ್ಷಸದಸಿ ಅಂತರಿಕ್ಷೇ ಸೀದ ಇತಿ “ಅಂತರಿಕ್ಷಸದಸ್ಯಂತರಿಕ್ಷೇ ಸೀದ' ಎಂಬ ಮಂತ್ರ 
| ಅಂತರಿಕ್ಷಮ್‌ ಅಜಯನ್‌ ದಿಂದ ಭೂಯಸ್ಕೃದಿಷ್ಟಕೋಪಧಾನವನ್ನು ಮಾಡಿ 
ಅಂತರಿಕ್ಷ ಲೋಕವನ್ನು ಜಯಿಸಿದರು. 
ತತಃ ದೇವಾಃ ಅಭವನ್‌ ಬಳಿಕ ದೇವತೆಗಳು (ವಿಜಯಿಗಳು) ಆದರು. 
ಅಸುರಾಃ ಪರಾ ಅಭವನ್‌ ಅಸುರರು ಪರಾಜಿತರಾಗಿ ಹೋದರು. 
ಯಸ್ಯ ಏತಾಃ ಉಪಧೀಯಂತೇ ಯಾವ ಯಜಮಾನನಿಗಾಗಿ ಈ ಭೂಯಸ್ಕೃದಿಷ್ಟಕೆ 


ಗಳು ಉಪಧಾನ ಮಾಡಲ್ಪಡುತ್ತವೆಯೋ 


೫] ತಾತ್ಪರ್ಯ:-“ಭೂಯಸ್ಕೃದಸಿ' ಎಂದು ಆರಂಭಿಸಿ ಐದು ಮಂತ್ರಗಳಿಂದ ಈ ಭೂಯಸ್ಕೃದಿಷ್ಟಕೆಗಳನ್ನು ಉಪಧಾನ 
40] ಮಾಡಬೇಕು. 


TT 


WwW WY WY 


ತೈತ್ತರೀಯ ಹಂಹಿತಾ/೫-೩-೧೧/೩೮೯ 


ಸ | 
ಭೂಯಾನೇವ ಭವತ್ಯಭೀಮಾಶ್ಲೋಕಾಇ್ಹಾಯತಿ ಭವತ್ಯಾತ್ಮನಾ ಪರಾಂಸ್ಕ 


1 [ | 
ಭ್ರಾತೃವ್ಯೋ ಭವತ್ಯಫ್ಸೃಷದಸಿ ಶ್ಯೇನಸದಸೀತ್ಯಾಹೈತದ್ವಾ ಅಗ್ನೇ ರೂಪಗ್‌ಂ 


| 
ರೂಪೇಣೈವಾಗ್ನಿಮವ ರುಂಧೇ 


[| ॥| [| 
ಭೂಯಾಸ್‌ । ಏವ ಭವತಿ । ಅಭೀತಿ । ಇಮಾನ್‌ । ಲೋಕಾನ್‌ | ಜಯತಿ । ಭವತಿ । ಆತ್ಮನಾ | ಪರೇತಿ । ಅಸ್ಯ | 


ವೈ । ಅಗ್ನೇಃ । ರೂಪಮ್‌ | ರೂಪೇಣ | ಏವ। ಅಗ್ನಿಮ್‌ । ಅವೇತಿ 1 ರುಂಧೇ! 


ಬ್ರಾಹ್ಮಣಭಾಗ ವಿವರಣೆ 


ಭೂಯಾನ್‌ ಭವತಿ ಏವ ಆ ಯಜಮಾನನು ನಿಶ್ಚ! ಯವಾಗಿಯೂ ಅಧಿಕನೇ 
ಆಗುವನು. 


| ಇಮಾನ್‌ ಲೋಕಾನ್‌ ಅಭಿ ಜಯತಿ ಈ ಪೃಥಿವ್ಯಾದಿ ಲೋಕಗಳನ್ನು ಜಯಿಸುತ್ತಾನೆ. [|W 
([ ಆತ್ಮನಾ ಭವತಿ ತಾನು ಜಯಶೀಲನಾಗುತ್ತಾನೆ. 1 
| ಅಸ್ಯ ಭ್ರಾತೃವ್ಯಃ ಪರಾ ಭವತಿ ಇವನ ಶತ್ರುವು ಸೋತುಹೋಗುವನು. 

| ಅಘ್ರೃಷತ್‌ ಅಸಿ ಶ್ಯೇನಸತ್‌ ಅಸಿ ಇತಿ "ಅಪ್ಪೃಷದಸಿ “ಶ್ಯೇನಸದಸಿ' ಎಂಬ ಮಂತ್ರವು "ಎಲೈ! | 
ಸ) ಆಹ ಇಷ್ಟಕೆಯೇ! ನೀನು ನೀರಿನಲ್ಲಿರುವ ಅಗ್ನಿರೂಪನೂ |1) 
) ಆಗಿರುವೆ. ಶ್ಯೇನಾಕಾರದ ಅಗ್ನಿರೂಪನೂ ಆಗಿರುವೆ” Ww 

ಎಂದು ಹೇಳುತ್ತದೆ. 

೫ ಏತತ್‌ ವೈ ಅಗ್ನೇಃ ರೂಪಮ್‌ ಇದು ಅಗ್ನಿಯ ರೂಪವೇ ಆಗಿದೆ. Ww 
೫] ರೂಪೇಣ ಏವ ಅಗ್ನಿಮ್‌ ಅವರುಂಧೇ (ಆ ಕಾರಣದಿಂದ) (ಈ ಇಷ್ಟಕೋಪಧಾನವನ್ನು | 


ಮಾಡಿದ ಯಜಮಾನನು) ರೂಪದಿಂದ ಕೂಡಿದ 
ಅಗ್ನಿಯನ್ನೇ (ಅಗ್ನಿಯ ರೂಪವನ್ನೇ)ಪಡೆಯುತ್ತಾನೆ. 


"ಅಪ್ಪುಷದಸಿ' ಎಂದು ಆರಂಭಿಸಿ ಐದು ಮಂತ್ರಗಳಿಂದ ಐದು ಅಗ್ನಿರೂಪೇಷ್ಟಕೆಗಳನ್ನು ಉಪಧಾನ ಮಾಡಬೇಕು. 
40] ಅಪ್ಪುಷದಸಿ' ಮುಂತಾದ ಮಂತ್ರಗಳಲ್ಲಿರುವ "ಅಪ್ಪುಷತ್‌' ಮುಂತಾದವುಗಳು ಅಗ್ನಿಯ ಆಕಾರವಾಚಿಗಳು. 


OST TSS STS STS ಸ್ಟ 


CR 


ಪೃಷ್ಟಯಜುರ್ವೇದ ಕನ್ನಡ ಪ್ರಶಾಶನ/೩೯೦ 


I | | 
ಪೃಥಿವ್ಯಾಸ್ತಾ K ದ್ರವಿಣೇಸಾದಯಾಮೀತ್ಯಾಹೇಮಾನೇವೈತಾಭಿ 


| 1 I | 
ರ್ಲೋಕಾನ್ಜ ವಿಣಾವತಃ ಕುರುತ ಆಯುಷ್ಯಾ ಉಪ ದಧಾತ್ಯಾಯುರೇವಾ 


| [| 
ಪೃಢಥಿವ್ಯಾಃ । ತ್ವಾ! ದ್ರವಿಣೇ । ಸಾದಯಾಮಿ । ಇತಿ | ಆಹ | ಇಮಾನ್‌ | ಏವ | ಏತಾಭಿಃ | ಲೋಕಾನ್‌ । 


[| [| || | 
ದ್ರವಿಣಾವತ ಇತಿ ದ್ರವಿಣ-ವತಃ । ಕುರುತೇ | ಆಯುಷ್ಯಾಃ । ಉಪೇತಿ । ದಧಾತಿ । ಆಯುಃ । ಏವ । (೪೫) | 


ಎ 


| ಅಸ್ಕಿನ್‌! ದಧಾತಿ! 


ಬ್ರಾಹ್ಮಣಭಾಗ ವಿವರಣೆ 


ಪೃಥಿವ್ಯಾಃ ತ್ವಾ ದ್ರವಿಣೇ ಸಾದಯಾಮಿ "ಎಲೈ! ಇಷ್ಟಕೆಯೇ! ನಿನ್ನನ್ನು ಪೃಥಿವೀಸಂಬಂಧಿ 

ಇತಿ ಆಹ ಯಾದ ಧನದಲ್ಲಿ ಸಾದನೆ ಮಾಡುತ್ತೇನೆ. ಎಂದು ಈ 
ಮಂತ್ರಭಾಗವು ಹೇಳುತ್ತದೆ. 

ಏತಾಭಿಃ ಇಮಾನ್‌ ಲೋಕಾನ್‌ ಏವ (ಈ ಮಂತ್ರಗಳಿಂದ ದ್ರವಿಣೋದಾನಾಮೇಷ್ಟಕೆಗ 

ದ್ರವಿಣಾವತಃ ಕುರುತೇ ಳನ್ನು ಉಪಧಾನ ಮಾಡಿದ ಯಜಮಾನನು) ಈ 
ಇಷ್ಟಕೆಗಳಿಂದ ಈ ಲೋಕಗಳನ್ನು ಧನಯುಕ್ತವಾದ 
ವುಗಳನ್ನಾಗಿ ಮಾಡುತ್ತಾನೆ. 


ಆಯುಷ್ಯೇಷ್ಟಕೋಪಧಾನ 


ಆಯುಷ್ಯಾಃ ಉಪದಧಾತಿ ಅಧ್ವರ್ಯುವು ಬಳಿಕ ಆಯುಷ್ಯೇಷ್ಟಕೆಗಳನ್ನು ಉಪ 
ಧಾನ ಮಾಡಬೇಕು. 

ಅಸ್ಮಿನ್‌ ಆಯುಃ ದಧಾತಿ ಏವ ಈ ಉಪಧಾನದಿಂದ ಯಜಮಾನನಲ್ಲಿ ಆಯುಸ್ಸನ್ನು 
ಧಾರಣೆ ಮಾಡಿದವನಾಗುತ್ತಾನೆ. 


ದ್ರವಿಣೋದಾಶಬ್ದಗಳಿಂದ ಕೂಡಿರುವ ಮಂತ್ರಗಳಿಂದ ಉಪಧಾನ ಮಾಡಲ್ಪಡುವ ಇಷ್ಟಕೆಗಳು "ದ್ರವಿಣೋದಾ' 
ಎಂಬ ಹೆಸರಿನ ಇಷ್ಟಕೆಗಳು. ಇವೂ ಐದು. 


WWW ಉ 0 WY WW WU WY YW 


ತೈತ್ತರೀಯ ಸಂಹಿಷಾ/೫-೩-೧೧/೩೯೧ 


I 
-ತ್ಯಗ್ನೇ ಯತ್ತೆ € ಪರಗ್‌ಂ ಹೃನ್ನಾಮೇತ್ಯಾಹೈತದ್ವಾ ಅಗ್ನೇಃ ಪ್ರಿಯಂ ಧಾಮ 


ಬಿ 


1| | 

ಪ್ರಿಯಮೇವಾಸ್ಯ ಧಾಮೋಪಾಪ್ನೋತಿ ತಾವೇಹಿ ಸಗ್‌ಂ ರಭಾವಹಾ ಇತ್ಯಾಹ 
I I | 
ವ್ಯೇವೈನೇನ ಪರಿಧತ್ತೆ € 


[| || 1 (| 1 
ಅಗ್ನೇ | ಯತ್‌ । ತೇ | ಪರಮ್‌ । ಹೃತ್‌ | ನಾಮ | ಇತಿ | ಆಹ | ಏತತ್‌ | ವೈ । ಅಗ್ನೇಃ | ಪ್ರಿಯಮ್‌ । ಧಾಮ | 
I 1 1 | | 
ಪ್ರಿಯಮ್‌ । ಏವ । ಅಸ್ಯ | ಧಾಮ | ಉಪೇತಿ | ಆಪ್ನೋತಿ । ತೌ। ಏತಿ । ಇಹಿ | ಸಮಿತಿ । ರಭಾವಹೈ | ಇತಿ! ಆಹ | 


1 
ಏತಿ! ಏವ। ಏನೇನ | ಪರೀತಿ। ಧತ್ತೇ! 


ಬ್ರಾಹ್ಮಣಭಾಗ ವಿವರಣೆ 


ಅಗ್ನಿಹೃದಯೇಷ್ಟಕೋಪಧಾನವಿಧಿ; ಅರ್ಥವಾದ 


ಅಗ್ನೇ ಯತ್‌ ತೇ ಪರಮ್‌ ಹೃತ್‌ "ಹೇ! ಅಗ್ನಿಯೇ!/ಇಷ್ಟಕೆಯೇ! ಉತ್ಕೃಷ್ಟವಾದ "ಹೃತ್‌' 

ನಾಮ ಇತಿ ಆಹ ಎಂಬ ಪಾಪಹಾರಿಯಾದ ಪ್ರಿಯವಾದ ಹೆಸರು 
ನಿನ್ನದು. (ಆ ಹೆಸರಿನಿಂದ ಕೂಡಿ "ನೀನು ನನ್ನೆಡೆಗೆ 
ಬಾ?) ಎಂದು ಈ ಮಂತ್ರಭಾಗವು ಹೇಳುತ್ತದೆ. 

ಏತತ್‌ ವೈ ಅಗ್ನೇಃ ಪ್ರಿಯಮ್‌ ಧಾಮ ಪಾಪಹಾರಿಯಾದ ಸ್ವರೂಪವೇ ಆಗ್ನಿಯ ಪ್ರಿಯ 
ವಾದ ಸ್ಥಾ ನವಾಗಿದೆ. 

ಅಸ್ಯ ಪ್ರಿಯಮ್‌ ಧಾಮ ಏವ ಇಷ್ಟಕೋಪಧಾನವನ್ನು ಮಾಡಿದ ಯಜಮಾನನು 

ಉಪಾಪ್ನೋತಿ ಅಗ್ನಿಯ ಪ್ರಿಯವಾದ ಸ್ಥಾ; ನವನ್ನೇ ಹೊಂದಿದವನಾ 
ಗುತ್ತಾನೆ. 

ತೌ ಏಹಿ ಸಮ್‌ ರಭಾವಹೈ ಇತಿ ಆಹ "ನೀನು ನನ್ನ ಬಳಿಗೆ ಬಾ' "ನಾವಿಬ್ಬರೂ ಜೊತೆಗೂಡಿ 
ಕೆಲಸ ಮಾಡೋಣ' ಎಂದು ಈ ಮಂತ್ರಭಾಗವು 
ಹೇಳುತ್ತದೆ. 

| ಏನೇನ ವಿ ಪರಿ ಧತ್ತೇ ಏವ (ಹೀಗೆ ಹೇಳುವುದರಿಂದ) ಯಜಮಾನನು ಅಗ್ನಿಯ 

ಪ್ರಾವರಣವನ್ನು (ಸುತ್ತುವರೆಯುವಿಕೆ) ಹೊಂದಿದವ 

SS ಮಮ ನಾಗುತ್ತಾನೆ. 

|. "ಪ್ರಾಣಂ ಮೇ ಪಾಹಿ' ಮುಂತಾದ ಆರು ಮಂತ್ರಗಳಿಂದ ವಿಧಾನ ಮಾಡಿರುವ ಆಯುಷ್ಯೇಷ್ಟಕೆಗಳು ಆರು. "ಅಗ್ನೇ 

| ಯತ್ತೇ” ಎಂಬ ಮಂತ್ರದಿಂದ ವಿಧಾನ ಮಾಡಿರುವ ಅಗ್ನಿಹೃದಯೇಷ್ಟಕೆಯು ಒಂದು. 


OE TF 


Wp WwW WW ೪ 


ಪೃಷ್ಣಯಜುರ್ವೇದ ಈನ್ನಡ ಪ್ರಜಾಶನ/೩೯೨ 


I I I I 
ಪಾಂಚಜನ್ಯೇಷ್ಟಪ್ಯೇಧ್ಯಗ್ನ ಇತ್ಯಾಹೈಷ ವಾ ಅಗ್ನಿ ಪಾಂಚಜನ್ಯೋ ಯ 


| I I 1 [ I 
ಪಂಚಚಿತೀಕಸ್ತಸ್ಮಾದೇವಮಾಹರ್ತವ್ಯಾ ಉಪದಧಾತ್ಯೇತದ್ವಾ ಯತೂನಾಂ ಪ್ರಿಯಂ 
I I | 
ಧಾಮ ಯದೃತವ್ಯಾ ಖತೂನಾಮೇವ ಪ್ರಿಯಂ ಧಾಮಾವರುಂಧೇ 


[1 [ [ [| [| 
ಪಾಂಚಜನ್ಯೇಷ್ಟಿತಿ ಪಾಂಚ-ಜನ್ಯೇಷು 1 ಅಪೀತಿ | ಏಧಿ | ಅಗ್ನೇ 1 ಇತಿ | ಆಹ | ಏಷಃ I ವೈ I ಅಗ್ನಿಃ I ಪಾಂಚಜನ್ಯ 


I 1 
ಇತಿ ಪಾಂಚ-ಜನ್ಯಃ । ಯಃ । ಪಂಚಚಿತೀಕ ಇತಿ ಪಂಚ-ಚಿತೀಕಃ । ತಸ್ಮಾತ್‌ 1 ಏವಮ್‌ । ಆಹ । ಯತವ್ಯಾಃ | 


|| 
ಉಪೇತಿ | ದಧಾತಿ । ಏತತ್‌ ವೈ | ಯತೂನಾಮ್‌ ಪ್ರಿಯಮ್‌ | ಧಾಮ | ಯತ್‌ | ಯತವ್ಯಾಃ | ಯತೂನಾಮ್‌ | 


ಏವ। ಪ್ರಿಯಮ್‌ | ಧಾಮ | ಅವೇತಿ | ರುಂಧೇ। 
ಬ್ರಾಹ್ಮಣಭಾಗ ವಿವರಣೆ 


(| ಪಾಂಚಜನ್ಯೇಷು ಅಪಿ ಏಧಿ ಅಗ್ನೇ "ಅಗ್ನಿಯೇ! ನೀನು ಐದು ಚಿತಿಗಳಿಗೆ ಸಂಬಂಧಿಸಿದ 
| ಇತಿ ಆಹ ಎಲ್ಲ ಸ್ಥಾನಗಳಲ್ಲಿಯೂ ಇರುವವನಾಗು' ಎಂದು ಈ 
ಮಂತ್ರವು ಹೇಳುತ್ತದೆ. (ನೀನು ಹೀಗಾಗಿ ಪಾಂಚ 
p ಜನ್ಯನಾಗಿರುವೆ) 
| ಏಷಃ ವೈ ಅಗ್ನಿಃ ಪಾಂಚಜನ್ಯಃ ಈ ಅಗ್ನಿಯೇ ಪಾಂಚಜನ್ಯನಾಗಿರುತ್ತಾನೆ. (ಪಂಚ 
ಜನಇಐದು ಚಿತಿಗಳು) 
| ಯಃ ಪಂಚಚೀತೀಕಃ ಅವನು ಐದು ಚಿತಿಗಳನ್ನು ಹೊಂದಿರುವವನಾದುದ 
ತಸ್ಮಾತ್‌ ಏವಮ್‌ ಆಹ ರಿಂದ ಶ್ರುತಿಯು ಹೀಗೆ ಹೇಳುತ್ತಿದೆ. 


ಯತವ್ಯೇಷ್ಟಕೋಪಧಾನ; ಅರ್ಥವಾದ 


| ಖತವ್ಯಾಃ ಉಪದಧಾತಿ ಅಧ್ವರ್ಯವು ಯತವ್ಯೇಷ್ಟಕೆಗಳನ್ನು ಉಪಧಾನ 


ಮಾಡಬೇಕು. 
| ಯತ್‌ ಯತವ್ಯಾಃ ಈ ಯತವ್ಯೇಷ್ಟಕೆಗಳೆಂಬುದು ಯಾವುದೋ ಅದು 
ಏತತ್‌ ವೈ ಯತೂನಾಮ್‌ (ಅಂದರೆ) ಈ ಇಷ್ಟಕೆಗಳು ಯತುಗಳ ಪ್ರಿಯ 


9] ಪ್ರಿಯಮ್‌ ಧಾಮ ಸ್ಥಾನವಾಗಿವೆ. 


| ಖತೂನಾಮ್‌ ಪ್ರಿಯಮ್‌ ಧಾಮ ಈ ಇಷ್ಟಕೋಪಧಾನವನ್ನು ಮಾಡಿದ ಯಜಮಾನನು 
ಏವ ಅವರುಂಧೇ ಖತುಗಳ ಪ್ರಿಯವಾದ ಸ್ಥಾ ನವನ್ನೇ ಹೊಂದುತ್ತಾನೆ. 


yD DD YD DYDD WW WY 


ಪೈಡ್ರಿಲೀಯ ಸಂಹಿಡಾ/೫-೩-೧೧/೩೯೩ 


[ | 
ಸುಮೇಕ ಇತ್ಯಾಹ ಸಂವಥ್ನರೋ ವೈ ಸುಮೇಕಃ ಸಂವಥ್ಸರಸ್ಯೈವ ಪ್ರಿಯಂ 
Il 
ಧಾಮೋಪಾಪ್ನೋತಿ ॥ ೪೬-11 ॥ 


[ [ 1 I 
[ಅಭವನ್ನಾಯುರೇವರ್ತವ್ಯಾ ಉಪ ಷಡ್ವಿಗ್‌ಂಶತಿಶ್ಚ ॥] 


| | | | | 
ಸುಮೇಕ ಇತಿ ಸು-ಮೇಕಃ | ಇತಿ । ಆಹ | ಸಂವಥ್ಸರ ಇತಿ ಸಮ್‌-ವಥ್ಸರಃ | ವೈ । ಸುಮೇಕ ಇತಿ ಸು-ಮೇಕಃ | 


| [ 
ಸಂವಥ್ಲರಸ್ಕೇತಿ ಸಮ್‌-ವಥ್ಸರಸ್ಯೆ । ಏವ। ಪ್ರಿಯಮ್‌ | ಧಾಮ । ಉಪೇಶಿ | ಆಪ್ನೋತಿ ॥ ೪೬-೧೧॥ 


ಬ್ರಾಹ್ಮಣಭಾಗ , ವಿವರಣೆ 
ಸುಮೇಕಃ ಇತಿ ಆಹ ಈ ಮಂತ್ರಗಳಲ್ಲಿ "ಸುಮೇಕ' ಎಂಬ ಪದವು ಇದೆ. 
ಸಂವಥ್ಸರಃ ವೈ ಸುಮೇಕಃ ಸಂವತ್ಸರವೇ ಸುಮೇಕಶಬ್ದ ವಾಚ್ಯವಾಗಿದೆ. 
ಸಂವಥ್ಸರಸ್ಯ ಪ್ರಿಯಮ್‌ ಧಾಮ ಆದುದರಿಂದ ಯಜಮಾನನು ಸಂವತ್ಸರದ ಪ್ರಿಯ 
ಉಪಾಪ್ನೋತಿ ಏವ ವಾದ ಸ್ಥಾ ನವನ್ನೇ ಹೊಂದುವನು. 


ಯಾವಾಃ, ಅಯಾವಾಃ, ಏವಾಃ ಊಮಾಃ ಸಬ್ಬಃ ಸಗರಃ ಈ ಶಬ್ದಗಳು ವಸಂತವೇ ಮುಂತಾದ ಆರು ಯತುಗಳ | 
ವಾಚಕಗಳು. ಸುಮೇಕಶಬ್ದವು ಸಂವತ್ಸರವಾಚಕವಾಗಿದೆ. ಈ ಏಳು ಮಂತ್ರಗಳಿಂದ ಏಳು ಯತವ್ಯೇಷ್ಟಕೆಗಳನ್ನು 
ಉಪಧಾನ ಮಾಡಬೇಕು. ಇದರಿಂದ ಸಂವತ್ಸರದ ಪ್ರಿಯ ಸ್ಥಾನವೇ ಲಭಿಸುತ್ತದೆ. 


NEARER 


WW WwW WY WY 


॥ ದ್ವಾದಮೋಮವಾಹಃ ॥ 


I I | I 
ರಾಂಪತತ್ತದಶ್ವೋಂಭವದ್ಯದಶ್ವಯತ್ತದಶ್ವಸ್ಯಾಶ್ವತ್ವಂ 


| [ | 
ಪ್ರಜಾಪತೇರಿತಿ ಪ್ರಜಾ-ಪತೇಃ | ಅಕ್ಷಿ! ಅಶ್ವಯತ್‌ | ತತ್‌ । ಪರೇತಿ | ಅಪತತ್‌ | ತತ್‌ | ಅಶ್ವಃ | ಅಭವತ್‌ | 


ಶ್ವ-ತ್ವಮ್‌ | 


ಈ ಅನುವಾಕದಲ್ಲಿ ವೈಶ್ವದೇವಕಾಂಡಕ್ಕೆ ಸೇರಿದ ಅಶ್ವಮೇಧಯಾಗಕ್ಕೆ ಸಂಬಂಧಿಸಿದ ವಿಧಿಯೂ ಮತ್ತು | 
| ಆಖ್ಯಾನವೂ ಇದೆ. 


ಬ್ರಾಹ್ಮಣಭಾಗ 
ಅಶ್ವಮೇಧಯಾಗದ ವಿಧಿ; ಜ್ಞಾನದ ಪ್ರಶಂಸೆ 


| ಪ್ರಜಾಪತೇಃ ಅಕ್ಷಿ ಅಶಶ್ವಯತ್‌ ಪೂರ್ವದಲ್ಲಿ ಪ್ರಜಾಪತಿಬ್ರಹ್ಮನ ಕಣ್ಣುಗುಡ್ಡೆಯು 

} ರೋಗಪೀಡಿತವಾಯಿತು. ಊದಿಕೊಂಡಿತು. 

| ತತ್‌ ಪರಾ ಅಪತತ್‌ ಅನಂತರ ಅದು ಭೂಮಿಯಲ್ಲಿ ಬಿದ್ದಿತು. 

| ತತ್‌ ಅಶ್ವಃ ಅಭವತ್‌ ಅದು ಕುದುರೆಯ ರೂಪವನ್ನು ತಾಳಿತು. 

ಯತ್‌ ಅಶ್ವಯತ್‌ ಯಾವ ಕಾರಣದಿಂದ ಆ ಕಣ್ಣು ಗುಡ್ಡೆಯು (ಅಶ್ವಯತ್‌ 
=ರೋಗಪೀಡಿತವಾಗಿ ಊದಿಕೊಂಡಿತೋ) ಅದರಿಂದ 
> ಅಶ್ವವು ಜನಿಸಿತೋ, 

(| ತತ್‌ ಅಶ್ವಸ್ಯ ಅಶ್ವತ್ವಮ್‌ ಅದರಿಂದ ಅದೇ ಅಶ್ವದ ಅಶ್ವತ್ವ. ಅನ್ವರ್ಥನಾಮ. 
("ಅಶ್ವಯತ್‌' ಎಂಬಲ್ಲಿ "ಯತ್‌' ಎಂಬುದರ ಲೋಪ 
ದಿಂದ ಅಶ್ವಶಬ್ದದ ಸಿದ್ಧಿ) ಅಥವಾ (ಅ-ಶ್ವಿ-ಡ 
ಪ್ರತ್ಯಯ । ಅ-ಶ್ವಿ--ಅ-ಅ-ಶ್ವ್‌-ಅಎಅಶ್ವಃ)ಭ.ಭಾ.ಭಾ 


| ತಾತ್ಪರ್ಯ:-ಪ್ರಜಾಪತಿಬ್ರಹ್ಮನ ಕಣ್ಣುಗುಡ್ಡೆಯು ಭೂಮಿಯಲ್ಲಿ ಬಿದ್ದು ಅಶ್ವವಾಯಿತು. ದೇವತೆಗಳು ಅಶ್ವಮೇಧ 
(| ಯಾಗದಿಂದ ಮತ್ತೆ ಅದನ್ನು ಜೋಡಿಸಿದರು. 
"ಅಶ್ವ'ವೆಂಬ ಹೆಸರು ಬರಲು ಇದು ಕಾರಣ ಎಂದು ಹೇಳಿದೆ. 


OO ORR 


ತೈತ್ತರೀಯ ಸಂಹಿಡಾ/೫-೩-೧೨/೩೯೫ 


| I I 
ತದ್ದೇವಾ ಅಶ್ವಮೇಧೇನೈವ ಪ್ರತ್ಯದಧುರೇಷ ವೈ ಪ್ರಜಾಪತಿಗ್‌ಂ ಸರ್ವಂ 


|| [ [ 
ಕರೋತಿ ಯೋಂಶ್ವಮೇಧೇನ ಯಜತೇ ಸರ್ವ ಏವ ಭವತಿ ಸರ್ವಸ್ಯ ವಾ ಏಷಾ 


[ I [ | 
ಪ್ರಾಯಶ್ಚಿತ್ತಿಸ್ಸರ್ವಸ್ಯ ಭೇಷಜಗ್‌ಂ ಸರ್ವಂ ವಾ ಏತೇನ ಪಾಪ್ಮಾನಂ ದೇವಾ ಅತರ- 


PX ನೆ 


I I 
ತತ್‌ ದೇವಾಃ । ಅಶ್ವಮೇಧೇನೇತ್ಯಶ್ವ-ಮೇಧೇನ । ಏವ | ಪ್ರತೀತಿ । ಅದಧುಃ | ಏಷಃ | ವೈ । ಪ್ರಜಾಪತಿಮಿತಿ 
[ [ 
ಪ್ರಜಾ-ಪತಿಮ್‌ | ಸರ್ವಮ್‌ । ಕರೋತಿ । ಯಃ । ಅಶ್ವಮೇಧೇನೇಶ್ಯಶ್ವ-ಮೇಧೇನ । ಯಜತೇ | ಸರ್ವಃ | ಏವ | 
| 
ಭವತಿ । ಸರ್ವಸ್ಯ | ವೈ! ಏಷಾ !। ಪ್ರಾಯಶ್ಚಿತ್ತ; I ಸರ್ವಸ್ಯ | ಭೇಷಜಮ್‌ ಟ ಸರ್ವಮ್‌ | ವೈ । ಏತೇನ | 


|| 
ಪಾಪ್ಮಾನಮ್‌ ದೇವಾಃ I ಅತರನ್ನ್‌! 


ಬ್ರಾಹ್ಮಣಭಾಗ ವಿವರಣೆ 


ದೇವಾಃ ಅಶ್ವಮೇಧೇನ ಏವ ತತ್‌ ದೇವತೆಗಳು ಆ ಕಣ್ಣುಗುಡ್ಡೆಯನ್ನು ಅಶ್ವಮೇಧಯಾಗ 

ಪ್ರತ್ಯದಧುಃ ದಿಂದಲೇ ಮತ್ತೆ ಜೋಡಿಸಿದರು. 

ಯಃ ಅಶ್ವಮೇಧೇನ ಯಜತೇ ಯಾವ ಯಜಮಾನನು ಅಶ್ವಮೇಧಯಾಗವನ್ನು 
ಅನುಷ್ಠಿಸುತ್ತಾನೆಯೋ 

ಏಷಃ ಪ್ರಜಾಪತಿಮ್‌ ಸರ್ವಮ್‌ ಆತನು ಪ್ರಜಾಪತಿಯನ್ನು ಸಂಪೂರ್ಣಗೊಳಿಸಿದವನಾ 

ಕರೋತಿ ವೈ ಗುತ್ತಾನೆ. 

ಸರ್ವಃ ಏವ ಭವತಿ ತಾನೂ ಸಂಪೂರ್ಣನೇ ಆಗುತ್ತಾನೆ. 

ಅಶ್ವಮೇಧಪ್ರಶಂಸೆ 

ಸರ್ವಸ್ಯ ವೈ ಏಷಾ ಪ್ರಾಯಶ್ಚಿತ್ತಿಃ (ಈ ಅಶ್ವಮೇಧಯಾಗವು) ಎಲ್ಲ ಉಪಪಾತಕ- 
ಮಹಾಪಾತಕಗಳಿಗೂ ಪ್ರಾಯಶ್ಚಿತ್ತರೂಪವಾಗಿದೆ. 

ಸರ್ವಸ್ಯ ಭೇಷಜಮ್‌ ಎಲ್ಲ ವ್ಯಾಧಿಗಳಿಗೂ ಔಷಧರೂಪವಾಗಿದೆ. 

ಸರ್ವಮ್‌ ಪಾಪ್ಮಾನಮ್‌ ದೇವಾಃ ದೇವತೆಗಳು ಈ ಅಶ್ವಮೇಧಯಾಗದಿಂದ ಪಾಪವೆಲ್ಲ 

ಏತೇನ ಅತರನ್‌ ವೈ ವನ್ನೂ ದಾಟಿದರು./ಹೋಗಲಾಡಿಸಿಕೊಂಡರು. 


ಈ ಯಾಗವನ್ನು ಅನುಷ್ಠಿಸುವವನು ಸಂಪೂರ್ಣನಾಗುವನು ಎಂದು ಯಾಗದ ಪ್ರಶಂಸೆ ಇಲ್ಲಿದೆ. 


ಟಗ WVU UW WW WY ಭು YW ೪ YS WwW 


ಪೃಷ್ಟಯಜುರ್ವೇದ ಈನ್ನಡ ಪ್ರಶಾಶನ/೩೯೬ 


[ I I | || 
-ನ್ನಪಿ ವಾ ಏತೇನ ಬ್ರಹ್ಮಹತ್ಯಾಮತರನ್ಹ್ಸರ್ವಂ ಪಾಪ್ಮಾನಂ[ಪಾಪ್ಮಾನಮ್‌(೪೭) 


7 | 
ತರತಿ ತರತಿ]ತರತಿ ತರತಿ ಬ್ರಹ್ಮಹತ್ಯಾಂ ಯೋಜಶ್ವಮೇಧೇನ ಯಜತೇ ಯ ಉ 


ಚೈನಮೇವಂ ವೇದೋತ್ತರಂ ವೈ ತತ್ಪಜಾಪತೇರಕ್ಷ್ಯಶ್ನಯ- 
ಜಾ ಹ ಖು) ವ ಬರಿವ್‌ 


[ [ I ॥| I 
ಅಪೀತಿ। ವೈ । ಏತೇನ। ಬ್ರಹ್ಮಹತ್ಯಾಮಿತಿ ಬ್ರಹ್ಮ-ಹತ್ಯಾಮ್‌ । ಅತರನ್ನ್‌ ಸರ್ವಮ್‌ । ಪಾಪ್ಮಾನಮ್‌ । (೪೭)! 


[ I 
ತರತಿ | ತರತಿ । ಬ್ರಹ್ಮಹತ್ಯಾಮಿತಿ ಬ್ರಹ್ಮ-ಹತ್ಯಾಮ್‌ । ಯಃ | ಅಶ್ವಮೇಧೇನೇತ್ವಶ್ವ-ಮೇಧೇನ | ಯಜತೇ ಯಃ। 


I 
ಉಚೆ ಏನಮ್‌ । ಏವಮ್‌ | ವೇದ | ಉತ್ತರಮಿತ್ಯುತ್‌-ತರಮ್‌ | ವೈ । ತತ್‌ । ಪ್ರಜಾಪತೇರಿತಿ ಪ್ರಜಾ-ಪತೇಃ | 


| 
ಅಕ್ಷ ಅಕ್ವಯಶ್‌! 


ಬ್ರಾಹ್ಮಣಭಾಗ ವಿವರಣೆ 

ಏತೇನ ಬ್ರಹ್ಮಹತ್ಯಾಮ್‌ ಅತರನ್‌ ಮತ್ತು ಈ ಯಾಗದಿಂದ ಬ್ರಹ್ಮಹತ್ಯಾಪಾಪವನ್ನೂ 

ಅಪಿವೈ ಕಳೆದುಕೊಂಡರು. 

| ಯಃ ಅಶ್ವಮೇಧೇನ ಯಜತೇ ಯಾವ ಯಜಮಾನನು ಈ ಅಶ್ವಮೇಧಯಾಗವನ್ನು 
ಅನುಷ್ಠಿಸುವನೋ, 

ಯಃ ಉ ಚ ಏನಮ್‌ ಏವಮ್‌ ವೇದ ಯಾರು ಈ ಅಶ್ವಮೇಧಯಾಗವನ್ನು ಚೆನ್ನಾಗಿ ತಿಳಿದು 
ಕೊಳ್ಳುವನೋ 

ಸರ್ವಮ್‌ ಪಾಪ್ಮಾನಮ್‌ ತರತಿ ಅವನು ಎಲ್ಲ ಪಾಪಗಳನ್ನೂ ಹೋಗಲಾಡಿಸಿಕೊಳ್ಳು 
ವನು. 

ಬ್ರಹ್ಮಹತ್ಯಾಮ್‌ ತರತಿ ಬ್ರಹ್ಮಹತ್ಯೆಯನ್ನೂ ಅದರ ಪಾಪವನ್ನೂ ದಾಟುವನು. 


ಉತ್ತರಾವದಾನವಿಧಿ; ಅರ್ಥವಾದ 


ಪ್ರಜಾಪತೇಃ ತತ್‌ ಉತ್ತರಮ್‌ ಅಕ್ಷಿ ಪ್ರಜಾಪತಿದೇವನ ಆ ಎಡಗಣ್ಣು ವ್ಯಾಧಿಪೀಡಿತವಾ 
ಅಶ್ವಯತ್‌ ವೈ ಯಿತು/ ಬಿದ್ದಿತು (ಅದೇ ಅಶ್ವವಾಯಿತು) 


ಅಶ್ವಮೇಧಯಾಗವು ಪಾಪಕ್ಷಯಾರ್ಥವಾಗಿಯೂ ಇದೆ. ಅದರ ಅನುಷ್ಠಾನ ಮತ್ತು ಉಪಾಸನೆಯು ಆ ಫಲವನ್ನು 
ನೀಡುವುದು. ದೇವತೆಗಳು ಅದನ್ನು ಅನುಷ್ಠಿಸಿ, ಆ ಫಲವನ್ನು ಪಡೆದಿರುವರು. ಈಗ ದೇವತೆಗಳಾಗಿರುವವರು ಹಿಂದಿನ 
ಜನ್ಮದಲ್ಲಿ ಈ ಯಜ್ಞವನ್ನು ಅನುಷ್ಠಿಸಿ, ಸಮಸ್ತಪಾಪವನ್ನೂ ಕಳೆದುಕೊಂಡಿರುವವರು. ಹೀಗೆ ಅಶ್ವಮೇಧವು 


ವೈತ್ರಿಲೀಯ ಹಂಹಿಡಾ/೫-೩-೧೨/೩೯೭ 


ತ್ತ ಸ್ಮಾದಶ್ವಸ್ಕೊ ಸ್ಕೋತ್ತ ರತೋಇವದ್ಯ ತಿ ದಕ್ಷಿ ತೋನ್ಸೆ ೇಷಾಂ ಪಶೂನಾಂ 


ಸಃ ಕಟೋ ಭವತ್ತ ತೈಫ್ಲಯೋನಿರ್ವಾ ಅಶ್ವೋಪಫ್ಸಜೋ ವೇತಸಸ 


| 
ಏವೈನಂ ಯೋನೌ ಪ್ರತಿಷ್ಠಾಪಯತಿ 


|| | 1 [| | 
ತಸ್ಮಾತ್‌ | ಅಶ್ವಸ್ಯ | ಉತ್ತರತ ಇತ್ಯುತ್‌-ತರತಃ | ಅವೇತಿ | ದ್ಯಂತಿ । ದಕ್ಷಿಣತಃ | ಅನ್ಯೇಷಾಮ್‌ | ಪಶೂನಾಮ್‌ | 
| I [ 
ವೈತಸಃ । ಕಟ: । ಭವತಿ | ಅಫ್ಸುಯೋನಿರಿತ್ಯಫ್ಲು-ಯೋನಿಃ | ವೈ । ಅಶ್ವಃ । ಅಫ್ಲೃಜ ಇತ್ಯಘ್ಲ್ನ-ಜಃ । ವೇತಸಃ | 


ಸ್ವೇ। ಏವ! ಏನಮ್‌ | ಯೋನೌ | ಪ್ರತೀತಿ | ಸ್ಥಾಪಯತಿ | 
— ಮ ಧಿ 


ಬ್ರಾಹ್ಮಣಭಾಗ ವಿವರಣೆ 
ತಸ್ಮಾತ್‌ ಅಶ್ವಸ್ಯ ಉತ್ತರತಃ ಅವದ್ಯಂತಿ ಆದುದರಿಂದ (ಅಶ್ವಮೇಧಯಾಗದಲ್ಲಿ) ಕುದುರೆಯ 
ಎಡಭಾಗದಿಂದ ವಪಾರೂಪಹವಿಸ್ಸಿನ ಅವದಾನ 
ವನ್ನು ಮಾಡಬೇಕು. 
ಅನ್ಯೇಷಾಮ್‌ ಪಶೂನಾಮ್‌ ದಕ್ಷಿಣತಃ ಇತರ ಪಶುಗಳ ಬಲಭಾಗದಿಂದ ವಪಾದಿಹವಿಸ್ಸಿನ 
ಅವದ್ಯಂತಿ ಅವದಾನ ಮಾಡಬೇಕಷ್ಟೆ. 
ಹವಿಃಸಾದನಪಾತ್ರೆಯ ವಿಧಾನ; ಅರ್ಥವಾದ 


ವೈತಸಃ ಕಟಃ ಭವತಿ ಹಬ್ಬೆ ಗಿಡದ ಚಾಪೆಯು ಹವಿಸ್ಸನ್ನು ಆಸಾದನ 
ಮಾಡುವ ಪಾತ್ರೆ/ಚಾಪೆಯಾಗಬೇಕು. 

ಅಫ್ಸಯೋನಿಃ ವೈ ಅಶ್ವಃ ಕುದುರೆಯು ನೀರಿನಲ್ಲಿ ಜನಿಸಿದೆ. 

ಅಫ್ಸ್ಸಜಃ ವೇತಸಃ ಹಬ್ಬೆಗಿಡವೂ ನೀರಿನಲ್ಲಿ ಯೇ ಜನಿಸಿದೆ. 

ಸ್ವೇ ಯೋನೌ ಏವ ಏನಮ್‌ (ಹೀಗೆ ಹವಿಸ್ಸಾದನಪಾತ್ರವೂ ವೇತಸವಾದುದರಿಂದ) 

ಪ್ರತಿಷ್ಠಾಪಯತಿ ಅಶ್ವವನ್ನು ತನ್ನ ಉತ್ಪತ್ತಿಸ್ಥಾನದಲ್ಲಿ ಯೇ ಪ್ರತಿಷ್ಠಾಪನೆ 
ಮಾಡಿದಂತಾಗುವುದು. 


ಸರ್ವಫಲಪ್ರಾಪಕವೂ, ಸರ್ವಪಾಪ ಪರಿಹಾರಕವೂ ಆಗಿದೆ. 

ಈ ಯಜ್ಞಃ ದ ಜ್ಞಾ ನವೂ ಅದೇ ಫಲವನ್ನೀಯುತ್ತದೆ. ಜ್ಞಾ ನವು ಎರಡು ಬಗೆ. ಅರ್ಥನಿರ್ಣಯ ಹಾಗೂ 
ಉಪಾಸನೆ. ಅರ್ಥನಿರ್ಣಯವು (ಪದ-ವ್ಯಾಕರಣ; ವಾಕ್ಯನಮೀಮಾಂಸಾ; ಪ್ರಮಾಣ-ನ್ಯಾಯ;) ಶಾಸ್ತ್ರ ದಿಂದ 
ಆಗುತ್ತದೆ. ಉಪಾಸನೆಯ ವಿಚಾರವು ಏಳನೆಯ ಕಾಂಡದ ಅಂತ್ಯದಲ್ಲಿ ಇದೆ. 

ಪ್ರಕೃತಿಯಾಗದಲ್ಲಿ ಪಶುವಿನ ದಕ್ಷಿಣಭಾಗದಿಂದ ವಪಾದಿಹವಿಸ್ಸಿನ ಅವದಾನವು ವಿಹಿತವಾಗಿದೆ. ಅಶ್ವಮೇಧದಲ್ಲಿ 


WW WW ಭು 0 B® WY WW 


ಪೃಷ್ಣಯಜುರ್ವೇದ ಈನ್ನಡ ಪ್ರಶಾಶನ/೩೯೮ 


[ [ 
ಚತುಷ್ಟೋಮಃ ಸೋಮೋ ಭವತಿ ಸರಡ್ಡ ವಾ ಅಶ್ವಸ್ಯ ಸ 
| [ [ 
ದೆ: ೇವಾಶ್ಚ ತುಷ್ಟೋಮೇನೈವ ಪ್ರತ್ಯದಧುರ್ಯಚ್ಚ ತುಷ್ಟೋಮಃ ಸೋಮೋ 


| | 
ಭವತ್ಯಶ್ವಸ್ಯ ಸರ್ವತ್ವಾಯ ॥ ೪೮-12 ॥ 


I [ 
[ಸರ್ವಂ ಪಾಪ್ಮಾನಮವೃಹದ್ದ್ವಾದಶ ಚ ॥] 


[| [| [| 
ಚತುಷ್ಟೋಮ ಇತಿ ಚತುಃ-ಸ್ತೋಮಃ । ಸ್ತೋಮಃ । ಭವತಿ । ಸರಟ್‌ | ಹ | ವೈ । ಅಶ್ವಸ್ಯ । ಸಕ್ಕ । ಏತಿ । 


ಅವೃಹತ್‌ | ತತ್‌ | ದೇವಾಃ । ಚತುಷ್ಟೋಮೇನೇತಿ ಚತುಃ-ಸ್ತೊ! ಮೇನ । ಏವ | ಪ್ರತೀತಿ | ಅದಧುಃ | ಯತ್‌ | 


| [| 
ಚತುಷ್ಟೋಮ ಇತಿ ಚತುಃ-ಸ್ತೋಮಃ । ಸ್ತೋಮಃ। ಭವತಿ  ಅಶ್ವೆಸ್ಯ। ಸರ್ವತ್ವಾಯೇತಿ ಸರ್ವ-ತ್ವಾಯ ॥ ೪೮ ॥ 
ಬ್ರಾಹ್ಮಣಭಾಗ ವಿವರಣೆ 
ಚತುಷ್ಟೋಮವಿಧಿ; ಅರ್ಥವಾದ 


 ಚತುಷ್ಟೋಮಃ ಸ್ತೋಮಃ ಭವತಿ ಅಶ್ವಮೇಧಯಾಗದ ಪ್ರಥಮ ಅಹಸ್ಸಿನಲ್ಲಿ/ದಿನದಲ್ಲಿ 
ನಾಲ್ಕು ಸ್ತೋಮಗಳುಳ್ಳ ಅಗ್ನಿಷ್ಟೋಮಯಾಗವನ್ನು 


ಅನುಷ್ಠಿಸಬೇಕು. 
ಸರಟ್‌ ಹ ವೈ ಅಶ್ವಸ್ಯ ಸಕ್ಕಿ ಆ ಓತಿಕೇತವು/(ಗುಬ್ಬಚ್ಚಿ. ಭ. ಭಾ. ಭಾ) ಕುದುರೆಯ 
ಅವೃಹತ್‌ ತೊಡೆಯನ್ನು ಹತ್ತಿ ಆ ಮಾಂಸವನ್ನು ಕಿತ್ತು 
ತಿಂದಿತಲ್ಲವೇ! 
| ತತ್‌ ದೇವಾಃ ಚತುಷ್ಟೋಮೇನ ಏವ ಅದನ್ನು ದೇವತೆಗಳು ಚತುಷ್ಟೋಮ-ಅಗ್ನಿಷ್ಟೋಮದ 
ಪ್ರತ್ಯದಧುಃ ಅನುಷ್ಠಾನದಿಂದಲೇ ಸರಿಪಡಿಸಿ ಪೂರ್ಣಾಂಗವಾಗು 
ವಂತೆ ಮಾಡಿದರು. 
ಯತ್‌ ಚತುಷ್ಟೋಮಃ ಸ್ತೋಮಃ ಚತುಷ್ಟೋಮ-ಅಗ್ನಿಷ್ಟೋಮವನ್ನು ಅನುಷ್ಠಿಸುವು 
ಭವತಿ ದೆಂಬುದು ಯಾವುದೋ (ಅದರಿಂದ) (ಅದು) 
| ಅಶ್ವಸ್ಯ ಸರ್ವತ್ವಾಯ ಭವತಿ ಅಶ್ವವು ಅವಿಕಲಾಂಗವಾಗಿ ಸರ್ವಾಂಗಪೂರ್ಣವಾ 
ಗುವಂತಾಗುತ್ತದೆ. 


| ಆ ಚೋದಕಪ್ರಾಪ್ತ(ಪ್ರಕೃತಿಪ್ರಾಪ್ತ)ವಾದುದರ ಸ್ಥಾನದಲ್ಲಿ ಉತ್ತರಾವದಾನವಿಧಿಯೂ, ಅರ್ಥವಾದವೂ ಉಕ್ತ 
ವಾಗಿದೆ.ಹಾಗೆಯೇ ಹವಿಸ್ಸನ್ನು ಆಸಾದನ ಮಾಡಲು ಹಬ್ಬೆಗಿಡದ ಚಾಪೆಯನ್ನು ಇಡಬೇಕು. 


ಉ 0 0 0 WVU WY WW WW WW 


ಪೈತ್ತ್ರೀಯ ಹಂಒಡಾ/೫-೩-೧೨/೩೯೯ 


ತಾತ್ಸರ್ಯ:-ಅಶ್ವವೂ, ಹಬ್ಬೆಯ ಗಿಡವೂ ನೀರಿನಲ್ಲಿಯೇ ಜನಿಸಿದವುಗಳಾದುದರಿಂದ ತನ್ನ ಉತ್ಪತ್ತಿ. ಸ್ಥಾ ನದಲ್ಲಿಯೇ 
ಅಶ್ವದ ಹವಿಸ್ಸನ್ನು ಪ್ರತಿಷ್ಠಾಪನೆ ಮಾಡಿದಂತಾಗುತ್ತದೆ. ವಡವಾಶ್ವವು ಸಮುದ್ರದಲ್ಲಿಯೇ ಇದೆ. ಹಬ್ಬೆಗಿಡವೂ 
ನೀರಿನಲ್ಲಿಯೇ ಇರುತ್ತದೆಯಷ್ಟೆ. 

ಯಾವ ಅಗ್ನಿಷ್ಟೋಮಯಾಗದಲ್ಲಿ ತ್ರಿವೃತ್‌, ಪಂಚದಶ, ಸಪ್ತದಶ, ಏಕವಿಂಶವೆಂಬ ನಾಲ್ಕು ಸ್ತೋಮಗಳು 
| ಇರುತ್ತವೆಯೋ ಅದು ಚತುಷ್ಟೋಮ ಅಗ್ನಿಷ್ಟೋಮವೆನಿಸುವುದು. ಶ್ರುತಿಯಲ್ಲಿ “ಚತುಷ್ಟೋಮಃ ಸ್ತೋಮಃ 
ಭವತಿ' ಎಂದು ಹೇಳಿದೆ. ಅಲ್ಲಿ ಸ್ತೋಮ ಎಂಬ ಪದವು ಅಗ್ನಿಷ್ಟೋಮ ಎಂಬ ಅಭಿಪ್ರಾಯವುಳ್ಳದ್ದಾಗಿದೆ, 
“ಭೀಮಸೇನ-ಭೀಮ', "ಸತ್ಯಭಾಮಾ-ಭಾಮಾ' ಎಂಬಂತೆ ಪದೈಕದೇಶಪ್ರಯೋಗವಾಗಿದೆ. *ತ್ರಿವೃತ್‌ ಅಗ್ನಿ 
ಷ್ಟೋಮ'ವೂ ಏಕಸ್ತೋಮಕವಾದ ಅಗ್ನಿಷ್ಟೋಮವೂ ಇದೆ. ಹೀಗಾಗಿ ಶ್ರುತಿಯು ಚತುಷ್ಟೋಮವೆಂಬ 
ವಿಶೇಷಣವನ್ನು ತಿಳಿಸುತ್ತಿದೆ. 

"ಸರಟ್‌' ಪ್ರಾಣಿಯಿಂದ ವಿಕಲಾಂಗವಾದ ಅಶ್ವವನ್ನು ದೇವತೆಗಳು ಚತುಷ್ಟೋಮ-ಅಗ್ನಿಷ್ಟೋಮದ ಅನುಷ್ಠಾನ 
ದಿಂದ ಪೂರ್ಣಾಂಗವನ್ನಾಗಿ ಮಾಡಿದುದರಿಂದ ಅಶ್ವಮೇಧದ ಪ್ರಥಮ ಅಹಸ್ಸಿನಲ್ಲಿ ಅನುಷ್ಠಿಸುವ ಚತುಷ್ಟೋಮ- 
ಅಗ್ನಿಷ್ಟೋಮಯಾಗವು ಅಶ್ವಮೇಧಯಾಗವನ್ನು ಸಂಪೂರ್ಣಾಂಗಯುಕ್ತ ವಾದದ್ದನ್ನಾಗಿ ಮಾಡುತ್ತದೆ ಎಂದು 
ಶ್ರುತಿಯ ತಾತ್ಪರ್ಯ. 


| | || | 
ಉಥ್ಸನ್ನಯಜ್ಞ ಇಂದ್ರಾಗ್ನೀ ದೇವಾ ವಾ ಅಕ್ಷ್ಮಯಾಸ್ತೋಮೀಯಾ ಅಗ್ನೇರ್ಭಾಗೋಹಸ್ಯಗ್ನೇ 


I I It 11 
ಜಾತಾನ್ವಶ್ಮಿರಿತಿ ನಾಕಸದಿ ಶ್ಚಂದಾಗ್‌ಂಸಿ ಸರ್ವಾಭ್ಯೋ ವೃಷ್ಟಿಸನೀರ್ದೇವಾಸುರಾಃ ಕನೀಯಾಗ್‌ಂಸಃ 


| 
ದ್ವಾದಶ 1120 


| [| I I 
ದೇವಾ ವೈ ಯಸ್ಯ ಮುಖ್ಯವತೀರ್ನಾಕಸದ್ಮಿ ್ಲಿರೇವೈತಾಭಿರಷ್ಟಾ ಚತ್ವಾರಿಗ್‌ಂಶತ್‌ ॥ 48॥ 


I | 
ಉಪ್ಪನ್ವಯಜ್ಞಸ್ಪರ್ವತ್ವಾಯಿ ॥ 


ಹರಿಃ ಓಮ್‌ ॥ 


ಶ್ರೀ ಕೃಷ್ಣಾರ್ಪಣಮಸ್ತು ॥ 


ಡೈತ್ತಿವೀಯ ಪಂಹಿಷಾ 
ಪಂಚಮಃ ಕಾಂಡಃ ಚಡರ್ಥಃ ಪ್ರಶ್ಪಃ 


॥ ಪ್ರಥಮೋಂಂನುವಾಹಃ ॥ 


| | 
ದೇವಾಸುರಾಸ್ಸಂಯತ್ತಾ ಆಸನ್ತೇ ನ ವ್ಯಜಯಂತ 


ದೇವಾಸುರಾ ಇತಿ ದೇವ-ಅಸುರಾಃ | ಸಂಯತ್ತಾ ಇತಿ ಸಮ್‌-ಯತ್ತಾಃ। ಆಸನ್ನ್‌ | ತೇ। ನ ವೀತಿ । ಅಜಯಂತ। 


ಪೀಠಿಕೆ 


ಯಸ್ಯ ನಿಃಶ್ವಸಿತಂ ವೇದಾಯೋ ವೇದೇಭ್ಯೋತಖಿಲಂ ಜಗತ್‌! 
ನಿರ್ಮಮೇ ತಮಹಂ ವಂದೇ ವಿದ್ಯಾತೀರ್ಥಮಹೇಶ್ವರಮ್‌ ॥೧॥ 


ಪ್ರಪಾಠಕೇ ತೃತೀಯೇ ತು ವರ್ಣಿತಾಶ್ಚಿತಯೋತಖಿಲಾಃ | 
ಚತುರ್ಥೆ ಚಿತಿಸಂಸ್ಕಾರೋ ದ್ವಾದಶಾತ್ರಾನುಕಕಾಃ ॥ ೨॥ 
ಇಷ್ಟಕಾ ಇಂದ್ರತನ್ವಾಖ್ಯಾ ಯಜ್ಞ; ತನ್ವಭಿಧಾಸ್ತಥಾ | 

ನಕತಾಖ್ಗಾಶ ವಿಹಿತಾಃ 1ಪ್ರಥಮೇತಪ್ಯನುವಾಕಕೇ Wa Il 


ಬಲ ನಿಜ 
ಯತವ್ಯಾ ವೈಶ್ವದೇವ್ಯಾಶ್ಚ 2ದ್ವಿತೀಯೇ ಪ್ರೋಕ್ಷಣಂ ತಥಾ! 
ಶತರುದ್ರೀಯಹೋಮಸ್ತು 3ತೃತೀಯೇ ಸಮುದೀರಿತಃ ॥ ೪॥ 


ಮೂರನೆಯ ಪ್ರಪಾಠಕದಲ್ಲಿ ಎಲ್ಲ ಚಿತಿಗಳನ್ನೂ ತಿಳಿಸಿಯಾಯಿತು. ಈ ನಾಲ್ಕನೆಯ ಪ್ರಶ್ನದಲ್ಲಿ ಚಿತಿ 
ಸಂಸ್ಕಾರವು ಹೇಳಲ್ಪಡುತ್ತದೆ. ಇದರಲ್ಲಿ ಹನ್ನೆರಡು ಅನುವಾಕಗಳು ಇವೆ. 

ಪ್ರಥಮಾನುವಾಕದಲ್ಲಿ ಇಂದ್ರತನ್ವಿಷ್ಟಕೆಗಳು, ಯಜ್ಞ; ತನ್ವಿಷ್ಟಕೆಗಳು ಮತ್ತು ನಕ್ಷತ್ರೇಷ್ಟಕೆಗಳಿಗೆ ಸಂಬಂಧಿ 
ಸಿದ ವಿಧಿಯು ಇದೆ. 


ಬ್ರಾಹ್ಮಣಭಾಗ ವಿವರಣೆ 
ದೇವಾಸುರಾಃ ಸಂಯತ್ತಾಃ ಆಸನ್‌ ಪೂರ್ವದಲ್ಲಿ ದೇವತೆಗಳೂ ಅಸುರರೂ ಯುದ್ಧ 
ಸನ್ನದ್ಧರಾದರು. 
ತೇ ನ ವ್ಯಜಯಂತ ಅವರು ಪರಸ್ಪರವಾಗಿ ಜಯಶಾಲಿಗಳಾಗಲಿಲ್ಲ. 


ಪೃಷ್ಟಯಜುರ್ವೇದ ಈನ್ನಡ ಪ್ರಠಾಶನ/೪೦೨ 


I I I 
ಸ ಏತಾ ಇಂದ್ರಸ್ತನೂರಪಶ್ಯತ್ತಾ ಉಪಾಧತ್ತ ತಾಭಿರ್ವೈ ಸ 


I | I I 
ತನುವಮಿಂದ್ರಿಯಂ ವೀರ್ಯಮಾತ್ಮನ್ನಧತ್ತ ತತೋ ದೇವಾ 


[ I I I I 
ಅಭವನ್ಪರಾ*ಸುರಾ ಯದಿಂದ್ರತನೂರುಪದಧಾತಿ 
ಸಃ ಏತಾಃ । ಇಂದ್ರಃ । ತನೂಃ | ಅಪಶ್ಯತ್‌ | ತಾಃ । ಉಪೇತಿ । ಅಧತ್ತ । ತಾಭಿಃ । ವೈ । ಸಃ | ತನುವಮ್‌ | 


I [| 
ಇಂದ್ರಿಯಮ್‌ | ವೀರ್ಯಮ್‌ । ಆತ್ಮನ್ನ್‌ । ಅಧತ್ತ । ತತಃ । ದೇವಾಃ । ಅಭವನ್ನ್‌ । ಪರೇತಿ । ಅಸುರಾಃ । ಯತ್‌ | 


ಇಂದ್ರತನೂರಿತೀಂದ್ರ-ತನೂಃ | ಉಪದಧಾತೀತ್ಯುಪ-ದಧಾತಿ | 
ಪರಿಷೇಚನಮಪು ಕಂ 4ತುರ್ಯೇ ತದ್ವದ್ವಿಕರ್ಷಣಮ್‌ | 
ವ್ಯಾಫಾರಣಂ ವೈಶ್ವಕರ್ಮಣಾಂಹುತಿಶ್ಚಾ ತ್ರ 5ಪಂಚಮೇ ॥೫ ॥ 


*ಷಷ್ಠೇ ತು ಸಮಿದಾಧಾನಮಗ್ನಿಪ್ರಣಯನಂ ತಥಾ। 
ಹೋತಾನ್ವಾಹಾಪ್ರತಿರಥಂ ದಶರ್ಚಂ ಸವಿಕಲ್ಪಕಮ್‌ ॥ ೬ ॥ 
7ಸಪ್ತಮೇ ಚಿತಿಮಾರುಹ್ಯ ವಣ್ನಂ ತತ್ರ ವಿನಿಕ್ಟಿಪೇತ್‌ | 
ವಸೋರ್ಧಾರಾಂಷ್ಟಮೇಃ ವಾಜಪ್ರಸವೀಯೋಇಪ್ಯನಂತರೇ9 Wa Wl 


ಬ್ರಾಹ್ಮಣಭಾಗ ವಿವರಣೆ 


ಸಃ ಇಂದ್ರಃ ಏತಾಃ ತನೂಃ ಅಪಶ್ಯತ್‌ ಆಗ ಇಂದ್ರನು ಇಂದ್ರತನೂನಾಮಕವಾದ ಇಷ್ಟಕೆಗ 
ಳನ್ನು ಆಲೋಚಿಸಿ ತಿಳಿದುಕೊಂಡನು. 
| ತಾಃ ಉಪಾಧತ್ತ ಆ ಇಷ್ಟಕೆಗಳನ್ನು ಉಪಧಾನ ಮಾಡಿದನು. 
| ತಾಭಿಃ ವೈ ಸಃ ತನುವಮ್‌ ಇಂದ್ರಿಯಮ್‌ ಆ ಇಂದ್ರತನೂ ಇಷ್ಟಕೆಗಳ ಉಪಧಾನದಿಂದ 
ವೀರ್ಯಮ್‌ ಆತ್ಮನ್‌ ಅಧತ್ತ ಆ ಇಂದ್ರನು ಶರೀರಪುಷ್ಟಿಯನ್ನೂ, ಇಂದ್ರಿಯಪಾಠ 
ವನ್ನೂ, ಬಲವನ್ನೂ ತನ್ನಲ್ಲಿ ಧರಿಸಿದನು. 
ತತಃ ದೇವಾಃ ಅಭವನ್‌ ಬಳಿಕ ದೇವತೆಗಳು ವಿಜಯಿಗಳಾದರು. 
ಅಸುರಾಃ ಪರಾ ಅಭವನ್‌ ಅಸುರರು ಪರಾಜಿತರಾದರು. 
ಯತ್‌ ಇಂದ್ರತನೂಃ ಉಪದಧಾತಿ ಯಾವ ಯಜಮಾನನು ಇಂದ್ರತನೂನಾಮಕವಾದ 
ಇಷ್ಟಕೆಗಳನ್ನು ಉಪಧಾನ ಮಾಡುತ್ತಾನೆಂಬುದು | 
ಯಾವುದೋ (ಅದರಿಂದ) 


ಗು ಗ 0 0 0 0 ಉಊಉ ಉಗ ಉಲ) [)_[) 1) 


ಪೈತ್ರಿಲೀಯ ಸಂಹಿಷಾ/೫-೪-೧/೪೦೩ 


WW ಉಭಿ WV WVU VW VY VY WW WY WY 


| | [ | 
ತನುವಮೇವ ತಾಭಿರಿಂದ್ರಿಯಂ ವೀರ್ಯಂ ಯಜಮಾನ ಆತ್ಮನ್ವತ್ತೆ ಥೋ 


I | I || I 
ಸೇಂದ್ರಮೇವಾಗ್ನಿಗ್‌ಂ ಸತನುಂ ಚಿನುತೇ ಭವತ್ಯಾತ್ಮನಾ ಪರಾಸ್ಯ ಭ್ರಾತೃವ್ಯೋ 


[ಭ್ರಾತೃವ್ಯಃ(೧) ಭವತಿ] ಭವತಿ 


| un | 
ಸೇಂದ್ರಮಿತಿ ಸ-ಇಂದ್ರಮ್‌ | ಏವ ಅಗ್ನಿಮ್‌ | ಸತನುಮಿತಿ ಸ-ತನುಮ್‌ | ಚಿನುತೇ । ಭವತಿ । ಆತ್ಮನಾ | ಪರೇತಿ । ಅಸ್ಯ! | 


ಭ್ರಾತೃವ್ಯಃ! (೧)! ಭವತಿ | 


ದಶಮೇಃ ವಹ್ನಿಯೋಗಶ್ಚ ಪುನಶ್ಚಿ, ತಿರಿತೀರಿತಃ । 
ಏಕಾದಶೇಃ! ತು ಕಾಮ್ಯಾನಿ ವಿಹವ್ಯಾಶ್ಚ ಸಮೀರಿತಾಃ ॥ ೮॥ 
ದ್ವಾದಶೇಃ2 ತ್ವಶ್ವಮೇಧೀಯಸ್ತೋತ್ರೇ ತ್ರಯಮುದೀರಿತಮ್‌ | 
ಖಯಕ್ಸೋಮ ಸಾಮ ಚೇತ್ಯೇವ ಪ್ರಪಾಠಕ ಉದೀರಿತಃ ॥ ೯॥ 
bh 
. ಬ್ರಾಹ್ಮಣಭಾಗ ವಿವರಣೆ 
ಯಜಮಾನಃ ತಾಭಿಃ ತನುವಮ್‌ ಯಜಮಾನನು ಆ ಇಷ್ಟಕೆಗಳಿಂದ ತನ್ನಲ್ಲಿ ಶರೀರ 


| | I 
ತನುವಮ್‌ । ಏವ | ತಾಭಿಃ | ಇಂದ್ರಿಯಮ್‌ । ವೀರ್ಯಮ್‌ । ಯಜಮಾನಃ | ಆತ್ಮನ್ನ್‌ | ಧತ್ತೇ! ಅಥೋ ಇತಿ | | 


ವೀರ್ಯಮ್‌ ಇಂದ್ರಿಯಮ್‌ ಆತ್ಮನ್‌ ಪುಷ್ಟಿಯನ್ನೂ ಇಂದ್ರಿಯ-ಬಲ-ವೀರ್ಯಗಳನ್ನೂ 


ಧತ್ತೇ ಏವ ಧರಿಸಿಯೇ ಧರಿಸುತ್ತಾನೆ. 

ಅಥೋ ಸೇಂದ್ರಮ್‌ ಸತನುಮ್‌ ಏವ ಮತ್ತು ಇಂದ್ರಸಹಿತನಾದ, ಶರೀರಸಹಿತನಾಗಿಯೇ 
ಅಗ್ನಿಮ್‌ ಚಿನುತೇ ಇರುವ ಅಗ್ನಿಯನ್ನು ಚಯನ ಮಾಡಿದವನಾಗುತ್ತಾನೆ. 
ಆತ್ಮನಾ ಭವತಿ ಅವನು ವಿಜಯಿಯೂ ಆಗುತ್ತಾನೆ. 


ಅಸ್ಯ ಭ್ರಾತೃವ್ಯಃ ಪರಾ ಭವತಿ ಇವನ ಶತ್ರುವು ಪರಾಜಿತನಾಗುತ್ತಾನೆ. 


ತಾತ್ಪರ್ಯ:-*"ಆಗ್ನಿನಾ ವಿಶ್ವಾಷಾಟ್‌' ಮುಂತಾದ ಇಪ್ಪತ್ತೆರಡು ಮಂತ್ರಗಳಿಂದ ಇಂದ್ರತನ್ವಿಷ್ಟಕೆಗಳನ್ನು ಉಪಧಾನ 


ಮಾಡಬೇಕು. 
"ವಿಶ್ವಾಷಾಟ್‌ ' ಮುಂತಾದವುಗಳು ಇಂದ್ರತನೂವಿಶೇಷಗಳ ಹೆಸರುಗಳು. ಅವುಗಳಿಂದ ಕೂಡಿದ ಮಂತ್ರಗಳಿಂದ 


ಉಪಧಾನ ಮಾಡಲ್ಪಡುವ ಇಷ್ಟಕೆಗಳು ಇಂದ್ರತನ್ವಿಷ್ಟಕೆಗಳು. 
* ಈ ಪ್ರಪಾಠಕದಲ್ಲಿ ಬರುವ ಇಷ್ಟಕೋಪಧಾನದ ಬ್ರಾಹ್ಮಣಕ್ಕೆ ಸಂಬಂಧಿಸಿದ ಮಂತ್ರಗಳು ಚತುರ್ಥಕಾಂಡದ ನಾಲ್ಕನೆಯ 
ಪ್ರಪಾಠಕದಲ್ಲಿ ಇವೆ. ವಿಶೇಷವಿಧಿಯ ಮಂತ್ರಗಳು ಬೇರೆಡೆಯಲ್ಲಿ ಇವೆ. 


WW Vw WWW VW WWW Ww Ww 


ಪೃಷ್ಣಯಜುರ್ವೇದ ಈನ್ನಡ ಪ್ರಠಾಶನ/೪೦೪ 


ಸ್ವರ್ಗ ರ-ರ್ಪರರ 5-5] ೮ 
| I 
ಯಜ್ಞೋ ದೇವೇಭ್ಯೋಂಪಾಕ್ರಾಮತ್ತಮವರುಧನ್ನಾಶಕ್ಸುವನ್ವ ಏತಾ 


| 
ಯಜ್ಞತನೂರಪಶ್ವನ್ರಾ ಉಪಾದಧತ ತಾಭಿರ್ವೈ ತೇ ಯಜ್ಞಮವಾರುಂಧತ 


Nn 


| | 
ಯದ್ಯಜ್ಞತನೂರುಪದಧಾತಿ ಯಜ್ಞಮೇವ ತಾಭಿರ್ಯಜಮಾನೋಅವ ರುಂಧೇ 


[| 1 | 11 
ಯಜ್ಞಃ । ದೇವೇಭ್ಯಃ | ಅಪೇಶಿ । ಅಕ್ರಾಮತ್‌ | ತಮ್‌ । ಅವರುಧಮಿತ್ಯವ-ರುಧಮ್‌ । ನ ಅಶಕ್ಕುವನ್ನ್‌ | ತೇ | 
| | [| 
ಏತಾಃ | ಯಜ್ಞತನೂರಿತಿ ಯಜ್ಞ-ತನೂಃ | ಅಪಶ್ಯನ್ನ್‌ | ತಾಃ | ಉಪೇತಿ 1 ಅದಧತ | ತಾಭಿಃ | ವೈ॥।ತೇ। 
1 1 [| 
ಯಜ್ಞಮ್‌ | ಅವೇತಿ । ಅರುಂಧತ । ಯತ್‌ । ಯಜ್ಞಃ ತನೂರಿತಿ ಯಜ್ಞ-ತನೂಃ | ಉಪದಧಾತೀತ್ಯುಪ-ದಧಾತಿ । 


ಯಜ್ಞ; ಮ್‌ | ಏವ। ತಾಭಿಃ I ಯಜಮಾನಃ I ಅವೇತಿ 1 ರುಂಧೇ। 


ಬ್ರಾಹ್ಮಣಭಾಗ ವಿವರಣೆ 


ಯಜ್ಞ ತನ್ವಿಷ್ಟಕೋಪಧಾನವಿಧಿ; ಉಪಾಖ್ಯಾನ; ಅರ್ಥವಾದ 


) ಯಜ್ಞಃ ದೇವೇಭ್ಯಃ ಅಪಾಕ್ರಾಮತ್‌ ಒಂದು ಕಾಲದಲ್ಲಿ ಯಾವುದೋ ಒಂದು ಕಾರಣ 
ದಿಂದ ಯಜ್ಞವು ದೇವತೆಗಳಲ್ಲಿ ವಿರಕ್ತಿ ಹೊಂದಿ 


| ಅವರನ್ನು ತ್ಯಜಿಸಿ ಹೊರಟುಹೋಯಿತು. 
| ತಮ್‌ ಅವರುಧಮ್‌ ನ ಅಶಕ್ನುವನ್‌ ಆ ಯಜ್ಞಪುರುಷನನ್ನು ತಡೆಯಲು ದೇವತೆಗಳು 
ಅಶಕ್ತರಾದರು. 
| ತೇ ಏತಾಃ ಯಜ್ಞಃ ತನೂಃ ಅಪಶ್ಯನ್‌ ಆಗ ಆ ದೇವತೆಗಳು ಆಲೋಚಿಸಿ ಈ ಯಜ್ಞತನೂ 
ನಾಮಕವಾದ ಇಷ್ಟಕೆಗಳನ್ನು ಕಂಡುಕೊಂಡರು. 
ತಾಃ ಉಪಾದಧತ ಅವುಗಳನ್ನು ಉಪಧಾನ ಮಾಡಿದರು. 
ತಾಭಿಃವೈ ತೇ ಯಜ್ಞಮ್‌ ಅವಾರುಂಧತ ಆ ಇಷ್ಟಕೆಗಳ ಉಪಧಾನದಿಂದ ಆ ದೇವತೆಗಳು ಯಜ್ಞ 
ವನ್ನು (ತಡೆಯಲು ಸಮರ್ಥರಾಗಿ) ಹೊಂದಿದರು. 
ಯತ್‌ ಯಜ್ಞತನೂಃ ಉಪದಧಾತಿ ಯಜ್ಞ; ತನೂನಾಮಕವಾದ ಇಷ್ಟಕೆಗಳ ಉಪಧಾನ 
ವೆಂಬುದು ಯಾವುದೋ 
ಯಜಮಾನಃ ತಾಭಿಃ ಯಜ್ಞಮ್‌ (ಅದರಿಂದ) ಯಜಮಾನನು ಆ ಇಷ್ಟಕೆಗಳಿಂದ 


ಅವರುಂಧೇ ಏವ ಯಜ್ಞ ವನ್ನು ಹೊಂದಿಯೇ ಹೊಂದುವನು. 


= 


ಪೈತ್ರಿಲೀಯ ಸಂಹಿಡಾ/೫-೪-೧/ಇ೪೦೫ 


| I 1 I 
ತ್ರಯಸ್ವಿಗ್‌ಂಶತಮುಪ ಧಧಾತಿ ತ್ರಯಸ್ವಿಗ್‌ಂಶದ್ವೈ ದೇವತಾ ದೇವತಾ 


I I | 
ಏವಾವರುಂಧೇಥೋ ಸಾತ್ಮಾನಮೇವಾಗ್ನಿಗ್‌ಂ ಸತನುಂ ಚಿನುತೇ 


ಸಾತ್ಮಾ*ಮುಷ್ಕಿ ಶ್ಲೋಕೇ [(೨) ಭವತಿ] ಭವತಿ ಯ ಏವಂ ವೇದ 


[ [| I I 
ತ್ರಯಸ್ತಿಗ್‌ಂಶತಮಿತಿ ತ್ರಯಃ-ತ್ರಿಗ್‌ಂಶತಮ್‌ । ಉಪೇತಿ । ದಧಾತಿ । ತ್ರಯಸ್ವಿಗ್‌ಂಶದಿತಿ ತ್ರಯ:-ತ್ರಿಗ್‌ಂಶತ್‌ | 


ಎಂ ಖೆ 


ಟ್ರಿ 


I | 
ವೈ! ದೇವತಾಃ | ದೇವತಾಃ | ಏವ! ಅವೇತಿ | ರುಂಧೇ । ಅಥೋ ಇತಿ | ಸಾತ್ಮಾನಮಿತಿ ಸ-ಆತ್ಮಾನಮ್‌ | ಏವ! 


I 
ಅಗ್ನಿಮ್‌ | ಸತನುಮಿತಿ ಸ-ತನುಮ್‌ | ಚಿನುತೇ | ಸಾತ್ಮೇತಿ ಸ-ಆತ್ಮಾ! ಅಮುಷ್ಠಿನ್ನ್‌ | ಲೋಕೇ । (೨)! ಭವತಿ | 


ಯಃ । ಏವಮ್‌ | ವೇದ | 


ಬ್ರಾಹ್ಮಣಭಾಗ ವಿವರಣೆ 

ತ್ರಯಸ್ವಿಗ್‌ಂಶತಮ್‌ ಉಪದಧಾತಿ ಮೂವತ್ತುಮೂರು ಯಜ್ಞ: ತನೂನಾಮಕೇಷ್ಟಕೆಗಳನ್ನು 
ಉಪಧಾನ ಮಾಡಬೇಕು. 

ದೇವತಾಃ ತ್ರಯಸ್ತ್ರಿಗ್‌ಂಶತ್‌ ವೈ ದೇವತೆಗಳ ಸಂಖ್ಯೆಯೂ ಮೂವತ್ತುಮೂರು. 

ದೇವತಾಃ ಅವರುಂಧೇ ಏವ ಈ ಸಂಖ್ಯಾಸಾಮ್ಯದಿಂದ ಇಷ್ಟಕೋಪಧಾನವನ್ನು 
ಮಾಡಿದ ಯಜಮಾನನು ನಿಶ್ಚಯವಾಗಿಯೂ ದೇವತೆ 
ಗಳನ್ನು ಹೊಂದುವನು. 
(ತನೂಪಧಾನವನ್ನು ಮಾಡಿರುವುದರಿಂದ) 

ಅಥೋ ಸಾತ್ಮಾನಮ್‌ ಏವ ಅಗ್ನಿಮ್‌ ಆತ್ಮಸಹಿತನೂ, ಶರೀರಸಹಿತನೂ ಆದ ಅಗ್ನಿಯನ್ನೇ 

ಸತನುಮ್‌ ಚಿನುತೇ ಚಯನ ಮಾಡಿದವನಾಗುತ್ತಾನೆ. 

ಯಃ ಏವಮ್‌ ವೇದ ಯಾರು ಈ ರೀತಿಯಾಗಿ ತಿಳಿಯುತ್ತಾನೆಯೋ 

ಅಮುಷ್ಮಿನ್‌ ಲೋಕೇ ಸಾತ್ಮಾ ಭವತಿ ಅವನು ಸ್ವರ್ಗಲೋಕದಲ್ಲಿ ಸಶರೀರನಾಗಿರುತ್ತಾನೆ/ | 


ಪೂರ್ಣಫಲವನ್ನು ಹೊಂದುವನು(ಭ.ಭಾ.ಭಾ) 


ಈ ಯಜ್ಞ; ತನೂನಾಮಕವಾದ ಇಷ್ಟಕೆಗಳು ಮೂವತ್ತುಮೂರು. ಇವುಗಳನ್ನು ಉಪಧಾನ ಮಾಡುವಾಗ ವಿನಿಯೋಗಿ 
ಸುವ ಮಂತ್ರಗಳು “ಪ್ರಜಾಪತಿರ್ಮನಸಾ' ಎಂದು ಆರಂಭಗೊಂಡಿವೆ. ಇಲ್ಲಿ ಸಂಕಲ್ಪದಿಂದ ಆರಂಭಿಸಿ ಸಮಾಪ್ತಿ 
1೫ ಯವರೆಗಿನ ಸೋಮಯಾಗಗಳೇ ಯಜ್ಞ್ಯ ಪುರುಷನ ಶರೀರಗಳು. "ಪ್ರಜಾಪತಿರ್ಮನಸಾ' ಎಂಬಲ್ಲಿ ಯಜಮಾನನ 
-ಯಜ್ಞ್ಯ ವನ್ನು ಅನುಷ್ಠಿಸುವೆನೆಂಬ ಒಂದು-ಸಂಕಲ್ಪವೇ ಸಂಕಲ್ಪಸ್ಸಿ, ತಿಯನ್ನು ಹೊಂದಿರುವ ಯಜ್ಞಃ ದ ಶರೀರ. ಅದಕ್ಕೆ 


Wy 


Ww WW WW WwW WwW WwW WY WwW 


WW ೪) 


ಪೃಷ್ಟ್ಣಯಜುರ್ವೇದ ಈನ್ನಡ ಪ್ರಠಾಶನ/೪೦೬ 


| [ I 
ಜ್ಯೋತಿಷ್ಯತೀರುಪ ದಧಾತಿ ಜ್ಯೋತಿರೇವಾಸ್ಮಿನ್ಹ ಧಾತ್ಯೇತಾಭಿರ್ವಾ ಅಗ್ನಿಶ್ವಿ ತೋ 


I | | | 
ಜ್ವಲತಿ ತಾಭಿರೇವೈನಗ್‌ಂ ಸಮಿಂಧ ಉಭಯೋರಸ್ಮೈ 


ಲೋಕಯೋರ್ಜ್ಯೋತಿರ್ಭವತಿ 


| | 
ಜ್ಯೋತಿಷ್ಯತೀಃ | ಉಪೇತಿ | ದಧಾತಿ । ಜ್ಯೋತಿಃ | ಏವ | ಅಸ್ಮಿನ್‌ | ದಧಾತಿ । ಏತಾಭಿಃ | ವೈ । ಅಗ್ನಿಃ । ಚಿತಃ । 


| | 
ಜ್ವಲತಿ ।! ತಾಭಿಃ । ಏವ | ಏನಮ್‌ | ಸಮಿತಿ | ಇಂಧೇ। ಉಭಯೋಃ 1 ಅಸ್ಮ್ರೈ। ಲೋಕಯೋಃ | ಜ್ಯೋತಿಃ 1 ಭವತಿ। 


ಬ್ರಾಹ್ಮಣಭಾಗ . ವಿವರಣೆ 
ಜ್ಯೋತಿಷ್ಯತೀಷ್ಟಕೋಪಧಾನ; ವಿಧಿ; ಅರ್ಥವಾದ 


ಜ್ಯೋತಿಷ್ಯತೀಃ ಉಪದಧಾತಿ *“ಜ್ಯೋತಿಷ್ಕತೀಂ ತ್ವಾ ಸಾದಯಾಮಿ' ಮೊದಲಾದ 
ಮಂತ್ರಗಳಿಂದ ಜ್ಯೋತಿಷ್ಯತೀಷ್ಟಕೋಪಧಾನವನ್ನು 


ಮಾಡಬೇಕು. 

ಜ್ಯೋತಿಃ ಏವ ಅಸ್ಮಿನ್‌ ದಧಾತಿ ಈ ಇಷ್ಟಕೋಪಧಾನವನ್ನು ಮಾಡಿದ ಯಜಮಾನನು 
ಈ ಉಪಧಾನದಿಂದ ಈ ಅಗ್ನಿಯಲ್ಲಿ ಜ್ಯೋತಿಸ್ಸನ್ನೇ 
ಸ್ಲಾಪಿಸಿದವನಾಗುತ್ತಾನೆ. 

ಏತಾಭಿಃ ಚಿತಃ ಅಗ್ನಿಃ ಜ್ವಲತಿ ವೈ ಈ ಇಷ್ಟಕೆಗಳ ಉಪಧಾನದಿಂದ ಚಿತನಾದ ಅಗ್ನಿಯು 
ನಿಜವಾಗಿಯೂ ಪ್ರಜ್ವಲಿಸುತ್ತಾನೆ. 

ತಾಭಿಃ ಏವ ಏನಮ್‌ ಸಮಿಂಧೇ ಜ್ಯೋತಿಷ್ಯತೀಷ್ಟಕೆಗಳಿಂದಲೇ ಈ ಅಗ್ನಿಯನ್ನು ದೀಪ್ತನ 
ನ್ನಾಗಿಸುತ್ತಾನೆ. 

ಅಸ್ಮೈ ಉಭಯೋಃ ಲೋಕಯೋಃ ಈ ಇಷ್ಟಕೆಗಳಿಂದಲೇ ಈ ಯಜಮಾನನಿಗಾಗಿ ಇಹ 

ಜ್ಯೋತಿಃ ಭವತಿ -ಪರಗಳೆಂಬ ಉಭಯಲೋಕಗಳಲ್ಲಿಯೂ ಜ್ಯೋತಿಸ್ಸು 


ಸಂಪನ್ನವಾಗುತ್ತದೆ. 


| ಪ್ರಜಾಪತಿ ಎಂಬ ಹೆಸರು. ಹೀಗೆಯೇ ಈ ಅನುವಾಕದ ಉಳಿದ ಯಜ್ಞತನುಗಳು. ಯಜ್ಞಶರೀರವನ್ನು ಪ್ರತಿಪಾ | 
| ಸುವ ಮಂತ್ರಗಳಿಂದ ಉಪಧಾನ ಮಾಡಬೇಕಾದ ಇಷ್ಟಕೆಗಳಾದುದರಿಂದ ಅವುಗಳಿಗೂ ಯಜ್ಜತನುಗಳೆಂದು | 
ಹೆಸರು. ಇವು 33. 


* ಈ ಮಂತ್ರಗಳು ಹನ್ನೆರಡು ಇವೆ. ಈ ಮಂತ್ರಗಳು ಆರಣ್ಯಕಭಾಗದಲ್ಲಿ ಪಠಿತವಾಗಿವೆ. [ತೈ.ಆ. 3.19] 


ದೈಪ್ರಿಲೀಯ ಸಂಹಿತಾ/೫-೪-೧/೪೦೭ 


| | 
ನಕ್ಷತ್ರೇಷ್ಟಕಾ ಉಪ ದಧಾತ್ಯೇತಾನಿ ವೈ ದಿವೋ ಜ್ಯೋತೀಗ್‌ಂಷಿ ತಾನ್ಯೇವಾವ 


I | 
ರುಂಧೇ ಸುಕೃತಾಂ ವಾ ಏತಾನಿ ಜ್ಯೋತೀಗ್‌ಂಷಿ ಯನ್ನಕ್ಷ; ತ್ರಾಣಿ 


[ I 
ತಾನ್ಯೇವಾತsಪ್ಲೋತ್ಯಥೋ ಅನೂಕಾಶಮೇವೈತಾನಿ [ಏತಾನಿ(೩)] 


1 [ 
ಜ್ಯೋತೀಗ್‌ಂಷಿ ಕುರುತೇ ಸುವರ್ಗಸ್ಯ ಲೋಕಸ್ಯಾನುಖ್ಯಾತ್ಯೈ 


1 [ | | 1 
ಷ್ಟಕಾ ಇತಿ ನಕ್ಷತ್ರ-ಇಷ್ಟಕಾಃ । ಉಪೇತಿ । ದಧಾತಿ । ಏತಾನಿ । ವೈ । ದಿವಃ | ಜ್ಯೋತೀಗ್‌ಂಷಿ | ತಾನಿ | 


1 ॥| 
ಏವ। ಅವೇತಿ। ರುಂಧೇ | ಸುಕೃತಾಮಿತಿ ಸು-ಕೃತಾಮ್‌ । ವೈ | ಏತಾನಿ | ಜ್ಯೋತೀಗ್‌ಂಷಿ | ಯತ್‌ ನಕ್ಷತ್ರಾಣಿ | 
| 1 [| | | 
ತಾನಿ। ಏವ। ಆಪ್ನೋತಿ । ಅಥೋ ಇತಿ! ಅನೂಕಾಶಮಿತ್ಯನು-ಕಾಶಮ್‌ | ಏವ। ಏತಾನಿ । (೩) | ಜ್ಯೋತೀಗ್‌ಂಷಿ | 


I | | || I 
ಕುರುತೇ । ಸುವರ್ಗಸ್ಯೇತಿ ಸುವಃ-ಗಸ್ಯ। ಲೋಕಸ್ಯ | ಅನುಖ್ಯಾತ್ಯಾ ಇತ್ಯನು-ಖ್ಯಾತ್ಯೈ | 


ಬ್ರಾಹ್ಮಣಭಾಗ ವಿವರಣೆ 


ನಕ್ಷತ್ರೇಷ್ಟಕೋಪಧಾನವಿಧಿ; ಅರ್ಥವಾದ 


ನಕ್ಷತ್ರೇಷ್ಟಕಾ: ಉಪದಧಾತಿ ಏತಾನಿ ದಿವ ನಕ್ಷತ್ರೇಷ್ಟಕೆಗಳನ್ನು ಉಪಧಾನ ಮಾಡಬೇಕು. ಈ 

ಜ್ಯೋತೀಗ್‌ಂಷಿ ವೈ ನಕ್ಷತ್ರಗಳು ದೇವಲೋಕದ ಬೆಳಕಾಗಿವೆಯಷ್ಟೆ. 

ತಾನಿ ಅವರುಂಧೇ ಏವ (ಈ ಇಷ್ಟಕೋಪಧಾನದಿಂದ ಯಜಮಾನನು) ಆ 
ನಕ್ಷತ್ರಗಳನ್ನೇ ಹೊಂದುವನು. 


ಯತ್‌ ನಕ್ಚತ್ರಾಣಿ ನಕ್ಷತ್ರಗಳೆಂಬುವುಗಳು 

ಏತಾನಿ ಸುಕೃತಾಮ್‌ ಜ್ಯೋತೀಗ್‌ಂಷಿ ವೈ ಇವು ಪುಣ್ಯವಂತರ ಜ್ಯೋತೀರೂಪವಾಗಿವೆ. 

ತಾನಿ ಏವ ಆಪ್ನೋತಿ (ಈ ಇಷ್ಟಕೋಪಧಾನದಿಂದ ಯಜಮಾನನು) ನಕ್ಷತ್ರ 
ರೂಪಜ್ಯೋತಿಸ್ಸುಗಳನ್ನೇ ಹೊಂದುವನು. 

ಅಥೋ ಅನೂಕಾಶಮ್‌ ಏವ ಏತಾನಿ ಈ ಉಪಧಾನದಿಂದ ನಕ್ಪತ್ರದ ಜ್ಯೋತಿಸ್ಸುಗಳು ಕುಗ್ಗು 

ಜ್ಯೋತೀಗ್‌ಂಷಿ ಕುರುತೇ ವಂತೆ ಮಾಡುತ್ತಾನೆ. 


ಸುವರ್ಗಸ್ಯ ಲೋಕಸ್ಯ ಅನುಖ್ಯಾತ್ಯೆ ಈ ನ ಬರಾ ಪ್ರಕಟವಾಗಿ ತೋರಲು 
ಕಾರಣವಾ ಕ 


ಪೃಷ್ಟಯಜುರ್ವೇದ ಈನ್ನಡ ಪಠಾಶನ/೪೦೮ 


ಉ 0 0 ಭು ಊ ಗು 0 ಉ 0ಉ ಊಉ RR RR 


| 
ಯನ್ನಗ್ನಂಸ್ಪೃಷ್ಟಾ ಉಪರಧ್ಯಾದ್ದಸ್ನೈ. 


ಲೋಕಮಪಿ ದಧ್ಯಾ ದವರ್‌ಷುಕಃ 


ಪ ದಧಾತಿ ವೃಷ್ಟ್ವಾ ಏವ ಲೋಕಂ ಕರೋತಿ 


[ 
ವರ್‌ಷುಕಃ ಪರ್ಜನ್ಯೋ ಭವತಿ ಪುರಸ್ತಾ ದನ್ಯಾಃ ಪ್ರತೀಚೀರುಪ ದಧಾತಿ 


ಯತ್‌ | ಸಗ್ಗ್‌ಂಸ್ಥ ಸ್ಪೃಷ್ಟಾ ಇತಿ ಸಮ್‌-ಸ್ಪೃಷ್ಟಾಃ | ಉಪದಧ್ಯಾ ದಿತ್ಯು ್ಯಪ-ದಧ್ಯಾತ್‌ | ವೃ ಪೆ 


ಷ್ಟ್ಯೈ ! ಲೋಕಮ್‌ I 


ಅಪೀತಿ I ದಧ್ಯಾತ್‌ | ಅಪರ್‌ಷುಕಃ \ ಪರ್ಜನ್ಯಃ I ಸ್ಯಾತ್‌ | ಅಸಗ್ಗ್ಸ್‌ oಸ ಸ್ಪೃಷ್ಟಾ ಇತ್ಯ ಸಮ್‌-ಸ ಸ್ಪೃಷ್ಟಾಃ | ಉಪೇತಿ | 


ದಧಾತಿ । ವೃಷ್ಟೆ 601 ಏವ । ಲೋಕಮ್‌ । ಕರೋತಿ । ವರ್‌ಪುಕಃ | ಪರ್ಜನ್ಯಃ | ಭವತಿ । ಪುರಸ್ತಾತ್‌ | ಅನ್ಯಾಃ | 


|| | 
ಪ್ರತೀಚೀಃ | ಉಪೇತಿ | ದಧಾತಿ! 


ಬ್ರಾಹ್ಮಣಭಾಗ ವಿವರಣೆ 


ಯತ್‌ ಸಂಸ್ಪೃಷ್ಟಾಃ ಉಪದಧ್ಯಾತ್‌ ನಕ್ಪತ್ರೇಷ್ಟಕೆಗಳನ್ನು ಪರಸ್ಪರಸ್ಪರ್ಶವಿರುವಂತೆ 


ಉಪಧಾನ ಮಾಡಿದರೆ 
ವೃಷ್ಟ್ಯೈ ಲೋಕಮ್‌ ಅಪಿ ದಧ್ಯಾತ್‌ ಮಳೆಯ ಸ್ಥಾ ನವನ್ನು ಮುಚ್ಚಿದಂತೆ ಆಗುತ್ತದೆ. 
| ಪರ್ಜನ್ಯಃ ಅವರ್‌ಹುಕಃ ಸ್ಯಾ ತ್‌ ಇದರಿಂದ ಮೋಡವು ಮಳೆಯನ್ನು ಸುರಿಸುವುದಿಲ್ಲ. 

ಅಸಂಸ್ಕ, ಸೃಷ್ಟಾ: ಉಪದಧಾತಿ ಪರಸ್ಪರಸ್ಪರ್ಶವಿಲ್ಲದಿರುವಂತೆ ಈ ನಕ್ಷತ್ರೇಷ್ಟಕೆಗಳ 
ಉಪಧಾನವನ್ನು ಮಾಡಬೇಕು. 

ವೃಷ್ಟ್ಯೈ ಲೋಕಮ್‌ ಏವ ಕರೋತಿ ಹೀಗೆ ಮಾಡುವುದರಿಂದ ಯಜಮಾನನು ಮಳೆಗೆ 
ಅವಕಾಶವನ್ನು ಕಲ್ಪಿಸಿದವನಾಗುತ್ತಾನೆ. 

ಪರ್ಜನ್ಯಃ ವರ್‌ಷುಕಃ ಭವತಿ ಮೇಘರಾಜನು ಮಳೆಯನ್ನು ಸುರಿಸುತ್ತಾನೆ. 

ಅನ್ಯಾಃ ಪುರಸ್ತಾತ್‌ ಪ್ರತೀಚೀಃ ಕೆಲವು ಇಷ್ಟಕೆಗಳನ್ನು ಪೂರ್ವದಿಕ್ಕಿನಲ್ಲಿ ಪ್ರಾರಂಭಿಸಿ 


ಉಪದಧಾತಿ ಪಶ್ಚಿಮಾಭಿಮುಖವಾಗಿ ಉಪಧಾನ ಮಾಡಬೇಕು. 


1] "ಕೃತ್ತಿಕಾ ನಕ್ಷತ್ರಮ್‌' ಎಂದು ಆರಂಭಗೊಳ್ಳುವ ಮಂತ್ರಗಳು ನಕ್ಚತ್ರೇಷ್ಟಕೆಗಳ ಉಪಧಾನಕ್ಕಾಗಿ ಇವೆ. ಇವು 
ಇಪ್ಪತ್ತೇಳು. ಪೌರ್ಣಮಾಸೀಷ್ಟಕೆ ಮತ್ತು ಅಮಾವಾಸ್ಯೇಷ್ಟಕೆಗಳ ಉಪಧಾನವೂ ಇದೆ. 

ನಕ್ಷತೇಷ್ಟಕೆಗಳ ಉಪಧಾನವನ್ನು ಮಾಡುವ ಕ್ರಮವು ಹೀಗಿದೆ. ಸ್ವಯಮಾತೃಣ್ಣೇಷ್ಟಕೆಯ ದಕ್ಷಿಣಭಾಗದಲ್ಲಿ 
ಪೂರ್ವದಿಕ್ಕಿನಿಂದ ಮೊದಲು ಮಾಡಿ ಪಶ್ಚಿಮದಲ್ಲಿ ಮುಗಿಯುವಂತೆ ಕೃತ್ತಿಕೇಷ್ಟಕೆಯಿಂದ ಆರಂಭಿಸಿ, ವಿಶಾಖಾ 
ಗೆ ನಕ್ಪತ್ರೇಷ್ಟಕೆಯವರೆಗೆ ಇಷ್ಟಕೆಗಳನ್ನು ಉಪಧಾನ ಮಾಡಬೇಕು. 


[ಗ ಸ CTT 


ಸ ದ ಸ್ಸ್‌ 


WW WB WY (/ 


ಪೈತ್ರಲೀಯ ಹಂಹಿತಾ/೫-೪-೧/೪೦೯ 


Il I I 
ಣಿ ° ಕ್ಸ್‌ ಡ್‌ 
ಪಶ್ಚಾದನ್ಯಾಃ ಪ್ರಾಚೀಸ್ತಸ್ಮಾತ್ಟ್ರಾಚೀನಾನಿ ಚ ಪ್ರತೀಚೀನಾನಿ ಚ 


I | 
ನಕ ತ್ರಾಣ್ಯಾವರ್ತಂತೇ ॥ 9-1 Wl 


ಆಪಿ; 


| 
[ಭ್ರಾತೃವ್ಯೋ ಲೋಕ ಏವೈತಾನ್ಯೇಕಚತ್ವಾರಿಗ್‌ಂಶಚ್ಚ ॥] 


1 || | [| [| 
ಪಶ್ಚಾ; ತ್‌ಟ ಅನ್ಯಾಃ | ಪ್ರಾಚೀಃ । ತಸ್ಮಾತ್‌ I ಪ್ರಾಚೀನಾನಿ | ಚ। ಪ್ರತೀಚೀನಾನಿ ] ಚ | ನಕ್ಷ; ತ್ರಾಣಿ | ಏತಿ! ವರ್ತಂತೇ 


॥ (೪)॥ 


ಬ್ರಾಹ್ಮಣಭಾಗ ವಿವರಣೆ 


ಅನ್ಯಾಃ ಪಶ್ಚಾತ್‌ ಪ್ರಾಚೀಃ ಉಪದಧಾತಿ ಕೆಲವು ಇಷ್ಟಕೆಗಳನ್ನು ಪಶ್ಚಿಮದಿಕ್ಕಿನಲ್ಲಿ ಪ್ರಾರಂಭಿಸಿ 
ಪೂರ್ವಾಭಿಮುಖವಾಗಿ/ಪೂರ್ವದಿಕ್ಕಿನಲ್ಲಿ ಮುಗಿಯು 
ವಂತೆ ಉಪಧಾನ ಮಾಡಬೇಕು. 

ತಸ್ಮಾತ್‌ ಪ್ರಾಚೀನಾನಿ ಚ ಆದುದರಿಂದ ಲೋಕದಲ್ಲಿಯೂ ನಕ್ಷತ್ರಗಳು | 

ಪ್ರತೀಚೀನಾನಿ ಚ ನಕ್ಷತ್ರಾಣಿ ಪೂರ್ವಾಭಿಮುಖವಾಗಿಯೂ,ಪಶ್ಚಿಮಾಭಿಮುಖವಾ 

ಆವರ್ತಂತೇ ಗಿಯೂ ಸುತ್ತುತ್ತಿರುತ್ತವೆ. 


ಸ್ನ ರ್ವಯಮಾತೃಣ್ಣೆ. ಷ್ಟಕೆಯ ಉತ್ತ ತ್ರರಭಾಗದಲ್ಲಿ ಪಶ್ಚಿ ರಮದಿಕ್ಕಿನಿಂದ ಮೊದಲು ಮಾಡಿ ಪೂರ್ವದಲ್ಲಿ ಮುಗಿಯು 
ವಂತೆ ಅನೂರಾಧೇಷ್ಟ 'ಕೆಯಿಂದ ಆರಂಭಿಸಿ, ಭರಣೇಷ್ಟಕೆಯವರೆಗೆ ಇಷ್ಟ ಕೆಗಳನ್ನು ಉಪಧಾನ ಮಾಡಬೇಕು. 
ಹಾಗೆಯೇ ಸ್ವಯಮಾತೃಣ್ಣೇಷ್ಟ ಕೆಯ ದಕ್ಷಿಣೋತ್ತರಪಂಕ್ತಿ! ಗಳ ಮಧ್ಯ ದಲ್ಲಿ ಪಶ್ಚಿ ಮದಿಕ್ಕಿನಲ್ಲಿ ಅಮಾವಾಸ್ಯೇಷ್ಟ 
ಕೆಯ ಉಪಧಾನವನ್ನು ಮಾಡಬೇಕು. 
ಹಾಗೆಯೇ ಸ್ವಯಮಾತೃಣ್ಣೇಷ್ಟಕೆಯ ದಕ್ಷಿಣೋತ್ತರ ಪಂಕ್ತಿ ಗಳ ಮಧ್ಯದಲ್ಲಿ ಪೂರ್ವದಿಕ್ಕಿನಲ್ಲಿ ಪೌರ್ಣಮಾಸೀಷ್ಟ 
ಕೆಯ ಉಪಧಾನವನ್ನು ಮಾಡಬೇಕು. 
ಆದುದರಿಂದ ಲೋಕದಲ್ಲಿಯೂ ನಕ್ಷತ್ರಗಳು ಗೋಳದ ಉತ್ತರಭಾಗದಲ್ಲಿ ಪೂರ್ವಾಭಿಮುಖವಾಗಿಯೂ, 
ಗೋಳದ ದಕ್ಷಿಣಭಾಗದಲ್ಲಿ ಪಶ್ಚಿ! ಮಾಭಿಮುಖವಾಗಿಯೂ ಸುತ್ತುತ್ತಿರುತ್ತವೆ. 
ಅಮಾವಾಸ್ಯೇಷ್ಟಕೆ ಮತ್ತು ಪೌರ್ಣಮಾಸೀಷ್ಟಕೆಗಳ ಉಪಧಾನವು ಭಾಷ್ಯಾನುಸಾರಿಯಾಗಿದೆ. 
ಹೀಗೆ ನಕ್ಷತ್ರೇಷ್ಟಕೆಗಳ ಉಪಧಾನ-ಪ್ರಶಂಸೆ ಮತ್ತು ಸ್ಥಾ ನವು ಇದೆ. 


೫%೧ಣಖಅ೧ಣ 


WOU WW WU UUW UU UU WU WY 


॥ ದ್ವಿಡೀ೩ಯೊಂನುವಾಹಃ I 


I 1 Il I 
ಖಯತವ್ಯಾ ಉಪ ಧಧಾತ್ಯೃತೂನಾಂ ಕ್ಲೃಪ್ತ್ಯೈ ದ್ವಂದ್ವಮುಪದಧಾತಿ 


|| I | I 
ತಸ್ಮಾದ್ವಂದ್ವಮೃತವೋಂಧೃತೇವ ವಾ ಏಷಾ ಯನ್ಮಧ್ಯಮಾ ಚಿತಿ 


ಹ 11 1 | | 
ಯತವ್ಯಾಃ । ಉಪೇತಿ | ದಧಾತಿ | ಯತೂನಾಮ್‌ | ಕ್ಲ್ಟಪ್ತ್ಯೈ! ದ್ವಂದ್ವಮಿತಿ ದ್ವಮ್‌-ದ್ವಮ್‌ । ಉಪೇತಿ | ದಧಾತಿ । 


| | ( [| 
ತಸ್ಮಾತ್‌ । ದ್ವಂದ್ವಮಿತಿ ದ್ವಮ್‌-ದ್ವಮ್‌ । ಯತವಃ। ಅಧೃತಾ। ಇವ! ವೈ । ಏಷಾ ಯತ್‌ ಮಧ್ಯಮಾ | ಚಿತಿಃ | 


ಈ ಡನ ಅನುವಾಕದಲ್ಲಿ ಯತವ್ಯಾದಿ ಇಷ್ಟಕಾವಿಧಿಯೂ ಅವುಗಳ ಪ್ರೋಕ್ಷಣವಿಧಿಯೂ 
1 ಉಕ್ತವಾಗಿ . 


ಬ್ರಾಹ್ಮಣಭಾಗ ವಿವರಣೆ 


| ಖುತವ್ಯಾಃ ಉಪದಧಾತಿ ಯತವ್ಯೇಷ್ಟಕೆಗಳನ್ನು ಉಪಧಾನ ಮಾಡಬೇಕು. 
| ಖತೂನಾಮ್‌ ಕ್ಸ್‌ ಪ್ರೈ ಇದು ಯತುಗಳ ಸ್ವರೂಪಸಿದ್ದಿಗಾಗಿ ಆಗುತ್ತದೆ. 
kf ದ್ವಂದ್ವಮ್‌ ಉಪದಧಾತಿ “ಮಧುಶ್ಚ ಮಾಧವಪ್ಪ' ಮೊದಲಾದ ಎರಡೆರಡು 
1 ಮಂತ್ರಗಳಿಂದ ಎರೆಡೆರಡು ಖಯತವ್ಯೇಷ್ಟಕೆಗಳನ್ನು 
ಉಪಧಾನ ಮಾಡಬೇಕು. 
ತಸ್ಮಾತ್‌ ದ್ವಂದ್ವಮ್‌ ಯತವಃ ಆದ್ದರಿಂದ ಖತುಗಳು ಎರಡೆರಡು ತಿಂಗಳುಗಳಿಂದ 
4 ಪ್ರಕಟವಾಗುತ್ತವೆ. 

ಯತ್‌ ಮಧ್ಯಮಾ ಚಿತಿಃ ಏಷಾ ಮಧ್ಯಮಚಿತಿಯು (ಭೂಮಿಯನ್ನೂ ದ್ಯುಲೋಕವನ್ನೂ 

ಗ ಅಧೃತಾ ಇವ ವೈ ಮುಟ್ಟದಿರುವುದರಿಂದ)ಆಧಾರವಿಲ್ಲದಿರುವಂತೆ ಇದೆ. 


| ತಾತ್ಪರ್ಯ:-ಜುತವ್ಯೇಷ್ಟಕೆಗಳ ಉಪಧಾನದ ಕ್ರಮವು ಹೀಗಿದೆ "ಮಧುಶ್ಚ ಮಾಧವಶ್ಚ ವಾಸಂತಿಕಾವೃತೂ' ಎಂಬ 

ಎರಡು ಮಂತ್ರಗಳನ್ನು ಹೇಳಿ “ತಯಾ ದೇವತಯಾ...ಸೀದ' ಎಂಬ ಶೇಷಭಾಗವನ್ನು ಒಮ್ಮೆ ಹೇಳಿ ಎರಡು 

(| ಇಷ್ಟಕೆಗಳನ್ನು ಮೊದಲನೆಯ ಚಿತಿಯಲ್ಲಿ ಉಪಧಾನ ಮಾಡಬೇಕು. "ಅಗ್ನೇರಂತಃ..ಸಂವಿಶಂತು' ಎಂಬ 
1 ಅನುಷಂಗವನ್ನೂ ಸೇರಿಸಿಕೊಳ್ಳಬೇಕು. 


CO (0 (0 (0 (0 (0 (00 (0 (0 0 (0) (0 (0) 


ವೈತ್ರಿಲೀಯ ಹಂಹಿತಾ/೫-೪-.೨/೪೧೧ 


I I | 
-ರಂತರಿಕ್ಷ] ಮಿವ ವಾ ಏಷಾ ದ್ವಂದ್ವಮನ್ಯಾಸು ಚಿತೀಷೂಪ ದಧಾತಿ ಚತಸ್ರೋ 


| I | | | 
ಮಧ್ಯೇ ಧೃತ್ಯಾ ಅಂತಶ್ಮೇಷಣಂ ವಾ ಏತಾಶ್ಚಿತೀನಾಂ ಯದೃತವ್ಯಾ 
I I ಹ | | | 
ಯದೃತವ್ಯಾ ಉಪದಧಾತಿ ಚಿತೀನಾಂ ವಿಧೃತ್ಯಾ 
I 1 
ಅಂತರಿಕ್ಷಮ್‌ | ಇವ | ವೈ ! ಏಷಾ | ದೃಂದ್ವಮಿತಿ ದ್ವಮ್‌-ದ್ವಮ್‌ | ಅನ್ಯಾಸು | ಚಿತೀಷು । ಉಪೇತಿ | ದಧಾತಿ | 
ಚತಸ್ರಃ | ಮಧ್ಯೇ | ಧೃತ್ಯೈ | ಅಂತಶ್ಲೇಷಣಮಿತ್ಯಂತಃ- ್ಲೆ ೇಷಣಮ್‌ | ವೈ । ಏತಾಃ | ಚಿತೀನಾಮ್‌ । ಯತ್‌ | 
1 | [ | | [ 
ಯತವ್ಯಾಃ 1 ಯತ್‌। ಯತವ್ಯಾಃ | ಉಪದಧಾತೀತ್ಯುಪ-ದಧಾತಿ । ಚಿತೀನಾಮ್‌ | ವಿಧೃತ್ಯಾ ಇತಿ ವಿ-ಧೃತ್ಯೈ | 


ಬ್ರಾಹ್ಮಣಭಾಗ ವಿವರಣೆ 


ಏಷಾ ಅಂತರಿಕ್ಚಮ್‌ ಇವವೈ ಇದು ಶೂನ್ಯವಾದ ಅಂತರಿಕ್ಷದಂತೆ ಇದೆ. 

ಅನ್ಯಾಸು ಚಿತೀಷು ದ್ವಂದ್ವಮ್‌ ಉಳಿದ ಚಿತಿಗಳಲ್ಲಿ (ಪ್ರಥಮ, ದ್ವಿತೀಯ, ಚತುರ್ಥ 

ಉಪದಧಾತಿ ಮತ್ತು ಪಂಚಮಚಿತಿಗಳಲ್ಲಿ) ಎರಡೆರಡು ಇಷ್ಟಕೆಗಳ 
ಉಪಧಾನವನ್ನು ಮಾಡಬೇಕು. 

ಮಧ್ಯೇ ಚತಸ್ರಃ ಧೃತ್ಯೈ ಮಧ್ಯಮಚಿತಿಯಲ್ಲಿ (ಮೂರನೆಯ ಚಿತಿಯಲ್ಲಿ) 
ದೃಢತೆಗಾಗಿ ನಾಲ್ಕು ಇಷ್ಟಕೆಗಳ ಉಪಧಾನವನ್ನು 
ಮಾಡಬೇಕು. 

ಯತವ್ಯೇಷ್ಟಕೋಪಧಾನದ ಪ್ರಶಂಸೆ 

ಯತ್‌ ಯತವ್ಯಾಃ ಯತವ್ಯೇಷ್ಟಕೆಗಳೆಂಬುವುಗಳು ಯಾವುವೋ 

ಏತಾಃ ಚಿತೀನಾಮ್‌ ಅಂತಃ ಪ್ರಥಮಮಧ್ಯಮಾದಿಚಿತಿಗಳ ಮಧ್ಯದಲ್ಲಿ ಗಟ್ಟಿಗೊಳಿ 

ಶ್ಲೇಷಣಮ್‌ ವೈ ಸುವ ವಸ್ತುವಿನಂತೆ ಇವೆ. 

ಯತ್‌ ಯತವ್ಯಾಃ ಉಪದಧಾತಿ ಯತವ್ಯೇಷ್ಟಕೆಗಳನ್ನು ಉಪಧಾನ ಮಾಡುವುದೆಂಬುದು 
ಯಾವುದೋ 

ಚಿತೀನಾಮ್‌ ವಿಧೃತ್ಯೈ ಅದು (ಗೋಡೆಗಳ ಮಧ್ಯದಲ್ಲಿ ಗಟ್ಟಿಯಾಗಿರಲು 
ಸೇರಿಸುವ ಕಲ್ಲು ಮುಂತಾದವುಗಳಂತೆ) ಚಿತಿಗಳು 
ವಿಶೇಷವಾಗಿ ದೃಢವಾಗಲು ಅನುಕೂಲವಾಗುತ್ತದೆ. 


ಎರಡನೆಯ ಚಿತಿಯಲ್ಲಿ "ಶುಕ್ಷಶ್ಚ ಶುಚಿಶ್ಚ' ಎಂಬುದರಿಂದ ಎರಡು ಇಷ್ಟಕೆಗಳನ್ನೂ ಮೂರನೆಯ ಹಾಗೂ ಮಧ್ಯಮ 
ಚಿತಿಯಲ್ಲಿ “ನಭಶ್ಚ ನಭಸ್ಯಶ್ಚ ವಾರ್‌ಷಿಕಾವೃತೂ' "ಇಷಶ್ಟೋರ್ಜಶ್ಚ ಶಾರದಾವೃತೂ' ಎಂಬ ಮಂತ್ರಗಳಿಂದ 


TTS OTST STS 


ಪೃಷ್ಟಯಜುರ್ವೇದ ಈನ್ನಡ ಪ್ರತಾಶನ/೪೧೨ 


I I I I 
ಅವಕಾಮನೂಪ ದಧಾತ್ಯೇಷಾ ವಾ ಅಗ್ನೇರ್ಯೋನಿಸ್ಸಯೋನಿ[ಯೋನಿಮ್‌(೫) 


ಏವಾಗ್ನಿಂ]ಮೇವಾಗ್ನಿಂ ಚಿನುತ ಉವಾಚ ಹ ವಿಶ್ವಾಮಿತ್ರೋ ದದಿಥ್ಸ ಬ್ರಹ್ಮಣಾ ನ್ನಂ 


I I 
ಯಸ್ಕೈತಾ ಉಪಧೀಯಾಂತೈ ಯ ಉ ಚೈನಾ ಏವಂ ವೇದದಿತಿ 


| | | 
ಅವಕಾಮ್‌ | ಅನು | ಉಪೇತಿ | ದಧಾತಿ | ಏಷಾ! ವೈ! ಅಗ್ನೇಃ I ಯೋನಿಃ I ಸಯೋನಿಮಿತಿ ಸ-ಯೋನಿಮ್‌ ಟ 


ಟ [| I I 
(೫) 1 ಏವ \ ಅಗ್ನಿಮ್‌ | ಚಿನುತೇ | ಉವಾಚ | ಹ I ವಿಶ್ವಾಮಿತ್ರ ಇತಿ ವಿಶ್ವ-ಮಿತ್ರಃ 1 ಅದತ್‌ | ಇತ್‌ | ಸಃ ಟ। 
1 1 | I 
ಬ್ರಹ್ಮಣಾ । ಅನ್ನಮ್‌ । ಯಸ್ಯ । ಏತಾಃ | ಉಪಧೀಯಾಂತಾ ಇತ್ಯುಪ-ಧೀಯಾಂತ್ರೈ ಯಃ! ಉಚ! ಏನಾಃ। 
I [ 
ಏವಮ್‌ । ವೇದತ್‌ | ಇತಿ। 


ಬ್ರಾಹ್ಮಣಭಾಗ ವಿವರಣೆ 

ಅವಕಾಮ್‌ ಅನೂಪದಧಾತಿ (ಯತವ್ಯೇಷ್ಟಕೆಗಳ ಮೇಲ್ಭಾ ಿಗದಲ್ಲಿ) ಪಾಚಿಯನ್ನು 
ಉಪಧಾನ ಮಾಡಬೇಕು. 

ಏಷಾ ವೈ ಅಗ್ನೇಃ ಯೋನಿಃ (ಅಗ್ನಿಯು ನೀರನ್ನು ಪ್ರವೇಶಿಸಿರುವುದರಿಂದ, ನೀರಿ 
ನಿಂದ ಪಾಚಿಯು ಹುಟ್ಟುವುದರಿಂದ)ಪಾಚಿಯೂ ನೀರು 
ಒಂದೇ ಎನಿಸಿ ಅದೂ ಅಗ್ನಿಯ ಉತ್ಪತ್ತಿಸ್ಥಾನವಾಗಿದೆ. 

ಸಯೋನಿಮ್‌ ಏವ ಅಗ್ನಿಮ್‌ ಇದರ ಉಪಧಾನದಿಂದ ಯಜಮಾನನು ಸ್ಥಾ: ನಸಹಿತ 

ಚಿನುತೇ ವಾಗಿ ಅಗ್ನಿಯ ಚಯನವನ್ನು ಮಾಡಿದವನಾಗುತ್ತಾನೆ. 

ಅವಕಾಸಹಿತವಾದ ಖುತವ್ಯೇಷ್ಟಕೆಗಳ ಪ್ರಶಂಸೆ-ಇನ್ನೊಂದು ರೀತಿ 

ಯಸ್ಕ ಏತಾಃ ಉಪಧೀಯಾಂತೈ ಯಾವ ಯಜಮಾನನ ನಿಮಿತ್ತವಾಗಿ ಅವಕಾಸಹಿತ 
ವಾದ ಈ ಖತವ್ಯೇಷ್ಟಕೆಗಳು ಉಪಧಾನ ಮಾಡಲ್ಪ 
ಡುತ್ತವೆಯೋ 

ಯಃ ಉ ಚ ಏನಾಃ ಏವಮ್‌ ಯಾರು ಈ ಇಷ್ಟಕೆಗಳನ್ನು ಈ ರೀತಿಯಾಗಿ ತಿಳಿಯು 

ವೇದತ್‌ ತ್ತಾನೆಯೋ 

| ಸಃ ಬ್ರಹ್ಮಣಾ ಇತ್‌ ಅನ್ನಮ್‌ ಅದತ್‌ ಆ ಯಜಮಾನನು ಮುಖ್ಯವಾದ ಬ್ರಾಹ್ಮಣವೃತ್ತಿ 
ಯಿಂದಲೇ ಸಂಪಾದಿಸಿದ ಅನ್ನವನ್ನು ತಿನ್ನುತ್ತಾನೆ. 

ಇತಿ ವಿಶ್ವಾಮಿತ್ರ: ಉವಾಚ ಹ ಎಂಬುದಾಗಿ  ಮಹರ್ಷಿಯಾದ ವಿಶ್ವಾಮಿತ್ರನು 
ಹೇಳುತ್ತಾನೆ. 


(ಅ 0 ROT 


ತೈತ್ತರೀಯ ಹಂಹಿತಾ/೫-೪-.೨/೪೧೩ 


| | || 
ಸಂವಹ್ಸರೋ ವಾ ಏತಂ ಪ್ರತಿಷ್ಠಾಯೈ ನುದತೇ ಯೋಗಗ್ನಿಂ ಚಿತ್ವಾ ನ 


I [ I | I 
ಪ್ರತಿತಿಷ್ಠತಿ ಪಂಚ ಪೂರ್ವಾಶ್ಚಿ ತಯೋ ಭವಂತ್ಯಥ ಷಷ್ಠೀಂ ಚಿತಿಂ ಚಿನುತೇ 


| 
ಷಡ್ವಾ ಚತವಸ್ಸಂವಥ್ಲರ 


| 1 1 
ಸಂವಹ್ಣರ ಇತಿ ಸಮ್‌-ವಥ್ಣರಃ | ವೈ ಏತಮ್‌ ಪ್ರತಿಷ್ಠಾಯಾ ಇತಿ ಪ್ರತಿ-ಸ್ಥಾಯ್ಕೆ । ನುದತೇ। ಯಃ। ಅಗ್ನಿಮ್‌ | 
ಚಿತ್ತಾ! ನ! ಪ್ರತಿತಿಷತೀಿ ಪ್ರತಿ-ತಿಷ್ಕತಿ । ಪಂಚೆ! ಪೂರ್ವಾಃ | ಚಿತೆಯಃ। ಭವಂತಿ ! ಅಥ | ಷಷ್ಠೀಮ್‌ । ಚಿಕಿಮ್‌ | 


ಚಿನುತೇ | ಷಟ್‌ | ವೈ । ಯತವಃ । ಸಂವಥ್ಲರ ಇತಿ ಸಮ್‌-ವಥ್ಸರಃ | 


ಬ್ರಾಹ್ಮಣಭಾಗ 
ಷಷ್ಠಚಿತಿಯ ವಿಧಿ; ಅರ್ಥವಾದ 


ಯಃ ಅಗ್ನಿಮ್‌ ಚಿತ್ವಾ ನ ಪ್ರತಿತಿಷ್ಠತಿ ಯಾವ ಯಜಮಾನನು (ಹಿಂದೆ ಹೇಳಿದ ಐದು ಚಿತಿಗ 
ಳುಳ್ಳ) ಅಗ್ನಿಯನ್ನು ಚಯನ ಮಾಡಿಯೂ (ಮುಂದಿನ 
ಯಾಗಗಳ ಅನುಷ್ಠಾನಕ್ಕೆ ಬೇಕಾದ ದ್ರವ್ಯಸಂಪತ್ತಿ 
ರೂಪವಾದ) ಪ್ರತಿಷ್ಠೆಯನ್ನು ಪಡೆಯುವುದಿಲ್ಲವೋ 

ಏತಮ್‌ ಸಂವಥ್ಸರಃ ಪ್ರತಿಷ್ಠಾಯೈ ಇವನನ್ನು ಸಂವತ್ಸರಾಭಿಮಾನಿದೇವತೆಯು ಪ್ರತಿಷ್ಠೆ | 

ನುದತೇ ವೈ ಯಿಂದ ದೂರ ಮಾಡುತ್ತದೆ. 

ಪೂರ್ವಾಃ ಪಂಚ ಚಿತಯಃ ಭವಂತಿ ಆ ಯಜಮಾನನು ಮೊದಲು ಮಾಡಿದ ಐದು ಚಿತಿ 
ಗಳು ಇರುತ್ತವೆ. 

ಅಥ ಷಷ್ಕ್ಮೀಮ್‌ ಚಿತಿಮ್‌ ಚಿನುತೇ ಹೀಗಿರುವಾಗ (ಪ್ರತಿಷ್ಠಾಪ್ರಾಪ್ತಿಗಾಗಿ) ಆರನೆಯ 
ಚಿತಿಯನ್ನು ಚಯನ ಮಾಡಬೇಕು. 

ಷಟ್‌ ಯತವಃ ಸಂವಥ್ಸರಃ ವೈ ಆರು ಯತುಗಳು ಸಂವತ್ಸರರೂಪವಾಗಿದೆ. (ಆರನೆಯ 
ಚಿತಿಯಲ್ಲಿರುವ ಆರು ಎಂಬ ಸಂಖ್ಯೆಯ ಸಾಮ್ಯವು 
ಯತುಗಳಿಗೆ ಇದೆ.) 


| ನಾಲ್ಕು ಇಷ್ಟಕೆಗಳನ್ನೂ, "ಸಹಶ್ಚ ಸಹಸ್ಯಶ್ಚ' ಎಂಬುದರಿಂದ ನಾಲ್ಕನೆಯ ಚಿತಿಯಲ್ಲಿ ಎರಡು ಇಷ್ಟಕೆಗಳನ್ನೂ "ತಪಶ್ಚ 1 
ತಪಸ್ಯಶ್ಚ' ಎಂಬ ಮಂತ್ರಗಳಿಂದ ಐದನೆಯ ಚಿತಿಯಲ್ಲಿ ಎರಡು ಇಷ್ಟಕೆಗಳನ್ನೂ ಉಪಧಾನ ಮಾಡಬೇಕು. 


ಜು ಟು ಜು ೫೫ DW ಆ ೬೫) ಭಿ ೫೬೩ WwW WY ಭು WwW 


ಪೃಷ್ಣಯಜುರ್ವೇದ ಈನ್ನಡ ಪ್ರಕಾಶನ/೪೧೪ 


ಯತುಷ್ಟೇವ ಸಂವಥ್ಸರೇ ಪ್ರತಿ ತಿಷ್ಠತ್ಯೇತಾ ವಾ[ವೈ(೬)]ಅಧಿಪತ್ನೀರ್ನಾಮೇಷ್ಟಕಾ 


7 
ಯಸ್ಕೈತಾ ಉಪಧೀಯಂತೆಧಿಪತಿರೇವ ಸಮಾನಾನಾಂ ಭವತಿ ಯಂ 


I [ | [ [| | 
ದ್ವಿಷ್ಯಾತ್ತ ಮುಪದಧದ್ದಾ (ಯೇದೇತಾಭ್ಯ ಏವೈನಂ ದೇವತಾಭ್ಯ ಆ ವೃಶ್ಚ ತ್ರಿ 


| 1 | 
ಯತುಷು । ಏವ । ಸಂವಥ್ಗರ ಇತಿ ಸಮ್‌-ವಥ್ಣರೇ | ಪ್ರತೀತಿ | ತಿಷ್ಠತಿ । ಏತಾಃ | ವೈ | (೬) | ಅಧಿಪತ್ನೀರಿತ್ಯಥಿ- 


[| | | | || 1 
ಪತ್ನೀ: । ನಾಮ । ಇಷ್ಟಕಾಃ । ಯಸ್ಯ । ಏತಾಃ | ಉಪಧೀಯಂತ ಇತ್ಯುಪ-ಧೀಯಂತೇ । ಅಧಿಪತಿರಿತ್ಯಧಿ-ಪತಿಃ 


(| 
ಏವ | ಸಮಾನಾನಾಮ್‌ । ಭವತಿ | ಯಮ್‌ | ದ್ವಿಷ್ಯಾತ್‌ । ತಮ್‌ । ಉಪದಧದಿತ್ಯುಪ-ದಚತ್‌ । ಧ್ಯಾಯೇತ್‌ | 


ಏತಾಭ್ಯಃ | ಏವ। ಏನಮ್‌! ದೇವರಾಭ್ಯಃ 1 ಏತಿ। ವೃಶ್ಚತಿ। 


ಬ್ರಾಹ್ಮಣಭಾಗ 


ಯತುಷು ಏವ ಸಂವಥ್ಸರೇ ಪ್ರತಿತಿಷ್ಠತಿ 


ಏತಾಃ ವೈ ಅಧಿಪತ್ನೀಃ ನಾಮ ಇಷ್ಟಕಾಃ 
ಯಸ್ಯ ಏತಾಃ ಉಪಧೀಯಂತೇ 


ಸಮಾನಾನಾಮ್‌ ಅಧಿಪತಿಃ ಏವ 
ಭವತಿ 

ಯಮ್‌ ದ್ವಿಷ್ಯಾತ್‌ ಉಪದಧತ್‌ ತಮ್‌ 
ಧ್ಯಾಯೇತ್‌ 


ಏತಾಭ್ಯಃ ದೇವತಾಭ್ಯಃ ಏನಮ್‌ 
ಆವೃಶ್ಚತಿ ಏವ 


WW WH YW Ww 


ವಿವರಣೆ 


(ಈ ಆರನೆಯ ಚಿತಿಯನ್ನು ಉಪಧಾನ ಮಾಡಿದ 
ಯಜಮಾನನು) ಖತುರೂಪವಾದ ಸಂವತ್ಸರದಲ್ಲಿ 
ಪ್ರತಿಷ್ಠಿತನಾಗುವನು. 

ಈ ಷಷ್ಠಚಿತಿಯ ಇಷ್ಟಕೆಗಳೇ ಅಧಿಪತ್ನಿ ಎಂಬ ಹೆಸರಿ 
ನವುಗಳು. 

ಯಾವ ಯಜಮಾನನಿಗಾಗಿ ಈ ಇಷ್ಟಕೆಗಳು ಉಪ 
ಧಾನ ಮಾಡಲ್ಪಡುತ್ತವೆಯೋ 

ಆ ಯಜಮಾನನು ಸಮಾನರಾದ ಯಾಗ ಮಾಡುವ 
ವರ ಮಧ್ಯದಲ್ಲಿ ಅಧಿಪತಿಯೇ ಆಗುವನು. 

ಯಾವ ಪುರುಷನನ್ನು ಯಜಮಾನನು ದ್ವೇಷಿಸುತ್ತಾ 
ನೆಯೋ ಅಧ್ವರ್ಯುವು ಅಧಿಪತ್ನೀಷ್ಟಕೆಗಳನ್ನು 
ಉಪಧಾನ ಮಾಡುತ್ತಾ ಅವನನ್ನು ಧ್ಯಾನಿಸಬೇಕು. 
ಈ ಮಂತ್ರೋಕ್ತವಾದ ದೇವತೆಗಳಿಂದ ಆ ಶತ್ರುವನ್ನು | 
ದೇವತಾನುಗ್ರಹವಿಲ್ಲದಂತೆ ಮಾಡುತ್ತಾನೆ. 


ಪೈತ್ರಿಲೀಯ ಸಂಹಿಷಾ/೫-೪-೨/೪೧೫ 


ತಾಜಗಾರ್ತಿಮಾರ್ಚ್ಛತ್ಯಂಗಿರಸಸ್ಸುವರ್ಗಂ ಲೋಕಂ ಯಂತೋ ಯಾ ಯಜ್ಞಸ್ಯ 


[ | | [ | 
0° ° 
ನಿಷ್ಕೃತಿರಾಸೀತ್ತಾಮೃಷಿಭ್ಯಃ ಪ್ರತ್ಯೌಹನ್ತದ್ಧಿ ರಣ್ಯಮಭವದ್ಯದ್ಧಿ ರಣ್ಯಶಲ್ಕೈಃ 
| | 
ಪ್ರೋಕ್ಟತಿ ಯಜ್ಞಸ್ಯ ನಿಷ್ಕೃತ್ಯಾ 
ತಾಜಕ್‌ | ಆರ್ತಿಮ್‌ | ಏತಿ | ಯಚ್ಛೆತಿ। ಅಂಗಿರಸಃ | ಸುವರ್ಗಮಿತಿ ಸುವಃ-ಗಮ್‌ । ಲೋಕಮ್‌ । ಯಂತಃ ।ಯಾ| 


I I ll I | I 
ಯಜ್ಞ, ಸ್ಯ! ನಿಷ್ಕೃತಿರಿತಿ ನಿಃ-ಕೃತಿಃ | ಆಸೀತ್‌ | ತಾಮ್‌ | ಖಯಷಿಭ್ಯ ಇತ್ಯೃಷಿ-ಭ್ಯಃ | ಪ್ರತೀತಿ | ಔಹನ್ನ್‌! ತತ್‌ | 


| [| | | | 
ಹಿರಣ್ಯಮ್‌ । ಅಭವತ್‌ | ಯತ್‌ | ಹಿರಣ್ಯಶಲೈೈರಿತಿ ಹಿರಣ್ಯ-ಶಲ್ಕೈಃ | ಪ್ರೋಕ್ಸ ತೀತಿ ಪ್ರ-ಉಕ್ಸತಿ | ಯಜ್ಞ, ಸ್ಯ! 


I 
ನಿಷ್ಕೃತ್ಯಾ ಇತಿ ನಿಃ-ಕೃತ್ಯೈ | 


ಬ್ರಾಹ್ಮಣಭಾಗ ವಿವರಣೆ 

ತಾಜಕ್‌ ಆರ್ತಿಮ್‌ ಆರ್ಚ್ಛತಿ ಇದರಿಂದ ಆ ಶತ್ರುವು ಒಡನೆಯೇ ನಾಶವನ್ನು/ 

ಪೀಡೆಯನ್ನು ಹೊಂದುವನು. 
ಪ್ರೋಕ್ಟಣವಿಧಿ; ಅರ್ಥವಾದ 

ಸುವರ್ಗಮ್‌ ಲೋಕಮ್‌ ಯಂತಃ ಮಹರ್ಷಿಗಳಾದ ಅಂಗಿರಸರು ಕರ್ಮಾನುಷ್ಠಾನ 

ಅಂಗಿರಸಃ ಮಾಡಿ ಸ್ವರ್ಗಲೋಕಕ್ಕೆ ಹೋಗುವವರಾಗಿ 

ಯಾ ಯಜ್ಞಸ್ಯ ನಿಷ್ಕೃತಿಃ ಆಸೀತ್‌ ಯಜ್ಞ; ವನ್ನು ಸ್ವಾಧಿ ೇನಪಡಿಸಿಕೊಳ್ಳುವುದಕ್ಕಾಗಿ 
ಯಾವ ದ್ರವ್ಯವು ಇದ್ದಿತೋ 

ತಾಮ್‌ ಯಷಿಭ್ಯಃ ಪ್ರತ್ಯೌಹನ್‌ ಅದನ್ನು ಖುಷಿಗಳಿಗೆ ಕೊಟ್ಟರು. 

ತತ್‌ ಹಿರಣ್ಯಮ್‌ ಅಭವತ್‌ ಆ ದ್ರವ್ಯವು ಹಿರಣ್ಯವಾಯಿತು. 

ಯತ್‌ ಹಿರಣ್ಯಶಲ್ಕೈಃ ಪ್ರೋಕ್ಷತಿ ಹಿರಣ್ಯಶಕಲಗಳಿಂದ ಪ್ರೋಕ್ಟಣ ಮಾಡುವುದೆಂಬುದು 
ಯಾವುದೋ ಅದು 

ಯಜ್ಞಸ್ಯ ನಿಷ್ಕೃತ್ಯೈ ಯಜಮಾನನು ಯಜ್ಞಃ ದ ಮೂಲ್ಯವನ್ನಿತ್ತು ಅದನ್ನು 
ಸ್ವಾಧೀನ ಮಾಡಿಕೊಂಡಂತಾಗುತ್ತದೆ. 

ಯತವ್ಯೇಷ್ಟಕೆಗಳು ಚಿತಿಗಳ ದಾರ್ಡ್ಯಕ್ಕಾಗಿ ಇವೆ. ಯತವ್ಯೇಷ್ಟಕೆಗಳನ್ನು ಬಗೆಬಗೆಯಾಗಿ ಪ್ರಶಂಸಿಸಲಾಗಿದೆ. 


ಯತವ್ಯೇಷ್ಟಕೆಗಳ ಉಪಧಾನಕ್ಕೆ ಮೊದಲು ಪ್ರತಿಷ್ಠಾರ್ಥವಾಗಿ ಷಷ್ಠಚಿತಿಯನ್ನು ಉಪಧಾನ ಮಾಡುವ ವಿಧಿ ಇದು. 
“ಸಂಯಚ್ಚ ಪ್ರಚೇತಾಶ್ಚ' ಮುಂತಾದ ಮಂತ್ರಗಳಲ್ಲಿ ಶೇಷದಲ್ಲಿ ಅಧಿಪತಿ ಎಂಬ ಶಬ್ದವಿರುವುದರಿಂದ ಈ ಮಂತ್ರ 


ದೃಷ್ಟಯಜುರ್ವೇದ ಈನ್ನಡ ಪ್ರಠಾಶನ/೪೧೬ 


ಅಥೋ ಭೇಷಜಮೇವಾಸ್ಕೈ ಕರೋತ್ಯಥೋ[ಕರೋತಿ(೭)ಅಥೋ] 


_ 
ರೂಪೇಣೈವೈನಗ್‌ಂ ಸಮರ್ಧಯತ್ಯಥೋ ಹಿರಣ್ಯಜ್ಯೋತಿಷ್ಟೆವ ಸುವರ್ಗಂ 


I | 1 | 
ಲೋಕಮೇತಿ ಸಾಹಸ್ತವತಾ ಪ್ರೋಕ್ಟ: ತ್ರಿ ಸಾಹಸ್ರಃ ಪ್ರಜಾಪತಿಃ 


ಅಥೋ ಇತಿ । ಭೇಷಜಮ್‌ | ಏವ। ಆಸ್ಕೈ | ಕರೋತಿ | (೭) ಅಥೋ ಇತಿ! ರೂಪೇಣ । ಏವ | ಏನಮ್‌ | ಸಮಿತಿ | 


[1 [| | 
ಅರ್ಧಯತಿ । ಅಥೋ ಇತಿ । ಹಿರಣ್ಯಜ್ಯೋತಿಷೇತಿ ಹಿರಣ್ಯ-ಜ್ಯೋತಿಷಾ | ಏವ | ಸುವರ್ಗಮಿತಿ ಸುವಃ-ಗಮ್‌ । 


| 
ಲೋಕಮ್‌ | ಏತಿ । ಸಾಹಸ್ರವತೇತಿ ಸಾಹಸ್ರ-ವತಾ | ಪ್ರೇತಿ । ಉಕ್ಪತಿ । ಸಾಹಸ್ರಃ । ಪ್ರಜಾಪತಿರಿತಿ ಪ್ರಜಾ-ಪತಿಃ । 
ಬ್ರಾಹ್ಮಣಭಾಗ ವಿವರಣೆ 


ಅಥೋ ಅಸ್ಮೈ ಭೇಷಜಮ್‌ ಏವ ಈ ಪ್ರೋಕ್ಷಣದಿಂದ ಯಜಮಾನನು ಅಗ್ನಿಯ ವೈಕಲ್ಯ 
ಕರೋತಿ ಪರಿಹಾರರೂಪವಾದ ಓಷಧವನ್ನೇ/ಭೇಷಜವನ್ನೇ 
ಮಾಡಿದವನಾಗುತ್ತಾನೆ. 
ಅಥೋ ರೂಪೇಣ ಏನಮ್‌ ಮತ್ತು ಹಿರಣ್ಯಸಂಬಂಧದಿಂದ ಈ ಅಗ್ನಿಯನ್ನು 
| ಸಮರ್ಧಯತಿ ಏವ ರೂಪದಿಂದ ಸಮೃದ್ಧನನ್ನಾಗಿ ಮಾಡಿದವನಾಗು 
ಚ ತ್ತಾನೆ. 
ಅಥೋ ಹಿರಣ್ಯಜ್ಯೋತಿಷಾ ಏವ ಮತ್ತು ಈ ಯಜಮಾನನು ಹಿರಣ್ಯರೂಪವಾದ 
ಸುವರ್ಗಮ್‌ ಲೋಕಮ್‌ ಏತಿ ಜ್ಯೋತಿಸ್ಸಿನಿಂದ ಮಾರ್ಗವನ್ನು ತಿಳಿದು ಸ್ವರ್ಗ 
ಲೋಕಕ್ಕೆ ಹೋಗುತ್ತಾನೆ. 
-| ಸಾಹಸ್ರವತಾ ಪ್ರೋಕ್ಟತಿ "ಸಹಸ್ರಸ್ಯ ಪ್ರಮಾ ಅಸಿ' ಮೊದಲಾದ ಸಹಸ್ರಶಬ್ದ 
ಯುಕ್ತವಾದ ಮಂತ್ರಗಳಿಂದ ಹಿರಣ್ಯಶಕಲಪ್ರೋಕ್ಷಣ 
| ವನ್ನು ಮಾಡಬೇಕು. 
| ಪ್ರಜಾಪತಿಃ ಸಾಹಸ್ರಃ ಸಹಸ್ರಸಂಖ್ಯಾಕವಾದ ಜಗತ್ತಿನ ದ್ರವ್ಯಗಳ ಉತ್ಪಾದಕ 
ನಾದುದರಿಂದ ಪ್ರಜಾಪತಿದೇವನು ಸಾಹಸ್ರನೆನಿಸಿ 
ದ್ದಾನೆ. 


ಖಿ ಗಳಿಂದ ಉಪಧಾನ ಮಾಡಲ್ಪಡುವ ಇಷ್ಟಕೆಗಳು ಅಧಿಪತ್ನೀಷ್ಟಕೆಗಳು. 
) ಹಿರಣ್ಯಶಕಲಗಳಿಂದ ಪ್ರೋಕ್ಷಣವಿಧಿಯನ್ನು ಇಲ್ಲಿ ಹೇಳಲಾಗಿದೆ. ಅಂಗಿರಸರು ಯಜ್ಞಃ ದ ನಿಷ್ಕೃತಿ(ಕರ್ಮಫಲವನ್ನು 
...| ಪಡೆಯಲು ನೀಡುವ ವಿನಿಮಯದ್ರವ್ಯ)ಗಾಗಿ ಖಷಿಗಳಿಗೆ ನೀಡಿದ ದ್ರವ್ಯವೇ ಹಿರಣ್ಯವಾಯಿತು. 


OR CR (0 (0 10 (0 (0 [0 


ತೈತ್ತರೀಯ ಸಂಹಿತಾ/೫-೪-೨/೪೧೭ 


| [ [ | | I 
ಪ್ರಜಾಪತೇರಾಪ್ತಾ ಸ ಇಮಾ ಮೇ ಅಗ್ನ ಇಷ್ಟಕಾ ಧೇನವಸ್ಸಂತ್ವಿತ್ಯಾಹ 
|| 1 | 1 
ಧೇನೂರೇವೈನಾಃ ಕುರುತೇ ತಾ ಏನಂ ಕಾಮದುಘಾ ಅಮುತ್ರಾಮುಷ್ಠಿಲ್ಲೋಕ 
| 
ಉಪ ತಿಷ್ಠಂತೇ ॥ ೮-2೭ ॥ 


ಟ 1 | [ 
[ಸಯೋನಿಮೇತಾ ವೈ ಕರೋತ್ಯೇಕಾನ್ನ ಚತ್ವಾರಿಗ್‌ಂಶಚ್ಚ ॥] 


| I I 
ಪ್ರಜಾಪತೇರಿತಿ ಪ್ರಜಾ-ಪತೇಃ | ಆಷ್ಟೆ 8೮! ಇಮಾಃ । ಮೇ। ಅಗ್ನೇ | ಇಷ್ಟಕಾಃ | ಧೇನವಃ । ಸಂತು | ಇತಿ! ಆಹ! 


| | 
ಧೇನೂಃ | ಏವ | ಏನಾಃ । ಕುರುತೇ | ತಾಃ । ಏನಮ್‌ । ಕಾಮದುಘಾ ಇತಿ ಕಾಮ-ದುಘಾಃ | ಅಮುತ್ತ | 


ಅಮುಷ್ಠಿನ್ನ್‌ | ಲೋಕೇ। ಉಪೇತಿ | ತಿಷ್ಠಂತೇ ॥(೮॥ 


ಬ್ರಾಹ್ಮಣಭಾಗ ವಿವರಣೆ 


ಪ್ರಜಾಪತೇಃ ಆಪ್ತೆ 


ಕಂ ಆದುದರಿಂದ ಈ ಮಂತ್ರವು ಪ್ರಜಾಪತಿದೇವನ 


ಪ್ರಾಪ್ತಿಗೆ/ಅನುಗ್ರಹಪ್ಪ್ರಾಪ್ತಿಗೆ ಕಾರಣವಾಗುತ್ತದೆ. 
ಇಮಾಃ ಮೇ ಅಗ್ನೇ ಇಷ್ಟಕಾಃ ಶ್ರುತಿಯು "ಅಗ್ನಿಯೇ! ಈ ಇಷ್ಟಕೆಗಳು ನನ್ನ ಪಾಲಿಗೆ 
ಧೇನವಃ ಸಂತು ಇತಿ ಆಹ ಕಾಮಧೇನುಗಳಾಗಲಿ' ಎಂದು ಹೇಳುತ್ತದೆ. 
ಏನಾಃ ಧೇನೂಃ ಏವ ಕುರುತೇ ಈ ಮಂತ್ರದಿಂದ ಇಷ್ಟಕೆಗಳನ್ನು ಕೇಳಿದ್ದನ್ನು ಕೊಡ 
ಬಲ್ಲ ಕಾಮಧೇನುಗಳನ್ನಾಗಿಯೇ ಮಾಡುತ್ತಾನೆ. 
ತಾಃ ಕಾಮದುಘಾಃ ಬಯಸಿದ್ದನ್ನು ಕೊಡುವ ಆ ಇಷ್ಟಕೆಗಳು 
ಏನಮ್‌ ಅಮುತ್ರ ಅಮುಷ್ಮಿನ್‌ ಈ ಯಜಮಾನನನ್ನು ಸ್ವರ್ಗಲೋಕದಲ್ಲಿಯೂ, 
ಲೋಕೇಉಪತಿಷ್ಠಂತೇ ಇಂದ್ರಲೋಕವೇ ಮುಂತಾದ ವಿಶಿಷ್ಟಲೋಕದಲ್ಲಿಯೂ 
ಕಾಮಧೇನುಗಳಾಗಿ ಪರಿಣಮಿಸಿ ಪರಿಚರ್ಯೆಯನ್ನು 
ಮಾಡುತ್ತವೆ. 


ಇಲ್ಲಿ ಹಿರಣ್ಯಶಕಲಗಳಿಂದ (ಬಂಗಾರದ ಚೂರುಗಳು) ಪ್ರೋಕ್ಟಣವಿಧಿಯು ಇದೆ. 
ಹಿರಣ್ಯವು/ಬಂಗಾರವು ರೂಪಸಮೃದ್ಧಿಗೆ ಕಾರಣವೆಂದು "ಯಥಾ ಹ ವೈ ಸುವರ್ಣಂ..ರೂಪಾಣ್ಯಾಸ್ತೇ' 
(ತೈ.ಬ್ರಾ. 3.3) ಎಂದು ಶ್ರುತಿಯಲ್ಲಿ ಇನ್ನೊಂದು ಕಡೆ ಇದೆ. 


ದೃಷ್ಟಯಖುರ್ವೇದ ಶನ್ನಡ ಪಠಾಶನ/೪೧೮ 


ಇಷ್ಟಕೆಗಳು ಮಂತ್ರಪ್ರಭಾವದಿಂದ ಪರಲೋಕದಲ್ಲಿ ಬಯಸಿದ್ದನ್ನು ನೀಡುವಂತಾಗುತ್ತವೆ. 


NEARER 


॥ ತೃಪೀಯಯೋ:ಮವಾಷಃ ॥ 


| | 
ರುದ್ರೋ ವಾ ಏಷ ಯದಗ್ಗಿಸ್ಸ ತರ್‌ಹಿ ಜಾತೋ ಯರ್‌ಹಿ ಸರ್ವಶ್ವಿ: ತಸ 


ಗು 


It 


ತ್ವ 
Y 
ಸ್ಟ 
3) 
'y 
GL 
(2. 
ಗೆ ಇವ 
o 
I (Eb 
28. 


ತ್ಯೇವಂ ವಾ ಏಷ 


ರುದ್ರಃ । ವೈ | ಏಷಃ । ಯತ್‌ । ಅಗ್ನಿಃ | ಸಃ | ಏತರ್‌ಓ | ಜಾತಃ । ಯರ್‌ಓಿ | ಸರ್ವಃ | ಚಿತಃ। ಸಃ। ಯಥಾ | ವಥ್ಸಃ | 
|| I 
ಜಾತಃ । ಸ್ತನಮ್‌ | ಪ್ರೇಫ್ಸಶೀತಿ ಪ್ರ-ಈಪ್ಸತಿ ಏವಮ್‌ | ವೈ ಏಷಃ। 


ಈ ಮೂರನೆಯ ಅನುವಾಕದಲ್ಲಿ ರುದ್ರಹೋಮವು ಹೇಳಲ್ಪಟ್ಟಿದೆ. ಇದಕ್ಕೆ ಸಂಬಂಧಿಸಿದ ಕಲ್ಪಸೂತ್ರವು 
ಹೀಗೆ ಆರಂಭಗೊಳ್ಳುತ್ತದೆ.* "ಶತರುದ್ರೀಯಂ ಜುಹೋತಿ...ನಮಸ್ತೇ ರುದ್ರ...ತಸ್ಯ ಸಂಚರೇ' [ಆಪಸ್ತಂಬ 
ಶ್ರೌತಸೂತ್ರ 17.113-]. ಅದರಲ್ಲಿ ರುದ್ರಹೋಮದ್ರವ್ಯವನ್ನೂ, ಹೋಮವನ್ನು ಅನುಷ್ಠಿಸಬೇಕಾದ 
ಸ್ಥಾನವನ್ನೂ ರುದ್ರಾಧ್ಯಾಯದ ಮಂತ್ರವಿಭಾಗದ ಕ್ರಮವನ್ನೂ, ಮಂತ್ರಪ್ರಾರಂಭ ಮತ್ತು ಮುಕ್ತಾಯ ಮಾಡ 
ಬೇಕಾದ ಸ್ಥಾ ನವನ್ನೂ, ಶೇಷಕಾರ್ಯವನ್ನೂ ತಿಳಿಸಿದ್ದಾ! ರೆ. ಶ್ರೀ ಸಾಯಣಾಚಾರ್ಯರು ರುದ್ರಾಧ್ಯಾಯದ 
ಭಾಷ್ಯದಲ್ಲಿ ಉಪೋದ್ಭಾತದ ಬಳಿಕ ಈ ಸೂತ್ರವನ್ನು ಉಲ್ಲೇಖಿಸಿದ್ದಾರೆ. 


ಬ್ರಾಹ್ಮಣಭಾಗ ವಿವರಣೆ 
ಶತರುದ್ರೀಯಹೋಮವಿಧಿ; ಅರ್ಥವಾದ 

ಯತ್‌ ಅಗ್ನಿಃ ಏಷಃ ರುದ್ರಃ ವೈ (ಉತ್ಪನ್ನನಾಗುವ) ಈ ಅಗ್ನಿಯು ರುದ್ರನೇ ಆಗಿರುತ್ತಾನೆ. 
ಯರ್ಹಿ ಸರ್ವಃ ಚಿತಃ ಯಾವಾಗ ಎಲ್ಲ ಚಯನವೂ ಅನುಷ್ಠಿಸಲ್ಪಡುತ್ತದೆಯೋ 
ಏತರ್ಹಿ ಸಃ ಜಾತಃ ಈಗ ಅವನು ಜನಿಸಿದವನಾಗಿರುತ್ತಾನೆ. 
ಸಃ ಏಷಃ ಯಥಾ ಜಾತಃ ವತ್ಸಃ ಆ ಜನಿಸಿದಂತಹ ಈ ಅಗ್ನಿಯು ಹೇಗೆ ಹುಟ್ಟಿದ 
ಸ್ತನಮ್‌ ಪ್ರೇಫ್ನತಿ ಮಗುವು ಮೊಲೆಯ (ಹಾಲನ್ನು)ಅಪೇಕ್ಟಿಸುತ್ತದೆಯೋ 
ಏವಮ್‌ ವೈ ಹೀಗೆಯೇ 


* ಈ ಕಲ್ಪಸೂತ್ರದ ಪೂರ್ಣಪಾಠವು ಕೃ. ಯ. ವೇದ ಕನ್ನಡಪ್ರಕಾಶನದ 11ನೆಯ ಸಂಪುಟದಲ್ಲಿ ಪುಟ ೨ (ಸಾಯಣಭಾಷ್ಯ 
ಉಪೋದ್ಭಾ.ತ)ರಲ್ಲಿ ಇದೆ. ವಿವರಣೆಯನ್ನೂ ಅಲ್ಲಿಯೇ ನೀಡಲಾಗಿದೆ. 


WWW WW ಭು ಭು WW WW 0 YB YW W 


ಪೃಷ್ಟಯಖಜುವೇ€ಂದ ಪನ್ನಡ ಪ್ರಪಾಶನ/೪೨೦ 


I I I I 
ಏತರ್‌ಹಿ ಭಾಗಧೇಯಂ ಪ್ರೇಫ್ಸತಿ ತಸ್ಮೈ ಯದಾಹುತಿಂ ನ ಜುಹುಯಾದಧ್ವರ್ಯುಂ 


I I | | 
ಚಯಜಮಾನಂ ಚ ಧ್ಯಾಯೇಚ್ಛತರುದ್ರೀಯಂ ಜುಹೋತಿ ಭಾಗಧೇಯೇನೈವೈನಗ್‌ಂ 


| | 
ಶಮಯತಿ ನಾ*5ರ್ತಿಮಾರ್ಚೃತ್ಯಧ್ವರ್ಯರ್ನ ಯಜಮಾನೋ 


| [| || [| 
ಏತರ್‌ಹಿ । ಭಾಗಧೇಯಮಿತಿ ಭಾಗ-ಧೇಯಮ್‌ | ಪ್ರೇತಿ । ಈಫ್ಲತಿ | ತಸ್ಮೈ । ಯತ್‌ । ಆಹುತಿಮಿತ್ಯಾ-ಹುತಿಮ್‌ | 


| 
ನ । ಜುಹುಯಾತ್‌ । ಅಧ್ವರ್ಯುಮ್‌ । ಚ । ಯಜಮಾನಮ್‌ | ಚ । ಧ್ಯಾಯೇತ್‌ । ಶತರುದ್ರೀಯಮಿತಿ ಶತ- 


|] ( 
ರುದ್ರೀಯಮ್‌ | ಜುಹೋತಿ | ಭಾಗಧೇಯೇನೇತಿ ಭಾಗ-ಧೇಯೀನ | ಏವ 1 ಏನಮ್‌ | ಶಮಯತಿ | ನ | 


| | 
ಆರ್ತಿಮ್‌ | ಏತಿ | ಯಚ್ಛತಿ । ಅಧ್ವರ್ಯಃ | ನ। ಯಜಮಾನ: 


ಬ್ರಾಹ್ಮಣಭಾಗ 
ಏತರ್ಹಿ ಭಾಗಧೇಯಮ್‌ ಪ್ರ ಈಫ್ನತಿ 
ತಸ್ಮೈ ಯತ್‌ ಆಹುತಿಮ್‌ 


ನ ಜುಹುಯಾತ್‌ 
ಅಧ್ವರ್ಯಮ್‌ ಚ 
ಯಜಮಾನಮ್‌ ಚ ಧ್ಯಾಯೇತ್‌ 
ಶತರುದ್ರೀಯಮ್‌ ಜುಹೋತಿ 


ಏನಮ್‌ ಭಾಗಧೇಯೇನ ಏವ 
ಶಮಯತಿ 

ಅಧ್ವರ್ಯುಃ ಆರ್ತಿಮ್‌ ನ ಆರ್ಚ್ಛತಿ 
ಯಜಮಾನಃ ಆರ್ತಿಮ್‌ ನ ಆರ್ಚ್ಛತಿ 


ವಿವರಣೆ 


ಇದೇ ಸಮಯದಲ್ಲಿ, ಯೇ(ತನ್ನ)ಭಾಗವನ್ನು ಬಯಸು 
ತ್ತಾನೆ. 

ಅಂತಹ ಅಗ್ನಿಯನ್ನು (ಉದ್ದೇಶಿಸಿ) ಒಂದು ವೇಳೆ 
ಆಹುತಿಯನ್ನು (ಹವಿಸ್ಸನ್ನು) 

ಹೋಮ ಮಾಡದೆ ಇದ್ದರೆ (ಅಗ್ನಿಯು) 
ಅಧ್ವರ್ಯುವನ್ನೂ 

ಯಜಮಾನನನ್ನೂ(ಭಕ್ಷಿಸಲು) ಅಲೋಚಿಸುತ್ತಾನೆ. 
ಇದರ ಪರಿಹಾರಕ್ಕಾಗಿ ಶತರುದ್ರೀಯಹೋಮವನ್ನು 
ಮಾಡಬೇಕು. 

(ಇದರಿಂದ) ಈ ಅಗ್ನಿಯನ್ನು (ಅವನ) ಭಾಗದಿಂದಲೇ 
ಸಮಾಧಾನಗೊಳಿಸಿದಂತಾಗುತ್ತದೆ. 

ಅಧ್ವರ್ಯುವು ಪೀಡೆಯನ್ನು ಹೊಂದುವುದಿಲ್ಲ. 
ಯಜಮಾನನೂ ಪೀಡೆಯನ್ನು ಹೊಂದುವುದಿಲ್ಲ. 


ಪೈತ್ರಿಲೀಯ ಸಂಹಿಡಾ/೫-೪-೩/ಲ೪೨೧ 


1 I 
ಯದ್ದಾಮ್ಯಾಣಾಂ ಪಶೂನಾಂ (೯)] ಪಯಸಾ ಜುಹುಯಾದ್ಬಾಮ್ಯಾನ್ಪ ಶೂ 


[ | [ | [ 
ಇಬ್ಬ್ರಚಾಂರ್ಪಯೇದ್ಯದಾರಣ್ಯಾನಾಮಾರಣ್ಯಾಣ್ಣು. ರ್ತಿಲಯವಾಗಾ ವಾ 


ವ 


| I 
ಜುಹುಯಾದ್ಗ ವೀಧುಕಯವಾಗ್ವಾ ವಾ ನ ಗ್ರಾಮ್ಯಾನ್ಪಶೂನ್‌, ಹಿನಸ್ತಿ ನಾss ರಣ್ಯಾ- 


|! | 
ಯತ್‌ । ಗ್ರಾಮ್ಯಾಣಾಮ್‌ | ಪಶೂನಾಮ್‌ | (೯)! ಪಯಸಾ | ಜುಹುಯಾತ್‌ | ಗ್ರಾಮ್ಯಾನ್‌ । ಪಶೂನ್‌ | ಶುಚಾ । 


|] [| || 
ಅರ್ಪಯೇತ್‌ | ಯತ್‌ । ಆರಣ್ಯಾನಾಮ್‌ I ಆರಣ್ಯಾನ್‌ 1 ಜರ್ತಿಲಯವಾಗ್ವೇತಿ ಜರ್ತಿಲ-ಯವಾಗ್ವಾ |ವಾ। 


| | 
ಜುಹುಯಾತ್‌ । ಗವೀಧುಕಯವಾಗ್ವೇತಿ ಗವೀಧುಕ-ಯವಾಗ್ವಾ । ವಾ ನ। ಗ್ರಾಮ್ಯಾನ್‌ । ಪಶೂನ್‌ | ಹಿನಸ್ತಿ | ನ | 


ಆರಣ್ಯಾನ್‌ | 


ಬ್ರಾಹ್ಮಣಭಾಗ 


ಯತ್‌ ಗ್ರಾಮ್ಯಾಣಾಮ್‌ ಪಶೂನಾಮ್‌ 
ಪಯಸಾ ಜುಹುಯಾತ್‌ 

ಗ್ರಾಮ್ಯಾನ್‌ ಪಶೂನ್‌ ಶುಚಾ 
ಅರ್ಪಯೇತ್‌ 

ಯತ್‌ ಆರಣ್ಯಾನಾಮ್‌ ಪಶೂನಾಮ್‌ 
ಪಯಸಾ ಜುಹುಯಾತ್‌ 


| ಆರಣ್ಯಾನ್‌ ಪಶೂನ್‌ ಶುಚಾ 


ಅರ್ಪಯೇತ್‌ 
ಜರ್ತಿಲಯವಾಗ್ವಾ ವಾ ಜುಹುಯಾತ್‌ 


ಗವೀಧುಕಯವಾಗ್ವಾ ವಾ ಜುಹುಯಾತ್‌ 


WD 


ಗ್ರಾಮ್ಯಾನ್‌ ಪಶೂನ್‌ ನ ಹಿನಸ್ತಿ 


ಆರಣ್ಯಾನ್‌ ಪಶೂನ್‌ ನ ಹಿನಸ್ತಿ 


Ww YW WW YW WW Ww 


ಹೋಮದ್ರವ್ಯವಿಧಿ 


ಒಮ್ಮೆ ಗ್ರಾಮ್ಯಪಶುಗಳಾದ ಹಸು ಮುಂತಾದವುಗಳ 
ಹಾಲಿನಿಂದ ಶತರುದ್ರೀಯಹೋಮವನ್ನು ಮಾಡಿದರೆ 
ಗ್ರಾಮ್ಯಪಶುಗಳನ್ನು ಸಂತಾಪರೂಪವಾದ ರೋಗ 
ದಿಂದ ಪೀಡಿಸಿದಂತೆ ಆಗುತ್ತದೆ. 

ಆರಣ್ಯಪಶುಗಳಾದ ಸಿಂಹಾದಿಗಳ ಹಾಲಿನಿಂದ 
ಹೋಮವನ್ನು ಮಾಡಿದರೆ 

ಆರಣ್ಯಪಶುಗಳನ್ನು ಪೀಡೆಗೆ ಗುರಿ ಮಾಡಿದಂತೆ 
ಆಗುತ್ತದೆ. 

(ಆದುದರಿಂದ) ಆರಣ್ಯತಿಲದ ಹಿಟ್ಟಿನಿಂದ/ಗಂಜಿ 
ಯಿಂದಲಾಗಲೀ ಹೋಮ ಮಾಡಬೇಕು. 

ಕಾಡಿನ ಗೋಧಿಯ ಹಿಟ್ಟಿನಿಂದಾಗಲೀ/ಗಂಜಿಯಿಂದ 
ಲಾಗಲೀ ಹೋಮವನ್ನು ಮಾಡಬೇಕು. 

ಇದರಿಂದ ಗ್ರಾಮ್ಯಪಶುಗಳನ್ನು ಹಿಂಸಿಸಿದಂತಾಗುವು 
ದಿಲ್ಲ. 

ಆರಣ್ಯಪಶುಗಳನ್ನೂ ಹಿಂಸಿಸಿದಂತಾಗುವುದಿಲ್ಲ. 


ಪೃಷ್ಣಯಖಜುರ್ವೇದ ಪನ್ನಡ ಪ್ರಠಾಶನ/೪.೨೨ 


I! I I I | I 
-ನಥೋ ಖಲ್ವಾಹುರನಾಹುತಿರ್ವೈ ಜರ್ತಿಲಾಶ್ಚ ಗವೀಧುಕಾಶ್ಚೇತ್ಯಜಕ್ಸೀ €ರೇಣ 


| [ 
ಜುಹೋತ್ಯಾಗ್ನೇಯೀ ವಾ ಏಷಾ ಯದಜಾಹುತ್ಯೈವ ಜುಹೋತಿ ನ 


ಗ್ರಾಮ್ಯಾನ್ಸಶೂನ್‌ A ಹಿನಸ್ತಿ ನಾ55ರಣ್ಯಾ- 


1 | | [| ॥| 
ಅಥೋ ಇತಿ | ಖಲು | ಆಹುಃ | ಅನಾಹುತಿರಿತ್ಯನಾ-ಹುತಿಃ | ವೈ | ಜರ್ತಿಲಾಃ । ಚ! ಗವೀಧುಕಾಃ ।ಚ। ಇತಿ | 
[| [| 
ಅಜಕ್ಷೀ ರೇಣೇತ್ಯಜಣಕ್ಷೀ €ರೇಣ | ಜುಹೋತಿ | ಆಗ್ನೇಯೀ ವೈ! ಏಷಾ | ಯತ್‌ । ಅಜಾ । ಆಹುತ್ಯೇತ್ಯಾ-ಹುತ್ಯಾ। 


ಏವ। ಜುಹೋತಿ ನ। ಗ್ರಾಮ್ಯಾನ್‌ | ಪಶೂನ್‌ | ಹಿನಸ್ತಿ | ನ! ಆರಣ್ಯಾನ್‌ | 


ಬ್ರಾಹ್ಮಣಭಾಗ 


ಅಥೋ ಖಲು ಆಹುಃ ಈ ವಿಷಯದಲ್ಲಿ ಅಭಿಜ್ಞರು ಹೀಗೆ ಹೇಳುತ್ತಾರೆ. 

ಜರ್ತಿಲಾಃ ಚ ಗವೀಧುಕಾಃ ಚ ಅನಾಹುತಿಃ ಆರಣ್ಯತಿಲಪಿಷ್ಟವೂ, ಆರಣ್ಯಗೋಧೂಮಪಿಷ್ಟವೂ 

ವೈ ಇತಿ *ಮನುಷ್ಯರು ತಿನ್ನದಿರುವುದರಿಂದ ಆಹುತಿಯೋಗ್ಯ 
ವಲ್ಲ. (ಎಂಬುದಾಗಿ ಹೇಳುತ್ತಾರೆ.) 

ಅಜಕ್ಷೀರೇಣ ಜುಹೋತಿ (ಆದುದರಿಂದ)ಮೇಕೆಯ ಹಾಲಿನಿಂದ ಶತರುದ್ರೀಯ 

ಯತ್‌ ಅಜಾ ಏಷಾ ಆಗ್ನೇಯೀ ವೈ ಹೋಮವನ್ನು ಮಾಡಬೇಕು. ಈ ಮೇಕೆಯೆಂಬುದು 
*(ಅಗ್ನಿಯೊಡನೆಯೇ ಜನಿಸಿ) ಆಗ್ನೇಯೀ ಎನಿಸಿದೆ. 

ಆಹುತ್ಯಾ ಏವ ಜುಹೋತಿ ಆಹುತಿಯೋಗ್ಯವಾದ ದ್ರವ್ಯದಿಂದಲೇ ಹೋಮವನ್ನು 
ಮಾಡುತ್ತಾನೆ. 

ಗ್ರಾಮ್ಯಾನ್‌ ಪಶೂನ್‌ ನ ಹಿನಸ್ತಿ (ಇದರಿಂದ) ಗ್ರಾಮ್ಯಪಶುಗಳನ್ನು ಹಿಂಸಿಸುವುದಿಲ್ಲ. 

ಆರಣ್ಯಾನ್‌ ಪಶೂನ್‌ ನ ಹಿನಸ್ತಿ ಆರಣ್ಯಪಶುಗಳನ್ನೂ ಹಿಂಸಿಸುವುದಿಲ್ಲ. (ಅಜಕ್ಬೀರ 
ದಿಂದಲೇ ಶತರುದ್ರೀಯಹೋಮವು ಯುಕ್ತ.) 


* ಯದನ್ನಃ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾಃ ॥ ವಾಲ್ಮೀಕೀಯ ರಾಮಾಯಣ -2.95.31 


ಡಂ ಗ್ರೆ 


ಮನುಷ್ಯನು ಯಾವ ಅನ್ನವನ್ನು ತಿನ್ನುವನೋ ಅವನು ಆರಾಧಿಸುವ ದೇವತೆಗಳಿಗೂ ಅದೇ (ಶಾಸ್ತ್ರನಿಷಿದ್ಧವಲ್ಲದ) ಅನ್ನವು ಆಗುತ್ತದೆ. 
*ತ್ತೆ. ಸಂ. 7.1.1 
ೈ. ಸಂ. 7.1. 


ಪೈಡ್ರಿಲೀಯ ಸಂಹಿಡಾ/೫-೪-೩/೪೨೦೩ 


| 
ನಜ್ಗಿರಸಸ್ಸುವರ್ಗಂ ಲೋಕಂ ಯಂತೋತ[ಯಂತಃ(೧೦)ಅಜಾಯಾಂ]ಜಾಯಾಂ 


I I | I | 
ಘರ್ಮಂ ಪ್ರಾಸಿಣ್ಣನ್ನಾ ಸ್ಸ ಶೋಚಂತೀ ಪರ್ಣಂ ಪರಾಂಜಿಹೀತ ಸೋ$೨ರ್ಕೊೋಇ 


Il I I 
ಭವತ್ತದರ್ಕಸ್ಕಾರ್ಕತ್ವಮರ್ಕಪಣೇನ ಜುಹೋತಿ ಸಯೋನಿತ್ವಾಯೋ- 


[| [| 
ಅಚ್ಲಿರಸಃ | ಸುವರ್ಗಮಿತಿ ಸುವಃ- ಗಮ್‌ । ಲೋಕಮ್‌ | ಯಂತಃ1 (೧೦) | ಅಜಾಯಾಮ್‌ । ಘರ್ಮಮ್‌ | ಪ್ರೇತಿ । 


[ | । 
ಆಸಿಣ್ಣುನ್ನ್‌ | ಸಾ! ಶೋಚಂತೀ | ಪರ್ಣಮ್‌ । ಪರೇತಿ | ಅಜಿಹೀತ । ಸಃ | ಅರ್ಕಃ | ಅಭವತ್‌ | ತತ್‌ । ಅರ್ಕಸ್ಯ! 


| 
ಅರ್ಕತ್ವಮಿತ್ಯರ್ಕ-ತ್ವಮ್‌ I ಅರ್ಕಪರ್ಣೇನೇಶ್ಯರ್ಕ-ಪರ್ಣೇನ | ಜುಹೋತಿ | ಸಯೋನಿತ್ವಾಯೇತಿ ಸಯೋನಿ- 


ಬ್ರಾಹ್ಮಣಭಾಗ ವಿವರಣೆ 
ಹೋಮಸಾಧನವಾಗಿ ಸ್ರುವಸ್ಥಾನದಲ್ಲಿ ಅರ್ಕಪರ್ಣದ ವಿಧಿ; ಅರ್ಥವಾದ 


ಅಜ್ಜೆರಸಃ ಸುವರ್ಗಮ್‌ ಲೋಕಮ್‌ ಅಂಗಿರೋಮಹರ್ಷಿಗಳು ಸ್ವರ್ಗಲೋಕಕ್ಕೆ ಹೋಗು 

ಯಂತಃ ವವರಾಗಿ 

ಅಜಾಯಾಮ್‌ ಘರ್ಮಮ್‌ ಪ್ರಾಸಿಣ್ಣುನ್‌ ಮೇಕೆಯ ಮೇಲೆ (ಪ್ರವರ್ಗ್ಯದ) ಬಿಸಿ ಹಾಲಿನಿಂದ 
ಕೂಡಿದ ತುಪ್ಪವನ್ನು ಹೆಚ್ಚಾಗಿ ಸೇಚನ ಮಾಡಿದರು. 

ಸಾ ಶೋಚಂತೀ ಪರ್ಣಮ್‌ ಪರಾ ಪೀಡಿತವಾದ ಆ ಮೇಕೆಯು ಎಲೆಯಂತಿರುವ ತನ್ನ 

ಅಜಿಹೀತ ರೋಮಸಮೂಹವನ್ನು ಭೂಮಿಯಲ್ಲಿ ಬೀಳಿಸಿತು. 

ಸಃ ಅರ್ಕಃ ಅಭವತ್‌ ಅದು ಅರ್ಚನೀಯವಾದ ಅರ್ಕಪರ್ಣ(ಎಕ್ಕದ ಎಲೆ) 
ವಾಗಿ ಪರಿಣಮಿಸಿತು. 

ತತ್‌ ಅರ್ಕಸ್ಯ ಅರ್ಕತ್ವಮ್‌ ಅದು ಅರ್ಚನೀಯವಾದ ಪ್ರವರ್ಗ್ಯದಿಂದ ಹುಟ್ಟಿದು 
ದರಿಂದ ಅರ್ಕವು ಅನ್ವರ್ಥವಾಯಿತು. 

ಅರ್ಕಪರ್ಣೇನ ಜುಹೋತಿ ಈ ಅರ್ಕಪರ್ಣದಿಂದ ಶತರುದ್ರೀಯಹೋಮವನ್ನು 
ಮಾಡಬೇಕು. 
(ಅರ್ಕಪರ್ಣವೂ, ಅಜಕ್ಬೀರವೂ ಅಜದಿಂದ ಜನಿಸಿ 
ದುದರಿಂದ) ಸಮಾನವಾದ ಉತ್ಪತ್ತಿ; ಸ್ಥಾ ನವನ್ನೇ 
ಹೊಂದಿದಂತಾಗುತ್ತದೆ. 


WW WW YW WW 1) 


ಸಹಕ ಪನ್ನಡ ಪ್ರಕಾಶನ/ಅ೪.೨೪ 


-ದಜ್ತಿ ಷ್ಠಇಗ್ಬುಹೋತ್ಯೇಷಾ ವೈ ರುದ್ರಸ್ಯ ದಿಕ್ಸಾ ಯಾಮೇವ ದಿಶಿ 


ರುದ್ರನ್ನಿರವದಯತೇ ಚರಮಾಯಾಮಿಷ್ಟಕಾಯಾಣ್ಣಾಹೋತ್ಯಂತತ ಏವ 


| | I 
ರುದ್ರನ್ನಿರವದಯತೇ ತ್ರೇಧಾವಿಭಕ್ತಂ ಜುಹೋತಿ ತ್ರಯ ಇಮೇ ಲೋಕಾ 


ಉದಹ್ಹ್‌ | ತಿಷ್ಕನ್ನ್‌ ! ಜುಹೋತಿ | ಏಷಾ | ವೈ । ರುದ್ರಸ್ಯ | ದಿಕ್‌ । ಸ್ವಾಯಾಮ್‌ । ಏವ | ದಿಶಿ । ರುದ್ರಮ್‌ | 
ನಿರವದಯತ ಇತಿ ನಿ-ಅವದಯತೇ । ಚರಮಾಯಾಮ್‌ | ಇಷ್ಟಕಾಯಾಮ್‌ । ಜುಹೋತಿ । ಅಂತತಃ | ಏವ | 
ರುದ್ರಮ್‌ । ನಿರವದಯತ ಇತಿ ನಿಃ-ಅವದಯತೇ | ತ್ರೇಧಾವಿಭಕ್ತಮಿತಿ ತ್ರೇಧಾ-ವಿಭಕ್ತಮ್‌ | ಜುಹೋತಿ | 
ತ್ರಯಃ | ಇಮೇ। ಲೋಕಾಃ। 

ಬ್ರಾಹ್ಮಣಭಾಗ ವಿವರಣೆ 


ಉದಜ್‌ ತಿಷ್ಠನ್‌ ಜುಹೋತಿ ಉತ್ತರದಿಕ್ಕಿನಲ್ಲಿ/ಉತ್ತರಾಭಿಮುಖವಾಗಿ ನಿಂತುಕೊಂಡು 
ಶತರುದ್ರೀಯಹೋಮವನ್ನು ಅನುಷ್ಠಿಸಬೇಕು. 


| ಏಷಾ ರುದ್ರಸ್ಯ ದಿಕ್‌ವೈ ಉತ್ತರದಿಕ್ಕು ರುದ್ರನಿಗೆ ತನ್ನದಾದ ದಿಕ್ಕಾಗಿದೆ. 


ಸ್ವಾಯಾಮ್‌ ದಿಶಿ ಏವ ರುದ್ರಮ್‌ ಹೀಗೆ ಹೋಮ ಮಾಡುವುದರಿಂದ ತನ್ನ ದಿಕ್ಕಿನಲ್ಲಿಯೇ 
ನಿರವದಯತೇ ರುದ್ರನನ್ನು ಬೇರ್ಪಡಿಸಿ, ಶಾಂತಗೊಳಿಸಿ ದೂರಮಾಡಿ 
ದಂತಾಗುತ್ತದೆ. 


1. ಚರಮಾಯಾಮ್‌ ಇಷ್ಟಕಾಯಾಮ್‌ ಕೊನೆಯ ಇಷ್ಟಕೆಯಾದ ಸ್ವಯಮಾತೃಣ್ಣೆಯಲ್ಲಿ ಈ 


ಜುಹೋತಿ ಹೋಮವನ್ನು ಅನುಷ್ಠಿಸಬೇಕು. 


| ಅಂತತಃ ಏವ ರುದ್ರಮ್‌ ನಿರವದಯತೇ (ಇದರಂದ: ಕೂರನಾದ: ಠುಡ್ತನನ್ನು ಆರತ ಭಾಗದ 


ಲ್ಲಿಯೇ ತೃಪ್ತಿಪಡಿಸಿ ದೂರಮಾಡಿದಂತಾಗುತ್ತದೆ. 
ರುದ್ರಹೋಮದ ವಿಶೇಷವಿಧಿ 
ತ್ರೇಧಾವಿಭಕ್ತಮ್‌ ಜುಹೋತಿ (ರುದ್ರಾಧ್ಯಾಯವನ್ನು) ಮೂರು ಭಾಗವಾಗಿ 
ವಿಭಾಗಿಸಿ ಹೋಮವನ್ನು ಮಾಡಬೇಕು. 
| ಇಮೇ ಲೋಕಾಃ ತ್ರಯಃ ಈ ಲೋಕಗಳು ಮೂರು ಇವೆ. 


ತಾತ್ಸರ್ಯ:- ಅಂಗಿರೋಮಹರ್ಷಿಗಳ ಆಖ್ಯಾನದಿಂದ ಶತರುದ್ರೀಯಹೋಮದ ಅನುಷ್ಠಾನದಲ್ಲಿ ಸ್ರುವದ ಸ್ಥಾ ನ 
ದಲ್ಲಿ ಅರ್ಕಪರ್ಣದ ವಿಧಿಯು ಇದಾಗಿದೆ. 


OR 101) 0) 1) 0) 0) 1) (0) 1) RG) 


ತೈತ್ತೀಯ ಸಂಹಿಡಾ/೫-೪-೩/೪೨೫ 


| | 
ಇಮಾನೇವ ಲೋಕಾನ್ಮ್ಸಮಾವದ್ವೀರ್ಯಾನ್ಕರೋತೀಯತ್ಯಗ್ರೇ ಜುಹೋತ್ಯ 


[ಜುಹೋತಿ(೧೧)ಅಥೇ...]ಥೇಯತ್ಯಥೇಯತಿ ತ್ರಯ ಇಮೇ ಲೋಕಾ ಏಭ್ಯ 


| I I 
ಏವೈನಂ ಲೋಕೇಭ್ಯಃ ಶಮಯತಿ ತಿಸ್ರ ಉತ್ತರಾ ಆಹುತೀರ್ಜುಹೋತಿ 


[| I [| 
ಇಮಾನ್‌ | ಏವ | ಲೋಕಾನ್‌ | ಸಮಾಪದ್ವೀರ್ಯಾನಿತಿ ಸಮಾವತ್‌-ವೀರ್ಯಾನ್‌ 1 ಕರೋತಿ | ಇಯತಿ | ಅಗ್ರೇ | 


ಜುಹೋತಿ । (೧೧) । ಅಥ । ಇಯತಿ । ಅಥ । ಇಯತಿ । ತ್ರಯಃ | ಇಮೇ । ಲೋಕಾಃ | ಏಭ್ಯಃ | ಏವ । ಏನಮ್‌ | ([ 


ಲೋಕೇಭ್ಯಃ | ಶಮಯತಿ | ತಿಸ್ರಃ ಉತ್ತರಾ ಇತ್ಯುತ್‌-ತರಾಃ ಆಹುತೀರಿತ್ಯಾ-ಹುತೀಃ | ಜುಹೋತಿ! 


ಬ್ರಾಹ್ಮಣಭಾಗ 


ಇಮಾನ್‌ ಏವ ಲೋಕಾನ್‌ 
ಸಮಾವತ್‌ ವೀರ್ಯಾನ್‌ ಕರೋತಿ 


ಇಯತಿ ಅಗ್ರೇ ಜುಹೋತಿ 

ಅಥ ಇಯತಿ ಅಥ ಇಯತಿ 

ತ್ರಯಃ ಇಮೇ ಲೋಕಾಃ 

ಏಭ್ಯಃ ಲೋಕೇಭ್ಯಃ ಏವ ಏನಮ್‌ 
ಶಮಯತಿ 


ತಿಸ್ರಃ ಉತ್ತರಾಃ ಆಹುತೀಃ ಜುಹೋತಿ 


ರುದ್ರಾಧ್ಯಾಯದ ತ್ರೇಧಾವಿಭಾಗ ಹೀಗಿದೆ. ೧) ನಮಸ್ತೇ ರುದ್ರ...ಸಭಾಪತಿಭ್ಯಶ್ಚ ವೋ ನಮಃ ೨) ನಮೋ | 


ವಿವರಣೆ 


ಹೀಗೆ ಮಾಡುವುದರಿಂದ ಈ ಮೂರು ಲೋಕಗ 
ಳನ್ನೂ ಸಮಾನಶಕ್ತಿಯುಳ್ಳವುಗಳನ್ನಾಗಿ ಅಧ್ವರ್ಯುವು/ 
ಯಜಮಾನನು ಮಾಡುತ್ತಾನೆ. 

ಇಷ್ಟು ಅಗ್ರಭಾಗದಲ್ಲಿ ಹೋಮ ಮಾಡಬೇಕು./ 
ಇಷ್ಟು ಎತ್ತರದಲ್ಲಿ ಹೋಮ ಮಾಡಬೇಕು. 

ಬಳಿಕ ಇಷ್ಟು ಎತ್ತರದಲ್ಲಿ, ಬಳಿಕ ಇಷ್ಟು ಎತ್ತ. ರದಲ್ಲಿ 
ಎಂದು ನಿರ್ದೇಶಿಸಿದಂತೆ ಮೂರು ಬಾರಿ ಹೋಮ 
ಮಾಡಬೇಕು. 

ಈ ಲೋಕಗಳು ಮೂರಪ್ಪೆ. 

ಈ ಮೂರು ಸಂಖ್ಯೆಯ ಹೋಮಗಳಿಂದ ಈ 


ಮೂರು ಲೋಕಗಳಿಂದಲೂ ರುದ್ರನನ್ನು ಶಾಂತನ | 


ನ್ನಾಗಿ ಯಜಮಾನನು ಮಾಡುತ್ತಾನೆ. 

"ನಮೋ ರುದ್ರೇಭ್ಯಃ ಯೇ ಪೃಥಿವ್ಯಾಮ್‌' 
"ಯೇಇಂತರಿಕ್ಷೇ' "ಯೇ ದಿವಿ' ಎಂದು ಮೂರು 
ಆಹುತಿಗಳನ್ನು ಮಾಡಬೇಕು. 


ಅಶ್ವೇಭ್ಯಃ.ಅವಾರ್ಯಾಯ ಚ ೩) ನಮಃ ಪ್ರತರಣಾಯ ಚ «ಯ ಏತಾವಂತಶ್ಚ..ತನ್ಮಸಿ ॥ ಭ.ಭಾ.ಭಾಷ್ಯದಲ್ಲಿ 


WwW WWW WOW Ww Ww WwW 


ಪೃಷ್ಟಯಜುರ್ವೇದ ಡನ್ನಡ ಪ್ರಠಾಪನ/೪.೨೨೬ 


I | [ | 
ಷಟ್ಟ್ಯಂಪದ್ಯಂತೇ ಷಡ್ವಾ ಯತವ ಯತುಭಿರೇವೈನಗ್‌ಂ ಶಮಯತಿ 
[ | [ [ 
ಯದನುಪರಿಕ್ರಾಮಂ ಜುಹುಯಾದಂತರವಚಾರಿಣಗ್‌ಂ ರುದ್ರಂ 
ಕುರ್ಯಾದಥೋ ಖಲ್ವಾಹುಃ 


[| 
ಷಟ್‌ | ಸಮಿತಿ । ಪದ್ಯಂತೇ | ಷಟ್‌ | ವೈ । ಯತವಃ । ಯತುಭಿರಿತ್ಯೃತು-ಭಿಃ | ಏವ । ಏನಮ್‌ । ಶಮಯತಿ | 
[| 11 
ಯತ್‌ । ಅನುಪರಿಕ್ರಾಮಮಿತ್ಯನು-ಪರಿಕ್ರಾಮಮ್‌ । ಜುಹುಯಾತ್‌ । ಅಂತರವಚಾರಿಣಮಿತ್ಯಂತಃ-ಅವಚಾರಿಣಮ್‌ | 


| [ 
ರುದ್ರಮ್‌ I ಕುರ್ಯಾತ್‌ I ಅಥೋ ಇತಿ | ಖಲು। ಆಹುಃ \ 


ಬ್ರಾಹ್ಮಣಭಾಗ ವಿವರಣೆ 


ಷಟ್‌ ಸಂಪದ್ಯಂತೇ ಹೀಗೆ ಒಟ್ಟು ಆರು ಆಹುತಿಗಳಾಗುತ್ತವೆ. 
| ಷಟ್‌ ವೈ ಖತವಃ ಯತುಭಿಃ ಯತುಗಳು ಆರಷ್ಟೆ. ಯಜಮಾನನು ಯತುಗಳಿಂದಲೂ 
ಏವ ಏನಮ್‌ ಶಮಯತಿ ಈ ರುದ್ರನನ್ನು ಶಾಂತಗೊಳಿಸುತ್ತಾನೆ. 
ಹೋಮ ಮಾಡಬೇಕಾದ ಕ್ರಮ; ಪೂರ್ವಪಕ್ಷ] ಸಿದ್ಧಾಂತ 
ಯತ್‌ ಅನುಪರಿಕ್ರಾಮಮ್‌ ಅನುಕ್ರಮವಾಗಿ ಸುತ್ತಲೂ ಸಂಚರಿಸುತ್ತಾ ಹೋಮ 
ಜುಹುಯಾತ್‌ ವನ್ನು ಅನುಷ್ಠಿಸಿದರೆ 
| ರುದ್ರಮ್‌ ಅಂತರವಚಾರಿಣಮ್‌ ಅಗ್ನಿಕ್ಷೇತ್ರದ ಒಳಗೆ ರುದ್ರನನ್ನು ಸಂಚಾರವುಳ್ಳವನ 
ಕುರ್ಯಾತ್‌ ನ್ನಾಗಿ ಮಾಡಿದವನಾಗುತ್ತಾನೆ (ಅದರಿಂದ ರುದ್ರನು 


ಪ್ರವೇಶಿಸಿ ತೊಂದರೆಯನ್ನುಂಟುಮಾಡಬಹುದು) ಅದಕ್ಕೆ 
ಅವಕಾಶವಿಲ್ಲದಂತೆ ಹೋಮ ಮಾಡಬೇಕೆಂಬುದು 
ಪೂರ್ವಪಕ್ಷ್ಯ 
ಅಥೋ ಖಲು ಆಹುಃ ಆದರೆ ಸಿದ್ಧಾ ೦ತರೂಪವಾಗಿ ತಿಳಿದವರು ಹೀಗೆ 
ಹೇಳುತ್ತಾರೆ. 


ತ್ರೇಧಾವಿಭಾಗವನ್ನು ೧) ನಮಸ್ತೇ ರುದ್ರ..ನಮಃ ಕ್ಷತ್ತೃಭ್ಯಃ ೨) ಸಂಗ್ರಹೀತೃಭ್ಯಶ್ಚ. ನಮೋ ವರ್ಷ್ಯಾಯ ಚ ೩) 
| ಅವರ್ಷ್ಯಾಯ ಚ...ತನ್ಮಸಿ ॥ ಎಂದು ಮಾಡಿ ಮೂರು ಭಾಗದಲ್ಲಿಯೂ ೯೬ ಮಂತ್ರಗಳಾಗುವುದರಿಂದ 
«| ಸಮಾನವೀರ್ಯಗಳು ಎಂದು ಹೇಳಿದ್ದಾ; ರೆ.* 


* ತ್ರೇಧಾವಿಭಾಗದ ಕೋಷ್ಟಕವು ಕೃ.ಯ. ವೇದ ಕನ್ನಡ ಪ್ರಕಾಶನ ಸಂಪುಟ-೧ಣರಲ್ಲಿದೆ. 


[್ರು 1) 


7 ಸ್ಟ್‌ 7 


ತೈತ್ತೀಯ ಸಂಹಿಡಾ/೫-೪-೩/೪೨೭ 


WW WY YW YW WW WY WW WW 


ಕಸ್ಕಾಂ ವಾಂಹ ದಿಶಿ ರುದ್ರಃ ಕಸ್ಕಾಂ ವೇತ್ಯನುಪರಿಕ್ರಾಮಮೇವ ಹೋತವ್ಯ 
ಮಪರಿವರ್ಗಮೇವೈನಗ್‌ಂ ಶಮಯತ್ಯೇ[ಶಮಯತಿ(೧೨)ಏತಾ]ತಾ ವೈ 
ದೇವತಾಸ್ಸುವರ್ಗ್ಯಾ ಯಾ ಉತ್ತಮಾಸ್ತಾ ಯಜಮಾನಂ ವಾಚಯತಿ 
ತಾಭಿರೇವೈನಗ್‌ಂ ಸುವರ್ಗಂ ಲೋಕಂ ಗಮಯತಿ 
ಕಸ್ಯಾಮ್‌ | ವಾ । ಅಹ! ದಿಶಿ! ರುದ್ರಃ । ಕಸ್ಯಾಮ್‌ | ವಾ ಇತಿ ಅನುಪರಿಕ್ರಾಮಮಿತ್ಯನು-ಪರಿಕ್ರಾಮಮ್‌  ಏವ। 
ಹೋತವ್ಯಮ್‌ | ಅಪರಿವರ್ಗಮಿತ್ಯಪರಿ-ವರ್ಗಮ್‌ | ಏವ । ಏನಮ್‌ । ಶಮಯತಿ 1 (೧೨) 1 ಏತಾಃ | ವೈ । 
ದೇವತಾಃ | ಸುವರ್ಗ್ಯಾ ಇತಿ ಸುವು-ಗ್ಯಾಃ । ಯಾಃ  ಉತ್ತಮಾ ಇತ್ಯುತ್‌-ತಮಾಃ | ತಾ | ಯಜಮಾನಮ್‌ | 


[| 
ವಾಚಯತಿ | ತಾಭಿಃ! ಏವ! ಏನಮ್‌ | ಸುವರ್ಗಮಿತಿ ಸುವಃ-ಗಮ್‌ | ಲೋಕಮ್‌ | ಗಮಯತಿ | 


ಬ್ರಾಹ್ಮಣಭಾಗ ವಿವರಣೆ 

ಕಸ್ಕಾಮ್‌ ವಾ ದಿಶಿ ರುದ್ರಃ ಅಹ ರುದ್ರದೇವನು ಯಾವ ದಿಕ್ಕಿನಲ್ಲಿ ಇರುತ್ತಾನೆ, ಯಾವ 
ಕಸ್ಯಾಮ್‌ ವಾತಿ ದಿಕ್ಕಿನಲ್ಲಿ ಇಲ್ಲವೆಂದು ಯಾರೂ ತಿಳಿಯಲಾರರು. 
ಅನುಪರಿಕ್ರಾಮಮ್‌ ಏವ (ಆದುದರಿಂದ) ಅನುಕ್ರಮವಾಗಿ ಸುತ್ತಾಡುತ್ತಲೇ 
ಹೋತವ್ಯಮ್‌ ಹೋಮವನ್ನು ಮಾಡಬೇಕು. 
ಅಪರಿವರ್ಗಮ್‌ ಏನಮ್‌ ಶಮಯತಿ ಹೀಗೆ ಮಾಡುವುದರಿಂದ ಎಲ್ಲೆಲ್ಲಿಯೂ ಇರುವ 
ಏವ ರುದ್ರದೇವನನ್ನು ಶಾಂತನನ್ನಾಗಿ ಮಾಡುತ್ತಾನೆ. 

| ಯಾಃ ಉತ್ತಮಾಃ ಏತಾಃ ವೈ “ನಮೋ...ಪೃಥಿವ್ಯಾಮ್‌' "ನಮೋ ರುದ್ರೇಭ್ಯಃ.. 
ಸುವರ್ಗ್ಯಾಃ ದೇವತಾಃ 


ಅಂತರಿಕ್ಷೇ' "ನಮೋ...ದಿವಿ' ಎಂಬ ಈ ಅಂತ್ಯ 
ಮಂತ್ರಗಳಿಂದ/ಶ್ರೇಷ್ಠಮಂತ್ರಗಳಿಂದ ಪ್ರತಿಪಾದ್ಯರಾದ 


ದೇವತೆಗಳು ಸ್ವರ್ಗಹೇತುಗಳಾಗಿರುತ್ತಾರೆ. 
ತಾಃ ಯಜಮಾನಮ್‌ ವಾಚಯತಿ ಆ ಮಂತ್ರಗಳನ್ನು ಅಧ್ವರ್ಯುವು ಯಜಮಾನನಿಂದ 
ಹೇಳಿಸಬೇಕು. 
ತಾಭಿಃ ಏವ ಏನಮ್‌ ಸುವರ್ಗಮ್‌ ಆ ದೇವತೆಗಳಿಂದಲೇ ಅಧ್ವರ್ಯವು ಈ ಯಜಮಾನ 


ಲೋಕಮ್‌ ಗಮಯತಿ ನನ್ನೂ ಸ್ವರ್ಗಲೋಕವನ್ನೂ ಹೊಂದಿಸುತ್ತಾನೆ (ಸ್ವರ್ಗ 


ಪ್ರಾಪ್ತಿಯಾಗುತ್ತದೆ) 


A | | 
ಸಂಚರೇ ಪಶೂನಾಂ ನೈಸ್ಯೇದ್ಯಃ ಪ್ರಥಮಃ ಪಶುರಭಿತಿಷೃತಿ 


LG 
Uw 
2 


ಸ ಆರ್ತಿಮಾರ್ಚ್ಛತಿ ॥ ೧೩-3೨ ॥ 


I 1 | 
[ಪಶೂನಾಂ ಯಂತೋಗ್ರೇ ಜುಹೋತ್ಯಪರಿವರ್ಗಮೇವೈನಗ್‌ಂ ಶಮಯತಿ ತ್ರಿಗ್‌ಂಶಚ್ಚ ॥) 


| [| | 
ಯಮ್‌ | ದ್ವಿಷ್ಯಾತ್‌ ತಸ್ಯ I ಸಂಚರ ಇತಿ ಸಮ್‌-ಚರೇ | ಪಶೂನಾಮ್‌ | ನೀತಿ | ಅಸ್ಯೇತ್‌ !1ಯಃ। ಪ್ರಥಮಃ | 


I [| [| [| 
ಪಶುಃ ಅಭಿತಿಷ್ಯತೀತ್ಯಭಿ-ತಿಷ್ಠತಿ | ಸಃ। ಆರ್ತಿಮ್‌ । ಏತಿ । ಯಚ್ಚತಿ ॥ (೧೩) ॥ 


ಬ್ರಾಹ್ಮಣಭಾಗ ವಿವರಣೆ 


ಅರ್ಕಪರ್ಣವಿಸರ್ಜನವಿಧಿ 
ಯಮ್‌ ದ್ವಿಷ್ಯಾತ್‌ ಯಜಮಾನನು ಯಾರನ್ನು ದ್ವೇಷಿಸುವನೋ 
ತಸ್ಯ ಪಶೂನಾಮ್‌ ಸಂಚರೇ ನ್ಯಸ್ಯೇತ್‌ ಆ ಶತ್ರುವಿನ ಪಶುಗಳು ಸಂಚರಿಸುವ ಮಾರ್ಗದಲ್ಲಿ 
(ಅರ್ಕಪರ್ಣವನ್ನು ಹಾಕಬೇಕು) 
ಯಃ ಪ್ರಥಮಃ ಪಶುಃ ಅಭಿತಿಷ್ಠತಿ ಯಜಮಾನನ ಶತ್ರುವಿನ ಪಶುಗಳಲ್ಲಿ ಯಾವ ಪಶುವು 
ಮೊದಲು ಅದನ್ನು ಸ್ಪರ್ಶಿಸುತ್ತದೆಯೋ 
ಸಃ ಆರ್ತಿಮ್‌ ಆರ್ಚ್ಛತಿ ಅದು ಪೀಡೆಗೆ ಒಳಗಾಗುತ್ತದೆ. 


ಆರು ಆಹುತಿಗಳನ್ನು ಸುತ್ತಲೂ ಸಂಚರಿಸುತ್ತಾ ಮಾಡಬೇಕೆಂಬ ಪಕ್ಷವನ್ನು ಹೇಳಿ ಅದರಲ್ಲಿ ದೋಷವನ್ನು ಹೇಳಿ 
ಪೂರ್ವಪಕ್ಸವನ್ನು ನಿರಾಕರಿಸಿ ಪುನಃ ಸುತ್ತಲೂ ಸಂಚರಿಸುತ್ತಾ ಹವನವನ್ನು ಮಾಡಬೇಕೆಂಬ ಪಕ್ಷವನ್ನೇ ಹೇಳ 
ಲಾಗಿದೆ. ಹೀಗೆ ಮಾಡುವುದರಿಂದ ಎಲ್ಲೆಲ್ಲಿಯೂ ಇರುವ ರುದ್ರನು ಶಾಂತನಾಗುವನು. "ಅಥೋ' ಎಂಬ ಶಬ್ದವು 
ಪಕ್ಷಾಂತರಸೂಚಕವಾಗಿದೆ. 

ಕಡೆಯ ಮೂರು ಮಂತ್ರಗಳನ್ನು ಯಜಮಾನನು ಹೇಳಬೇಕು. ಇದು ವಾಚನವಿಧಿ. ಯಜಮಾನನು ತಿಳಿದವ 
ನಾದರೂ ವಾಚನ ಮಾಡಿಸಬೇಕು. "ಇದು ಶಾಸ್ತ್ರ ಸಿದ್ಧಾ ೦ತವಾಗಿದೆ. 

ರುದ್ರಹೋಮವನ್ನು ಮಾಡಲು ಸಾಧನವಾದ ಅರ್ಕಪರ್ಣವನ್ನು ಯಜಮಾನನ ದ್ವೇಷಿಯ ಪಶುಗಳ ಸಂಚಾರ 
ಮಾರ್ಗದಲ್ಲಿ ಹಾಕಬೇಕು: ಅದನ್ನು ಸ್ಪರ್ಶಿಸುವ ಪಶುವು ಪೀಡಿತವಾಗುತ್ತ ದೆ. 


DERE 


॥ ಚಡುಥೊನಂನುವಾಹಃ ॥ 


| | | 
ಅಶ್ಮನ್ನೂರ್ಜಮಿತಿ ಪರಿಷಿಂಚತಿ ಮಾರ್ಜಯತ್ಯೇವೈನಮಥೋ ತರ್ಪಯತ್ಯೇವ 
I | | ಕ | 
ಸ ಏನಂ ತೃಪ್ತೋಂಕ್ಷುಧ್ಯನ್ನಶೋಚನ್ನಮುಷ್ಠಿಶ್ಲೋಕ ಉಪ ತಿಷ್ಕತೇ 


I 1 ( [ I ( 
ಅಶ್ಮನ್ನ್‌ | ಊರ್ಜಮ್‌ | ಇತಿ । ಪರೀತಿ ಸಿಂಚತಿ | ಮಾರ್ಜಯತಿ | ಏವ | ಏನಮ್‌ | ಅಥೋ ಇತಿ | ತರ್ಪಯತಿ। 


I 
ಏವ | ಸಃ ಏನಮ್‌ | ತೃಪ್ತಃ। ಅಕ್ಷುಧ್ಯನ್ನ್‌ ! ಅಶೋಚನ್ಸ್‌! ಅಮುಷ್ಕಿನ್ಸ್‌। ಲೋಕೇ | ಉಪೇತಿ ತಿಷ್ಠತೇ। 


ಮೂರನೆಯ ಅನುವಾಕದಲ್ಲಿ ಶತರುದ್ರೀಯಹೋಮಕ್ಕೆ ಸಂಬಂಧಿಸಿದ ವಿಷಯಗಳು ಉಕ್ತವಾಗಿವೆ. ಈ 
ನಾಲ್ಕನೆಯ ಅನುವಾಕದಲ್ಲಿ ಪರಿಷೇಚನ, ವಿಕರ್ಷಣ-ಮುಂತಾದವುಗಳು ಉಕ್ತವಾಗಿವೆ. ಅದಕ್ಕೆ 
ಸಂಬಂಧಿಸಿದ ಮಂತ್ರಗಳು ನಾಲ್ಕನೆಯ ಕಾಂಡದ ಆರನೆಯ ಪ್ರಪಾಠಕದಲ್ಲಿ ಇವೆ. ಅವುಗಳ ವಿನಿಯೋಗವು 
ಇಲ್ಲಿ ಉಕ್ತವಾಗಿದೆ. 


ಬ್ರಾಹ್ಮಣಭಾಗ 


ಪರಿಷೇಚನವಿಧಿ; ಅರ್ಥವಾದ 


ಅಶ್ಮನ್ನೂರ್ಜಮ್‌ ಇತಿ ಪರಿಷಿಂಚತಿ "ಅಶ್ಮನ್ನೂರ್ಜಮ್‌' ಎಂಬ ಮಂತ್ರದಿಂದ ಪಕ್ಷಿರೂಪ 


ವಾದ ಆಗ್ನಿಗೆ/ಚಿತಿಗೆ ಪರಿಷೇಚನ ಮಾಡಬೇಕು. 

ಏನಮ್‌ ಮಾರ್ಜಯತಿ ಏವ ಈ ಪರಿಷೇಚನದಿಂದ ಯಜಮಾನನು ಅಗ್ನಿಯನ್ನು 
ಶುದ್ಧಗೊಳಿಸಿದವನೇ ಆಗುತ್ತಾ, ನೆ. 

ಅಥೋ ತರ್ಪಯತಿ ಏವ ಮತ್ತು ಅಗ್ನಿಯನ್ನು ತೃಪ್ತಿಪಡಿಸಿದವನಾಗುತ್ತಾನೆ. 

ತೃಪ್ತಃ ಅಕ್ಷುಧ್ಯನ್‌ ಅಶೋಚನ್‌ ಸಃ ತೃಪ್ತನಾದವನೂ, ಹಸಿವನ್ನು ನೀಗಿಕೊಂಡು ಇರುವ 
ವನೂ, ತಾಪರಹಿತನಾಗಿಯೂ ಇರುವ ಅಗ್ನಿಯು 

ಏನಮ್‌ ಅಮುಷ್ಮಿನ್‌ ಲೋಕೇ ಈ ಯಜಮಾನನನ್ನು ಸ್ವರ್ಗಲೋಕದಲ್ಲಿ ಸೇವಿಸು 

ಉಪತಿಷ್ಠತೇ ತ್ತಾನೆ. 


WwW WWW WY UW WY YW WY YW W 


ಪೃಷ್ಟಯಜುರ್ವೇದ ಪನ್ನಡ ಪ್ರಠಾಶನ/೪೩೦ 


ತೃಪ್ಯತಿ ಪ್ರಜಯಾ ಪಶುಭಿರ್ಯ ಏವಂ ವೇದ ತಾಂ ನ ಇಷಮೂರ್ಜಂ ಧತ್ತ 
ಮರುತಸ್ಸಗ್‌ಂರರಾಣಾ ಇತ್ಯಾಹಾನ್ನಂ ವಾ ಊರ್ಗನ್ನಂ ಮರುತೋಇನ್ನಮೇವಾವ 
ರುಂಧೇಶಶ್ಶಗ್ಗ್‌ಂಸ್ಥ್ರೇ ಕ್ಲುದಮುಂ ತೇ ಶುಗೃಚ್ಛತು[ಶುಕ್‌(೧೪)ಯಚ್ಛತು] 
ಯಂ ದ್ವಿಷ್ಮ ಇತ್ಯಾಹ 
ತೃಪ್ಯತಿ । ಪ್ರಜಯೇತಿ ಪ್ರ-ಜಯಾ | ಪಶುಭಿರಿತಿ ಪಶು-ಭಿಃ । ಯಃ । ಏವಮ್‌ | ವೇದ | ತಾಮ್‌ । ನಃ । ಇಷಮ್‌ | 


1| | 
ಊರ್ಜಮ್‌ | ಧತ್ತ | ಮರುತಃ | ಸಗ್‌ಂರರಾಣಾ ಇತಿ ಸಮ್‌-ರರಾಣಾಃ | ಇತಿ | ಆಹ। ಅನ್ನಮ್‌ | ವೈ | ಊರ್ಕ್‌ | 


[| I [| | 
ಅನ್ನಮ್‌ । ಮರುತಃ | ಅನ್ನಮ್‌ । ಏವ | ಅವೇತಿ | ರುಂಧೇ | ಅಶ್ಮನ್ನ್‌ | ತೇ | ಕ್ಲುತ್‌ | ಅಮುಮ್‌ | ತೇ | ಶುಕ್‌। 


I 
(೧೪) ಬಚ್ಛತು। ಯಮ್‌ | ದ್ವಿಷ್ಮಃ। ಇತಿ। ಆಹ! 


ಬ್ರಾಹ್ಮಣಭಾಗ ವಿವರಣೆ 
ಯಃ ಏವಮ್‌ ವೇದ ಪ್ರಜಯಾ ಪಶುಭಿಃ ಯಾವನು ಹೀಗೆ ತಿಳಿದಿರುತ್ತಾನೆಯೋ ಅವನು ಪ್ರಜೆ 
ತೃಪ್ಯತಿ ಯಿಂದಲೂ(ಮಕ್ಕಳಿಂದಲೂ)ಗವಾದಿಪಶುಗಳಿಂದಲೂ 
ಸಂಪನ್ನನಾಗುತ್ತಾನೆ. 
ಮಂತ್ರಾಂಶದ ವಿವರಣೆ 
ತಾಮ್‌ ನಃ ಇಷಮ್‌ ಊರ್ಜಮ್‌ ಧತ್ತ "ಅಗ್ನ್ಯಾದಿದೇವತೆಗಳೇ! ನೀವು ಚೆನ್ನಾಗಿರುವ ದಾನ 
ಮರುತಃ ಸಗ್‌ಂರರಾಣಾಃ ಇತಿ ಆಹ ಶೀಲರು. ಅನ್ನದಾತರೂ, ಬಲದಾತರೂ ಆಗಿರುತ್ತೀರಿ. 
ನಮಗೆ ಅನ್ನವೂ ಬಲವೂ ಸಿಗುವಂತೆ ಮಾಡಿರಿ.' 
ಎಂದು ಈ ಮಂತ್ರಭಾಗವು ಹೇಳುತ್ತದೆ. 
ಅನ್ನಮ್‌ ವೈ ಊರ್ಕ್‌ ಅನ್ನರಸವೇ ಬಲವಾಗಿದೆ/ಬಲಕ್ಕೆ ಕಾರಣವಾಗಿದೆ. 
ಅನ್ನಮ್‌ ಮರುತಃ (ಅನ್ನಸಂಪಾದಕರಾದುದರಿಂದ)ಮರುತರೂ ಅನ್ನವೇ. 
ಅನ್ನಮ್‌ ಏವ ಅವರುಂಧೇ ("ಊರ್ಕ್‌' “ಮರುತಃ' ಎಂಬ ಎರಡು ಶಬ್ದಗಳ ಪಾಠವಿ 
ರುವುದರಿಂದ್ರಯಜಮಾನನು ಅನ್ನವನ್ನು ಹೊಂದುವನು. 
ಅಶ್ಮಗ್ಗ್‌ಂಸ್ತೇ ಕ್ಷುದಮುಂ ತೇ ಶುಗೃಚ್ಛತು "ಕಲ್ಲಿನಂತಿರುವ ಅಗ್ನಿಯೇ! ನಾವು ಯಾವನನ್ನು ದ್ವೇಷಿ 
ಯಂ ದ್ವಿಷ್ಮಃ ಇತಿ ಆಹ ಸುವೆವೋ ಅವನನ್ನು ನಿನ್ನ ಹಸಿವೂ, ಸಂತಾಪವೂ 
ಬಾಧಿಸಲಿ' ಎಂದು ಈ ಮಂತ್ರಭಾಗವು ಹೇಳುತ್ತದೆ. 1 


HITTITE SSS SSS Sw 


ಪೈತ್ತಿಲೀಯ ಸಂಹಿತಾ/೫-೪-೪/೪೩೧ 


ಖ 


[ | || 
ಯಮೇವ ದ್ವೇಷ್ಟಿ ತಮಸ್ಯ ಕ್ಸು ಧಾಚ ಶುಚಾ ಚಾರ್ಪಯತಿ ತ್ಲಿಃ 


I I | | | 
ಪರಿಷಿಂಚನ್ಬರ್ಯೆತಿ ತ್ರಿವೃದ್ವಾ ಅಗ್ನಿರ್ಯಾವಾನೇವಾಗ್ನಿಸ್ತಸ್ಯ ಶುಚಗ್‌ಂ 


ಅ; 


I I 
ಶಮಯತಿ ತ್ರಿಃ ಪುನಃ ಪರ್ಯೆತಿ ಷಟ್ಟ ಸ್ಲಿಂಪದ್ಯಂತೇ 


| 1 
ಯಮ್‌ | ಏವ । ದ್ವೇಷ್ಟಿ | ತಮ್‌ | ಅಸ್ಯ | ಕ್ಷುಧಾ | ಚ। ಶುಚಾ। ಚ। ಅರ್ಪಯತಿ!। ತ್ರಿಃ। ಪರಿಷಿಂಚನ್ನಿತಿ ಪರಿ- 


I | 1 | ॥ 
ಸಿಂಚನ್ನ್‌ | ಪರೀತಿ | ಏತಿ | ತ್ರಿವೃದಿತಿ ತ್ರಿ-ವೃತ್‌ I ವೈ | ಅಗ್ನಿಃ | ಯಾವಾನ್‌ | ಏವ | ಅಗ್ನಿಃ I ತಸ್ಯ | ಶುಚಮ್‌ | | 


ಶಮಯತಿ ತ್ರಿಃ । ಪುನಃ । ಪರೀತಿ 1 ಏತಿ | ಷಟ್‌ | ಸಮಿಶಿ। ಪದ್ಯಂತೇ। 


ಬ್ರಾಹ್ಮಣಭಾಗ ವಿವರಣೆ 
ಯಮ್‌ ಏವ ದ್ವೇಷ್ಟಿ ಯಜಮಾನನು ಯಾರನ್ನು ದ್ವೇಷಿಸುತ್ತಾನೆಯೋ 
ತಮ್‌ ಅಸ್ಯ ಕ್ಷುಧಾ ಚ ಶುಚಾ ಚ ಅವನನ್ನು ಈ ಯಜಮಾನನ ಹಸಿವು ಮತ್ತು 
ಅರ್ಪಯತಿ ಸಂತಾಪಗಳಿಂದ ಜೋಡಿಸುತ್ತಾನೆ. 


ಪರಿಷೇಚನಕಾಲದ ಪ್ರದಕ್ಷಿಣಾವೃತ್ತಿಯ ವಿಧಿ; ಅರ್ಥವಾದ 

ಪರಿಷಿಂಚನ್‌ ತ್ರಿಃ ಪರ್ಯೇತಿ ಯಜಮಾನನು ಮೂರು ಬಾರಿ ಅಗ್ನಿಯನ್ನು 
ಪರಿಷೇಚನ ಮಾಡುತ್ತಾ ಪ್ರದಕ್ಷಿಣೆ ಮಾಡುತ್ತಾನೆ./ 
ಮಾಡಬೇಕು. 

ಅಗ್ನಿಃ ತ್ರಿವೃತ್‌ ವೈ ಅಗ್ನಿಯು ಆಹವನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿಗ 

ಳೆಂದು ತ್ರಿಗುಣಾತ್ಮಕನಾಗಿರುತ್ತಾನೆ. 

ಯಾವಾನ್‌ ಏವ ಅಗ್ನಿಃ ಅಗ್ನಿಯು ಎಷ್ಟು ಪ್ರಮಾಣದಲ್ಲಿರುವನೋ 

ತಸ್ಯ ಶುಚಮ್‌ ಶಮಯತಿ ಆ ತ್ರಿಗುಣಾತ್ಮಕನಾದ ಅಗ್ನಿಯ ಸಂತಾಪವನ್ನೇ 
ಹೋಗಲಾಡಿಸಿದವನಾಗುತ್ತಾನೆ. 

ಪರಿಷೇಚನರಹಿತವಾದ ಪ್ರದಕ್ಷಿಣವಿಧಿ; ಅರ್ಥವಾದ 

ತ್ರಿಃ ಪುನಃ ಪರ್ಯೇತಿ ಯಜಮಾನನು ಪರಿಷೇಚನವಿಲ್ಲದೆ ಮೂರು ಬಾರಿ 

ಷಟ್‌ ಸಂಪದ್ಯಂತೇ ಪ್ರದಕ್ಷಿಣೆ ಮಾಡಬೇಕು. ಹೀಗಾಗಿ ಆರು ಪ್ರದಕ್ಷಿಣೆ | 
ಗಳು ಆಗುತ್ತವೆ. 


WwW WWW WW HW ಭಊ ಗ WW WW Wp 


ಪೃಷ್ಟಯಜುರ್ವೇದ ಈನ್ನಡ ಪ್ರಶಾಶನ/೪೩೨ 


| I I 
ಷಡ್ವಾ ಯತವ ಖತುಭಿರೇವಾಸ್ಯ ಶುಚಗ್‌ಂ ಶಮಯತ್ಯಪಾಂ ವಾ ಏತತ್ಪುಷ್ಟಂ 


I I I I 
ಯದ್ವೇತಸೋತಪಾಗ್‌ಂ [..ಸೋsಪಾಮ್‌(೧೫)] ಶರೋತವಕಾ 


I | 
ವೇತಸಶಾಖಯಾ ಚಾವಕಾಭಿಶ್ಚ ವಿ ಕರ್‌ಷತ್ಯಾಪೋ ವೈ 


[ I 
ಶಾಂತಾಶ್ವಾಂತಾಭಿರೇವಾಸ್ಯ ಶುಚಗ್‌ಂ ಶಮಯತಿ 


| 
ಷಟ್‌ | ವೈ । ಯತವಃ | ಯತುಭಿರಿತ್ಯೃತು-ಭಿಃ । ಏವ | ಅಸ್ಯ! ಶುಚಮ್‌ | ಶಮಯತಿ । ಅಪಾಮ್‌। ವೈ | ಏತತ್‌ | 


1 1 || 
ಪುಷ್ಪಮ್‌ | ಯತ್‌ । ವೇತಸಃ । ಅಪಾಮ್‌ | (೧೫) । ಶರಃ । ಅಪಕಾಃ । ವೇತಸಶಾಖಯೇತಿ ವೇತಸ-ಶಾಖಯಾ । 


| | I 
ಚ। ಅವಕಾಭಿಃ | ಚ। ವೀತಿ । ಕರ್‌ಷತಿ | ಆಪಃ। ವೈ । ಶಾಂತಾಃ। ಶಾಂತಾಭಿಃ | ಏವ। ಅಸ್ಕ!। ಶುಚಮ್‌ | ಶಮಯತಿ। 


ಬ್ರಾಹ್ಮಣಭಾಗ ವಿವರಣೆ 


| ಖತವಃ ಷಟ್‌ ವೈ ಯತುಗಳು ಆರಪ್ಟೆ. 
| ಖತುಭಿಃ ಏವ ಅಸ್ಯ ಶುಚಮ್‌ ಶಮಯತಿ ಆದುದರಿಂದ ಯಜಮಾನನು ಖುತುಗಳಿಂದಲೇ 
ಅಗ್ನಿಯ ತಾಪವನ್ನು ಪರಿಹರಿಸಿದವನಾಗುತ್ತಾನೆ. 


ವಿಕರ್ಷಣದ ವಿಧಿ; ಅರ್ಥವಾದ 


ಯತ್‌ ವೇತಸಃ ಏತತ್‌ ಅಪಾಮ್‌ ವೇತಸವೆಂಬುದು (ನೀರಿರುವ ಪ್ರದೇಶದಲ್ಲಿ ಬೆಳೆ 
ಪುಷ್ಪಮ್‌ ವೈ ಯುವ ಪೌಂಸೆ ಗಿಡ) ನೀರಿನ ಹೂವಿದ್ದಂತೆ. 
| ಅಪಾಮ್‌ ಶರಃ ಅವಕಾಃ ಪಾಚಿಯು ನೀರಿನ ಸಾರವಾಗಿದೆ. 
ವೇತಸಶಾಖಯಾ ಚ ಅವಕಾಭಿಃ ಚ ಅಧ್ವರ್ಯುವು ವೇತಸಶಾಖೆಯಿಂದಲೂ, ಪಾಚಿ 
ವಿಕರ್‌ಷತಿ ಯಿಂದಲೂ (ಅಗ್ನಿಚಿತಿಯ ಮೇಲ್ಮಾ ಿಗವನ್ನು ಒಟ್ಟು 
ಗೂಡಿಸುವಂತೆ) ಗುಡಿಸಬೇಕು. 
ಆಪಃ ಶಾಂತಾಃ ವೈ ನೀರು ಶಾಂತವಾದುದಷ್ಟೆ. 


ಶಾಂತಾಭಿಃ ಏವ ಅಸ್ಯ ಶುಚಮ್‌ ಶಾಂತವಾಗಿರುವ/ತಾಪ ಹಾರಕವಾಗಿರುವ ನೀರಿನಿಂದ pr 
ಶಮಯತಿ ಮಾಡುವ (ಈ ವಿಕರ್ಷಣದಿಂದ) ಶಾಂತಿಪ್ರತಿಪಾದಕ |" 
ವಾದ ಖಯಕ್ಕುಗಳಿಂದ ಅಗ್ನಿಯ ಸಂತಾಪವನ್ನು |) 
ಅಧ್ವರ್ಯುವು ಪರಿಹರಿಸುತ್ತಾನೆ. 


WWW 1) YW WY WY 


WW W 


WW Wy WW WY 


ತೈತ್ತರೀಯ ಸಂಹಿಡಾ/೫-೪-೪/೪೩೩ 


| [ | 
ಯೋವಾ ಅಗ್ನಿಂ ಚಿತಂ ಪ್ರಥಮಃ ಪಶುರಧಿಕ್ರಾಮತೀಶ್ವರೋ ವೈ ತಗ್‌ಂ ಶುಚಾ 


J 


| | | 
ಪ್ರದಹೋ ಮಂಡೂಕೇನ ವ ಕರ್‌ಷತ್ಯೇಷ ವೈ ಪಶೂನಾಮನುಪಜೀವನೀಯೋ 
| I 
ನ ವಾ ಏಷ ಗ್ರಾಮ್ಯೇಷು ಪಶುಷು ಹಿತೋ ನಾssರಣ್ಯೇಷು ತಮೇವ 
ಶುಚಾಂರ್ಪಯ- 


ಯಃ | ವೈ । ಅಗ್ನಿಮ್‌ । ಚಿತಮ್‌ | ಪ್ರಥಮಃ | ಪಶುಃ | ಅಧಿಕ್ರಾಮತೀತ್ಯಧಿ-ಕ್ರಾಮತಿ | ಈಶ್ವರಃ | ವೈ । ತಮ್‌ | 


ಶುಚಾ । ಪ್ರದಹ ಇತಿ ಪ್ರ-ದಹಃ | ಮಂಡೂಕೇನ | ವೀತಿ | ಕರ್‌ಷತಿ । ಏಷಃ । ವೈ ॥ ಪಶೂನಾಮ್‌ | 


| 
ಅನುಪಜೀವನೀಯ ಇತ್ಯನುಪ-ಜೀವನೀಯಃ | ನ! ವೈ | ಏಷಃ | ಗ್ರಾಮ್ಯೇಷು । ಪಶುಷು | ಹಿತಃ | ನ! ಅರಣ್ಯೇ | 


ತಮ್‌ । ಏವ! ಶುಚಾ। ಅರ್ಪಯತಿ। 


ಬ್ರಾಹ್ಮಣಭಾಗ ವಿವರಣೆ 
ಮಂಡೂಕವಿಕರ್ಷಣವಿಧಿ; ಅರ್ಥವಾದ 

ಯಃ ವೈ ಚಿತಮ್‌ ಅಗ್ನಿಮ್‌ ಪ್ರಥಮಃ ಯಾವ ಪಶುವು ಚಯನ ಮಾಡಿರುವ ಅಗ್ನಿಯನ್ನು | 

ಪಶುಃ ಅಧಿಕ್ರಾಮತಿ ಮೊದಲು ಮೆಟ್ಟುತ್ತದೆಯೋ 

ತಮ್‌ ಶುಚಾ ಪ್ರದಹಃ ಈಶ್ವರಃ ವೈ (ಅಗ್ನಿಯು) ಆ ಪಶುವನ್ನು ಸುಡಲು/ಸಂಕಟಪಡಿಸಲು 
ಸಮರ್ಥನಾಗಿರುತ್ತಾನೆ. 

ಮಂಡೂಕೇನ ವಿ ಕರ್‌ಷತಿ (ಈ ತೊಂದರೆಯನ್ನು ಪರಿಹರಿಸಲು) ಕಪ್ಪೆಯಿಂದ 
ವಿಕರ್ಷಣ ಮಾಡಬೇಕು. 

ಏಷಃ ಪಶೂನಾಮ್‌ ಅನುಪಜೀವನೀಯಃ ಪಶುಗಳ ಪೈಕಿ ಕಪ್ಪೆಯ ಯಾರಿಂದಲೂ(ಹಸು, ಎಮ್ಮೆ 

ವೈ ಗಳಂತೆ)ಜೀವನಾಶ್ರಯವಾಗಿ ಆಶ್ರಯಿಸಲ್ಪಡುವುದಿಲ್ಲ. 

ಏಷಃ ಗ್ರಾಮ್ಯೇಷು ಪಶುಷು ನ ವೈ ಹಿತಃ ಈ ಮಂಡೂಕವು ಗ್ರಾಮ್ಯಪಶುಗಳಲ್ಲಿ (ಸೇರಿ) 
(ಮಾನವನಿಗೆ) ಹಿತಕಾರಿಯಲ್ಲ. 

ಆರಣ್ಯೇಷು ನ ಹಿತಃ ಆರಣ್ಯಪಶುಗಳಲ್ಲಿ (ಸೇರಿ) (ಮಾನವನಿಗೆ) 
ಹಿತಕಾರಿಯಲ್ಲ. 

ತಮ್‌ ಏವ ಶುಚಾ ಅರ್ಪಯತಿ ಅದನ್ನೇ ಅಧ್ವರ್ಯುವು ಸಂತಾಪಪಡುವಂತೆ 
ಮಾಡುತ್ತಾನೆ. 


ಊ ಉಊ ಗ ಊಉಊ ಊಘ ಊ ೪ 0 


ಪೃಷ್ಣಯಜುರ್ವೇದ ಈನ್ನಡ ಪ್ರಕಾಶನ/೪೩೪ 


I I | | 
-ತ್ಯಷ್ಟಾಭಿರ್ವಿ ಕರ್‌ಷ[ಕರ್‌ಷತಿ(೧೬)ಅಷ್ಟಾಕ್ಷ; ರಾ]ತ್ಯಷ್ಟಾಕ್ಷ; ರಾ ಗಾಯತ್ರೀ 


|| | I 
ಗಾಯತ್ರೋಇಗ್ನಿರ್ಯಾವಾನೇವಾಗ್ನಿಸ್ತಸ್ಕ್ಯ ಶುಚಗ್‌ಂ ಶಮಯತಿ 


ಬಿ 


I 
ಪಾವಕವತೀಭಿರನ್ನಂ ವೈ ಪಾವಕೋಣನ್ನೇನೈವಾಸ್ಯ ಶುಚರ್ಗಂ ಶಮಯತಿ 


| [ 
ಅಷ್ಟಾಭಿಃ । ವೀತಿ । ಕರ್‌ಷತಿ । (೧೬)! ಅಷ್ಟಾಕ್ಷ; ರೇತ್ಯಷ್ಟಾ-ಅಕ್ಷ ರಾ। ಗಾಯತ್ರೀ । ಗಾಯತ್ರಃ | ಅಗ್ನಿಃ । ಯಾವಾನ್‌ | 


IW 
ಅನ್ನೇನ ಏವ ಅಸ್ಯ! ಶುಜಮ್‌ | ಶಮಯತಿ | 


ಬ್ರಾಹ್ಮಣಭಾಗ 


ವಿವರಣೆ 


ವಿಕರ್ಷಣಮಂತ್ರಸಂಖ್ಯಾವಿಧಿ; ಅರ್ಥವಾದ 


ಅಷ್ಟಾಭಿಃ ವಿಕರ್ಷತಿ 


ಅಷ್ಟಾಕ್ಷರಾ ಗಾಯತ್ರೀ 
ಅಗ್ನಿಃ ಗಾಯತ್ರಃ 


ಯಾವಾನ್‌ ಏವ ಅಗ್ನಿಃ 
' ತಸ್ಯ ಶುಚಮ್‌ ಶಮಯತಿ 


ಪಾವಕವತೀಭಿಃ ವಿಕರ್ಷತಿ 


| ಪಾವಕಃ ಅನ್ನಮ್‌ ವೈ 


“1 ಅನ್ನೇನ ಏವ ಅಸ್ಯ ಶುಚಮ್‌ 


| ಶೆಮಯತಿ 


RR RRR 


"ಸಮುದ್ರಸ್ಯ ತ್ವಾ' ಮುಂತಾದ ಎಂಟು ಮಂತ್ರಗಳಿಂದ 
ವಿಕರ್ಷಣವನ್ನು ಅನುಷ್ಠಿಸಬೇಕು. 

ಗಾಯತ್ರಿಯು ಎಂಟು ಅಕ್ಷರಗಳಿಂದ ಕೂಡಿದೆ. 
ಅಗ್ನಿಯೂ (ಪ್ರಜಾಪತಿಯ ಮುಖದಿಂದ ಜನಿಸಿರುವುದ 
ರಿಂದ) ಗಾಯತ್ರೀಸಂಬಂಧಿಯಾಗಿದೆ. 


ಅಗ್ನಿಯು ಎಷ್ಟಿರುವನೋ(ಆಹವನೀಯ, ಗಾರ್ಹಪತ್ಯ ಷಿ 


ಮತ್ತು ದಕ್ಷಿಣಾಗ್ನಿ ಎಂದು ತ್ರಿಗುಣಾತ್ಮಕ) 


ಅಂತಹ ಗುಣಸಂಪನ್ನನಾದ ಅಗ್ನಿಯ ಸಂತಾಪವನ್ನು ಯಜ | 


ಮಾನನು ಸಂಪೂರ್ಣವಾಗಿ ಪರಿಹರಿಸಿದವನಾಗುತ್ತಾನೆ. 


"ಪಾವಕೋ ಅಸ್ಮಭ್ಯಗ್‌ಂ ಶಿವೋ ಭವ' ಮೊದಲಾದ | 


ಪಾವಕಶಬ್ದ! ಯುಕ್ತವಾದ ಮಂತ್ರಗಳಿಂದ ವಿಕರ್ಷಣವನ್ನು 
ಮಾಡಬೇಕು. 

ಅಗ್ನಿಯು ಅನ್ನಪಚನಹೇತುವಾಗಿ ಅನ್ನಸ್ವರೂಪನಾಗಿರು 
ತಾನೆ. 


(ಈ ಮಂತ್ರಗಳಿಂದ ವಿಕರ್ಷಣವನ್ನು ಮಾಡಿದ ಯಜ (ಆ 


ಮಾನನು) ಅನ್ನದಿಂದಲೇ ಈ ಅಗ್ನಿಯ ಸಂತಾಪವನ್ನು 
ಹೋಗಲಾಡಿಸಿದವನಾಗುತ್ತಾನೆ. 


WW UW VW WY W 


ತೈತ್ತೀಯ ಸಂಹಿಡಾ/೫-೪-೪/೪೩೫ 


[| | | 
ಮೃತ್ಯುರ್ವಾ ಏಷ ಯದಗ್ನಿರ್ಬ್ರಹ್ಮಣ ಏತದ್ರೂಪಂ ಯತ್ಕೃಷ್ಣಾ ಜಿನಂ ಕಾಷ್ಟಿ ರೀ 


I I | 
ಉಪಾನಹಾವುಪ ಮುಂಚತೇ ಬ್ರಹ್ಮಣೈವ ಮೃತ್ಯ್ಕೋರಂತರ್ಧತ್ತೇsಂತ 


I I [ 
ಪ ಜ್‌ 
ಮಠೃತ್ಯೋರ್ಧತ್ತೆ ಂತರನ್ನಾದ್ಯಾದಿತ್ಯಾಹುರನ್ಯಾಮುಪಮುಂಚತೇಇನ್ಯಾ 
` I 
ಮೃತ್ಯುಃ । ವೈ । ಏಷಃ । ಯತ್‌ | ಅಗ್ನಿ! | ಬ್ರಹ್ಮಣಃ । ಏತತ್‌ । ರೂಪಮ್‌ । ಯತ್‌ | ಕೃಷ್ಣಾಜಿನಮಿತಿ ಕೃಷ್ಣ- 
ಅಜಿನಮ್‌ । ಕಾಷ್ಟಿಣ ಇತಿ । ಉಪಾನಹೌ । ಉಪೇತಿ । ಮುಂಚತೇ | ಬ್ರಹ್ಮಣಾ | ಏವ | ಮೃತ್ಯೋಃ | ಅಂತಃ | 
ಧತ್ತೇ | ಅಂತಃ । ಮೃತ್ಯೋಃ । ಧತ್ತೇ । ಅಂತಃ | ಅನ್ನಾದ್ಯಾದಿತ್ಯನ್ನ-ಅದ್ಯಾತ್‌ | ಇತಿ । ಆಹುಃ | ಅನ್ಯಾಮ್‌ | 


ಉಪಮುಂಚತ ಇತ್ಯುಪ-ಮುಂಚತೇ | ಅನ್ಯಾಮ್‌ | ನ। 


ಬ್ರಾಹ್ಮಣಭಾಗ ವಿವರಣೆ 
ಕೃಷ್ಣಾಜಿನದ ಪಾದುಕೆಗಳನ್ನು ಧರಿಸುವ ವಿಧಿ; ಅರ್ಥವಾದ 
ಯತ್‌ ಅಗ್ನಿಃ ಏಷಃ ಮೃತ್ಯುಃ ವೈ ಈ ಅಗ್ನಿಯೆಂಬುದು ಮೃತ್ಯುಸ್ವರೂಪವಾಗಿದೆ. 
ಯತ್‌ ಕೃಷ್ಣಾಜಿನಮ್‌ ಏತತ್‌ ಕೃಷ್ಣಾಜಿನವೆಂಬುದು ವೇದದ ಸ್ವರೂಪವಾಗಿದೆ. 
ಬ್ರಹ್ಮಣಃ ರೂಪಮ್‌ 
ಕಾಷ್ಟಿೀ ಉಪಾನಹೌ ಉಪ ಯಜಮಾನನು ಕೃಷ್ಣಾಜಿನದಿಂದ ಮಾಡಿರುವ ಪಾದುಕೆ 
ಮುಂಚತೇ ಗಳನ್ನು ಧರಿಸಬೇಕು. 
ಬ್ರಹ್ಮಣಾ ಏವ ಮೃತ್ಯೋಃ ಅಂತಃ ಯಜಮಾನನು ಹೀಗೆ ಮಾಡುವುದರಿಂದ ಮೃತ್ಯು 
ಧತ್ತೇ ವಿಗೆ ಕಾಣಿಸದವನಾಗುತ್ತಾನೆ/ಆಡಗುತ್ತಾನೆ. 
ಒಂದು ಪಾದುಕೆಯನ್ನು ಧಾರಣ ಮಾಡುವ ವಿಧಿ; ಅರ್ಥವಾದ 
ಮೃತ್ಯೋಃ ಅಂತಃ ಧತ್ತೇ (ಬಲ್ಲವರು) (ಕೃಷ್ಣಾಜಿನದ ಪಾದುಕೆಗಳ ಧಾರಣ 
ದಿಂದ) "ಮೃತ್ಯವಿಗೆ ಕಾಣದಂತಾಗುತ್ತಾನೆ. 
ಅನ್ನಾದ್ಯಾತ್‌ ಅಂತಃ ಧತ್ತೇ ಇತಿ (ಆದರೆ ಶೇಷ್ಠವಾದ) ಅನ್ನಾದಿಗಳಿಂದಲೂ ಅಡಗಿದ 
ಆಹುಃ ವನಾಗಿ ಅವು ಇಲ್ಲದಂತೆಯೂ ಮಾಡಿಕೊಳ್ಳುತ್ತಾ ವೆ, 
ಎಂದು ಹೇಳುತ್ತಾರೆ. 
ಅನ್ಯಾಮ್‌ ಉಪಮುಂಚತೇ (ಆದುದರಿಂದ ಈ ದೋಷಪರಿಹಾರಕ್ಕಾಗಿ) ಒಂದು 
ಪಾದುಕೆಯನ್ನು ಧರಿಸಬೇಕು. 
ಅನ್ಯಾಮ್‌ ನ ಉಪಮುಂಚತೇ ಇನ್ನೊಂದು ಪಾದುಕೆಯನ್ನು ಧರಿಸಬಾರದು. 


WwW WW WOW YW ೫) 1) 


ಪೃಷ್ಟಯಜುರ್ವೇದ ಪನ್ನಡ ಪಠಾಶನ/೪೩೬ 


[| 
-ನ್ನಾಂತ[ಅಂತಃ(೧೭)ಏವ]ರೇವ ಮೃತ್ಯೋರ್ಧತ್ತೆ ಆವಾನ್ನಾದ್ಯಗ್‌ಂ ರುಂಧೇ 


[ I [| 
ನಮಸ್ತೇ ಹರಸೇ ಶೋಚಿಷ ಇತ್ಯಾಹ ನಮಸ್ಕೃತ್ಯ ಹಿ ವಸೀಯಾಗ್‌ಂಸ 


ಮುಪಚರಂತ್ಯನ್ಯಂ ತೇ ಅಸ್ಮತ್ತಪಂತು ಹೇತಯ ಇತ್ಯಾಹ ಯಮೇವ ದ್ವೇಷ್ಟಿ 


I | 
ಅಂತಃ । (೧೭) । ಏವ | ಮೃತ್ಯೋಃ | ಧತ್ತೇ । ಅವೇತಿ | ಅನ್ನಾದ್ಯಮಿತ್ಯನ್ನ-ಅದ್ಯಮ್‌ | ರುಂಧೇ। ನಮಃ | ತೇ॥ 


|| I 
ಹರಸೇ 1 ಶೋಚಿಷೇ । ಇತಿ 1 ಆಹ | ನಮಸ್ಕೃತ್ಯೇತಿ ನಮಃ-ಕೃತ್ಯೆ । ಹಿ 1 ವಸೀಯಾಗ್‌ಂಸಮ್‌ | 


| | 
ಉಪಚರಂತೀತ್ಯುಪ-ಚರಂತಿ । ಅನ್ಯಮ್‌ । ತೇ | ಅಸ್ಕತ್‌ | ತಪಂತು । ಹೇತಯಃ । ಇತಿ । ಆಹ । ಯಮ್‌ । ಏವ | 


[| 
ದ್ವೇಷ್ಟಿ | 


ಬ್ರಾಹ್ಮಣಭಾಗ ವಿವರಣೆ 


] ಮೃತ್ಯೋಃ ಅಂತಃ ಧತ್ತೇ ಏವ (ಹೀಗೆ ಮಾಡುವುದರಿಂದ) ಮೃತ್ಯುವಿನಿಂದ ದೂರ 
ವಾಗುತ್ತಾನೆ. 
ಅನ್ನಾದ್ಯಮ್‌ ಅವರುಂಧೇ ಶ್ರೇಷ್ಠವಾದ ಅನ್ನವನ್ನು ಪಡೆದವನಾಗುತ್ತಾನೆ. 


“ನಮಸ್ತೇ ಹರಸೇ...ಭವ' ಎಂಬ ಮಂತ್ರದ ವಿವರಣೆ 


| ನಮಃ ತೇ ಹರಸೇ ಶೋಚಿಷೇ ಇತಿ “ಅಗ್ನಿದೇವನೇ! ರಸವನ್ನು ಹೀರುವ ಮತ್ತು ಒಣಗಿ 

ಆಹ ಸುವ ನಿನ್ನ ತೇಜಸ್ಸಿಗೆ ನಮಸ್ಕಾರವು' ಎಂದು ಈ 
ಮಂತ್ರಭಾಗವು ಹೇಳುತ್ತದೆ. 

ವಸೀಯಾಗ್‌ಂಸಮ್‌ ನಮಸ್ಕೃತ್ಯ ಹಿ ಲೋಕದಲ್ಲಿ ಅತಿಶ್ರೀಮಂತನನ್ನು (ಶ್ರೇಷ್ಠನನ್ನು) ನಮ 


ಬ ಉಪಚರಂತಿ ಸ್ಕರಿಸಿ(ಬಳಿಕ) ಅವನ ಸೇವಕರು ಉಪಚರಿಸುತ್ತಾರಷ್ಟೆ. 


ಅನ್ಯಮ್‌ ತೇ ಅಸ್ಮತ್‌ ತಪಂತು “ಅಗ್ನಿಯೇ! ನಿನ್ನ ಜ್ವಾಲೆಗಳು ನಮಗಿಂತಲೂ ಬೇರೆ 
ಹೇತಯಃ ಇತಿ ಆಹ ಯವನನ್ನು (ನಮ್ಮ ಶತ್ರುವನ್ನು) ಸಂತಾಪಗೊಳಿಸಲಿ' 
ಎಂದು ಈ ಮಂತ್ರಭಾಗವು ಹೇಳುತ್ತದೆ. 
ಯಾರನ್ನು ಯಜಮಾನನು ದ್ವೇಷಿಸುವನೋ 


ಪೈಡ್ರಿಲೀಯ ಸಂಹಿಷಾ/೫-೪-೪/೪೩೭ 


| I | 
ತಮಸ್ಯ ಶುಚಾಂರ್ಪಯತಿ ಪಾವಕೋ ಅಸ್ಮಭ್ಯಗ್‌ಂ ಶಿವೋ ಭವೇತ್ಯಾಹಾನ್ನಂ 


| I [ | | 
ವೈ ಪಾವಕೋತನ್ನಮೇವಾವ ರುಂಧೇ ದ್ವಾಭ್ಯಾಮಧಿ ಕ್ರಾಮತಿ ಪ್ರತಿಷ್ಠಿತ್ಯಾ 


[| |] 
ತಮ್‌ | ಅಸ್ಯ | ಶುಚಾ I ಅರ್ಪಯತಿ | ಪಾವಕಃ | ಅಸ್ಮಭ್ಯಮಿತ್ಯಸ್ಮ-ಭ್ಯಮ್‌ I ಶಿವಃ | ಭವ। ಇತಿ । ಆಹ। ಅನ್ನಮ್‌ | 


| | I | | 
ವೈ । ಪಾವಕಃ । ಅನ್ನಮ್‌ | ಏವ | ಅವೇಶಿ | ರುಂಧೇ | ದ್ವಾಭ್ಯಾಮ್‌ | ಅಧೀತಿ ಕ್ರಾಮತಿ | ಪ್ರತಿಷ್ಠಿತ್ಯಾ ಇತಿ ಪ್ರತಿ- 


ಬ್ರಾಹ್ಮಣಭಾಗ ವಿವರಣೆ 


ತಮ್‌ ಅಸ್ಯ ಶುಚಾ ಅರ್ಪಯತಿ (ಈ ಮಂತ್ರಪಾಠದಿಂದ) ಯಜಮಾನನು ತನ್ನ ಹಗೆ 
ಯನ್ನು ಈ ಅಗ್ನಿಯ ಜ್ವಾಲೆಯಿಂದ ಸಂತಾಪಪಡು 
ವಂತೆ ಮಾಡುತ್ತಾನೆ. 


ಮಂತ್ರದ ಚತುರ್ಥಭಾಗದ ವಿವರಣೆ 


ಪಾವಕಃ ಅಸ್ಮಭ್ಯಮ್‌ ಶಿವಃ ಭವ ಇತಿ "ಎಲೈ! ಅಗ್ನಿದೇವನೇ! ನೀನು ನಮ್ಮನ್ನು ಪರಿಶುದ್ಧಿ 

ಆಹ ಗೊಳಿಸುವವನೂ, ನಮ್ಮ ವಿಷಯದಲ್ಲಿ ಶಾಂತನೂ 
ಆಗು' ಎಂದು ಈ ಮಂತ್ರಭಾಗವು ಹೇಳುತ್ತದೆ. 

ಪಾವಕಃ ಅನ್ನಮ್‌ ವೈ ಅಗ್ನಿದೇವನು ಅನ್ನಪಾಕಹೇತುವಾದುದರಿಂದ ಅನ್ನವೇ 

ಸ ಆಗಿರುತ್ತಾನೆ. 

ಅನ್ನಮ್‌ ಅವರುಂಧೇ ಏವ ಆದುದರಿಂದ ಯಜಮಾನನು ಈ ಮಂತ್ರಪಾಠದಿಂದ 
ನಿಶ್ಚಯವಾಗಿಯೂ ಅನ್ನವನ್ನು ಹೊಂದುವನು. 

ದ್ವಾಭ್ಯಾಮ್‌ ಅಧಿಕ್ರಾಮತಿ "ಅಪಾಮಿದಂ ನ್ಯಯನಮ್‌' "ನಮಸ್ತೇ ಹರಸೇ' ಈ 
ಎರಡು ಯಕ್ಕುಗಳನ್ನು ಹೇಳಿ ಅಗ್ನಿಚಯನವನ್ನು 
ಏರಬೇಕು. 

ಪ್ರತಿಷ್ಠಿತ್ಯೆ ಇದರಿಂದ ಯಜಮಾನನು ಲೋಕದಲ್ಲಿ ಪ್ರತಿಷ್ಠೆ 
ಯನ್ನು ಪಡೆಯುತ್ತಾನೆ. 


ತಾತ್ಪರ್ಯ:-ಲೋಕದಲ್ಲಿ ಅತಿಶ್ರೀಮಂತನನ್ನೂ ಶ್ರೇಷ್ಠನನ್ನೂ ಅವನ ಸೇವಕರು ನಮಸ್ಕರಿಸಿ ಉಪಚರಿಸುತ್ತಾರೆ. 
ಅದರಂತೆ ಅಧಿಕತೇಜಸ್ವಿಯಾದ ಅಗ್ನಿಗೆ, ಅವನ ತೇಜಸ್ಸಿಗೆ ಈ “ನಮಸ್ತೇ” ಎಂಬ ಮಂತ್ರವು ನಮಸ್ಕಾರವಾಗಿದೆ. 


WOOD ಊ ಜು WUD WW ೬೫ ೫೫ 


ಪೃಷ್ಣಯಖುರ್ವೇದ ಈನ್ನಡ ಪ್ರಕಾಶನ/೪೩೮ 


| || 
ಡ್‌್‌ ತ 
ಅಪಸ್ಯವತೀಭ್ಯಾಗ್‌ ೦ ಶಾಂತ್ಯೈ ll ೧೮-4 ॥ 


[ | | [ | | 
[ಶುಗ್ವೇತಸೋತಪಾಮಷ್ಟಾಭಿರ್ವಿಕರ್‌ಷತಿ ನಾಂತರೇಕಾನ್ನ ಪಂಚಾಶಚ್ಚ ॥] 
ಅಪಸ್ಯವತೀಭ್ಯಾಮಿತೃಪಸ್ಯ-ವತೀಭ್ಯಾಮ್‌ | ಶಾಂತ್ಕೈ ॥(೧೮)॥ 


ಬ್ರಾಹ್ಮಣಭಾಗ ವಿವರಣೆ 


ಅಪಸ್ಯವತೀಭ್ಯಾಮ್‌ ಅಧಿಕ್ರಾಮತಿ "ಅಪ್‌' ಶಬ್ದದಿಂದ ಕೂಡಿರುವ "ಅಪಾಮಿದಂ' ಎಂಬ 
"ನಮಸ್ತೇ ಹರಸೇ' ಎಂಬ ಯಕ್ಕುಗಳಿಂದ ಇಷ್ಟಕಾ 
ಅಗ್ನಿಚಿತಿಯನ್ನು ಏರಬೇಕು. 

ಶಾಂತ್ಯೈ ನೀರು ಶಾಂತವಾದುದರಿಂದ ಈ ಮಂತ್ರಪಾಠವು 
ಶಾಂತಿಗೆ ಕಾರಣವಾಗುತ್ತದೆ. 


"ಅಪಾಮಿದಮ್‌' ಎಂಬ ಯಕ್ಕಿನಲ್ಲಿ "ಅಪ್‌' ಶಬ್ದವಿದೆ. ಅದರ ಸಾಹಚರ್ಯದಿಂದ "ನಮಸ್ತೇ' ಎಂಬ ಯಕ್ಕನ್ನೂ 
ಅಪಸ್ಯವತೀ ಎಂದು ಶ್ರುತಿಯು ಹೇಳಿದೆ. 


॥ ಪ೦ಚಮೊಂಂಸುವಾಹಃ ॥ 


I I 
ನೃಷದೇ ವಡಿತಿ ವ್ಯಾಘಾರಯತಿ ಪಂಕ್ತ್ಯಾsಹುತ್ಯಾ 


I I | 
ಯಜ್ಞ; ಮುಖಮಾರಭತೇಕಕ್ಟ್ಯ! ಯಾ ವ್ಯಾಘಾರಯತಿ ತಸ್ಮಾದಕ್ಷ ಯಾ 


I | 
ಪಶವೋಇಜ್ಗಾ ನಿ ಪ್ರ ಹರಂತಿ 


I || I I I I 
ನೃಷದ ಇತಿ ನೃ-ಸದೇ | ವಟ್‌ | ಇತಿ । ವ್ಯಾಘಾರಯತೀತಿ ವಿ-ಆಘಾರಯತಿ । ಪಂಕ್ತ್ಯಾ | ಆಹುತ್ಯೇತ್ಯಾ-ಹುತ್ಯಾ। 


[| 
ಯಜ್ಞಮುಖಮಿತಿ ಯಜ್ಞ-ಮುಖಮ್‌ | ಏತಿ । ರಭತೇ । ಅಕ್ಷ್ಮಯಾ । ವ್ಯಾಫಾರಯತೀಶಿ ವಿ-ಆಫಾರಯತಿ | 


[| 
ತಸ್ಮಾತ್‌ । ಅಕ್ಷ್ಮಯಾ | ಪಶವಃ । ಅಂಗಾನಿ | ಪ್ರೇತಿ | ಹರಂತಿ । 


ನಾಲ್ಕನೆಯ ಅನುವಾಕದಲ್ಲಿ ಚಿತ್ಯಗ್ನಿಯ ಪರಿಷೇಚನ ಮುಂತಾದವುಗಳು ಉಕ್ತವಾಗಿವೆ. ಈ ಐದನೆಯ 
ಅನುವಾಕದಲ್ಲಿ ವ್ಯಾಘಾರಾದಿಹೋಮಗಳು ಉಕ್ತವಾಗಿವೆ. ಇದಕ್ಕೆ ಸಂಬಂಧಿಸಿದ ಮಂತ್ರಗಳು ನಾಲ್ಕನೆಯ 
ಕಾಂಡದ ಆರನೆಯ ಪ್ರಪಾಠಕದಲ್ಲಿವೆ. 


ವಿವರಣೆ 


ಬ್ರಾಹ್ಮಣಭಾಗ 
ವ್ಯಾಘಾರವಿಧಿ; ಅರ್ಥವಾದ 


ನೃಷದೇ ವಟ್‌ ಇತಿ ವ್ಯಾಘಾರಯತಿ "ನೃಷದೇ ವಟ್‌' ಎಂದು ಆರಂಭವಾಗುವ ಮಂತ್ರಗ 
ಳಿಂದ ವ್ಯಾಘಾರಹೋಮವನ್ನು ಮಾಡಬೇಕು. 


ಪಂಕ್ತ್ಯಾ ಆಹುತ್ಯಾ ಯಜ್ಞಮುಖಮ್‌ ಐದು ಆಹುತಿಗಳಿಂದ ಯಜ್ಞ; ವನ್ನು ಅಧ್ವರ್ಯುವು 

ಆ ರಭತೇ ಆರಂಭಿಸುತ್ತಾನೆ. 

ಅಕ್ಷ್ಮಯಾ ವ್ಯಾಘಾರಯತಿ ವಕ್ರಕ್ರಮದಿಂದ ಒಂದು ಮೂಲೆಯಿಂದ ಮತ್ತೊಂದು 
ಮೂಲೆಯವರೆಗೆ ಈ ವ್ಯಾಘಾರಹೋಮವನ್ನು ಮಾಡ 


ಬೇಕು. 


ತಸ್ಮಾತ್‌ ಪಶವಃ ಅಕ್ಷಯಾ 
ಅಂಗಾನಿ ಪ್ರಹರಂತಿ 


ಪೃಷ್ಣಯಜುರ್ವೇದ ಈನ್ನಡ ಪ್ರಕಾಶನ/೪೪೦ 


I I I 
ಪ್ರತಿಷ್ಠಿತ್ರ್ಯೆ ಯದ್ವಷಟ್ಕುರ್ಯಾದ್ಯಾತಯಾಮಾಸ್ಯ ವಷಟ್ಕಾರಸ್ಟ್ಯಾದ್ಯನ್ನ 


I [ [| I | 
ವಷಟ್ಕುರ್ಯಾದ್ರಕ್ಟಾ ಗ್‌ಂಸಿ ಯಜ್ಞ] ಗ್‌ಂ ಹನ್ಯುರ್ವಡಿತ್ಯಾಹ ಪರೋಕ್ಷ] ಮೇವ 


| [ | I 
ವಷಟ್ಕರೋತಿ ನಾಸ್ಯ ಯಾತಯಾಮಾ ವಷಟ್ಕಾರೋ ಭವತಿ 


|| I 
ಪ್ರತಿಷ್ಠಿತ್ಯಾ ಇತಿ ಪ್ರತಿ-ಸ್ವಿತ್ಯೈ | ಯತ್‌ । ವಷಟ್ಕುರ್ಯಾದಿತಿ ವಷಟ್‌-ಕುರ್ಯಾತ್‌ । ಯಾತಯಾಮೇತಿ ಯಾತ- 


ಯಾಮಾ । ಅಸ್ಯ । ವಷಟ್ಕಾರ ಇತಿ ವಷಟ್‌-ಕಾರಃ | ಸ್ಯಾತ್‌ । ಯತ್‌ । ನ । ವಷಟ್ಕುರ್ಯಾದಿತಿ ವಷಟ್‌- 


| 
ಕುರ್ಯಾತ್‌ | ರಕ್ಷಾಗ್‌ಂಸಿ ! ಯಜ್ಞಮ್‌ । ಹನ್ಯುಃ | ವಟ್‌ | ಇತಿ । ಆಹ । ಪರೋಕ್ಷಮಿತಿ ಪರಃ-ಅಕ್ಷಮ್‌ । ಏವ | 


[ 
ವಷಟ್‌ । ಕರೋತಿ | ನ। ಅಸ್ಯ! ಯಾತಯಾಮೇತಿ ಯಾತ-ಯಾಮಾ | ವಷಟ್ಕಾರ ಇತಿ ವಷಟ್‌-ಕಾರಃ | ಭವತಿ | 


ಬ್ರಾಹ್ಮಣಭಾಗ ವಿವರಣೆ 


ಪ್ರತಿಷ್ಠಿತ್ಯೈ ಇದು ಅವುಗಳ ಸ್ಥಿರತೆಗೂ ಕಾರಣವಾಗುತ್ತದೆ. 

ಯತ್‌ ವಷಟ್ಕುರ್ಯಾತ್‌ ಒಮ್ಮೆ ವಷಟ್ಕಾರವನ್ನು ಹೇಳಿ ಹೋಮವನ್ನು ಮಾಡಿ 
ದರೆ, 

ಅಸ್ಯ ವಷಟ್ಕಾರಃ ಯಾತಯಾಮಾ ಸ್ಯಾತ್‌ ಹೋಮದ ವಷಟ್ಕಾರವು ಸಾರರಹಿತವಾಗುತ್ತದೆ. 

ಯತ್‌ ನ ವಷಟ್ಕುರ್ಯಾತ್‌ ವಷಟ್ಕಾರವನ್ನು ಮಾಡದೆ ಇದ್ದರೆ 

ರಕ್ಷಾಗ್‌ಂಸಿ ಯಜ್ಞಮ್‌ ಹನ್ಯುಃ ರಕ್ಷೋಗಣಗಳು ಯಜ್ಞವನ್ನು ನಾಶಪಡಿಸಿಯಾವು. 

ವಟ್‌ ಇತಿ ಆಹ ಆದುದರಿಂದ "ವಟ್‌' ಎಂದು ಹೇಳಿ ಹೋಮವನ್ನು 
ಅನುಷ್ಠಿಸಬೇಕು. 

ಪರೋಕ್ಷಮ್‌ ಏವ ವಷಟ್ಕರೋತಿ ಹೀಗೆ ಮಾಡುವುದರಿಂದ ಪರೋಕ್ಷವಾಗಿ ವಷಟ್ಕಾರ | 
ವನ್ನು ಮಾಡಿದಂತಾಗುತ್ತದೆ. 

ಅಸ್ಯ ವಷಟ್ಕಾರಃ ಯಾತಯಾಮಾ ನ ಈ ಯಜಮಾನನ ಯಾಗದ ವಷಟ್ಕಾರವು ಯಾತ 

ಭವತಿ ಯಾಮ (ಗತರಸ)ವಾಗುವುದಿಲ್ಲ. 


ತಾತ್ಚರ್ಯ:-ಯಜಮಾನನು ಉತ್ತರವೇದಿಯಂತೆ ಅಗ್ನಿಯನ್ನಾಗಲೀ, ಸ್ವಯಮಾತೃಣ್ಣೇಷ್ಟಕೆಯನ್ನಾಗಲೀ 
ಮಂತ್ರಪಂಚಕದಿಂದ ವ್ಯಾಘರಣ ಮಾಡುತ್ತಾನೆ. 
ವ್ಯಾಘಾರವೆಂದರೆ ದೀರ್ಫ್ಛವಾದ ಆಘಾರಹೋಮ. 


TTT 


[OR TOTO ರ್ಗ ರ್ಥ 


ಪೈತ್ರಿಲೀಯ ಸಂಹಿಡಾ/೫-೪-೨೫/೪೪೧ 


I 
ನ ಯಜ್ಞ] ಗ್‌ಂ ರಕ್ಬಾಗ್‌ಂಸಿ ಫ್ಲಂತಿ ಹುತಾದೋ ವಾ ಅನ್ಯೇ ದೇವಾ[ದೇವಾಃ(೧೯) 


[ 
ಅಹುತಾದೋಇನ್ಯೇ] ಅಹುತಾದೋನ್ಯೇ ತಾನಗ್ನಿಚಿದೇವೋಭಯಾನ್ಚಿ! €ಣಾತಿ 


ಯೇ ದೇವಾ ದೇವಾನಾಮಿತಿ ದಧ್ನಾ ಮಧುಮಿಶ್ರೇಣಾಪೋಕ್ಟ ತ್ರಿ 


1 
ನ। ಯಜ್ಞ; ಮ್‌ | ರಕ್ಟಾಗ್‌ಂಸಿ। ಘ್ನಂತಿ | ಹುತಾದ ಇತಿ ಹುತ-ಅದಃ 1ವೈ। ಅನ್ಯೇ | ದೇವಾಃ । (೧೯) | ಅಹುತಾದ 


[| [| | 
ಇತ್ಯಹುತ-ಅದಃ | ಅನ್ಯೇ | ತಾನ್‌ | ಅಗ್ನಿಚದಿತ್ಯಗ್ನಿ-ಚಿತ್‌ । ಏವ | ಉಭಯಾನ್‌ | ಪ್ರೀಣಾತಿ ।1ಯೇ। ದೇವಾಃ | 


ದೇವಾನಾಮ್‌ | ಇತಿ । ದಧ್ನಾ | ಮಧುಮಿಶ್ರೇಣೇತಿ ಮಧು-ಮಿಶ್ರೇಣ | ಅವೇತಿ ಉಕ್ಪತಿ। 


ಬ್ರಾಹ್ಮಣಭಾಗ ವಿವರಣೆ 

ಯಜ್ಞಮ್‌ ರಕ್ಷಾಗ್‌ಂಸಿ ನ ಫ್ಲಂತಿ (ಪರೋಕ್ಷವಾಗಿ ವಷಟ್ಕಾರವನ್ನು ಹೇಳುವುದರಿಂದ) 
ರಕ್ಷೋಗಣಗಳು ಯಜ್ಞ; ವನ್ನು ಹಾಳುಮಾಡಲು ಆಗು 
ವುದಿಲ್ಲ. (ಆದುದರಿಂದ ಇಲ್ಲಿ "ವಟ್‌' ಎಂದು ಹೇಳಿ 
ವ್ಯಾಘಾರಹೋಮವನ್ನು ಮಾಡಬೇಕು) 

ಅವೋಕ್ಷಣವಿಧಿ; ಅರ್ಥವಾದ 

ಅನ್ಯೇ ದೇವಾಃ ಹುತಾದಃ ವೈ ದೇವತೆಗಳಲ್ಲಿ ಕೆಲವರು ಅಗ್ನಿಯಲ್ಲಿ ಹೋಮ 
ಮಾಡಿದ ಹವಿಸ್ಸನ್ನು ಭಕ್ಷಿಸುವರು. 

ಅನ್ಯೇ ಅಹುತಾದಃ ಮತ್ತೆ ಕೆಲವರು ಹೋಮ ಮಾಡದ ಬಲಿಹರಣಾದಿ 
ಹವಿಸ್ಸುಗಳನ್ನು ಭಕ್ಷಿಸುವರು. 

ತಾನ್‌ ಉಭಯಾನ್‌ ಅಗ್ನಿಚಿತ್‌ ಏವ ಆ ಎರಡು ಬಗೆಯ ದೇವತೆಗಳನ್ನೂ ಅಗ್ನಿಚಯನ 

ಪ್ರೀಣಾತಿ ಕರ್ತನೇ ಸಂತೋಷಪಡಿಸಬೇಕು. 

ಯೇ ದೇವಾಃ ದೇವಾನಾಮ್‌ ಇತಿ (ಆದುದರಿಂದ ಯಜಮಾನನು) "ಯೇ ದೇವಾ 
ದೇವಾನಾಮ್‌ ("ಯೇ ದೇವಾ ದೇವೇಷು') ಎಂಬ 
(ಎರಡು ಮಂತ್ರಗಳಿಂದ) 

ಮಧುಮಿಶ್ರೇಣ ದಧ್ನಾ ಮಧುಮಿಶ್ರಿತವಾದ ಮೊಸರಿನಿಂದ 

ಅವೋಕ್ಷತಿ ಅಗ್ನಿಯನ್ನು ಅವೋಕ್ಲಿಸಬೇಕು. 


ಯಜ್ಞವು ಪಂಚಸಂಖ್ಯಾಯುಕ್ತವಾಗಿ ಪಾಂಕ್ತ ವೆನಿಸಿದೆ. ಆದುದರಿಂದ ಐದು ಮಂತ್ರಗಳಿಂದ ವ್ಯಾಘಾರ 
ಹೋಮವನ್ನು ಮಾಡಿ, ಆಹುತಿಯಿಂದಲೇ ಯಜ್ಞ್ಯ ವನ್ನು ಯಜಮಾನನು ಆರಂಭಿಸಿದಂತಾಗುತ್ತದೆ. 


| I I 
ಹುತಾದಕ್ಲೈವ ದೇವಾನಹುತಾದಶ್ವ ಯಜಮಾನಃ ಪ್ರೀಣಾತಿ ತೇ ಯಜಮಾನಂ 
§ § | ಒಟ | | I || 
ಪ್ರೀಣಂತಿ ದಧ್ನೈವ ಹುತಾದಃ ಪ್ರೀಣಾತಿ ಮಧುಷಾ*ಹುತಾದೋ ಗ್ರಾಮ್ಯಂ ವಾ 


| 
ಏತದನ್ನಂ ಯದ್ದ ಧ್ಯಾರಣ್ಯಂ ಮಧು 


1 || [| 
ಹುತಾದ ಇತಿ ಹುತ- ಅಜಃ | ಚ 1 ಏವ | ದೇವಾನ್‌ । ಅಹುತಾದ ಇತ್ಯುಹುತ-ಅದಃ ।1 ಚ 1 ಯಜಮಾನಃ 
[| 1 [| 
ಪ್ರೀಣಾತಿ ತೇ! ಯಜಮಾನಮ್‌ | ಪ್ರೀಣಂತಿ | ದಧ್ನಾ! ಏವ! ಹುತಾದ ಇತಿ ಹುತ-ಅದಃ । ಪ್ರೀಣಾತಿ! ಮಧುಷಾ । 


|| | 
ಅಹುತಾದ ಇತ್ಯಹುತ-ಅದಃ । ಗ್ರಾಮ್ಯಮ್‌ | ವೈ | ಏತತ್‌! ಅನ್ನಮ್‌ | ಯತ್‌ | ದಧಿ । ಆರಣ್ಯಮ್‌  ಮಧು। 


ಬ್ರಾಹ್ಮಣಭಾಗ ವಿವರಣೆ 
1! ಯಜಮಾನಃ ಹುತಾದಃ ದೇವಾನ್‌ ಯಜಮಾನನು (ಈ ಅವೋಕ್ಷಣದಿಂದ) ಹುತಾದ 
ಏವಚ ರಾದ ಇಂದ್ರಾದಿದೇವತೆಗಳನ್ನೂ 
ಅಹುತಾದಃ ದೇವಾನ್‌ ಚ ಹುತಾದರಲ್ಲದ ಪ್ರಾಣಾದಿದೇವತೆಗಳನ್ನೂ 
ಪ್ರೀಣಾತಿ ಸಂತೋಷಪಡಿಸುತ್ತಾನೆ. 
| ತೇ ಯಜಮಾನಮ್‌ ಪ್ರೀಣಂತಿ ತೃಪ್ತರಾದ ಆ ದೇವತೆಗಳು ಯಜಮಾನನನ್ನು 
ಸಂತೋಷಪಡುವಂತೆ ಮಾಡುತ್ತಾರೆ. 
ದಧ್ನಾ ಏವ ಹುತಾದಃ ಪ್ರೀಣಾತಿ ಯಜಮಾನನು ಮೊಸರಿನಿಂದಲೇ ಹುತಾದರಾದ 
ದೇವತೆಗಳನ್ನು ಸಂತೋಷಪಡಿಸುತ್ತಾ ನೆ. 
*ಮಧುಷಾ ಅಹುತಾದಃ ಪ್ರೀಣಾತಿ ಜೇನುತುಪ್ಪದಿಂದ ಅಹುತಾದರಾದ ಪ್ರಾಣಾದಿ 
ದೇವತೆಗಳನ್ನು ತೃಪ್ತಿಪಡಿಸುತ್ತಾ ನೆ. 
ಯತ್‌ ದಧಿ ಏತತ್‌ ಗ್ರಾಮ್ಯಮ್‌ ಮೊಸರೆಂಬುದು ಗ್ರಾಮಲಭ್ಯವಾದ ಅನ್ನವಾಗಿದೆ. 
ಅನ್ನಮ್‌ ವೈ 
| ಯತ್‌ ಮಧು ಏತತ್‌ ಆರಣ್ಯಮ್‌ ಜೇನುತುಪ್ಪವೆಂಬುದು ಅರಣ್ಯಲಭ್ಯವಾದ ಅನ್ನವಾಗಿದೆ. 
ಅನ್ನಮ್‌ ವೈ 


|. ವ್ಯಾಘಾರಹೋಮದ ಮಂತ್ರಾರ್ಥವು ಹೀಗಿದೆ; ಮನುಷ್ಯರಲ್ಲಿಯೂ, ಸಮುದ್ರದಲ್ಲಿಯೂ, ಕಾಡಿನಲ್ಲಿಯೂ, 
| ಯಜ್ಞದಲ್ಲಿಯೂ, ಸೂರ್ಯರೂಪದಲ್ಲಿಯೂ ಇರುವ ಅಗ್ನಿದೇವನಿಗೆ ಈ ಆಹುತಿಯು ಹುತವಾಗಲಿ. 


| *"ಮಧುಸ್‌' ಎಂಬ ಸಕಾರಾಂತವಾದ ವೈದಿಕಪ್ರಯೋಗ. 


WY 0 (0 (0 (0 (00 (00 WW WW WY 


WwW WY 


Wy ಟ್ರ) 


೪) 
Ww 


ಪೈ್ತೀಯ ಸಂಹಿತಾ/೫-೪-೫/೪೪೩ 


ಚ ೪8 ೪ ಉಊ ಊಉಊ ಗಊ ಊ ಊಈ ಊಉಊ ಔಚ [೭ ೫2೫ ೫೫ WU WW 
I I | WW 
ಯದ್ದಧ್ನಾ ಮಧುಮಿಶ್ರೇಣಾವೊಕ್ಗತ್ತುಭಯಸ್ಯಾವರುದ್ದೈ.. | 

1 ಸ 
ಲ್ಲ Ww 

ಗ್ರುಮುಷ್ಟಿನಾಂವೋಕ್ಷ, ತ್ರಿ ಪ್ರಾಜಾಪತ್ಯೋ([...ಪತ್ಯಃ (೨೦)] ವೈ ಕ 

| 1 | I § 1 Ww 
ಗ್ರುಮುಷ್ಟಿಸ್ಸಯೋನಿತ್ವಾಯ ದ್ವಾಭ್ಯಾಂ ಪ್ರತಿಷ್ಠಿತ್ಯಾ ಅನುಪರಿಚಾರಮವೋಕ್ಷ. ೬ hy 
1 [| I 1 | ಟ W 

ಯತ್‌ | ದದ್ದಾ। ಮಧುಮಿಶ್ರೇಣೇತಿ ಮಧು-ಮಿಶ್ರೇಣ | ಅವೋಕ್ಟತೀತ್ಯವ-ಉಕ್ಷತಿ | ಉಭಯಸ್ಯ । ಅವರುದ್ದಾ s [yy 
ಇತ್ಯವ-ರುದ್ದೆ $೮ | ಗ್ರುಮುಷ್ಟಿನಾ | ಅವೇತಿ | ಉಕ್ಷತಿ | ಪ್ರಾಜಾಪತ್ಯಇತಿ ಪ್ರಾಜಾ-ಪತ್ಯಃ 1 (೨೦) ವೈ! | 
[ 1 1 | | 1 

ಗ್ರುಮುಷ್ಟಿಃ | ಸಯೋನಿತ್ವಾಯೇತಿ ಸಯೋನಿ-ತ್ವಾಯ । ದ್ವಾಭ್ಯಾಮ್‌ । ಪ್ರತಿಷ್ಠಿತ್ಯಾ ಇತಿ ಪ್ರತಿ-ಸ್ಥಿತ್ಯೈ ॥ |” 
Ww 

ಅನುಪರಿಚಾರಮಿತ್ಯನು-ಪರಿಚಾರಮ್‌ । ಅವೇತಿ ಉಕ್ಷತಿ। | 
W 

ಬ್ರಾಹ್ಮಣಭಾಗ ವಿವರಣೆ 

ಯತ್‌ ಮಧುಮಿಶ್ರೇಣ ದಧ್ನಾ ಮಧುಮಿಶ್ರವಾದ ಮೊಸರಿನಿಂದ ಅವೋಕ್ಷಣ ಮಾಡುವು |" 
ಅವೋಕ್ಷತಿ ದೆಂಬುದು 1 
ಉಭಯಸ್ಕ ಅವರುದ್ದೆ ಯ ಯಜಮಾನನು ಎರಡು ಬಗೆಯ (ಗ್ರಾಮ್ಯ-ಆರಣ್ಯಗಳು) i 
ಅನ್ನವನ್ನೂ ಪಡೆಯುವುದಕ್ಕಾಗುತ್ತದೆ. | 

Ww 

ಅವೋಕ್ಷಣಸಾಧನವಾದ ಗ್ರುಮುಷ್ಟಿಯ ವಿಧಿ; ಅರ್ಥವಾದ 

1 

ಗ್ರುಮುಷ್ಟಿನಾ ಅವೋಕ್ಟತಿ ದರ್ಭೆಗಳ ಗುರು(ದೊಡ್ಡದಾದ)ಮುಷ್ಟಿಯಿಂದ ಅವೋಕ್ಷಿಸ | 
ಬೇಕು. W 

ಗ್ರುಮುಷ್ಟಿಃ ಪ್ರಾಜಾಪತ್ಯಃ ವೈ ದರ್ಭಮುಷ್ಟಿಯೂ ಪ್ರೌಢವಾಗಿ ಪ್ರಜಾಪತಿದೇವತಾಕವಾಗಿದೆ. ||: 
(ಅಗ್ನಿಯೂ ಪ್ರಜಾಪತಿಯ ಮುಖದಿಂದ ಜನಿಸಿ ಪ್ರಜಾಪತಿ i 

ಸಯೋನಿತ್ವಾಯ ಸಂಬಂಧಿಯಾಗಿರುವುದರಿಂದ) ಈ ಅವೋಕ್ಟಣವು ಸಮಾನ |" 
ಸ್ಥಾನತ್ವವನ್ನು ಹೊಂದಿಸಲು ಕಾರಣವಾಗುತ್ತದೆ. Ww 

ದ್ವಾಭ್ಯಾಮ್‌ ಪ್ರತಿಷ್ಠಿತ್ಯೈ (ಇಲ್ಲಿ ಅವೋಕ್ಷಣಮಂತ್ರಗಳು ಎರಡು ಇವೆ) ಈ ದ್ವಿತ್ವ |: 

ಸಂಖ್ಯೆಯು ಎರಡು ಪಾದಗಳುಳ್ಳ ಯಜಮಾನನ ಪ್ರಕೃಷ್ಟ 

Wy" 

ಸಿ ತಿಗೆ ಕಾರಣವಾಗುತ್ತದೆ. 5 

ಅನುಪರಿಚಾರಮ್‌ ಅವೋಕ್ಷತಿ ಪೂರ್ವಾದಿಕ್ರಮದಿಂದ ಸುತ್ತಲೂ ತಿರುಗುತ್ತಾ ಅವೋಕ್ಟಣ | 
ವನ್ನು ಮಾಡಬೇಕು. i 

ಜ್ರ ೪ ೪ ಈ ೪ [೫ ಸ ಗಾ ಗು ಭು ರ WWW 


ಎ. al 


ಕೃಷ್ಣಯಜುರ್ವೇದ ಡನ್ನಡ ಪ್ರಶಾಶನ/೪೪೪ 


I || ] | 
-ತ್ಯಪರಿವರ್ಗಮೇವೈವನಾನ್ಚಿ/ ಣಾತಿ ವಿವಾ ಏಷ ಪ್ರಾಣೈಃ ಪ್ರಜಯಾ ಪಶುಭಿರ್‌ 


| | I | 
ನ್ನಧಿ ಕ್ರಾಮತಿ ಪ್ರಾಣದಾ ಅಪಾನದಾ ಇತ್ಯಾಹ 


Il 
ಖಯಧ್ಯತೇ ಯೋಗ್ಗಿಂ ಚಿನ್ವ 
1 


I 1 
ಪ್ರಾಣಾನೇವಾಂ್ಪತ್ಮನ್ನ: ಕ್ಷೇ ವರ್ಚೋದಾ ವರಿವೋದಾ ಇತ್ಯಾಹ 


1 I 1 1 
ಅಪರಿವರ್ಗಮಿತ್ಯಪರಿ-ವರ್ಗಮ್‌ | ಏವ I ಏನಾನ್‌ | ಪ್ರೀಣಾತಿ 1 ವೀತಿ । ವೈ I ಏಷಃ | ಪ್ರಾಣೈರಿತಿ ಪ್ರ-ಅನೆ $1 
| 1| | | 
ಪ್ರಜಯೇತಿ ಪ್ರ-ಜಯಾ । ಪಶುಭಿರಿತಿ ಪಶು-ಭಿಃ | ಖಯಧ್ಯತೇ 1 ಯಃ! ಅಗ್ನಿಮ್‌ । ಚಿನ್ವನ್ನ್‌ ! ಅಧಿಕ್ರಾಮತೀತ್ಯ — 
[| 1 [| | 
ಕ್ರಾಮತಿ । ಪ್ರಾಣದಾ ಇತಿ ಪ್ರಾಣ-ದಾಃ | ಅಪಾನದಾ ಇತ್ಯಪಾನ-ದಾಃ | ಇತಿ | ಆಹ | ಪ್ರಾಣಾನಿತಿ ಪ್ರ-ಅನಾನ್‌ | 


I 
ಏವ! ಆತ್ಮನ್ನ್‌। ಧತ್ತೇ | ವರ್ಚೋದಾ ಇತಿ ವರ್ಚಃ-ದಾಃ । ವರಿವೋದಾ ಇತಿ ವರಿವಃ-ದಾಃ 1 ಇತಿ। ಆಹ। 


ಬ್ರಾಹ್ಮಣಭಾಗ ವಿವರಣೆ 


ಏನಾನ್‌ ಅಪರಿವರ್ಗಮ್‌ ಏವ ಇದರಿಂದ ಅಗ್ನಿಯ(ಎಲ್ಲ ಅವಯವಗಳನ್ನೂ) ಯಾವ 
ಪ್ರೀಣಾತಿ ಭಾಗವನ್ನೂ ಬಿಡದೆ ಸಂತೋಷಪಡಿಸಿದಂತಾಗುತ್ತದೆ. 
“ಪ್ರಾಣದಾ...'ಮಂತ್ರದ ವಿವರಣೆ 

ಅಗ್ನಿಮ್‌ ಚಿನ್ವನ್‌ ಯಃ ಅಧಿಕ್ರಾಮತಿ ಯಾವ ಯಜಮಾನನು ಚಯನಕರ್ತನಾಗಿ ಚಯನ 
ಸ್ಥಾನವನ್ನು ಏರಿ ಅವೋಕ್ಷಣವನ್ನು ಮಾಡುತ್ತಾ 
ನೆಯೋ 

ಏಷಃ ಪ್ರಾಣೈಃ ಪ್ರಜಯಾ ಪಶುಭಿಃ ವಿ ಆ ಯಜಮಾನನು ಪ್ರಾಣಗಳಿಂದಲೂ, ಪ್ರಜೆ 

ಯಧ್ಯತೇ ವೈ ಯಿಂದಲೂ, ಪಶುಗಳಿಂದಲೂ ವಿಯೋಗವನ್ನು 
ಹೊಂದುತ್ತಾನೆ. 

ಪ್ರಾಣದಾಃ ಅಪಾನದಾಃ ಇತಿ ಆಹ (ಆ ದೋಷಪರಿಹಾರಾರ್ಥವಾಗಿ) “ಈ ಅಗ್ನಿದೇವನು 
ಪ್ರಾಣದಾತೃವೂ, ಅಪಾನದಾತೃವೂ ಆಗಲಿ' ಎಂದು 
ಈ ಮಂತ್ರಭಾಗವು ಹೇಳುತ್ತದೆ. 

ಆತ್ಮನ್‌ ಪ್ರಾಣಾನ್‌ ಏವ ಧತ್ತೇ ಈ ಪ್ರಾರ್ಥನಾಮಂತ್ರದಿಂದ ಯಜಮಾನನು ಪ್ರಾಣ 
ಗಳನ್ನು ತನ್ನಲ್ಲಿ ಸ್ಥಿರಗೊಳಿಸುತ್ತಾನೆ. 

| ವರ್ಚೊೋದಾಃ ವರಿವೋದಾಃ ಇತಿ ಆಹ “ಅಗ್ನಿದೇವನು ಬಲವನ್ನೂ ಪಶುಗಳನ್ನೂ ಕೊಡುವ 

ನಾಗಲಿ' ಎಂದು ಈ ಮಂತ್ರಭಾಗವು ಹೇಳುತ್ತದೆ. 


YW WwW WY 


ತೈತ್ತರೀಯ ಸಂಹಿತಾ/೫-೪-೫/೪೪೫ 


I I 
ಪ್ರಜಾ ವೈ ವರ್ಚಃ ಪಶವೋ ವರಿವಃ ಪ್ರಜಾಮೇವ ಪಶೂನಾತೃನ್ನತ್ತ ಇಂದ್ರೋ 


[ | 
ವೃತ್ತಮಹನ್ನಂ ವೃತ್ತೋ[ವೃತ್ತಃ(೨೧)1 ಹತಷ್ಟೋಡಶಭಿರ್ಭೋಗ್ಯೆರಸಿನಾಥ್ಸ 


I | 
ಏತಾಮಗ್ನಯೇಇನೀಕವತ ಆಹುತಿಮಪಶ್ಯತ್ತಾಮಜುಹೋ- 


I | 
ಪ್ರಜೇತಿ ಪ್ರ-ಜಾ | ವೈ । ವರ್ಚಃ । ಪಶವಃ | ವರಿವಃ | ಪ್ರಜಾಮಿತಿ ಪ್ರ-ಜಾಮ್‌ | ಏವ । ಪಶೂನ್‌ । ಆತ್ಮನ್ನ್‌ | 
| | 
ಧತ್ತೇ | ಇಂದ್ರಃ । ವೃತ್ರಮ್‌ | ಅಹನ್ನ್‌ | ತಮ್‌ | ವೃತ್ರಃ 1 (೨೧) | ಹತಃ \ ಹೋಡಶಭಿರಿತಿ ಷೋಡಶ-ಭಿಃ | 
ಭೋಗ್ಯಃ | ಅಸಿನಾತ್‌ | ಸಃ । ಏತಾಮ್‌ | ಅಗ್ನಹೀ | ಅನೀಕವತ ಇತ್ಯನೀಕ-ವತೇ | ಆಹುತಿಮಿತ್ಯಾ-ಹುತಿಮ್‌ | 


ಅಪಶ್ಯತ್‌ 1 ತಾಮ್‌ | ಅಜುಹೋತ್‌ ಟ 


ಬ್ರಾಹ್ಮಣಭಾಗ ವಿವರಣೆ 
ಪ್ರಜಾ ವೈ ವರ್ಚಃ ಮಕ್ಕಳು-ಮೊಮ್ಮಕ್ಕಳೆಂಬ ಸಂತತಿಯೇ ಬಲ. 
(ಅವರಿಂದಲೇ ವ್ಯವಹಾರವು ನಡೆಯುವುದು) 
ಪಶವಃ ವರಿವಃ ಪಶುಗಳೇ ಪೂಜ್ಯವಾದವು (ಅವುಗಳಿಂದಲೇ ಕ್ಷೀರಾದಿ 
ಸಂಪತ್ತು ಉಂಟಾಗುವುದು. ಅದರಿಂದ ಯಜಮಾ 
ನನು ಪೂಜ್ಯನೆನಿಸುವನು) 
ಪ್ರಜಾಮ್‌ ಪಶೂನ್‌ ಏವ ಆತ್ಮನ್‌ ಈ ಮಂತ್ರದಿಂದ ಯಜಮಾನನು ಪ್ರಜೆಗಳನ್ನೂ, 
ಧತ್ತೇ ಪಶುಗಳನ್ನೂ ತನ್ನಲ್ಲಿ ಸ್ಥಿ ರಗೊಳಿಸುತ್ತಾನೆ. 
ಮಂತ್ರದ್ವಯದಿಂದ ಹೋಮವಿಧಿ; ವೈಶ್ವಕರ್ಮಣಹೋಮವಿಧಿ 
| ಇಂದ್ರಃ ವೃತ್ರಮ್‌ ಅಹನ್‌ ಇಂದ್ರನು ತನ್ನ ವಜ್ರಾಯುಧದಿಂದ ವೃತ್ರಾಸುರನನ್ನು |; 
ಪ್ರಹರಿಸಿದನು. ತೆ 
ಹತಃ ವೃತ್ರಃ ತಮ್‌ ಷಹೋಡಶಭಿಃ ಹೀಗೆ ಪ್ರಹೃತನಾದ ವೃತ್ರನು ಕೂಡಲೇ ತನ್ನ |" 
ಭೋಗ್ಯೈೈಃ ಅಸಿನಾತ್‌ ಆಸುರೀಮಾಯೆಯಿಂದ ಉಂಟಾದ ಸರ್ಪಾಕೃತಿಯ 
ಹದಿನಾರು ಶರೀರಗಳಿಂದ ಇಂದ್ರನನ್ನು ಬಂಧಿಸಿದನು. 
ಸಃ ಅಗ್ನಯೇ ಅನೀಕವತೇ ಏತಾಮ್‌ ಆಗ ಇಂದ್ರನು ಇದಕ್ಕೆ ಪರಿಹಾರವಾಗಿ ಸೈನ್ಯದಿಂದ 
ಆಹುತಿಮ್‌ ಅಪಶ್ಯತ್‌ ಕೂಡಿರುವ ಅಗ್ನಿದೇವನಿಗಾಗಿ ಮಾಡಬೇಕಾದ ಈ 
ಆಹುತಿಯನ್ನು ಆಲೋಚಿಸಿ ತಿಳಿದನು. 
ತಾಮ್‌ ಅಜುಹೋತ್‌ ಆ ಹೋಮವನ್ನು ಮಾಡಿದನು. 


ಜು ಊ WV ಜು ಊಘ WWW ಜು ಜು ಜು WW W 


ಪೃಷ್ಟಯಜುರ್ವೇದ ಪನ್ನಡ ಪ್ರಠಾಶನ/೪೪೬ 


ಹಸತ ಟ್‌ ಪಾಪ್ಮನೋ ನಿರಮುಚ್ಯತ 


| [| [| [ 
ಯದ ಸ್ನಯೇ5ನೀಕವತ ಆಹುತಿಂ ಜುಹೋತ್ಯಗ್ನಿರೇವಾಸ್ಯಾನೀಕವಾನ್ಸೈ ಎೀನ 


I | 
ಭಾಗಧೇಯೇನ ಪ್ರೀತಃ ಪಾಪ್ಮಾನಮಪಿ ದಹತಿ 


1 | 1 | 
ತಸ್ಯ | ಅಗ್ನಿಃ | ಅನೀಕವಾನಿತ್ಯನೀಕ-ವಾನ್‌ | ಸ್ವೇನ । ಭಾಗಧೇಯೇನೇಶಿ ಭಾಗ-ಧೇಯೇನ 1 ಪ್ರೀತಃ | 


[| | [| I 
ಷೋಡಶಧೇತಿ ಷೋಡಶ-ಧಾ | ವೃತ್ರಸ್ಯ । ಭೋಗಾನ್‌ | ಅಪೀತಿ | ಅದಹತ್‌ | ವೈಶ್ವಕರ್ಮಣೇನೇತಿ ವೈಶ್ವ- 


[ | ( 
ಕರ್ಮಣೇನ । ಪಾಪ್ಶನಃ । ನಿರಿತಿ | ಅಮುಚ್ಯತ । ಯತ್‌ । ಅಗ್ಗಯೇ । ಅನೀಕವತ ಇತ್ಯನೀಕ-ವತೇ | 


[| 1 
ಆಹುತಿಮಿತ್ಯಾ-ಹುತಿಮ್‌ | ಜುಹೋತಿ I ಅಗ್ನಿಃ | ಏವ | ಅಸ್ಯ | ಅನೀಕವಾನಿತ್ಯನೀಕ-ವಾನ್‌ | ಸ್ವೇನ I 


ಭಾಗಧೇಯೇನೇತಿ ಭಾಗ-ಧೇಯೇನ | ಪ್ರೀತಃ | ಪಾಪಾ ನಮ್‌ | ಅಪೀತಿ | ದಹತಿ । 


ಬ್ರಾಹ್ಮಣಭಾಗ 
ತಸ್ಯ ಅನೀಕವಾನ್‌ ಅಗ್ನಿಃ ಸ್ವೇನ 
ಭಾಗಧೇಯೇನ ಪ್ರೀತಃ 
ವೃತ್ರಸ್ಯ ಷೋಡಶಧಾ ಭೋಗಾನ್‌ 
ಅಪಿ ಅದಹತ್‌ 
| ವೈಶ್ವಕರ್ಮಣೇನ ಪಾಪ್ಮನಃ 
ನಿರಮುಚ್ಯತ 


ಯತ್‌ ಅನೀಕವತೇ ಅಗ್ನಯೇ 
ಆಹುತಿಮ್‌ ಜುಹೋತಿ 

ಅಸ್ಯ ಅನೀಕವಾನ್‌ ಅಗ್ನಿಃ ಸ್ವೇನ 
ಭಾಗಧೇಯೇನ ಪ್ರೀತಃ ಏವ 


ರ್ಪರ್ಸ 


ವಿವರಣೆ 


ಅನೀಕವಂತನಾದ ಆ ಅಗ್ನಿಯು (ಆ ಹೋಮದಿಂದ) 
ತನ್ನ ಭಾಗವನ್ನು ಹೊಂದಿ ಸುಪ್ರೀತನಾದನು. 

(ಬಳಿಕ) ವೃತ್ರಾಸುರನ ಹದಿನಾರು ಸರ್ಪಶರೀರಗ 
ಳನ್ನೂ ಸುಟ್ಟನು. 

(ಬಳಿಕ ಇಂದ್ರನು "ಯ ಇಮಾ ವಿಶ್ವಾ' ಮುಂತಾದ 
ಮಂತ್ರಗಳಿಂದ) ವೈಶ್ವಕರ್ಮಣಹೋಮವನ್ನು ಅನುಷ್ಠಿಸಿ, 
ವೃತ್ರಾಹತ್ಯಾಪಾಪದಿಂದ ವಿಮುಕ್ತನಾದನು. 
ಯಜಮಾನನು ಅನೀಕವದಗ್ನಿಯನ್ನುದ್ದೇಶಿಸಿ ಆಹುತಿ 
ಯನ್ನು ನೀಡುವುದೆಂಬುದು ಯಾವುದೋ (ಅದರಿಂದ) 
ಈ ಯಜಮಾನನಿಗೆ ಅನೀಕವಂತನಾದ ಅಗ್ನಿಯು ತನ್ನ 
ಹವಿರ್ಭಾಗದಿಂದ ಪ್ರೀತನಾಗಿಯೇ 

(ರೋಗಾದಿಗಳೆಂಬ ಕಾಣುವ ತೊಂದರೆಗಳಿಗೆ ಕಾರಣ 
ವಾದ) ಪಾಪಗಳನ್ನು ಹೋಗಲಾಡಿಸುತ್ತಾನೆ. 


ಪೈ್ತರೀಯ ಹಂಹಿಡಾ/೫-೪-೫/೪೪೭ 


I I | 
ವೈಶ್ವಕರ್ಮಣೇನ ಪಾಪ್ಮನೋ ನಿರ್ಮುಚ್ಯತೇ ಯಂ ಕಾಮಯೇತ ಚಿರಂ ಪಾಪ್ಮನೋ 


| | 
[ಪಾಪ್ಮನಃ(೨೨)] ನಿರ್ಮುಚ್ಯೇತೇಶ್ಯೇಕೈಕಂ ತಸ್ಯ ಜುಹುಯಾಚ್ಚಿರಮೇವ ಪಾಪ್ಮನೋ 


| 
ನಿರ್ಮುಚ್ಯತೇ ಯಂ ಕಾಮಯೇತ ತಾಜಕ್ಟಾಪ್ಮನೋ ನಿರ್ಮುಚ್ಯೇತೇತಿ 


ವೈಶ್ವಕರ್ಮಣೇನೇತಿ ವೈಶ್ವ-ಕರ್ಮಣೇನ । ಪಾಪ್ಮನಃ | ನಿರಿತಿ | ಮುಚ್ಯತೇ । ಯಮ್‌ | ಕಾಮಯೇತ | ಚಿರಮ್‌ | 


ಟ | | [| || | 
ಪಾಪ್ಮನಃ | (೨೨) । ನಿರಿತಿ । ಮುಚ್ಯೇತ । ಇತಿ | ಏಕೈಕಮಿತ್ಯೇಕಮ್‌-ಏಕಮ್‌ | ತಸ್ಯ। ಜುಹುಯಾತ್‌ | ಚಿರಮ್‌ | 


I [| 
ಏವ। ಪಾಪ್ಮನಃ | ನಿರಿತಿ I ಮುಚ್ಯತೇ 1 ಯಮ್‌ | ಕಾಮಯೇತ!। ತಾಜಕ್‌ | ಪಾಪ್ಮನಃ | ನಿರಿತಿ | ಮುಚ್ಯೇತ । ಇತಿ | 


ಬ್ರಾಹ್ಮಣಭಾಗ ವಿವರಣೆ 


ವೈಶ್ವಕರ್ಮಣೇನ ಪಾಪ್ಮನಃ (ನರಕವೆಂಬ ಕಾಣದ ತೊಂದರೆಗಳಿಗೆ ಕಾರಣವಾದ) 
ನಿರ್ಮುಚ್ಯತೇ ಪಾಪಗಳನ್ನು ವೈಶ್ವಕರ್ಮಣಹೋಮದಿಂದ ದೂರ 
ಮಾಡುತ್ತಾನೆ. 


ಪತಿಮಂತ-ಪತಿಸೂಕ್ತ-ಸಂಯುಕ್ತಸೂಕ್ತಹೋಮಪಕ್ಕಗಳ ವಿವರಣೆ 
ಅ ಅ ಲ ಎ Send ಲ್ಲ 


ಯಮ್‌ ಚಿರಮ್‌ ಪಾಪ್ಮನಃ ಅಧ್ವರ್ಯುವು ಯಾವ ಯಜಮಾನನು ನಿಧಾನವಾಗಿ/ 

ನಿರ್ಮುಚ್ಯೇತ ಇತಿ ಕಾಮಯೇತ ಚಿರಕಾಲದವರೆಗೆ ಪಾಪಗಳಿಂದ ಮುಕ್ತನಾಗಲೆಂದು 
ಬಯಸುವನೋ 

ತಸ್ಯ ಏಕೈಕಮ್‌ ಜುಹುಯಾತ್‌ ಆ ಯಜಮಾನನಿಗಾಗಿ ಒಂದೊಂದು ಮಂತ್ರದಿಂದ 
ಒಂದೊಂದು ಹೋಮವನ್ನು ಅನುಷ್ಠಿಸಬೇಕು. 

ಚಿರಮ್‌ ಏವ ಪಾಪ್ಮನಃ ಆ ಯಜಮಾನನು (ಒಂದೊಂದೇ ಮಂತ್ರದಿಂದ 

ನಿರ್ಮುಚ್ಯತೇ ಹೋಮವಾಗುವುದರಿಂದ) ನಿಧಾನವಾಗಿ/ಚಿರಕಾಲದ 
ವರೆಗೆ ಪಾಪಮುಕ್ತನಾಗುತ್ತಾನೆ. 

ಯಮ್‌ ತಾಜಕ್‌ ಪಾಪ್ಮನಃ ಅಧ್ವರ್ಯವು ಯಾವ ಯಜಮಾನನು ಶೀಘ್ರವಾಗಿಯೇ 

ನಿರ್ಮುಚ್ಯೇತ ಇತಿ ಕಾಮಯೇತ ಪಾಪಗಳಿಂದ ಮುಕ್ತನಾಗಬೇಕೆಂದು ಇಚ್ಛಿಸುವನೋ 


ಇಲ್ಲಿ ವೈಶ್ವಕರ್ಮಣಹೋಮದ ವಿಷಯದಲ್ಲಿ ಬೇರೆಬೇರೆಯ ಪಕ್ಷಗಳು ಉಕ್ತವಾಗಿವೆ. 


ಪೃಷ್ಟಯಜುರ್ವೇದ ಈನ್ನಡ ಪ್ರಷಾಶನ/೪೪೮ 


| | 1 
ಸರ್ವಾಣಿ ತಸ್ಯಾನುದ್ರುತ್ಯ ಜುಹುಯಾತ್ತಾಜಗೇವ ಪಾಪ್ಮನೋ 
| Il 
ನಿರ್ಮುಚ್ಯತೇಂಥೋ ಖಲು ನಾನೈವ ಸೂಕ್ತಾಭ್ಯಾಂ ಜುಹೋತಿ ನಾನೈವ 
1 1 | 
ಸೂಕ್ತ ಯೋರ್ವೀರ್ಯಂ ದಧಾತ್ಯಥೋ ಪ್ರತಿಷ್ಠಿತ್ಯೈ ॥ ೨೩-5 ॥ 
[ದೇವಾಃ ಪ್ರಾಜಾಪತ್ಯೋ ವೃತ್ತಶ್ಚಿರಂ ಪಾಪ್ಮನಶ್ವತ್ವಾರಿಗ್‌ಂಶಚ್ಚ ॥] 


ಕ || | 1 1 | | 
ಸರ್ವಾಣಿ | ತಸ್ಯ! ಅನುದ್ರುತ್ಯೇತ್ಯನು-ದ್ರುತ್ಯ | ಜುಹುಯಾತ್‌ | ತಾಜಕ್‌ | ಏವ | ಪಾಪ್ಮನಃ | ನಿರಿತಿ 1 ಮುಚ್ಯತೇ | 
| | ॥ 1 ॥ 
ಅಥೋ ಇತಿ | ಖಲು | ನಾನಾ | ಏವ | ಸೂಕ್ತಾಭ್ಯಾಮಿತಿ ಸು-ಉಕ್ತಾಭ್ಯಾಮ್‌ । ಜುಹೋತಿ । ನಾನಾ | ಏವ | 


[| || (| \ | | 
ಸೂಕ್ತಯೋರಿತಿ ಸು-ಉಕ್ತಯೋಃ | ವೀರ್ಯಮ್‌ | ದಧಾತಿ | ಅಥೋ ಇತಿ। ಪ್ರತಿಷ್ಠಿತ್ಯಾ ಇತಿ ಪ್ರತಿ-ಸ್ಪಿ; ತ್ರೈ ॥ (೨೩) ॥ 


ಬ್ರಾಹ್ಮಣಭಾಗ ವಿವರಣೆ 


ತಸ್ಯ ಸರ್ವಾಣಿ ಅನುದ್ರುತ್ಯ ಅವನಿಗಾಗಿ ಎಲ್ಲ ಮಂತ್ರಗಳನ್ನೂ ಉಚ್ಚರಿಸಿ ಕೊನೆ 
| ಜುಹುಯಾತ್‌ ಯಲ್ಲಿ ಒಂದು ಹೋಮವನ್ನು ಅನುಷ್ಠಿಸಬೇಕು. 
| ತಾಜಕ್‌ ಏವ ಪಾಪ್ಮನಃ ಇದರಿಂದ ಆ ಯಜಮಾನನು ಶೀಘ್ರವಾಗಿ ಪಾಪಮುಕ್ತ 
| ನಿರ್ಮುಚ್ಯತೇ ನಾಗುತ್ತಾನೆ. 


7] ಅಥೋ ಖಲು ಅಥವಾ 
11 ಸೂಕ್ತಾಭ್ಯಾಮ್‌ ನಾನಾ ಏವ ಎರಡು ಸೂಕ್ತಗಳಿಂದ ಬೇರೆಬೇರೆಯಾಗಿಯೇ ಹೋಮ 
ಜುಹೋತಿ ಮಾಡಬೇಕು. 

ಸೂಕ್ತಯೋಃ ವೀರ್ಯಮ್‌ ನಾನಾ (ಇದರಿಂದ ಅಧ್ವರ್ಯುವು) ಸೂಕ್ತಗಳಿಗೆ ಸಂಬಂಧಿಸಿದ 
5] ಏವ ದಧಾತಿ ಸಾಮರ್ಥ್ಯವನ್ನು (ಯಜಮಾನನಿಗೆ) ಬೇರೆ ಬೇರೆ 

ಯಾಗಿಯೇ ಹೊಂದಿಸಿಕೊಟ್ಟವನಾಗುತ್ತಾನೆ. 

ಅಥೋ ಪ್ರತಿಷ್ಠಿತ್ಯೈ ಮತ್ತು ಇದು ಯಜಮಾನನ ಪ್ರಕೃಷ್ಟಸ್ಥಿತಿಗೂ ಕಾರಣ 
ವಾಗುತ್ತದೆ. 


DORNER 


ಸರ್ಥರ್ಥರ್ಥ ರ್ಥ TOT TESS 


॥ ಷಷ್ಟೋೊ*ಂನುವಾಹಃ ॥ 


I | I 
ಉದೇನಮುತ್ತರಾಂ ನಯೇತಿ ಸಮಿಧ ಆ ದಧಾತಿ ಯಥಾ ಜನಂ 


I I I 
ಯತೇsವಸಂ ಕರೋತಿ ತಾದೃಗೇವ ತತ್ತಿಸ್ತ ಆ ದಧಾತಿ 


ಉದಿತಿ । ಏನಮ್‌ | ಉತ್ತರಾಮಿತ್ಯುತ್‌-ತರಾಮ್‌ । ನಯ | ಇತಿ | ಸಮಿಧ ಇತಿ ಸಮ್‌-ಇಧಃ | ಏತಿ ದಧಾತಿ | 
[| [| 
ಯಥಾ । ಜನಮ್‌ | ಯತೇ | ಅವಸಮ್‌ | ಕರೋತಿ | ತಾದ್ಯಕ್‌। ಏವ। ತತ್‌ ತಿಸ್ರಃ | ಏತಿ! ದಧಾತಿ | 


ಈ ಆರನೆಯ ಅನುವಾಕದಲ್ಲಿ ಆಗ್ನೀದ್ರಸ್ಥಾನದಲ್ಲಿರುವ ಅಗ್ನಿಯಲ್ಲಿ ಸಮಿದಾಧಾನ, ಅನಂತರ 
ಪಶುಬಂಧಪ್ರದೇಶಕ್ಕೆ ಅಗ್ನಿಯನ್ನು ತೆಗೆದುಕೊಂಡು ಹೋಗುವುದು ಮುಂತಾದವುಗಳು ಉಕ್ತವಾಗಿವೆ. 


ಬ್ರಾಹ್ಮಣಭಾಗ ವಿವರಣೆ ' 
ಸಮಿದಾಧಾನವಿಧಿ; ಅರ್ಥವಾದ 


ಉತ್‌ ಏನಮ್‌ ಉತ್ತರಾಮ್‌ "ಅಗ್ನಿಯೇ! ಈ ಯಜಮಾನನಿಗೆ ಉತ್ಕೃಷ್ಟವಾದ 
ನಯ ಇತಿ ಸಮಿಧಮ್‌ ಆದಧಾತಿ ಐಶ್ವರ್ಯವನ್ನು ಉಂಟುಮಾಡು/ಯಜಮಾನನನ್ನೂ 
ಐಶ್ವರ್ಯವನ್ನೂ ಹೊಂದಿಸು' ಎಂಬ ಅರ್ಥದ ಈ 
ಮಂತ್ರದಿಂದ ಸಮಿತ್ತುಗಳನ್ನು ಅಗ್ನಿಯಲ್ಲಿ ಹಾಕ 
ಬೇಕು. 
ಯಥಾ ಜನಮ್‌ ಯತೇ ಅವಸಮ್‌ ಹೇಗೆ (ದೂರಪ್ರದೇಶದಲ್ಲಿರುವ)ಬಂಧುವನ್ನು/ಜನ 
ಕರೋತಿ ರನ್ನು ನೋಡಲು ಹೋಗುವವನಿಗೆ ಬುತ್ತಿಯನ್ನು ಕಟ್ಟಿ 
ಕೊಡುವರೋ 
ತತ್‌ ತಾದೃಕ್‌ ಏವ ಆ ಸಮಿದಾಧಾನವೂ ಕೂಡ ಅಗ್ನಿಗೆ ಹಾಗೆಯೇ ಆಗು 
ತ್ತದೆ. 
ಸಮಿತ್ಸಂಖ್ಯಾವಿಧಿ-ಅರ್ಥವಾದ 
ಮೂರು ಸಮಿತ್ತುಗಳನ್ನು ಹಾಕಬೇಕು. 


ಪೃಷ್ಟಯಜುರ್ವೇದ ನ್ನಡ ಪ್ರಠಾಶನ/೪೫೦ 


2 0 0 0ಉ ಭಊಉ ಭು ಊಉ ER ಉ ಉಳು ಉ ಊಉ ಉ ಭಊಉ 0 


I | 1 I 
ತ್ರಿವೃದ್ವಾ ಅಗ್ನಿರ್ಯಾವಾನೇವಾಗ್ನಿಸ್ತಸ್ಕೈ ಭಾಗಧೇಯಂ ಕರೋತ್ಯೌದುಂಬರೀ 


| | | I | 
ರ್ಭವಂತ್ಯೂರ್ಗ್ವಾ ಉದುಂಬರ ಊರ್ಜಮೇವಾಸ್ಮಾ ಅಪಿ ದಧಾತ್ಯುದು ತ್ವಾ Ww 


Wp 
I | | 
ವಿಶ್ವೇ ದೇವಾ ಇತ್ಯಾಹ ಪ್ರಾಣಾ ವೈ ವಿಶ್ವೇ ದೇವಾಃ 1) 
[| [| 1| | ॥| WwW 
ತ್ರಿವೃದಿತಿ ತ್ರಿ-ವೃತ್‌ | ವೈ । ಅಗ್ನಿಃ | ಯಾವಾನ್‌ । ಏವ | ಅಗ್ನಿಃ । ತಸ್ಮೈ | ಭಾಗಧೇಯಮಿತಿ ಭಾಗ-ಧೇಯಮ್‌ । 1 


[ 
ಕರೋತಿ | ಔದುಂಬರೀಃ | ಭವಂತಿ | ಊರ್ಕ್‌ । ವೈ । ಉದುಂಬರಃ | ಊರ್ಜಮ್‌ | ಏವ । ಅಸ್ಮೈ | ಅಪೀತಿ 1 (ಬ 


[| | I "1 
ದಧಾತಿ। ಉದಿತ! ಉ ತ್ವಾ! ವಿಶ್ವೇ | ದೇವಾಃ ಇತಿ । ಆಹ! ಪ್ರಾಣಾ ಇತಿ ಪ್ರ-ಅನಾಃ। ವೈ | ವಿಶ್ವೇ । ದೇವಾಃ | Ww 


5 


WY 


11) 


Ne 


[ಗ] 


ಗ್ರ 


W 
ಬ್ರಾಹ್ಮಣಭಾಗ ವಿವರಣೆ W 
| ಅಗ್ನೀ! ತ್ರಿವೃತ್‌ ವೈ ಅಗ್ನಿಯು ಆಹವನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿ 

ರೂಪನಾಗಿ ತ್ರಿಗುಣಾತ್ಮಕನಾಗಿದ್ದಾನೆ. WwW 
| ಯಾವಾನ್‌ ಏವ ಅಗ್ನಿಃ ಅಗ್ನಿಯು ಎಷ್ಟು ಪ್ರಮಾಣದಲ್ಲಿರುವನೋ (1: 
ತಸ್ಮೈ ಭಾಗಧೇಯಮ್‌ ಕರೋತಿ (ಮೂರು ಸಮಿತ್ತುಗಳನ್ನು ಹಾಕುವುದರಿಂದ ಆ 1 
ತ್ರಿಗುಣಾತ್ಮಕನಾದ)ಅಗ್ನಿಗೆ ಅಧ್ವರ್ಯವು ಸಮಿದ್ರೂಪ | 
ವಾದ ಹವಿರ್ಭಾಗವನ್ನು ಸಮರ್ಪಿಸಿದವನಾಗುತ್ತಾನೆ. | 
ಸಮಿತ್ತುಗಳ ಪ್ರಕೃತಿವೃಕ್ಷವಿಧಿ; ಅರ್ಥವಾದ (10 
| ಔದುಂಬರೀಃ ಭವಂತಿ ಸಮಿತ್ತುಗಳು ಅತ್ತಿಯ ಮರದವುಗಳಾಗಿರಬೇಕು. We 

ಊರ್ಕ್‌ ವೈ ಉದುಂಬರಃ ಉದುಂಬರವು ಬಲಸ್ವರೂಪವಾಗಿದೆ. | 
ಅಸ್ಕೈ ಊರ್ಜಮ್‌ ಏವ ಅಪಿ (ಈ ಔದುಂಬರಸಮಿದಾಧಾನದಿಂದ) ಅಧ್ವರ್ಯುವು |" 
ದಧಾತಿ ಈ ಅಗ್ನಿಗೆ ಬಲವನ್ನು ಹೊಂದಿಸಿಕೊಟ್ಟವನಾಗುತ್ತಾನೆ. | 
ಅಗ್ನಿಯ ಉದ್ಯಮನ (ಮೇಲಕ್ಕೆ ಎತ್ತುವುದು)ವಿಧಿ 1 
| ಉದು ತ್ವಾ ವಿಶ್ವೇ ದೇವಾಃ ಇತಿ "ಅಗ್ನಿಯೇ! ಸರ್ವಪ್ರಾಣಸ್ವರೂಪರಾದ ದೇವತೆಗಳು wi 
ಆಹ ಮೇಲೆತ್ತುವುದರಲ್ಲಿ ಕುಶಲವಾದ ಇಂದ್ರಿಯವೃತ್ತಿಗ | 
ಳಿಂದ ನಿನ್ನನ್ನು ಮೇಲಕ್ಕೆತ್ತಲಿ' ಎಂದು ಈ ಮಂತ್ರ |" 
ಭಾಗವು ಹೇಳುತ್ತದೆ. (11 
ವಿಶ್ವೇ ದೇವಾಃ ಪ್ರಾಣಾಃ ವೈ ಸರ್ವದೇವತೆಗಳೂ ಪ್ರಾಣಸ್ವರೂಪರೇ. av 


ಸರ್ಪ ರ್ಪರ್ಥ್ಪರ್ಪರ್ಥ್ಪರ್ಥ್ಪರ್ಷ-6 


ತೈತ್ತರೀಯ ಸಂಹಿಡಾ/೫-೪-೬/ಲ೫೧ 


; 
ಪ್ರಾಣೈ!ಪ್ರಾಣೈಃ(೨೪)ಏವ] ರೇವೈನಮುದ್ಯಚ್ಛತೇಂಗ್ನೇ ಭರಂತು ಚಿತ್ತಿಭಿರಿತ್ಯಾಹ 


I I | I 
ಯಸ್ಮಾ ಏವೈನಂ ಚಿತ್ತಾ ಯೋದ್ಯಚ್ಛತೇ ತೇನೈವೈನಗ್‌ಂ ಸಮರ್ಧಯತಿ ಪಂಚ 


|| | 
ದಿಶೋ ದೈವೀರ್ಯಜ್ಞ; ಮವಂತು ದೇವೀರಿತ್ಯಾಹ ದಿಶೋ ಹ್ಯೇಷೋನು 


[ | I 
ಪ್ರಾಣೈರಿತಿ ಪ್ರ-ಅನೈಃ | (೨೪) | ಏವ | ಏನಮ್‌ | ಉದಿತಿ | ಯಚ್ಛತೇ। ಅಗ್ನೇ | ಭರಂತು। ಚಿತ್ರಿಭಿರಿತಿ ಚಿತ್ರಿ-ಭಿಃ 


| ul | | | | | 
ಇತಿ! ಆಹ | ಯಸ್ಮೈ । ಏವ। ಏನಮ್‌ | ಚಿತ್ತಾಯ | ಉದ್ಯಚ್ಛತ ಇತ್ಯುತ್‌-ಯಚ್ಛತೇ | ತೇನ ಏವ | ಏನಮ್‌ | 


[| [| 
ಸಮಿತಿ | ಅರ್ಧಯತಿ | ಪಂಚೆ | ದಿಶಃ I ದೈವೀಃ | ಯಜ್ಞ ಮ್‌ | ಅವಂತು | ದೇವೀಃ | ಇತಿ | ಆಹ! ದಿಶಃ! ಹಿ! 


[| 
ಏಷಃ | ಅನ್ವಿತಿ | 


ಬ್ರಾಹ್ಮಣಭಾಗ 

ಪ್ರಾಣೈಃ ಏವ ಏನಮ್‌ ಉದ್ಯಚ್ಛತೇ 
ಅಗ್ನೇ ಭರಂತು ಚಿತ್ತಿಭಿಃ ಇತಿ ಆಹ 
ಯಸ್ಮೈ ಚಿತ್ತಾಯ ಏವ ಏನಮ್‌ 
ಉದ್ಯ ತೇ 

ತೇನ ಏವ ಏನಮ್‌ ಸಮರ್ಧಯತಿ 
ಪಂಚ ದಿಶಃ ದೈವೀಃ ಯಜ ಮ್‌ 

ನಾ 


ಅವಂತು ದೇವೀಃ ಇತಿ ಆಹ 


ಏಷಃ ದಿಶಃ ಅನು 


Ww WY WY ಭು (0) 


WD 


ವಿವರಣೆ 


ಈ ಮಂತ್ರಪಾಠದಿಂದ ಅಧ್ವರ್ಯವು ಪ್ರಾಣಗಳಿಂದಲೇ 
ಈ ಅಗ್ನಿಯನ್ನು ಮೇಲಕ್ಕೆ ಎತ್ತಿದವನಾಗುತ್ತಾನೆ. 
“ಅಗ್ನಿಯೇ! ಪ್ರಾಣದೇವತೆಗಳು ನಿನ್ನನ್ನು ಚಕ್ಷು; ವೇ 
ಮೊದಲಾದ ಇಂದ್ರಿಯವೃತ್ತಿಗಳಿಂದ ಭರಿಸಲಿ' ಎಂದು 
ಈ ಮಂತ್ರಭಾಗವು ಹೇಳುತ್ತದೆ. 

ಅಧ್ವರ್ಯುವು ಯಾವ ಕಾರ್ಯಕ್ಕಾಗಿ ಈ ಅಗ್ನಿಯನ್ನು 
ಮೇಲಕ್ಕೆ ಎತ್ತುವನೋ 

ಆ ಕಾರ್ಯದಿಂದಲೇ ಈ ಅಗ್ನಿಯನ್ನು ಸಮೃದ್ಧಿಗೊಳಿಸಿ 
ದವನಾಗುತ್ತಾನೆ. 

"ಐದು ದಿಕ್ಕುಗಳು ಇಂದ್ರಾದಿದೇವತೆಗಳಿಗೆ ಸಂಬಂಧಿ 
ಸಿವೆ. ತಾವೂ ದೇವತಾಸ್ವರೂಪಗಳೇ ಆಗಿವೆ. ಅವು 
ಯಜ್ಞವನ್ನು ರಕ್ಷಿ] ಸಲಿ' ಎಂದು ಈ ಮಂತ್ರಭಾಗವು 
ಹೇಳುತ್ತದೆ. 

ಈ ಯಜಮಾನನು ಪೂರ್ವ ಮೊದಲಾದ ದಿಕ್ಕುಗಳ 
ದೇವತೆಗಳನ್ನು ಕ್ರಮವಾಗಿ ಯಜ್ಞದ ರಕ್ಷ! ಣೆಗಾಗಿ 


ರ್ಪಾರ್ಪರ್ಥ್ಪರ್ಥ್ಪರ್ಥ್ಪರ್ಥ್ಪರ್ಥ-ರ್ಣ-॥ 


ಪೃಷ್ಟಯಜುರ್ವೇದ ಡನ್ನಡ ಪ್ರಠಾಶನ/೪೫೨ 


I I | | | 
ಪ್ರಚ್ಯವತೇsಪಾಮತಿಂ ದುರ್ಮತಿಂ ಬಾಧಮಾನಾ ಇತ್ಯಾಹ ರಕ್ಷ; ಸಾಮಪಹತ್ಯೈ 


I | | | I 
ರಾಯಸ್ಪೋಷೇ ಯಜ್ಞ; ಪತಿಮಾಭಜಂತೀರಿತ್ಯಾಹ ಪಶವೋ ವೈ ರಾಯಸ್ಪೋಷಃ 


[(೨೫)] ಪಶೂನೇವಾವ ರುಂಧೇ ಹಡ್ಳಿರ್‌, ಹರತಿ ಷಡ್ವಾ ಯತವ 


ಟ | I ಟ 
ಇತಿ ಪ್ರ-ಚ್ಯವತೇ | ಅಪೇತಿ | ಅಮತಿಮ್‌ | ದುರ್ಮತಿಮಿತಿ ದುಃ-ಮತಿಮ್‌ । ಬಾಧಮಾನಾಃ [ ಇತಿ | 


| | | (| I I 
ಆಹ | ರಕ್ಷಸಾಮ್‌ । ಅಪಹತ್ಯಾಇತ್ಯಪ-ಹತ್ಯೈ | ರಾಯಃ | ಪೋಷೇ | ಯಜ್ಞ ಪತಿಮಿತಿ ಯಜ್ಞ; ಪತಿಮ್‌ | 


[ | 
ಆಭಜಂತೀರಿತ್ಯಾ-ಭಜಂತೀಃ | ಇತಿ 1 ಆಹ | ಪಶವಃ | ವೈ 1 ರಾಯಃ। ಪೋಷಃ | (೨೫) | ಪಶೂನ್‌ | ಏವ | 


I 
ಅವೇತಿ | ರುಂಧೇ | ಷಡ್ಮಿರಿತಿ ಷಟ್‌-ಭಿಃ ಹರತಿ । ಷಟ್‌ ವೈ । ಯತವಃ। 


ಬ್ರಾಹ್ಮಣಭಾಗ 


ಪ್ರಚ್ಯವತೇ ಹಿ 
ಅಪಾಮತಿಮ್‌ ದುರ್ಮತಿಮ್‌ 
ಬಾಧಮಾನಾಃ ಇತಿ ಆಹ 


ರಕ್ಷಸಾಮ್‌ ಅಪಹತ್ಯೈ 
ರಾಯಃ ಪೋಷೇ ಯಜ್ಞ; ಪತಿಮ್‌ 
ಆಭಜಂತೀಃ ಇತಿ ಆಹ 


ಪಶವಃ ವೈ ರಾಯಃ ಪೋಷಃ 
ಪಶೂನ್‌ ಅವರುಂಧೇ ಏವ 


ಷಡ್ಕಿಃ ಹರತಿ 


| ಖುತವಃ ಷಟ್‌ ವೈ 


ವಿವರಣೆ 


ಪ್ರೇರಿಸಿದವನಾಗುತ್ತಾನೆ. 
"ಪ್ರಜ್ಞಾ; ಮಾಂದ್ಯ, ಪಾಪಬುದ್ಧಿ ಮೊದಲಾದವುಗಳು 
ರಾಕ್ಷಸಕಲ್ಲಿತವಾದವುಗಳು. ದಿಗ್ದೆ. €ವತೆಗಳು ಇವುಗಳನ್ನು 
ಹೋಗಲಾಡಿಸಿ ಯಜ್ಞವನ್ನು ರಕ್ಷಿಸಲಿ' ಎಂದು 
“ಅಪಾಮತಿಂ' ಎಂಬ ಮಂತ್ರಭಾಗವು ಹೇಳುತ್ತದೆ. 
ಇದು ರಾಕ್ಟಸರನ್ನು ದೂರಮಾಡುವುದಕ್ಕಾಗಿ ಆಗುತ್ತದೆ. 
"ದೇವತೆಗಳು ಧನಸಮೃದ್ಧಿ! ಯಿಂದ ಯಜ್ಞಪತಿಯಾದ 
ಯಜಮಾನನನ್ನು ಸೇವಿಸುತ್ತಾ/ಧನವನ್ನು ಕೊಡುತ್ತಾ 
ಯಜ್ಞವನ್ನು ರಕ್ಷಿಸಲಿ', ಎಂದು "ರಾಯಸ್ಪೋಷೇ' ಎಂಬ 
ಮಂತ್ರಭಾಗವು ಹೇಳುತ್ತದೆ. 
ಪಶುಗಳೇ ಧನಸಮೃದ್ಧಿ ಯಾಗಿವೆ. 
ಈ ಮಂತ್ರಪಾಠದಿಂದ ಯಜಮಾನನು ಪಶುಗಳನ್ನು 
ಹೊಂದಿದವನಾಗುತ್ತಾನೆ. 

ಅಗ್ನಿಹರಣವಿಧಿ; ಅರ್ಥವಾದ 
ಆರು ಮಂತ್ರಗಳಿಂದ ಅಗ್ನಿಯನ್ನು ತೆಗೆದುಕೊಂಡು ಹೋಗ 
ಬೇಕು. 
ಯತುಗಳು ಆರು, 


ತೈತ್ತರೀಯ ಸಂಹಿಡಾ/೫-೪-೬/೪೫೩ 


| [| [| [| 
ಯತುಭಿರೇವೈನಗ್‌ಂ ಹರತಿ ದ್ವೇ ಪರಿಗೃಹ್ಯವತೀ ಭವತೋ ರಕ್ಷಸಾಮಪಹತ್ಯೈ 


| I I || 
ಸೂರ್ಯರಶ್ಮಿರ್‌ ಹರಿಕೇಶಃ ಪುರಸ್ತಾದಿತ್ಯಾಹ ಪ್ರಸೂತ್ಯೈ 


1 1 | | 
ಯತುಭಿರಿತ್ಯೃತು-ಭಿಃ |! ಏವ । ಏನಮ್‌ | ಹರತಿ । ದ್ವೇ ಇತಿ । ಪರಿಗೃಹ್ಯವತೀ ಇತಿ ಪರಿಗೃಹ್ಯ-ವತೀ । ಭವತಃ । 


[| [| [ 1 [| [| 
ರಕ್ಷ] ಸಾಮ್‌ | ಅಪಹತ್ಯಾಇತ್ಯಪ-ಹತ್ಯೈ | ಸೂರ್ಯರಶ್ಥಿರಿತಿ ಸೂರ್ಯ-ರಶ್ಮೀ ಹರಿಕೇಶ ಇತಿ ಹರಿ-ಕೇಶಃ I 
ll [| 
ಪುರಸ್ತಾತ್‌ । ಇತಿ । ಆಹ। ಪ್ರಸೂತ್ಯಾ ಇತಿ ಪ್ರ-ಸೂತ್ಯೈ। 


ಬ್ರಾಹ್ಮಣಭಾಗ ವಿವರಣೆ 


ಯತುಭಿಃ ಏವ ಏನಮ್‌ ಹರತಿ (ಆರು ಸಂಖ್ಯೆಯ ಮಂತ್ರಗಳಿಂದ ಅಗ್ನಿಹರಣ ಮಾಡು 
ವುದರಿಂದ ಸಂಖ್ಯಾಸಾಮ್ಯವಾಗಿ) ಯಜಮಾನನು 
ಯತುಗಳಿಂದಲೇ ಅಗ್ನಿಯನ್ನು ತೆಗೆದುಕೊಂಡು 
ಹೋದವನಾಗುತ್ತಾನೆ. 

ದ್ವೇ ಪರಿಗೃಹ್ಯವತೀ ಭವತಃ ಎರಡು ಮಂತ್ರಗಳು ಪರಿಗ್ರಹ ಎಂಬ ಶಬ್ದದಿಂದ 
ಕೂಡಿವೆ. 

ರಕ್ಷಸಾಮ್‌ ಅಪಹತ್ಯೈ (ಹೀಗೆ ದೇವಪರಿಗೃಹೀತವಾದುದರಿಂದ ರಾಕ್ಷಸರು 
ಯಜ್ಞ ವನ್ನು ನಾಶಪಡಿಸಲಾರದೆ) ತಾವೇ ನಾಶ 
ಹೊಂದುವಂತಾಗುತ್ತದೆ./ಈ ಮಂತ್ರಪಾಠದಿಂದ 
ರಕ್ಟೋನಾಶವಾಗುತ್ತದೆ. 

ಸೂರ್ಯರಶ್ಮಿಃ ಹರಿಕೇಶಃ ಪುರಸ್ತಾತ್‌ "ಬಂಗಾರದ ಬಣ್ಣದ ಶಿಖೆ/ಜ್ವಾಲೆಗಳುಳ್ಳ ಈ ಅಗ್ನಿ 

ಇತಿ ಆಹ ದೇವನು ಜಗತ್ತಿನ ಪೋಷಕನು. ಪೂರ್ವದಿಕ್ಕಿನಲ್ಲಿ 
ಉದಯಿಸಿ ಜಗತ್ತನ್ನೇ ತಮ್ಮ ತಮ್ಮ ಕೆಲಸಗಳಲ್ಲಿ 
ಪ್ರವರ್ತಿಸುವಂತೆ ಪ್ರೇರಿಸುವ ದೇವನೇ ಅವನಾಗಿರು 
ತ್ತಾನೆ” ಎಂದು "ಸೂರ್ಯರಶ್ಮೀಃ' ಎಂಬ ಮಂತ್ರವು 
ಹೇಳುತ್ತದೆ. 

ಪ್ರಸೂತ್ಯೈ ಇದು ಜಗತ್ತಿನ ಪ್ರೇರಣೆಗೆ ಕಾರಣವಾಗುತ್ತದೆ. 


| ತಾತ್ಸರ್ಯ:-"ಉದು ತ್ವಾ...ವಿಭಾವಸುಃ' ಎಂಬ ಮಂತ್ರದಿಂದ ಅಗ್ನಿಯನ್ನು ಮೇಲಕ್ಕೆ ಎತ್ತಬೇಕು. ಬಳಿಕ "ಪಂಚ ದಿಶಃ' 
"ರಾಯಸ್ಪೋಷೇ' "ಊರ್ಜಾ' “ಸೂರ್ಯರಶ್ಮೀ' "ದೇವಾ ದೇವೇಭ್ಯಃ' ಎಂಬ ಐದು ಮಂತ್ರಗಳಿಂದ ಅಗ್ನಿಯನ್ನು 
ಒಯ್ಯಬೇಕು. ಉದ್ಯಮನಮಂತ್ರವನ್ನೂ ಸೇರಿ ಮಂತ್ರಗಳು ಆರಾಗುತ್ತವೆ. "ಷಡ್ಭಿಃ ಹರತಿ' ಎಂದು ಶ್ರುತಿವಚನ. 


ಕೃಷ್ತಯಜುವ್ವೇದ ಈನ್ನಡ ಪ್ರಠಾಶನ/೪೫೪ 


I I 
ತತಃ ಪಾವಕಾ ಆಶಿಷೋ ನೋ ಜುಷಂತಾಮಿತ್ಯಾಹಾನ್ನಂ ವೈ 


[ I | | 
ಪಾವಕೋತನ್ನಮೇವಾವ ರುಂಧೇ ದೇವಾಸುರಾಸ್ಸಂಯತ್ತಾ 


ಹಾ 


ಆಸನ್ತೇ ದೇವಾ ಏತದಪ್ರತಿರಥಮಪಶ್ಯ- 


| || I 
ತತಃ । ಪಾವಕಾಃ । ಆಶಿಷ ಇತ್ಯಾ-ಶಿಷಃ | ನಃ | ಜುಷಂತಾಮ್‌ । ಇತಿ | ಆಹ। ಅನ್ನಮ್‌ ! ವೈ ಪಾವಕಃ। ಅನ್ನಮ್‌ | 
[| [| 
ಏವ । ಅವೇತಿ | ರುಂಧೇ | ದೇವಾಸುರಾ ಇತಿ ದೇವ-ಅಸುರಾಃ । ಸಂಯತ್ತಾ ಇತಿ ಸಮ್‌-ಯತ್ತಾಃ । ಆಸನ್ನ್‌। ತೇ। 


| 1 
ದೇವಾಃ | ಏತತ್‌। ಅಪ್ರತಿರಥಮಿತ್ಯಪ್ರತಿ-ರಥಮ್‌ | ಅಪಶ್ಯನ್ನ್‌ | 


ಬ್ರಾಹ್ಮಣಭಾಗ ವಿವರಣೆ 


ತತಃ ಪಾವಕಾಃ ಆಶಿಷಃ ನಃ ಆಹವನೀಯಾದಿ ಅಗ್ನಿಗಳು (ಉಪಾಕರಣ, ಸ್ಥಿತಿ, 
ಜುಷಂತಾಮ್‌ ಇತಿ ಆಹ ಸಂಸ್ಕಾರ, ಹವಿಷ್ಟದಾನ ಎಂಬ ನಾಲ್ಕು ಬಗೆಯಿಂದ 
ಹವಿಸ್ಸಿನಿಂದ ಅನುಷ್ಠಿಸುವ ಯಜ್ಞ! ದಿಂದ) ನಾವು 
ಬಯಸುವ ಫಲವನ್ನು ನೀಡಲಿ ಎಂದು ಆರನೆಯ 
ಮಂತ್ರದ ನಾಲ್ಕನೆಯ ಪಾದವು ಹೇಳುತ್ತದೆ. 
ಅನ್ನಮ್‌ ವೈ ಪಾವಕಃ ಅಗ್ನಿಯು ಶುದ್ಧ ಗೊಳಿಸುವ ಪಾವಕನು. ಅನ್ನಪಾಕ 
ಸಾಧಕನಾದುದರಿಂದ ಅವನೇ ಅನ್ನಸ್ವರೂಪನೂ ಆಗಿ 
ರುತ್ತಾನೆ. 
| ಅನ್ನಮ್‌ ಅವರುಂಧೇ ಏವ ಈ ಮಂತ್ರಪಾಠದಿಂದ ಯಜಮಾನನು ನಿಶ್ಚಯವಾ 
ಗಿಯೂ ಅನ್ನವನ್ನು ಹೊಂದುವನು. 
ಅಪ್ರತಿರಥಸೂಕ್ತದ ವಿನಿಯೋಗ; ಅರ್ಥವಾದ 
ದೇವಾಸುರಾಃ ಸಂಯತ್ತಾಃ ಆಸನ್‌ ದೇವತೆಗಳು ಮತ್ತು ರಾಕ್ಷಸರು ಒಮ್ಮೆ ಯುದ್ಧಸನ್ನದ್ಧ 
ರಾದರು. 


ತೇ ದೇವಾಃ ಏತತ್‌ ಅಪ್ರತಿರಥಮ್‌ ಆಗ ದೇವತೆಗಳು ಜಯಸಾಧನವಾಗಿ ಈ ಅಪ್ರತಿರಥ 
ಅಪಶ್ಯನ್‌ ಸೂಕ್ತವನ್ನು ಆಲೋಚಿಸಿ ತಿಳಿದುಕೊಂಡರು. 


ಅವುಗಳಲ್ಲಿ “ರಾಯಸ್ಪೋಷೇ "ಊರ್ಜಾ' ಈ ಎರಡು ಮಂತ್ರಗಳಲ್ಲಿ “ಪರಿಗೃಹ್ಯ'ಶಬ್ದವಿದೆ. ಹೀಗಾಗಿ ಈ ಎರಡು 
ಯಕ್‌ಗಳು “ಪರಿಗೃಹ್ಯವತಿ'ಗಳಾಗಿವೆ. ಖುತ್ವಿಗ್ಯಜಮಾನರು “ದೇವಶ್ರೀಃ' ಮೊದಲಾದ ವಿಶೇಷಣಗಳುಳ್ಳ ಅಗ್ನಿಯನ್ನು 
ಸ್ವೀಕರಿಸಿ ಈ ಯಜ್ಞವನ್ನು ಹೊಂದುವರು ಎಂದು ತಾತ್ಪರ್ಯವಿದೆ. 


ತೈತ್ತರೀಯ ಸಂಹಿಷಾ/೫-೪-೬/೪೫೫ 


ಪ್ರತಿರಥತ್ವಂ ಯದಪ್ರತಿರಥಂ ದ್ವಿತೀಯೋ ಹೋತಾಂನ್ವಾ ಹಾಪ್ರ ಪ್ರತ್ಯೇವ ತೇನ 


| 
ಯಜಮಾನೋ ಭ್ರಾತೃವ್ಯಾಣ್ಣಾಯತ್ಯಥೋ ಅನಭಿಜಿತಮೇವಾಭಿ ಜಯತಿ 


[ 
ದಶರ್ಚಂ ಭವತಿ 


| | 
ತೇನ । ವೈ 1 ತೇ | ಅಪ್ಪತಿ । (೨೬) । ಅಸುರಾನ್‌ । ಅಜಯನ್ನ್‌ | ತತ್‌ । ಅಪ್ಪತಿರಥಸ್ಯೇತ್ಯಪ್ರತಿ-ರಥಸ್ಯ | 


[ I I I 1 
ಅಪ್ರತಿರಥತ್ವಮಿತ್ಯಪ್ರತಿರಥ-ತ್ವಮ್‌ | ಯತ್‌ | ಅಪ್ರತಿರಥಮಿತ್ಯಪ್ರತಿ-ರಥಮ್‌ । ದ್ವಿತೀಯಃ ! ಹೋತಾ | 


[ [| [ I I 
ಅನ್ವಾಹೇತ್ಮನು-ಆಹ | ಅಪ್ರತಿ | ಏವ | ತೇನ | ಯಜಮಾನಃ । ಭ್ರಾತೃವ್ಯಾನ್‌ | ಜಯತಿ | ಅಥೋ ಇತಿ | | 


ಅನಭಿಜತಮಿತ್ಯನಭಿ-ಜತಮ್‌ | ಏವ! ಅಭೀತಿ! ಜಯತಿ । ದಶರ್ಚಮಿತಿ ದಶ-ಯಚಮ್‌ । ಭವತಿ | 
ಬ್ರಾಹ್ಮಣಭಾಗ ವಿವರಣೆ 
ತೇನ ವೈ ತೇ ಅಪ್ರತಿ ಅಸುರಾನ್‌ ಆ ದೇವತೆಗಳು ಆ ಅಪ್ರತಿರಥಸೂಕ್ತದಿಂದ ಎದುರಿ 
ಅಜಯನ್‌ ಲ್ಲದಂತೆ ಎಲ್ಲ ಅಸುರರನ್ನು ಜಯಿಸಿದರು. 
*ತತ್‌ ಅಪ್ರತಿರಥಸ್ಯ ಅಪ್ರತಿರಥತ್ವಮ್‌ ಹೀಗೆ ಜಯಸಾಧನವಾಗಿರುವುದೇ ಆ ಸೂಕ್ತದ 

ಅಪ್ರತಿರಥತ್ವ. ಸೂಕ್ತವು ಅನ್ವರ್ಥವಾಗಿದೆ. 
ದ್ವಿತೀಯಃ ಹೋತಾ ಯತ್‌ ಎರಡನೆಯ ಹೋತೃವಾದ ಮೈತ್ರಾವರುಣನು 
ಅಪ್ರತಿರಥಮ್‌ ಅನ್ವಾಹ ಅನುವಚನ ಮಾಡುವುದರಿಂದ (ಆ ಪ್ರಭಾವದಿಂದ) 
ತೇನ ಯಜಮಾನಃ ಅಪ್ರತಿ ಏವ ಯಜಮಾನನು ಎದುರಾಳಿಯಿಲ್ಲದಂತೆಯೇ ಹಗೆಗ 
ಭ್ರಾತೃವ್ಯಾನ್‌ ಜಯತಿ ಳನ್ನು ಗೆಲ್ಲುವನು. 
ಅಥೋ ಅನಭಿಜಿತಮ್‌ ಏವ ಮತ್ತು ಮೊದಲು ತಾನು ಗೆಲ್ಲದಿರುವ ಧನ- 
ಅಭಿಜಯತಿ ದೇಶಾದಿಗಳನ್ನೂ ಗೆಲ್ಲುವನು. 

ಸೂಕ್ತದ ಸಂಖ್ಯಾಪ್ರಶಂಸೆ 

ದಶರ್ಚಮ್‌ ಭವತಿ ಈ ಸೂಕ್ತವು ಹತ್ತು ಯಕ್ಕುಗಳಿಂದ ಕೂಡಿದೆ. 


* ಪ್ರತಿಕೂಲಃ ರಥಃ ಯತ್ರ ನಾಸ್ತಿ ತತ್‌ ಅಪ್ರತಿರಥಮ್‌ | 
ಯಾವ ಸೂಕ್ತದ ಪಾಠದಿಂದ ಎದುರಾಳಿಯಾದ ರಥವೇ ಇರುವುದಿಲ್ಲವೋ ಅಂತಹ ಸೂಕ್ತ ಅಪ್ರತಿರಥಸೂಕ್ತ. ಸಾ.ಭಾ 


ಪೃಷ್ಟಯಖುರ್ವೇದ ಪನ್ನಡ ಪ್ರಕಾಶನ/೪೫೬ 


|| 
ದಶಾಕ್ಟರಾ ವಿರಾಡ್ವಿರಾಜೇಮೌ ಲೋಕೌ 
I || | Il I 
ವಿಧೃತಾವನಯೋಲೋಕಯೋರ್ವಿಧೃತ್ಕಾ ಅಥೋ ದಶಾಕ್ಷರಾ ವಿರಾಡನ್ನಂ 
[ 1 ] 
ವಿರಾಡ್ವಿರಾಜ್ಯೇವಾನ್ನಾದ್ಯೇ ಪ್ರತಿ ತಿಷ್ಠತ್ಯಸದಿವ ವಾ ಅಂತರಿಕ್ಷ — 
ದಶಾಕ್ನಃ ರೇತಿ ದಶ-ಅಕ್ಷರಾ | ವಿರಾಡಿತಿ ವಿ-ರಾಟ್‌ | ವಿರಾಜೇತಿ ವಿ-ರಾಜಾ | ಇಮೌ । ಲೋಕೌ । ವಿದೃತಾವಿತಿ 


| 1| 1 
ವಿ-ಧೃತೌ | ಅನಯೋಃ | ಲೋಕಯೋಃ | ವಿಧೃತ್ಯಾ ಇತಿ ವಿ-ಧೃತ್ಯೈ | ಅಥೋ ಇತಿ | ದಶಾಕ್ಷ ರೇತಿ ದಶೆ 


1 [| 1 | [| 
ಅಕ್ಷ; ರಾ | ವಿರಾಡಿತಿ ವಿ-ರಾಟ್‌ । ಅನ್ನಮ್‌ | ವಿರಾಡಿತಿ ವಿ-ರಾಟ್‌ | ವಿರಾಜೀತಿ ವಿ-ರಾಜಿ ಟ ಏವ । ಅನ್ನಾದ್ಯ 


[| || I 1 1 
ಇತ್ಯನ್ನ-ಅದ್ಯೇ | ಪ್ರತೀತಿ | ತಿಷ್ಠತಿ 1 ಅಸತ್‌। ಇವ | ವೈ I ಅಂತರಿಕ್ಷಮ್‌ | 


ಬ್ರಾಹ್ಮಣಭಾಗ ವಿವರಣೆ 


ದಶಾಕ್ಷರಾ ವಿರಾಟ್‌ ವಿರಾಟ್ಬಂದಸ್ಸೂ ಹತ್ತು ಅಕ್ಬರಗಳುಳ್ಳದ್ದಾಗಿದೆ. 

ವಿರಾಜಾ ಇಮೌ ಲೋಕೌ ವಿಧೃತೌ ವಿರಾಟ್ಬಂದಸ್ಸಿನ ಸಾಮರ್ಥ್ಯದಿಂದಲೇ ಈ ಭೂಮಿ- 
ಅಂತರಿಕ್ಷಲೋಕಗಳು ಧರಿಸಲ್ಪಟ್ಟಿವೆ. 

ಅನಯೋಃ ಲೋಕಯೋಃ ವಿಧೃತ್ಯೈ (ಈ ದಶರ್ಚಸೂಕ್ತವು)ಈ ಲೋಕಗಳ ವಿಶೇಷವಾದ 
ಧಾರಣಕ್ಕೆ ಸಮರ್ಥವಾಗುತ್ತದೆ. 

ಅಥೋ ದಶಾಕ್ಷರಾ ವಿರಾಟ್‌ ಮತ್ತು ವಿರಾಟ್‌ ಛಂದಸ್ಸು ಹತ್ತು ಅಕ್ಷರಗಳಿಂದ 
ಕೂಡಿದೆ. 

ಅನ್ನಮ್‌ ವಿರಾಟ್‌ ಈ ವಿರಾಟ್‌ ಛಂದಸ್ಸು ಅನ್ನಹೇತುವಾಗಿ ಅನ್ನ 
ಸ್ವರೂಪವೇ ಆಗಿದೆ. 

ವಿರಾಜಿ ಅನ್ನಾದ್ಯೇ ಏವ ಪ್ರತಿತಿಷ್ಠತಿ (ಆದುದರಿಂದ ಈ ಸೂಕ್ತದ ಅನುವಚನದಿಂದ) 


ಯಜಮಾನನು ದಶಾಕ್ಷರವಾದ ವರಾಟ್ಬಂದಸ್ಸಿನ 
ಲ್ಲಿಯೂ ಅದರ ಫಲವಾದ ಅನ್ನದಲ್ಲಿಯೂ ಪ್ರತಿಷ್ಠಿತ 
ನಾಗುವನು. 
ಅಶ್ಮಸ್ಥಾಪನವಿಧಿ; ಸಂಖ್ಯಾಪ್ರಶಂಸೆ 
ಅಂತರಿಕ್ಷ; ಮ್‌ ಅಸತ್‌ ಇವ ವೈ ಅಂತರಿಕ; ವು ಅಮೂರ್ತವಾದುದರಿಂದ ಶೂನ್ಯವಾಗಿ 
ಇಲ್ಲದಿರುವಂತೆಯೇ ಆಗಿದೆ. 


ಟು ಗು WW 0 (0 [0 WY 


Wy 
TW 


ORR 1) 1) 11) 


ಪೈಡ್ರಿಲೀಯ ಸಂಹಿತಾ/೫-೪-೬/೪೫೭ 


I I Il I | 
-ಮಂತರಿಕ್ಚ ಮಿವಾಇ5ಗ್ನೀಧ್ರಮಾಗ್ನೀದ್ರೇ5[ಆಗ್ನೀಧ್ರೇ(೨೭)ಅಶ್ಮಾನಂ]ಶ್ಮಾನನ್ನಿ 


I 
ದಧಾತಿ ಸತ್ತಾ ವಯ ದ್ವಾಭ್ಯಾಂ ಪ್ರತಿಷ್ಠಿತ್ಯೈ ವಿಮಾನ ಏಷ ದಿವೋ ಮಧ್ಯ 


| I I 
ಆಸ್ತ ಇತ್ಯಾಹ ವ್ಯೇವೈತಯಾ ಮಿಮೀತೇ 


I ll [ 1| I ] | 
ಅಂತರಿಕ್ಸಮ್‌ | ಇವ I ಆಗ್ನೀಧ್ರಮಿತ್ಯಾಗ್ನಿ-ಇದ್ರಮ್‌ | ಆಗ್ನೀದ್ರ ಇತ್ಯಾಗ್ನಿ-ಇಧ್ರೇ 1 (೨೭) 1 ಅಶ್ಮಾನಮ್‌ | ನೀತಿ | 
| I || [| I I 
ದಧಾತಿ | ಸತ್ತಾ ಯೇತಿ ಸತ್‌-ತ್ವಾಯ | ದ್ವಾಭ್ಯಾಮ್‌ । ಪ್ರತಿಷ್ಠಿತ್ಯಾ ಇತಿ ಪ್ರತಿ-ಸ್ಥಿ ತ್ಯೈ | ವಿಮಾನ ಇತಿ ವಿ- 


| I | | 
ಮಾನಃ । ಏಷಃ । ದಿವಃ । ಮಧ್ಯೇ | ಆಸ್ಟ್ರೇ | ಇತಿ | ಆಹ | ವೀತಿ | ಏವ । ಏತಯಾ। ಮಿಮೀತೇ। 


ಬ್ರಾಹ್ಮಣಭಾಗ ವಿವರಣೆ 


ಆಗ್ನೀದ್ರಮ್‌ ಅಂತರಿಕ್ಷಮ್‌ ಇವ ಆಗ್ನೀದ್ರವೂ ಶಕಟ-ಗ್ರಹ-ಸಾದನಾದಿಗಳು ಇಲ್ಲ ದು 
ದರಿಂದ ಶೂನ್ಯಸದೃಶವೇ ಆಗಿದೆ. 

ಆಗ್ನೀಧ್ರೇ ಅಶ್ಮಾನಮ್‌ ನಿದಧಾತಿ ಆಗ್ನೀದ್ರಸ್ಥಾನದಲ್ಲಿ ಅಶ್ಮ(ಕಲ್ಲು)ವನ್ನು ಸ್ಥಾ ಪಿಸಬೇಕು. 

ಸತ್ತ್ಯಾಯ ಇದು ಶೂನ್ಯತ್ವವನ್ನು ಹೋಗಲಾಡಿಸಿ ಸತ್ತ್ವ(ಇರು 
ವಿಕೆ)ವನ್ನುಂಟುಮಾಡುತ್ತದೆ. 

ದ್ವಾಭ್ಯಾಮ್‌ ಪ್ರತಿಷ್ಠಿತ್ಯೈ "ವಿಮಾನ ಏಷಃ' "ಮಧ್ಯೇ ದಿವಳಿ ಎಂಬ ಎರಡು 
ಮಂತ್ರಗಳಿಂದ (ಅಶ್ಮವನ್ನು ಸ್ಥಾ. ಪಿಸಬೇಕು) ಇದು 
ಯಜಮಾನನ ಪ್ರತಿಷ್ಠೆ(ಉತ್ತಮಸ್ಥಿತಿ)ಗೆ ಕಾರಣವಾ 
ಗುತ್ತದೆ. 

ವಿಮಾನಃ ಏಷಃ ದಿವಃ ಮಧ್ಯೇ ಆಸ್ತೇ "ಈ ಅಶ್ಮವು ವಿವಿಧವಾದ ಜಗತ್ತನ್ನು ನಿರ್ಮಿಸಲು 

ಇತಿ ಆಹ ಆಗ್ನೀದ್ರಸ್ಥಾ ನವಾದ ಅಂತರಿಕ್ಷದ ಮಧ್ಯದಲ್ಲಿ ಸ್ಥಾ ಪಿತ 
ವಾಗಿದೆ' ಎಂದು ಈ ಮಂತ್ರಭಾಗವು ಹೇಳುತ್ತದೆ. 

ಏತಯಾ ವಿ ಮಿಮೀತೇ ಏವ ಈ ಮಂತ್ರಪಠನದಿಂದ ಯಜಮಾನನು ಆಗ್ನೀಧ್ರ 
ವನ್ನು ವಸ್ತುವಿಶಿಷ್ಟವಾಗುವಂತೆ ನಿರ್ಮಿಸುತ್ತಾನೆ. 


“ಆಶುಃ ಶಿಶಾನಃ' ಎಂದು ಪ್ರಾರಂಭಗೊಳ್ಳುವ ಈ ಅಪ್ರತಿರಥಸೂಕ್ತದಲ್ಲಿ ಒಟ್ಟು ಹದಿನೈದು ಖಯಕ್‌ಗಳು ಇವೆ. 
ಇಲ್ಲಿ “ಇಷವಸ್ತಾ ಜಯಂತು' ಎಂಬಲ್ಲಿಯವರೆಗಿನ ಹತ್ತು ಮಂತ್ರಗಳನ್ನು ವಿನಿಯೋಗಿಸಲಾಗಿದೆ. ಉಳಿದ 
ಮಂತ್ರಗಳು ವಿಕಲ್ಬಾರ್ಥವಾಗಿವೆ. 


ಪೃಷ್ಟಯಜುರ್ವೇದ ಪನ್ನಡ ಪ್ರಶಾಶಸ/೪೫೮ 


I I | | 
ಮಧ್ಯೇ ದಿವೋ ನಿಹಿತಃ ಪೃಶ್ಲಿರಶ್ಮೇತ್ಯಾಹಾನ್ನಂ ವೈ ಪೃಶ್ಚ್ಯನ್ನಮೇವಾವ 


[ I 
ರುಂಧೇ ಚತಸೃಭಿರಾ ಪುಚ್ಛಾದೇತಿ ಚತ್ವಾರಿ ಛಂದಾಗ್‌ಂಸಿ 


|| [| [| [| [| || 
ಮಧ್ಯೇ | ದಿವಃ | ನಿಹಿತ ಇತಿ ನಿ-ಹಿತಃ। ಪೃಶ್ನಿ! | ಅಶ್ಮಾ। ಇತಿ ಅಹ! ಅನ್ನಮ್‌ | ವೈ | ಪೃಥ್ವಿ! ಅನ್ನಮ್‌ | ಏವ! 


1 [ 1 || 
ಅವೇತಿ। ರುಂಥೇ! ಚತಸೃಭರಿತಿ ಚತಸೃ-ಭಃ॥ ಏತಿ! ಪುಚ್ಛಾತ್‌ । ಏತಿ । ಚತ್ವಾರಿ । ಛಂದಾಗ್‌ಂಸಿ! 


ಬ್ರಾಹ್ಮಣಭಾಗ ವಿವರಣೆ 


ಮಧ್ಯೇ ದಿವಃ ನಿಹಿತಃ ಪೃಶ್ಲಿಃ "ಶ್ವೇತವರ್ಣದ ಈ ಅಶ್ಮವು ದ್ಯುಲೋಕದ ಮಧ್ಯ | 

ಅಶ್ಮಾ ಇತಿ ಆಹ ದಲ್ಲಿ ಸ್ಥಾ ಪಿತವಾಗಿ ರಂಜನೀಯವಾದ ಜಗತ್ತಿನ 
ಉತ್ಪತ್ತಿಪ್ರಳಯರೂಪವಾದ ಎರಡು ಕೊನೆಗಳನ್ನು 
ಪರಮೇಶ್ವರರೂಪದಿಂದ ಪಾಲಿಸುತ್ತಿದೆ.' ಎಂದು 
"ಮಧ್ಯೇ ದಿವಃ' ಎಂಬ ಮಂತ್ರಭಾಗವು ಹೇಳುತ್ತದೆ. 

ಅನ್ನಮ್‌ ವೈ ಪೃಶ್ಲಿ ಅನ್ನವು ಪೃಶ್ನಿ (ಬಿಳುಪು ವರ್ಣವಾಗಿದೆ. ಅಶ್ಮವೂ 
ಶ್ವೇತವರ್ಣವಾಗಿದೆ. 

ಅನ್ನಮ್‌ ಅವರುಂಧೇ ಏವ ಈ ಮಂತ್ರಪಾಠದಿಂದ ಯಜಮಾನನು ಬಿಳಿಯ 
ಬಣ್ಣದ ಅನ್ನವನ್ನು ಹೊಂದುತ್ತಾನೆ. 

ಚಿತಿಪ್ರಚ್ಛಗಮನ; ಮಂತ್ರಾಂಶಗಳ ವಿವರಣೆ 

ಚತಸೃಭಿಃ ಆ ಪುಚ್ಛಾತ್‌ ಏತಿ ("ಇಂದ್ರಂ ವಿಶ್ವಾ ಅವೀವೃಧನ್‌' ಎಂದು ಆರಂಭ 
ವಾಗುವ) ನಾಲ್ಕು ಮಂತ್ರಗಳಿಂದ ಯಜಮಾನನು | 
ಆಗ್ನೀಧ್ರದಿಂದ ಹೊರಟು ಪಕ್ಷಿಯ ಆಕಾರದ ಅಗ್ನಿ 
ಚಿತಿಯ ಪುಚ್ಚದವರೆಗೂ ಹೋಗಬೇಕು. 

ಛಂದಾಗ್‌ಂಸಿ ಚತ್ವಾರಿ ಗಾಯತ್ರೀ ಮುಂತಾದ ಛಂದಸ್ಸುಗಳು ನಾಲ್ಕಷ್ಟೆ. 


ಪಾಠಕ್ರಮದಲ್ಲಿ ಮುಂದೆ ಇರುವ ಅಪ್ರತಿರಥಸೂಕ್ತದ ವಿವರಣೆಯ ಬಳಿಕ ಹಿಂದಿನ ಅನುವಾಕದಲ್ಲಿ | 
ವಿವರಣೆಯನ್ನು ನೀಡದಿರುವ ಮಂತ್ರಗಳ ವಿವರಣೆಯು ಬ್ರಾಹ್ಮಣದಲ್ಲಿದೆ. 

ಅಶ್ಮವು ಜಗತ್ತನ್ನು ನಿರ್ಮಿಸಲಾರದು. ಜಗತ್ತನ್ನು ಆವರಿಸಿ ನಿಲ್ಲಲಾರದು. ಆದರೂ ಪರಮೇಶ್ವರನ ಗುಣಗಳನ್ನು | 
ಆಧರಿಸಿ ಅಶ್ಮದ ಸ್ತುತಿಯಾದುದರಿಂದ ವಿರೋಧವಿಲ್ಲ. ಬೃಹತ್ತಾದ ವಸ್ತುವಿನ ಗುಣಗಳಿಂದ ಲಘುವಾದ 
ವಸ್ತುವಿನ ಸ್ತುತಿಯ, ಸ್ತುತಿಯಾದುದರಿಂದ ವಿರೋಧವನ್ನು ತಾರದು. 


YY YY WY (0 (0) (0 (00) [0 WW W 


ತೈತ್ತರೀಯ ಸಂಹಿಡಾ/೫-೪-೬/೪೫೯ 


| [ ] 
ಛಂದೋಭಿರೇವೇಂದ್ರಂ ವಿಶ್ವಾ ಅವೀವೃಧನ್ನಿತ್ಯಾಹ 
[ [ | | 
ವೃದ್ಧಿಮೇವೋಪಾವರ್ತತೇ ವಾಜಾನಾಗ್‌ಂ ಸತ್ಪತಿಂ ಪತಿ[ಪತಿಮ್‌(೨೮) 
I | 
ಇತ್ಯಾಹಾ]ಮಿತ್ಯಾಹಾನ್ನಂ ವೈ ವಾಜೊಣನ್ನಮೇವಾವ ರುಂಧೇ 


1 ll 
ಛಂದೋಭಿರಿತಿ ಛಂದಃ-ಭಿಃ | ಏವ! ಇಂದ್ರಮ್‌ I ವಿಶ್ವಾ | ಅವೀವೃಧನ್ನ್‌ | ಇತಿ | ಆಹ। ವೃದ್ಧಿಮ್‌ | ಏವ 


1 || I 
ಉಪಾವರ್ತತ ಇತ್ಯುಪ-ಆವರ್ತತೇ । ವಾಜಾನಾಮ್‌ | ಸತ್ಪತಿಮಿತಿ ಸತ್‌-ಪತಿಮ್‌ । ಪತಿಮ್‌ । (೨೮) | ಇತಿ | 


I [| 
ಆಹ। ಅನ್ನಮ್‌ ವೈ! ವಾಚಃ [ ಅನ್ನಮ್‌ | ಏವ । ಅವೇತಿ । ರುಂಧೇ! 


ಬ್ರಾಹ್ಮಣಭಾಗ ವಿವರಣೆ 


ಛಂದೋಭಿಃ ಏವ ಆ ಪುಚ್ಛಾತ್‌ ಏತಿ (ಮಂತ್ರಗಳಿಗೂ ಛಂದಸ್ಸುಗಳಿಗೂ) ನಾಲ್ಕು ಎಂಬ 
ಸಂಖ್ಯಾಸಾಮ್ಯವಿರುವುದರಿಂದ ಛಂದಸ್ಸುಗಳಿಂದ 
ಕೂಡಿದವನಾಗಿಯೇ ಪ್ರಯಾಣ ಮಾಡಿದವನಾಗು 


ತ್ತಾನೆ. 

ಇಂದ್ರಮ್‌ ವಿಶ್ವಾ ಅವೀವೃಧನ್‌ ಇತಿ "ಸ್ತುತಿರೂಪವಾದ ಸರ್ವವಾಕ್ಕುಗಳಿಂದಲೂ, ಐಶ್ವರ್ಯ 

ಆಹ ಯುಕ್ತನಾದ ಅಗ್ನಿದೇವನನ್ನು ಯತ್ವಿಜರು ವೃದ್ಧಿಗೊಳಿಸಿ 
ದರು' ಎಂದು "ಇಂದ್ರಂ ವಿಶ್ವಾ' ಎಂಬ ಮಂತ್ರ 
ಭಾಗವು ಹೇಳುತ್ತದೆ. 

ವೃದ್ಧಿಮ್‌ ಏವ ಉಪಾವರ್ತತೇ ಈ ಮಂತ್ರಪಾಠದಿಂದ ಯಜಮಾನನು ವೃದ್ಧಿಯನ್ನು 
ಹೊಂದಿಯೇ ಹೊಂದುತ್ತಾನೆ. 

ವಾಜಾನಾಮ್‌ ಸತ್ಪತಿಮ್‌ ಪತಿಮ್‌ ಇತಿ "ಅಗ್ನಿದೇವನು ಅನ್ನಕ್ಕೆ ಪಾಲಕನಾದ ಸನ್ಮಾರ್ಗವರ್ತಿ 

ಆಹ ಯಾದ ಯಜಮಾನನನ್ನು ಪಾಲಿಸಲಿ' ಎಂಬುದು ಈ 
ಮಂತ್ರಭಾಗದ ಅರ್ಥವಾಗಿದೆ. 

ಅನ್ನಮ್‌ ವೈ ವಾಜಃ ವಾಜಶಬ್ದವು ಅನ್ನವೆಂಬ ಅರ್ಥವನ್ನು ಕೊಡುತ್ತದೆ. 


ಅನ್ನಮ್‌ ಅವರುಂಧೇ ಏವ ಈ ಮಂತ್ರಪಾಠದಿಂದ ಯಜಮಾನನು ಅನ್ನವನ್ನು 


ಪೃಷ್ಟಯಜುರ್ವೇದ ಪನ್ನಡ ಪ್ರಠಶಾಶನ/೪೬೦ 


ಸುಮ್ನಹೂರ್ಯಜ್ಞೋ ದೇವಾಗ್‌ಂ ಆ ಚ ವಕ್ಷದಿತ್ಯಾಹ ಪ್ರಜಾ ವೆ 
ರು ಗ ಜಾ ಕ್ರ ೮ 


| | | 
ಪಶವಸ್ಸುಮ್ನಂ ಪ್ರಜಾಮೇವ ಪಶೂನಾತ್ಮನ್ನತ್ತೇ ಯಕ್ಷದಗ್ನಿರ್ದೇವೋ 


I | | I 
ದೇವಾಗ್‌ಂ ಆಚ ವಕ್ಷ! ದಿತ್ಯಾಹ ಸ್ವಗಾಕೃತ್ಯೈ ವಾಜಸ್ಯ ಮಾ 


|| 
ಪ್ರಸವೇನೋದ್ಭಾಭೇಣೋದಗ್ರಭೀದಿತ್ಯಾಹಾ- 


[| | | [| 
ಸುಮ್ನಹೂರಿತಿ ಸುಮ್ನ-ಹೂಃ I ಯಜ್ಞಃ | ದೇವಾನ್‌ | ಏತಿ । ಚ। ವಕ್ಚತ್‌ 1 ಇತಿ । ಆಹ ] ಪ್ರಜೇತಿ ಪ್ರ-ಜಾ। ವೈ | 


1 I I 
ಪಶವಃ । ಸುಮ್ನಮ್‌ । ಪ್ರಜಾಮಿತಿ ಪ್ರ-ಜಾಮ್‌ | ಏವ । ಪಶೂನ್‌ । ಆತ್ಮನ್ನ್‌ | ಧತ್ತೇ | ಯಕ್ಷತ್‌। ಅಗ್ನಿಃ । ದೇವಃ । 


( | I | I | 
ದೇವಾನ್‌ । ಏತಿ | ಚ। ವಕ್ಚತ್‌ | ಇತಿ । ಆಹ। ಸ್ವಗಾಕೃತ್ಯಾ ಇತಿ ಸ್ವಗಾ-ಕೃತ್ಯೈ | ವಾಜಸ್ಯ । ಮಾ । ಪ್ರಸವೇನೇತಿ 


| | | 
ಪ್ರ-ಸವೇನ | ಉದ್ಭಾಭೇಣೇತ್ಯುತ್‌-ಗ್ರಾಭೇಣ I ಉದಿತಿ | ಅಗ್ರಭೀತ್‌ | ಇತಿ | ಆಹ | 


ಬ್ರಾಹ್ಮಣಭಾಗ ವಿವರಣೆ 


ಸುಮ್ನಹೂಃ ಯಜ್ಞಃ ದೇವಾನ್‌ ಆ ಚ "ಪ್ರಜಾ-ಪಶುರೂಪವಾದ ಸುಖವನ್ನು ಸಂಪಾದಿಸಿ 

ವಕ್ಚತ್‌ ಇತಿ ಆಹ ಕೊಡುವ ಯಜ್ಞವು ದೇವತೆಗಳನ್ನು ಆಹ್ವಾನಿಸಲಿ' 
ಎಂಬುದು ಈ ಮಂತ್ರಭಾಗದ ಅರ್ಥವಾಗಿದೆ. 

ಪ್ರಜಾ ವೈ ಪಶವಃ ಸುಮ್ನಮ್‌ ಪ್ರಜೆಗಳೂ, ಪಶುಗಳೂ ಸುಮ್ನಶಬ್ದಾರ್ಥವಾಗಿವೆ. 

ಪ್ರಜಾಮ್‌ ಏವ ಪಶೂನ್‌ ಆತ್ಮನ್‌ ಈ ಮಂತ್ರಪಾಠದಿಂದ ಯಜಮಾನನು ಪ್ರಜೆಗಳನ್ನೂ 

ಧತ್ತೇ ಪಶುಗಳನ್ನೂ ಪಡೆಯುತ್ತಾನೆ. 

ಯಕ್ಷತ್‌ ಅಗ್ನಿಃ ದೇವಃ ದೇವಾನ್‌ ಆ “ಅಗ್ನಿದೇವನು ದೇವತೆಗಳನ್ನು ಆಹ್ವಾನಿಸಲಿ' ಎಂದು 

ಚ ವಕ್ಷತ್‌ ಇತಿ ಆಹ “ಯಕ್ಷದಗ್ಗ್ನಿ' ಮೊದಲಾದ ಮಂತ್ರಭಾಗವು 
ಹೇಳುತ್ತದೆ. 

ಸ್ವಗಾಕೃತ್ಯೆ ಇದು ಆ ದೇವತೆಗಳನ್ನು ತನ್ನವರನ್ನಾಗಿ ಮಾಡಿ 

| ಕೊಳ್ಳಲು ಅನುಕೂಲವಾಗುತ್ತದೆ. 

ವಾಜಸ್ಯ ಮಾ ಪ್ರಸವೇನ "ಪರಮೈಶ್ವರ್ಯಯುಕ್ತನಾದ ಅಗ್ನಿಯು ಯಜಮಾನ 

ಉದ್ಭ್ರಾಭೇಣ ಉದಗ್ರಭೀತ್‌ ಇತಿ ನಿಗೆ ಉತ್ಕರ್ಷವನ್ನು ತರುವನು' ಎಂದು ಮಂತ್ರ 

ಆಹ ಭಾಗವು ಹೇಳುತ್ತದೆ. 


ತೈತ್ತರೀಯ ಸಂಹಿಡಾ/೫-೪-೬/೪೬೧ 


1 | | 
-ಸೌ ವಾ ಆದಿತ್ಯ ಉದ್ಯನ್ನುದ್ಧಾಭ ಏಷ ನಿಮ್ರೋಚನ್ನಿಗ್ರಾಭೋ ಬ್ರ 
I I | | 
ವಾsತ್ಮಾನಮುದ್ದೃಹ್ನಾತಿ ಬ್ರಹ್ಮಣಾ ಭ್ರಾತೃವ್ಯಂ ನಿ ಗೃಹ್ಣಾತಿ ॥ ೨೯-6 ॥ 
[ಪ್ರಾಣೈಃ ಪೋಷೋಪಪ್ರತ್ಯಾಗ್ನೀಧ್ರೇ ಪತಿಮೇಷ ದಶ ಚ ॥] 
ಅಸೌ । ವೈ । ಆದಿತ್ಯಃ | ಉದ್ಯನ್ನಿತ್ಯುತ್‌-ಯನ್ನ್‌ | ಉದ್ಭಾಭ ಇತ್ಯುತ್‌-ಗ್ರಾಭಃ | ಏಷಃ । ನಿಮ್ಫೋಚನ್ನಿತಿ ನಿ 


| 1 [ H I । 
ಮ್ರೋಚನ್ನ್‌ ! ನಿಗ್ರಾಭ ಇತಿ ನಿ-ಗ್ರಾಭಃ | ಬ್ರಹ್ಮಣಾ | ಏವ | ಆತ್ಮಾನಮ್‌ | ಉದ್ಗ ಹ್ಹಾ ತೀತ್ಯುತ್‌-ಗೃಹ್ಣಾ. ತಿ। 


| [ [ 
ಬ್ರಹ್ಮಣಾ। ಭ್ರಾತೃವ್ಯಮ್‌ 1 ನೀತಿ। ಗೃಹ್ನಾ ತಿ ॥ (೨೯) 


ಬ್ರಾಹ್ಮಣಭಾಗ ವಿವರಣೆ 


ಸ್ಯ ಅಸೌ ಆದಿತ್ಯಃ ಉದ್ಭಾಭಃ ಉದಯಿಸುವ ಈ ಆದಿತ್ಯನು ಉದ್ದಾಭನು. 
ಲ 
ಏಷಃ ನಿಮ್ರೋಚನ್‌ ನಿಗ್ರಾಭಃ ಅಸ್ತಮಿಸುವ ಸೂರ್ಯನೇ ನಿಗ್ರಾಭನು. 
ಬ್ರಹ್ಮಣಾ ಏವ ಆತ್ಮಾನಮ್‌ ಈ ಮಂತ್ರಪಾಠದಿಂದ ಪರಿವೃಢನಾದ ಆದಿತ್ಯನ 
ಉದ್ದ್ಭೃಹ್ನಾತಿ ಅನುಗ್ರಹದಿಂದ ಯಜಮಾನನು ತನ್ನನ್ನು ಶ್ರೇಷ್ಠನ 
ನ್ನಾಗಿ ಮಾಡಿಕೊಳ್ಳುತ್ತಾನೆ. 
ಬ್ರಹ್ಮಣಾ ಭ್ರಾತೃವ್ಯಮ್‌ ನಿಗೃಹ್ಣಾತಿ ಯಜಮಾನನು ಮಂತ್ರಬಲದಿಂದ ಶತ್ರುವನ್ನು 


ನಿಗ್ರಹಿಸುತ್ತಾ; ವೆ. 


ಉದ್ಭಾಭ-ನಿಗ್ರಾಭಶಬ್ದ ಗಳು ಸ್ರುಕ್‌ ಅನ್ನು ಮೇಲೆತ್ತುವಿಕೆಗೂ, ಕೆಳಗೆ ತರುವಿಕೆಗೂ ವ್ಯಾಕರಣಶಾಸ್ತ್ರ! ದಲ್ಲಿ ಸಿದ್ಧ 
ವಾಗಿ ಹೇಳಲ್ಪಟ್ಟಿವೆ. 


ಊರ್ಧ್ವಮುಖ-ಅಧೋಮುಖವೆಂಬ ಗತಿಗಳು ಸೂರ್ಯನಿಗೆ ಉದಯಾಸ್ತಗಳಲ್ಲಿ ಇರುವುದರಿಂದ 
ಹೋಲಿಕೆಯಿಂದ ಆ ಅರ್ಥದಲ್ಲಿಯೂ ಶ್ರುತಿಯಲ್ಲಿ ಹೇಳಲಾಗಿದೆ ಎಂದು ಭ.ಭಾ.ಭಾಷ್ಯದ ವಿಶೇಷವಿದೆ. 


೫%ಈಂಣಖರ6ಲಂಣಃ 


WW WW BYU YYW VU 0 YY YW YW 


| ಸಪ್ತಮೊ€5ಸುವಾಹಃ Il 


[ ದ [ 
ಪ್ರಾಚೀಮನು ಪ್ರದಿಶಂ ಪ್ರೇಹಿ ವಿದ್ವಾನಿತ್ಯಾಹ ದೇವಲೋಕಮೇವೈತಯೋಪಾ 


| [ [ 
ವರ್ತತೇ ಕ್ರಮಧ್ವಮಗ್ನಿನಾ ನಾಕಮಿತ್ಯಾಹೇ- 


|| I I 1 I 
ಪ್ರಾಚೀಮ್‌ | ಅನ್ವಿತಿ । ಪ್ರದಿಶಮಿತಿ ಪ್ರ-ದಿಶಮ್‌ । ಪ್ರೇತಿ | ಇಹಿ । ವಿದ್ವಾನ್‌ । ಇತಿ | ಆಹ | ದೇವಲೋಕಮಿತಿ 


|| I 
ದೇವ-ಲೋಕಮ್‌ । ಏವ । ಏತಯಾ । ಉಪಾವರ್ತತ ಇತ್ಯುಪ-ಆವರ್ತತೇ | ಕ್ರಮಧ್ವಮ್‌ | ಅಗ್ನಿನಾ | ನಾಕಮ್‌ | 


ಹಿಂದಿನ ಅನುವಾಕದಲ್ಲಿ ಅಪ್ರತಿರಥಸೂಕ್ತ ಮುಂತಾದ ವಿಷಯಗಳನ್ನು ಹೇಳಲಾಯಿತು. 
ಈ ಏಳನೆಯ ಅನುವಾಕದಲ್ಲಿ ಅಗ್ನಿಚಿತಿಯಲ್ಲಿ ವಹ್ಲಿಪ್ರಕ್ಷೇಪವು ಉಕ್ತವಾಗಿದೆ. 


ಬ್ರಾಹ್ಮಣಭಾಗ ವಿವರಣೆ 
ಚಿತಿಯಲ್ಲಿ ಅಗ್ನಿಸ್ಥಾಪನವಿಧಿ 


ಪ್ರಾಚೀಮ್‌ ಅನು ಪ್ರದಿಶಮ್‌ ಪ್ರೇಹಿ "ಅಗ್ನಿದೇವನೇ! ಶ್ರೇಷ್ಠವಾದ ಪೂರ್ವದಿಕ್ಕನ್ನು ತಿಳಿದಿ 

ವಿದ್ವಾನ್‌ ಇತಿ ಆಹ ರುವ ನೀನು ಕ್ರಮವಾಗಿ ಶ್ರೇಷ್ಠತೆಯನ್ನು/ಪ್ರಜ್ವಲಿಸು 
ವಿಕೆಯನ್ನು ಹೊಂದು' ಎಂದು ಈ ಮಂತ್ರಭಾಗವು 
ಹೇಳುತ್ತದೆ. 

ಏತಯಾ ದೇವಲೋಕಮ್‌ ಏವ ಈ ಮಂತ್ರಪಾಠದಿಂದ ಯಜಮಾನನು ಇಷ್ಟಕೆಗಳ ಚಿತಿ 

ಉಪಾವರ್ತತೇ ಯಲ್ಲಿ ಅಗ್ನಿಯನ್ನು ಸಮರ್ಪಿಸುತ್ತಾ, ದೇವಲೋಕ 
ವನ್ನು ಹೊಂದಲು ಪ್ರವೃತ್ತನಾಗುತ್ತಾನೆ. 

ಕ್ರಮಧ್ವಮ್‌ ಅಗ್ನಿನಾ ನಾಕಮ್‌ ಇತಿ ಆಹ "ಖತ್ವಿಗ್ಯಜಮಾನರೇ! ಯಜ್ಞಸಾಧನವಾದ ಉಖೆ 
ಯಲ್ಲಿ ಸ್ಥಾಪಿಸಿರುವ ಅಗ್ನಿಯನ್ನು ಧರಿಸಿರುವ ನೀವು 
ಅಗ್ನಿಯ ಮೇಲ್ಭಾಗದಲ್ಲಿ ಹೆಜ್ಜೆಯಿಡಿ' ಎಂದು ಈ 
ಮಂತ್ರಭಾಗವು ಹೇಳುತ್ತದೆ. 


| [ 
-ಮಾನೇವೈತಯಾ ಲೋಕಾನ್ಕಮತೇ ಪೃಥಿವ್ಠಾ ಅಹಮುದಂತರಿಕ ಮಾರುಹ 
ಸ Kk) ಸತತ ಕದ bk © _ 


| | 
ಮಿತ್ಯಾಹೇಮಾನೇವೈತಯಾ ಲೋಕಾನ್ಪ್ಪಮಾರೋಹತಿ ಸುವರ್ಯಂತೋ 


I | 
ನಾಪೇಕ್ಷಂತ ಇತ್ಯಾಹ ಸುವರ್ಗಮೇವೈತಯಾ ಲೋಕಮೇತ್ಯ- 


1 1 | I 
ಇಮಾನ್‌ । ಏವ ।ಟ ಏತಯಾ । ಲೋಕಾನ್‌ | ಕ್ರಮತೇ । ಪೃಥಿವ್ಯಾಃ । ಅಹಮ್‌ | ಉದಿತಿ | ಅಂತರಿಕ್ಷಮ್‌ | ಏತಿ | 


ಅರುಹಮ್‌ । ಇತಿ । ಆಹ | ಇಮಾನ್‌ | ಏವ | ಏತಯಾ | ಲೋಕಾನ್‌ | ಸಮಾರೋಹತೀತಿ ಸಮ್‌-ಆರೋಹತಿ | 


|| 
ಸುವಃ । ಯಂತಃ | ನ | ಅಪೇತಿ । ಈಕ್ಟಂತೇ | ಇತಿ! ಆಹ! ಸುವರ್ಗಮಿತಿ ಸುವಃ-ಗಮ್‌ । ಏವ | ಏತಯಾ | 


ಲೋಕಮ್‌ । ಏತಿ । 
ಬ್ರಾಹ್ಮಣಭಾಗ 


ಏತಯಾ ಇಮಾನ್‌ ಲೋಕಾನ್‌ ಕ್ರಮತೇ 
ಏವ 

ಪೃಥಿವ್ಯಾಃ ಅಹಮ್‌ ಉತ್‌ ಅಂತರಿಕ್ಷಮ್‌ 
ಆರುಹಮ್‌ ಇತಿ ಆಹ 


ಏತಯಾ ಇಮಾನ್‌ ಲೋಕಾನ್‌ ಏವ 


ಸಮಾರೋಹತಿ 
ಸುವಃ ಯಂತಃ ನಾಪೇಕ್ಷಂತೇ ಇತಿ ಆಹ 


ಏತಯಾ ಸುವರ್ಗಮ್‌ ಲೋಕಮ್‌ ಏತಿ 


ವಿವರಣೆ 


ಈ ಮಂತ್ರಪಾಠದಿಂದ ಯಜಮಾನನು ಈ ಲೋಕಗ 
ಳನ್ನುದ್ದೇಶಿಸಿ ಹೆಜ್ಜೆ ಯಿಟ್ಟವನಾಗುತ್ತಾನೆ. 
"ಯಜಮಾನನಾದ ನಾನು ಪೃಥಿವಿಯ ಮೇಲ್ಭಾಗ 
ದಲ್ಲಿ ಇರುವ ಅಂತರಿಕ್ಷವನ್ನು ಏರುತ್ತೇನೆ' ಎಂದು 
*ಪೃಥಿವ್ಯಾ' ಎಂಬ ಈ ಮಂತ್ರಭಾಗವು ಹೇಳುತ್ತದೆ. 
ಈ ಯಕ್ಕಿನ ಪಾಠದಿಂದ ಯಜಮಾನನು ಈ ಲೋಕ 
ಗಳನ್ನು ಚೆನ್ನಾಗಿ ಏರಿದವನಾಗುತ್ತಾನೆ. 
"ಯಜಮಾನರು ಕರ್ಮಾನುಷ್ಠಾನಗಳಿಂದ ಅಗ್ನಿಯನ್ನು 
ಚೆನ್ನಾಗಿ ಉಪಚರಿಸುತ್ತಾರೆ. ಅವರು ಸರ್ವಜಗತ್ತಿನ 
ಧಾರಣಹೇತುವಾದ ಅಗ್ನಿಯ ಅನುಗ್ರಹದಿಂದ ಅಂತ 
ರಿಕ್ಷವನ್ನೂ, ದ್ಯಾವಾಪೃಥಿವಿಗಳನ್ನೂ ಏರುತ್ತಾರೆ. 
ಬಳಿಕ ಸ್ವರ್ಗನಿವಾಸನಾದ ಆದಿತ್ಯನ ಮಂಡಲವನ್ನೂ 
ಹೊಂದುತ್ತಾರೆ. ಬೇರೆಯ ಯಾವ ಸ್ಥಾ ನವನ್ನೂ 
ಅಪೇಕ್ಸಿಸುವುದಿಲ್ಲ' ಎಂದು "ಸುವರ್ಯಂತಃ' ಎಂಬ 
ಮಂತ್ರಭಾಗವು ಹೇಳುತ್ತದೆ. 

ಈ ಯಕ್ಕಿನ ಪಾಠದಿಂದ ಯಜಮಾನನು ಸ್ವರ್ಗಲೋಕ 
ವನ್ನೇ ಹೊಂದುತ್ತಾನೆ. 


ಪೃಷ್ಣಯಜುರ್ವೇದ ನ್ನಡ ಪ್ರಕಾಶನ/೪೬೪ 


ಇಗ್ನೇಪ್ರೆ (ಹಿ[(೩೦)ಪ್ರಥಮೋ]ಪ್ರಥಮೋ ದೇವಯತಾಮಿತ್ಯಾಹೋಭಯೀಷ್ಟೇವೈ 


| | 
ತಯಾ ದೇವಮನುಷ್ಯೇಷು ಚಕ್ಬುರ್ದಧಾತಿ ಪಂಚಭಿರಧಿ ಕ್ರಾಮತಿ ಪಾಂಕ್ತೋ 


| | ಸ 
ಯಜ್ಞೋ ಯಾವಾನೇವ ಯಜ್ಞಸ್ತೇನ ಸಹ ಸುವರ್ಗನ್ಲೋಕಮೇತಿ 


ಹಾದಿ 


| | [| 
ಅಗ್ನೇ | ಪ್ರೇತಿ । ಇಹಿ | (೩೦) | ಪ್ರಥಮಃ । ದೇವಯತಾಮಿತಿ ದೇವ-ಯತಾಮ್‌ । ಇತಿ । ಆಹ | ಉಭಯೇಷು | 
|| | 
ಏವ । ಏತಯಾ । ದೇವಮನುಷ್ಯೇಷ್ವಿತಿ ದೇವ-ಮನುಷ್ಯೇಷು । ಚಕ್ಷುಃ । ದಧಾತಿ । ಪಂಚಭಿರಿತಿ ಪಂಚ-ಭಿಃ । 
| [ [ 
ಅಧೀತಿ। ಕ್ರಾಮತಿ । ಪಾಂಕ್ಷಃ । ಯಜ್ಞಃ! ಯಾವಾನ್‌ | ಏಿವ। ಯಜ್ಞಃ। ತೇನ! ಸಹ । ಸುವರ್ಗಮಿತಿ ಸುಮ-ಗಮ್‌ | 


ಲೋಕಮ್‌ | ಏತಿ । 


ಬ್ರಾಹ್ಮಣಭಾಗ ವಿವರಣೆ 


ಅಗ್ನೇ ಪ್ರೇಹಿ ಪ್ರಥಮಃ ದೇವಯತಾಮ್‌ “ಅಗ್ನಿದೇವನೇ! ನಿನ್ನನ್ನು ದೇವತೆಯಾಗಿ ಅಪೇಕ್ಷಿಸುವ 

ಇತಿ ಆಹ ಯಜಮಾನರ ಉಪಕಾರಕ್ಕಾಗಿ ನೀನು ಮೊದಲು ಬಾ' 
ಎಂದು "ಅಗ್ನೇ ಪ್ರೇಹಿ' ಎಂಬ ಮಂತ್ರಭಾಗವು ಹೇಳು 
ತ್ತದೆ. 

ಏತಯಾ ಉಭಯೇಷು ದೇವಮನುಷ್ಯೇಷು ಈ ಯಕ್ಕಿನಿಂದ ಯಜಮಾನನು ದೇವತೆಗಳಲ್ಲಿಯೂ 

ಚಕ್ಷುಃ ದಧಾತಿ ಏವ ಮನುಷ್ಯರಲ್ಲಿಯೂ ಕಣ್ಣನ್ನು ಸ್ಥಾ ಪಿಸಿದವನಾಗು 
ತ್ತಾನೆ. 

ಪಂಚಭಿಃ ಅಧಿ ಕ್ರಾಮತಿ ಈ ಐದು ಮಂತ್ರಗಳಿಂದ (ಯಜಮಾನನು ಅಗ್ನಿಯನ್ನು 
ತೆಗೆದುಕೊಂಡು ಇಷ್ಟಕೆಗಳಿಂದ ನಿರ್ಮಿತವಾದ ಚಿತಿಯ) 
ಮೇಲ್ಭಾ ್ಸಿಗವನ್ನು ಏರಬೇಕು. 

| ಪಾಂಕ್ತಃ ಯಜ್ಞಃ ಯಜ್ಞ; ವು ಪಂಚಾಂಗಗಳಿಂದ/ಧಾನಾ ಮುಂತಾದ 
ಐದು ಹವಿಸ್ಸುಗಳಿಂದ ಕೂಡಿದೆ. 
| ಯಾವಾನ್‌ ಏವ ಯಜ್ಞ ಯಜ್ಞವು ಎಷ್ಟು ಪ್ರಮಾಣವುಳ್ಳದ್ದಾ; ಗಿದೆಯೋ, 

ತೇನ ಸಹ ಸುವರ್ಗಮ್‌ ಲೋಕಮ್‌ ಏತಿ ಅದರೊಡನೆ/ಸರ್ವಾಂಗಯುಕ್ತವಾದ ಯಜ್ಞಃ ದೊಡನೆ 

ಯಜಮಾನನು ಸ್ವರ್ಗಲೋಕವನ್ನು ಹೊಂದುವನು. 


ಉ ಉ ಭಉ ಉಳ 0 ಭಉ ಭು ಊಉ ಭಿ ಉಊಉ ಉ ಊಉ ಗು ಭು [ 


ಪೈಡ್ರಿಲೀಯ ಸಂಹಿಡಾ/೫-೪-೭/೪೬೫ 


| I I I I 
ನಕ್ತೋಷಾಸೇತಿ ಪ್ರರೋತನುವಾಕ್ಯಾಮನ್ವಾಹ ಪ್ರತ್ತ್ಯಾ ಅಗ್ನೇ ಜಾ ೇತ್ಯಾಹ 


I I 
ಸಾಹಸ್ಪಃ ಪ್ರಜಾಪತಿಃ ಪ್ರಜಾಪತೇರಾಪ್ತೆ 54 ತಸ್ಮೈ ತೇ ವಿಧೇಮ ವಾಜಾಯ 


ಸ್ವಾಹೇತ್ಯಾಹಾ- 


|] 
ನಕ್ತೊ ್ರೀಷಾಸಾ | ಇತಿ | ಪುರೋನುವಾಕ್ಯಾ ಮಿತಿ ಪುರಃ-ಅನುವಾಕ್ಯಾಮ್‌ | ಅನ್ವಿತಿ | ಆಹ | ಪ್ರತ್ತೆ ಟ್‌ ಅಗ್ನೇ | 


I 
ಸಹಸ್ರಾಕ್ಷೇತಿ ಸಹಸ್ರ-ಅಕ್ಟ | ಇತಿ | ಆಹ | ಸಾಹಸ್ರಃ | ಪ್ರಜಾಪತಿಂತಿ ಪ್ರಜಾ-ಪತಿಃ । ಪ್ರಜಾಪತೇರಿತಿ ಪ್ರಜಾ- 


REY 


ಪತೇಃ | ಆಪ್ತೆ 49! ತಸ್ಮೈ! ತೇ! ವಿಫೇಮ ! ವಾಜಾಯ। ಸ್ವಾಹಾ! ಇತಿ! ಆಹ! 


ಬ್ರಾಹ್ಮಣಭಾಗ ವಿವರಣೆ 


ನಕ್ತೋಷಾಸಾ ಇತಿ ಪುರೋನುವಾಕ್ಯಾಮ್‌ ಮುಂದಿನ ಮಂತ್ರದಿಂದ ಹವಿಸ್ಸನ್ನು ನೀಡುವುದಕ್ಕಾಗಿ 

ಅನ್ವಾಹ ಪ್ರತ್ತ್ಯೈ ಪುರೋನುವಾಕ್ಯೆಯಾಗಿ "ನಕ್ತೋಷಾಸಾ' ಎಂಬ 
ಮಂತ್ರವನ್ನು ಯಜಮಾನನು ಹೇಳಬೇಕು. 

*ಅಗ್ನೇ ಸಹಸ್ರಾಕ್ಷ ಇತಿ ಆಹ ಅಗ್ನಿದೇವನೇ! ನೀನು ಸಹಸ್ರಸಂಖ್ಯಾಕವಾದ ಚಕ್ಸುರಾ 
ದಿಗಳ ಸಂಬಂಧವುಳ್ಳವನಾಗಿರುವೆ ಎಂದು ಪ್ರರೋನು 
ವಾಕ್ಕೆಯ ಎರಡನೆಯ ಮಂತ್ರವು ಹೇಳುತ್ತ ದೆ. 

ಪ್ರಜಾಪತಿಃ ಸಾಹಸ್ರಃ ಪ್ರಜಾಪತಿಯು ವಿಶ್ವರೂಪಧರನಾಗಿ ಸಾಹಸ್ರನಾಗಿರು 
ತ್ತಾನೆ. 

ಪ್ರಜಾಪತೇಃ ಆಪ್ರ್ಮೈ ಈ ಮಂತ್ರವು ಪ್ರಜಾಪತಿದೇವನ ಅನುಗ್ರಹಪ್ರಾಪ್ತಿಗೆ 
ಕಾರಣವಾಗುತ್ತದೆ. 

ತಸ್ಮೈ ತೇ ವಿಧೇಮ ವಾಜಾಯ ಸ್ವಾಹಾ “ಅಗ್ನಿಯೇ! ಅಂತಹ ಸಹಸ್ರಾಕ್ಷತ್ವ ಮುಂತಾದ ಗುಣ 

ಇತಿ ಆಹ ಯುಕ್ತನಾದ ವಿರಾಜ(ಅನ್ನ)ಸ್ವರೂಪನಾದ ನಿನಗೆ ಇದು 
ಹುತವಾಗಲಿ' ಎಂದು ಈ ಮಂತ್ರಭಾಗವು ಹೇಳುತ್ತದೆ. 

ತಾತ್ಪರ್ಯಃ-“ಅಗ್ನೇ ಪ್ರೇಹಿ' ಎಂಬ ಖಕ್ಕಿನ ತಾತ್ಪರ್ಯವು ಹೀಗಿದೆ; ಅಗ್ನಿದೇವತೆಯು ದೇವತೆಗಳಿಗೂ 
ಮಾನವರಿಗೂ ಚಕ್ಸುಸ್ಥಾನೀಯನಾಗಿರುತ್ತಾನೆ/ಕಣ್ಣಾಗಿರುತ್ತಾನೆ. ಲೋಕದಲ್ಲಿ ನಡೆಯುವ ಮನುಷ್ಯನಿಗೆ ಕಣ್ಣು 


ಮೊದಲು ಪ್ರಸರಿಸುತ್ತದೆ. ಹಾಗೆಯೇ ಯಜಮಾನನಿಗಿಂತಲೂ ಮೊದಲು ಅಗ್ನಿಯು ಹೋಗಲಿ. 
ಈ ಮಂತ್ರದಲ್ಲಿ ದೇವತೆಗಳ ಮತ್ತು ಮನುಷ್ಯರ ಕಣ್ಣುಗಳೆಂಬ ಶಬ್ದವು ಇರುವುದರಿಂದ ಉಭಯರಿಗೂ ಕಣ್ಣನ್ನು 


* ಈ ಮಂತ್ರವು ಯಾಜ್ಯಾನುವಾಕ್ಕೆಯೆಂದು ಭ.ಭಾ.ಭಾಷ್ಯದಲ್ಲಿದೆ. 


ಪೃಷ್ಟಯಜುರ್ವೇದ ಈನ್ನಡ ಪ್ರಕಾಶನ/೪೬೬ 


-ನ್ನಂ ವೈ ವಾಜೋಂನ್ನಮೇವಾವ[(೩೧)ರುಂಧೇ]ರುಂಧೇ ದಧ್ನಃ 


[ || 
ಪೂರ್ಣಾಮೌದುಂಬರೀಗ್‌ಂ ಸ್ವಯಮಾತ್ಮಣ್ಣಾ. ಯಾಂ ಜುಹೋತ್ಕೂರ್ಗ್ವೆ ೮ 


I | [ 
w ದಧ್ಯೂರ್ಗುದುಂಬರೋಸೌ ಸ್ವಯಮಾತೃಣ್ಣಾ 5ಮುಷ್ಯಾಮೇವೋರ್ಜಂ ದಧಾತಿ 


| | 
ತಸ್ಮಾದಮುತೋತರ್ವಾಚೀಮೂರ್ಜಮುಪಜೀವಾಮ 


|| I || | 1 
ಅನ್ನಮ್‌ | ವೈ | ವಾಜಃ । ಅನ್ನಮ್‌ | ಏವ | ಅವೇತಿ । (೩೧) ರುಂಧೇ | ದದ್ನಃ | ಪೂರ್ಣಾಮ್‌। ಔದುಂಬರೀಮ್‌ | 


I | I 
ಸ್ವಯಮಾತೃಣ್ಣಾಯಾಮಿತಿ ಸ್ವಯಮ್‌-ಆತೃಣ್ಣಾಯಾಮ್‌ । ಜುಹೋತಿ | ಊರ್ಕ್‌ | ವೈ । ದಧಿ । ಊರ್ಕ್‌ ! 


I [ I | 
ಉದುಂಬರಃ । ಅಸೌ । ಸ್ವಯಮಾತೃಣ್ಣೇತಿ ಸ್ವಯಮ್‌-ಆತೃಣ್ಣಾ । ಅಮುಷ್ಯಾಮ್‌ । ಏವ । ಊರ್ಜಮ್‌ | 


| | | || 
ದಧಾತಿ । ತಸ್ಮಾತ್‌ | ಅಮುತಃ | ಅರ್ವಾಚೀಮ್‌ | ಊರ್ಜಮ್‌। ಉಪೇತಿ | ಜೀವಾವಮಃ । 


ಬ್ರಾಹ್ಮಣಭಾಗ 


ಅನ್ನಮ್‌ ವೈ ವಾಜಃ 
| ಅನ್ನಮ್‌ ಅವರುಂಧೇ ಏವ 


ದಧ್ನಃ ಪೂರ್ಣಾಮ್‌ ಔದುಂಬರೀಮ್‌ 
ಸ್ವಯಮಾತೃಣ್ಣಾಯಾಮ್‌ ಜುಹೋತಿ 


ದಧಿ ಊರ್ಕ್‌ ವೈ 

ಉದುಂಬರಃ ಊರ್ಕ್‌ 

ಅಸೌ ಸ್ವಯಮಾತೃಣ್ಣಾ 

ಅಮುಷ್ಯಾಮ್‌ ಊರ್ಜಮ್‌ ದಧಾತಿ 
ಏವ 


ತಸ್ಮಾತ್‌ ಅಮುತಃ ಅರ್ವಾಚೀಮ್‌ 
| ಊರ್ಜಮ್‌ ಉಪ ಜೀವಾಮಃ 


ವಿವರಣೆ 


ವಾಜವು ಅನ್ನವಾಗಿದೆ. 

ಈ ಮಂತ್ರಪಾಠದಿಂದ ಯಜಮಾನನು ಅನ್ನವನ್ನು 
ಹೊಂದುತ್ತಾನೆ. 

ಮೊಸರಿನಿಂದ ತುಂಬಿದ ಅತ್ತಿಯ ಮರದ ಸ್ರುಕ್ಕಿನಿಂದ 
("ತಸ್ಮೈ ತೇ ವಿಧೇಮ' ಎಂಬ ಮಂತ್ರದಿಂದ) ಸ್ವಯ 
ಮಾತೃಣ್ಣೇಷ್ಟಕೆಯಲ್ಲಿ ಹೋಮವನ್ನು ಮಾಡಬೇಕು. 
ಮೊಸರು ಅನ್ನರೂಪವಾಗಿದೆ. 

ಅತ್ತಿಯ ಮರವೂ ಅನ್ನರೂಪವಾಗಿದೆ. 
ಸ್ವಯಮಾತೃಣ್ಣೆ. ಷ್ಟಕೆಯು ಸ್ವರ್ಗರೂಪವಾಗಿದೆ. 
ಹೀಗೆ ಹೋಮವನ್ನು ಮಾಡಿದ ಯಜಮಾನನು 
ಸ್ವರ್ಗಲೋಕದಲ್ಲಿ! ಯೇ ಅನ್ನವನ್ನು ಸ್ಥಾ ಪಿಸಿದವನಾ 
ಗುತ್ತಾನೆ. 

ಈ ಕಾರಣದಿಂದ ನಾವು ಸ್ವರ್ಗಲೋಕದಿಂದ ಕೆಳಕ್ಕೆ 
ಬೀಳುವ ಅನ್ನವನ್ನು ಅವಲಂಬಿಸಿ ಬದುಕುವೆವು. 


ಪೈಪ್ರಲೀಯ ಸಂಹಿಷಾ/೫-೪-೭/೪೬೭ 


ಸ್ತಿಸ ಭಿಸ್ಸಾ ದಯತಿ ತ್ರಿವೃದ್ವಾ ಅಗ್ನಿರ್ಯಾವಾನೇವಾಗ್ಗಿಸ್ತ ೦ ಪ್ರತಿಷ್ಠಾ ೦ ಗಮಯತಿ 


I 
ಪ್ರೇದ್ಧೋ ಅಗ್ನೇ ದೀದಿಹಿ ಪುರೋ ನ ಇತ್ಯೌದುಂಬರೀಮಾ ದಧಾತ್ಯೇಷಾ ವೈ 


ಸೂರ್ಮಿೀ ಕರ್ಣಕಾವತ್ಯೆ ತಯಾ ಹಸ್ಕ ಸ್ಮ [ಸ್ಮ(೩.೨)] ವೈ ದೇವಾ 


[ [ I 
ತಿಸೃಭಿರಿತಿ ತಿಸ್ಫೃ-ಭಿಃ । ಸಾದಯತಿ । ತ್ರಿವೃದಿತಿ ತ್ರಿ-ವೃತ್‌ । ವೈ । ಅಗ್ನಿಃ 1 ಯಾವಾನ್‌ | ಏವ । ಅಗ್ನಿಃ | ತಮ್‌ | 
| 
ಪ್ರತಿಷ್ಠಾಮಿತಿ ಪ್ರತಿ-ಸ್ಥಾ ಮ್‌ | ಗಮಯತಿ | ಪ್ರೇದ್ಧ ಇತಿ ಪ್ರ-ಇದ್ದಃ | ಅಗ್ನೇ | ದೀದಿಹಿ | ಪುರಃ । ನಃ! ಇತಿ | 
I I ॥| 
ಔದುಂಬರೀಮ್‌ | ಏತಿ | ದಧಾತಿ । ಏಷಾ । ವೈ ಸೂರ್ಮೀ!। ಕರ್ಣಕಾವತೀತಿ ಕರ್ಣಕ-ವತೀ | ಏತಯಾ । ಹ! 


ಸ್ಮ! (೩೨)1ವೈ। ದೇವಾಃ। 
ಬ್ರಾಹ್ಮಣಭಾಗ ವಿವರಣೆ 
ತಿಸೃಭಿಃ ಸಾದಯತಿ “ಸುಪಣೋಸಿ' ಎಂಬ ಮೂರು ಮಂತ್ರಗಳಿಂದ | 
ಸ್ವಯಮಾತೃಣ್ಣೇಷ್ಟಕೆಯಲ್ಲಿ ಅಗ್ನಿಯನ್ನು ಹಾಕಬೇಕು. 
ತ್ರಿವೃತ್‌ ವೈ ಅಗ್ನಿಃ ಅಗ್ನಿಯು ಆಹವನೀಯಾದಿ ಮೂರು ಗುಣಗಳು 
ಳ್ಳವನು/ಮೂರು ಚಿತಿಗಳಲ್ಲಿ ಇರತಕ್ಕವನಾಗಿದ್ದಾ ನೆ. 
ಯಾವಾನ್‌ ಏವ ಅಗ್ನಿಃ (ಅಗ್ನಿಯ ಪ್ರತಿಷ್ಠೆಯನ್ನು ಮಾಡಿದ ಯಜಮಾನನು) 
ಅಗ್ನಿಯು ಎಷ್ಟು ಗುಣಗಳುಳ್ಳವನೋ, 
ತಮ್‌ ಪ್ರತಿಷ್ಠಾಮ್‌ ಗಮಯತಿ ಆ ಸರ್ವಾತ್ಮಕನಾದ ಅಗ್ನಿಯನ್ನು ಪ್ರತಿಷ್ಠೆ ಮಾಡಿದ 
ವನಾಗುತ್ತಾನೆ. 
ಔದುಂಬರೀಸಮಿದಾಧಾನ; ಪ್ರಶಂಸೆ 
ಪ್ರೇದ್ಧಃ ಅಗ್ನೇ ದೀದಿಹಿ ಪುರಃ ನಃ "ಪ್ರೇದ್ಧೋ ಅಗ್ನೇ ದೀದಿಹಿ ಪುರಃ ನಃ' ಎಂಬ ಮಂತ್ರ 
ಇತಿ ಔದುಂಬರೀಮ್‌ ಆದಧಾತಿ ದಿಂದ ಔದುಂಬರೀ ಸಮಿತ್ತನ್ನು ಸ್ವಯಮಾತೃಣ್ಣೆ 
ಯಲ್ಲಿ ಪ್ರತಿಷ್ಠೆ ಮಾಡಿರುವ ಅಗ್ನಿಯಲ್ಲಿ ಹಾಕಬೇಕು. 
ಏಷಾ ವೈ ಸೂರ್ಮಿೀ ಕರ್ಣಕಾವತೀ ಈ ಖಕ್ಕು ಚೆನ್ನಾಗಿ ಕಾದಿರುವ ಲೋಹಮಯವಾದ 
| ರಂಧ್ರವುಳ್ಳ ಕಂಬವಾಗಿದೆ. 
| ಏತಯಾ ಹಸ್ಮ ವ್ಯೆ ದೇವಾಃ ಈ ಖಕ್ಕಿನಿಂದಲೇ ದೇವತೆಗಳು 


ಸ್ಯ ಯಜಮಾನನು ಸ್ಥಾಪಿಸಿದವನಾಗುತ್ತಾ ವೆ. 
WwW WW YW WWW WU VY YW [೫ W 


ಪೃಷ್ಟಯಖುರ್ವೇದ ಈನ್ನಡ ಪ್ರಶಾಶನ/೪೬೮ 


I 
ಅಸುರಾಣಾಗ್‌ಂ ಶತತರ್‌ಹಾಗ್‌ಂಸ ಸ್ರೈಗ್‌ಂಹಂತಿ ಯದೇತಯಾ ಸಮಿಧಮಾ 


I 
ದಧಾತಿ ವಜ್ರಮೇವೈ ತಜ್ಞ ್ಛತಫ್ನೀಂ ಯಜಮಾನೋ ಭ್ರಾತೃವ್ಯಾಯ ಪ್ರ ಹರತಿ 


ಸ್ಪೃತ್ಯಾ ಅಛಂಬಟ್ಕಾರಂ ವಿಧೇಮ ತೇ ಪರಮೇ ಜನ್ಮನ್ನಗ್ನ ಇತಿ 


ಅಸುರಾಣಾಮ್‌ [ ಶತತರ್‌ಹಾನಿತಿ ಶತ-ತರ್‌ಹಾನ್‌ | ತೃಗ್‌ಂಹಂತಿ । ಯತ್‌ | ಏತಯಾ I ಸಮಿಧಮಿತಿ ಸಮ್‌- 


ಇದಮ್‌ | ಆದಧಾತೀತ್ಕಾ -ದಥಾತಿ I ವಜ್ರಮ್‌ | ಏವ | ಏತತ್‌ | ಶತಫ್ಲೀ ಮಿತಿ ಶತ-ಫ್ನೀಮ್‌ | ಯಜಮಾನಃ | 


ಭಾ ್ರಾತೃವ್ಯಾ ಯ। ಪ್ರೇತಿ | ಹರತಿ | ಸೃತ್ಯ್ಯೆ | ಅಛಂಬಟ್ಕಾರಮಿತ್ಯ ಛಂಬಟ್‌-ಕಾರಮ್‌ | ವಿಧೇಮ | ತೇ | ಪರಮೇ | 


ಜನ್ಮನ್ನ್‌ | ಅಗ್ನೇ | ಇತಿ | 


ಬ್ರಾಹ್ಮಣಭಾಗ ವಿವರಣೆ 


ಅಸುರಾಣಾಮ್‌ ಶತತರ್‌ಹಾನ್‌ ರಾಕ್ಷಸರಲ್ಲಿ ಒಂದೇ ಏಟಿಗೆ ನೂರಾರು ಜನರನ್ನು 

ತೃಗ್‌ಂಹಂತಿ ಸಂಹರಿಸುವ ಸಾಮರ್ಥ್ಯವುಳ್ಳ ಶೂರರನ್ನು ಸಂಹರಿಸು 
ವರು. 

ಯತ್‌ ಏತಯಾ ಸಮಿಧಮ್‌ ಆದಧಾತಿ ಈ "ಪ್ರೇದ್ಧೊ! € ಅಗ್ನೇ' ಎಂಬ ಯಕ್ಕಿನಿಂದ ಯಜಮಾ 
ನನು ಸಮಿದಾಧಾನವನ್ನು ಮಾಡುತ್ತಾ ನೆ. (ಹೀಗಾಗಿ) 

ವಜ್ರಮ್‌ ಏವ ಏತತ್‌ ಈ ಯಕ್ಕೆಂಬ ವಜ್ರಾಯುಧವನ್ನು 

ಶತಫ್ನೀಮ್‌ ಯಜಮಾನಃ ಭ್ರಾತೃವ್ಯಾಯ ನೂರಾರು ಶತ್ರುಗಳನ್ನು ಸಂಹರಿಸಬಲ್ಲ (ಆಯುಧ 

ಪ್ರಹರತಿ ವನ್ನು) ಯಜಮಾನನು “ಶತ್ರು ವಿನ ಮೇಲೆ ಪ್ರಯೋಗಿ 
ಸಿದವನಾಗುತ್ತಾನೆ. 

ಸ್ನೃತ್ಯೈ ಇದು ಶತ್ರುಗಳ ಹಿಂಸೆಗಾಗಿ ಆಗುತ್ತದೆ. 

ಅಛಂಬಟ್ಕಾರಮ್‌ ತನಗೆ ಅಹಿಂಸಕವಾಗುವಂತೆ(ಪ್ರಹರಿಸುತ್ತಾನೆ)ಯಕ್‌ 
ಅನ್ನೇ ವಜ್ರವನ್ನು ಮಾಡಿ ಪ್ರಹರಿಸಿದವನಾಗುತ್ತಾನೆ. 

ಸಮಿದಾಧಾನವಿಧಿ; ಪ್ರಶಂಸೆ 
ವಿಧೇಮ ತೇ ಪರಮೇ ಜನ್ಮನ್‌ ಅಗ್ನೇ “ವಿಧೇಮ ತೇ ಪರಮೇ ಜನ್ಮನ್ನ ಗ್ನೇ' ಎಂಬ ಮಂತ್ರ 
ಇತಿ ದಿಂದ 


Ww YW YB 1() 


ತೈತ್ತರೀಯ ಸಂಹಿಷಾ/೫-೪-೭/೪೬೯ 


| | | 
ವೈಕಂಕತೀಮಾ ದಧಾತಿ ಭಾ ಏವಾವ ರುಂಧೇ ತಾಗ್‌ಂ ಸವಿತುರ್ವರೇಣ್ಯಸ್ಕ 


I 1 [ | [ 
ಚಿತ್ರಾಮಿತಿ ಶಮೀಮಯೀಗ್‌ಂ ಶಾಂತ್ಯಾ ಅಗ್ನಿರ್ವಾ ಹವಾ ಅಗ್ನಿಚಿತಂ 
|] ] 
ದುಹೇಣಗ್ನಿಚಿದ್ವಾಂಗ್ನಿಂ ದುಹೇ 


| [ [| | 
ವೈಕಂಕತೀಮ್‌ | ಏತಿ | ದಧಾತಿ | ಭಾಃ । ಏವ | ಅವೇತಿ | ರುಂಧೇ | ತಾಮ್‌ | ಸವಿತುಃ | ವರೇಣ್ಯಸ್ಯ | ಚಿತ್ರಾಮ್‌ । 


[| [| || || [| || 
ಇತಿ। ಶಮೀಮಯೀಮಿತಿ ಶಮೀ-ಮಯೀಮ್‌ | ಶಾಂತ್ಯೈ | ಅಗ್ನಿಃ I ವಾ | ಹ I ವೈ | ಅಗ್ನಿಚಿತಮಿತ್ಯಗ್ನಿ-ಚಿತಮ್‌ I 


ದುಹೇ। ಅಗ್ನಿಚಿದಿತ್ಯ -ಚಿತ್‌1ವಾ। ಅಗ್ನಿಮ್‌ :'ದುಹೇ। 


ಬ್ರಾಹ್ಮಣಭಾಗ ವಿವರಣೆ 


ವೈಕಂಕತೀಮ್‌ ಆದಧಾತಿ ಮುಳ್ಳುಬೇಲ ವೃಕ್ಷದ ಸಮಿತ್ತನ್ನು ಯಜಮಾನನು 
ಅಗ್ನಿಯಲ್ಲಿ ಹಾಕಬೇಕು. 
ಭಾಃ ಅವರುಂಧೇ ಏವ ಇದರಿಂದ ಯಜಮಾನನು ಅಗ್ನಿಯ ಪ್ರಕಾಶವನ್ನು | 
ಹೊಂದುತ್ತಾನೆ. 
ತಾಮ್‌ ಸವಿತುಃ ವರೇಣ್ಯಸ್ಯ ತಾಗ್‌ಂ...ಚಿತ್ರಾಮ್‌' ಎಂಬ ಮಂತ್ರದಿಂದ ಯಜ 
ಚಿತ್ರಾಮ್‌ ಇತಿ ಶಮೀಮಯೀಮ್‌ ಮಾನನು ಅಗ್ನಿಯಲ್ಲಿ ಶಮೀಮಯವಾದ (ಬನ್ನಿ 
ಆದಧಾತಿ ಮರದ) ಸಮಿತ್ತನ್ನು ಅಗ್ನಿಯಲ್ಲಿ ಹಾಕಬೇಕು. 
ಶಾಂತ್ಯೈ *ಇದು ಶಾಂತಿಗೆ ಕಾರಣವಾಗುತ್ತದೆ. 
ಅಗ್ನಿಃ ವಾ ಹ ಮೈ ಅಗ್ನಿಚಿತಮ್‌ ಅಗ್ನಿಯು ಅಗ್ನಿಚಯನವನ್ನು ಅನುಷ್ಠಿಸುವ ಯಜಮಾ 
| ದುಹೇ ನನಿಂದ ಹವಿಸ್ಸನ್ನೂ ಸ್ತುತಿಯನ್ನೂ ಪಡೆಯುವ 
ದೋಹನವನ್ನು ಮಾಡುತ್ತಾನೆ. 
ಅಗ್ನಿಚಿತ್‌ ವಾ ಅಗ್ನಿಮ್‌ ದುಹೇ ಅಥವಾ ಅಗ್ನಿಚಯನವನ್ನು ಅನುಷ್ಠಿಸುವ ಯಜಮಾ 
ನನು ಅಗ್ನಿಯಿಂದ ತನ್ನ ಅಭೀಷ್ಟವನ್ನು ಪಡೆಯುವ 
ದೋಹನವನ್ನು ಮಾಡುತ್ತಾನೆ. 
ಹಸುವಿನಿಂದ ಹಾಲನ್ನು ಕರೆಯುವುದೇ ದೋಹ. ಇಲ್ಲಿ ಚಯನಾನುಷ್ಠಾನದ ಪ್ರಸಂಗದಲ್ಲಿ ಅದು ಎರಡು 
ಬಗೆಯಾಗಿದೆ. ಎರಡನೆಯ ಬಗೆಯ ದೋಹವಿಲ್ಲಿದೆ ಎಂದು ಶ್ರುತಿಯ ಅಭಿಪ್ರಾಯ. 


| * "ತಗ್‌ಂ ಶಮ್ಯಾ ಅಶಮಯತ್‌' ಎಂಬ ಶ್ರುತಿವಚನವಿದೆ. ಶಮಿಯ ಶಾಂತಿಗೆ ಕಾರಣವಾಗುತ್ತದೆ. 


WWW WW ೪೫) 0 0 YW WY WW WwW 


ದೃಷ್ಟಯಖಜುರ್ವೇದ ಪನ್ನಡ ಪ್ರಕಾಶನ/೪೭೦ 


| I I 
ತಾಗ್‌ಂ[ತಾಮ್‌(೩೩)ಸವಿತುಃ]ಸವಿತುರ್ವರೇಣ್ಯಸ್ಯ ಚಿತ್ರಾಮಿತ್ಯಾಹೈಷ ವಾ 


| | [ I I 
ಅಗ್ನೇರ್ದೋಹಸ್ತಮಸ್ಯ ಕಣ್ವ ಏವ ಶ್ರಾಯಸೋಇವೇತ್ತೇನ ಹ ಸ್ಮೈನಗ್‌ಂ ಸ 


| 1 I || 
ದುಹೇ ಯದೇತಯಾ ಸಮಿಧಮಾದಥಾತ್ಯಗ್ನಿಚಿದೇವ ತದಗ್ನಿಂ ದುಹೇ 


[| [| 
ತಾಮ್‌ । (೩೩) | ಸವಿತುಃ! ವರೇಣ್ಯಸ್ಯ। ಚಿತ್ರಾಮ್‌ | ಇತಿ । ಆಹ। ಏಷಃ! ವೈ । ಅಗ್ನೇಃ। ದೋಷಃ | ತಮ್‌ । ಅಸ್ಯ। 


| I 
ಕಣ್ವಃ । ಏವ । ಶ್ರಾಯಸಃ | ಅವೇತ್‌ | ತೇನ | ಹ। ಸ್ಮ! ಏನಮ್‌ । ಸಃ। ದುಹೇ । ಯತ್‌ | ಏತಯಾ । ಸಮಿಧಮಿತಿ 


|| !| ( [| 
ಸಮ್‌-ಇಧಮ್‌ । ಆದಧಾತೀತ್ಯಾ-ದಧಾತಿ | ಅಗ್ನಿಚಿದಿತ್ಯಗ್ನಿ-ಚಿತ್‌ | ಏವ । ತತ್‌ । ಅಗ್ನಿಮ್‌ | ದುಹೇ | 


ಬ್ರಾಹ್ಮಣಭಾಗ 


ತಾಮ್‌ ಸವಿತುಃ ವರೇಣ್ಯಸ್ಯ ಚಿತ್ರಾಮ್‌ 
ಇತಿ ಆಹ 


ಏಷಃ ವೈ ಅಗ್ನೇಃ ದೋಹಃ 
ಅಸ್ಯ ತಮ್‌ 


ಶ್ರಾಯಸಃ ಕಣ್ವಃ ಏವ ಅವೇತ್‌ 
ತೇನ ಹ ಸ್ಮ ಏನಮ್‌ ಸಃ ದುಹೇ 
ಯತ್‌ ಏತಯಾ ಸಮಿಧಮ್‌ ಆದಧಾತಿ 


ತತ್‌ ಅಗ್ನಿಚಿತ್‌ ಏವ ಅಗ್ನಿಮ್‌ ದುಹೇ 


ವಿವರಣೆ 


"ಎಲ್ಲರಿಂದಲೂ ವರಣೀಯನಾದ ಸರ್ವಪ್ರೇರಕನಾದ 
ಅಗ್ನಿದೇವನ ಅನುಗ್ರಹಕಾರಿಣಿಯಾದ ಬುದ್ಧಿ ಯನ್ನು 
ಫಲಸಿದ್ಧಿಗಾಗಿ ನಾನು ಆಶ್ರಯಿಸುತ್ತೇನೆ' ಎಂಬ 
ಅರ್ಥದ ಈ ಮಂತ್ರವು ಅಗ್ನಿಯ ದೋಹರೂಪ 
ವಾಗಿದೆ. | 

ಈ ಸಮಿದಾಧಾನವೇ ಅಗ್ನಿಯ ದೋಹರೂಪವಾಗಿದೆ. 
ಅಗ್ನಿಗೆ ಸಂಬಂಧಿಸಿದ ಫಲಸ್ವೀಕಾರವೆಂಬ ಈ 
ದೋಹವನ್ನು 

ಶ್ರಯಸ್ಸಿನ ಮಗನಾದ ಕಣ್ವನು ಮೊದಲು ತಿಳಿದನು. 
ಈ ಮಂತ್ರಪಾಠದಿಂದ ಆ ಕಣ್ವಮುನಿಯಿಂದಲೇ ಈ 
ಯಜಮಾನನೂ ಅಗ್ನಿಯಿಂದ ಸ್ವಾಭೀಷ್ಟಫಲಗಳನ್ನು 
ಹೊಂದುವನು. 

“ತಾಗ್‌ಂ ಸವಿತುಳೆ ಎಂಬ ಈ ಖಕ್ಕಿನಿಂದ ಸಮಿದಾ 
ಧಾನವನ್ನು ಮಾಡುವನೆಂಬುದು ಯಾವುದೋ 
ಅದರಿಂದ ಅಗ್ನಿಚಯನವನ್ನು ಮಾಡುವ ಯಜಮಾನನೇ 
ಅಗ್ನಿಯಿಂದ ತನ್ನ ಅಭೀಷ್ಟವನ್ನು ಪಡೆಯುವ 
ದೋಹನವನ್ನು ಮಾಡುತ್ತಾನೆ. 


ಪೈಪ್ರಿಲೀಯ ಸಂಹಿಡಾ/೫-೪-೭/೪೭೧ 


I 
“ಣು ಇ 
ಸ್ಲಪ್ತ ಜಿಹ್ವಾ ಇತ್ಯಾಹ ಸ 


| [ | 
ಸಪ್ತ । ತೇ। ಅಗ್ನೇ | ಸಮಿಧ ಇತಿ ಸಮ್‌-ಇಥಃ | ಸಪ್ತ | ಜಿಹ್ವಾಃ | ಇತಿ | ಆಹ | ಸಪ್ತ | ಏವ | ಅಸ್ಯ | ಸಾಪ್ತಾನಿ | 


ಣಾತಿ। 
ಬ್ರಾಹ್ಮಣಭಾಗ ವಿವರಣೆ 
ಪೂರ್ಣಾಹುತಿಯ ವಿಧಿ; ಪ್ರಶಂಸೆ 


ಸಪ್ತ ತೇ ಅಗ್ನೇ ಸಮಿಧಃ ಸಪ್ತ ಜಿಹ್ವಾಃ ಇತಿ ಅಗ್ನಿದೇವನೇ! ನಿನಗೆ ಸಂಬಂಧಿಸಿದ ಸಮಿತ್ತು 
ಆಹ ಮುಂತಾದವುಗಳು ಏಳು ಸಂಖ್ಯೆಯಿಂದ ಕೂಡಿದೆ 
ಎಂದು ಈ ಮಂತ್ರವು ಹೇಳುತ್ತದೆ. 
ಅಸ್ಯ ಸಪ್ತ ಏವ ಅಗ್ನಿಗೆ ಸಂಬಂಧಿಸಿದುದೆಲ್ಲವೂ ಏಳು. 
ಸಾಪ್ತಾನಿ ಪ್ರೀಣಾತಿ ಏಳು ಸಪ್ತಕಗಳನ್ನೂ ಯಜಮಾನನು ಪೂರ್ಣಾಹುತಿ 
ಯಿಂದ ತೃಪ್ತಿಪಡಿಸುತ್ತಾನೆ. 

ಏಳು ಸಂಖ್ಯೆಯಿಂದ ಕೂಡಿರುವ ದ್ರವ್ಯಗಳ ಒಂದು ಗುಂಪು "ಸಾಪ್ತ'ವೆನಿಸುತ್ತದೆ. ಇಂತಹ ಸಾಪ್ತಗಳು ಅಗ್ನಿಗೆ 
ಸಂಬಂಧಿಸಿದಂತೆ ಏಳು ಇವೆ. 1) ಏಳು ಸಮಿತ್ತುಗಳ ಸಮೂಹವು ಮೊದಲನೆಯ ಸಾಪ್ತವೆನಿಸುತ್ತದೆ. 2) 
ಜಿಹ್ವಾಸಪ್ತಕ. 3) ಯಷಿಸಪ್ತಕ. 4) ಧಾಮಸಪ್ತಕ/ಸ್ಥಾನಸಪ್ತಕ 5) ಹೋತೃಸಪ್ತಕ. 6) ಯಜನಪ್ರಕಾರಭೇದಸಪ್ತಕ 
7) ಪೂರಣೀಯಸ್ಸಾ; ನಸಪ್ತಕ. 
1) ಸಮಿತ್ಸಪ್ತಕ-ಅಶ್ವತ್ಥ » ಉದುಂಬರ, ಪಲಾಶ, ಶಮೀ, ವಿಕಂಕತ, ಅಶನಿಹತವೃಕ್ಷ್ಯ (ಸಿಡಿಲು ಬಡಿದಿರುವ ಮರ) 
ಪುಷ್ಕರಪರ್ಣ ಇವು ಸಮಿತ್ಸಪ್ತಕಗಳು. ಇದು ಒಂದು ಸಾಪ್ತ. 
2) ಜಿಹ್ವಾಸಪ್ತಕ-ಕಾಲೀ, ಕರಾಲೀ, ಮನೋಜವಾ, ಸುಲೋಹಿತಾ, ಸುಧೂಮ್ರವರ್ಣಾ, ಸ್ಫುಲಿಂಗಿನೀ, ವಿಶ್ವರುಚೀ, 
ಇವು ಹವಿಸ್ಸನ್ನು ಸ್ವೀಕರಿಸುವ ಏಳು ಜಿಹ್ವೆಗಳು. (ಲೇಲಾಯಮಾನಾಇಅಗ್ನೇಃ ಹವಿರಾಹುತಿಗ್ರಸನಾರ್ಥಾ 
ಶಾಂಕರ ಭಾಷ್ಯ ಮುಂಡಕ. ೧. ೨. ೪) 
3) ಯಷಿಸಪ್ತಕ-ಸಮಿತ್ತ. ನ್ನು ತರುವಾಗ ಹೇಳಬೇಕಾದ ಏಳು ಮಂತ್ರಗಳು. (ಯಷಿಃ-ಮಂತ್ರ) ೧) ಅಶ್ವೋ ರೂಪಂ 
ಕೃತ್ವಾ...ಸುವೀರಾಃ ೨) ಊರ್ಜಃ...ಮದೇಮ ೩) ಗಾಯತ್ರಿಯಾ...ಅವರುದ್ದೈೈ/ದೇವಾನಾಂ...ಸಾಕ್ಸಾತ್‌ 
೪) ಯಯಾ...ಅಹಮ್‌ ೫) ಯತ್ರೇ...ಪ್ರಭಾಹಿ ೬) ಯತ್ತೇ...ಭವೇಹ ೭) ಯತ್ವರ್ಯಪಶ್ಯತ್‌..ಹರಾಮಿ 
4) ಧಾಮಸಪ್ತಕ/ಸ್ಥಾ: ನಸಪ್ತಕ-ಸೋಮಯಾಗದಲ್ಲಿ ವಹ್ನಿಧಾರಕಗಳಾದ ಆಹವನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿ, 
ಸಭ್ಯ, ಆವಸಥ್ಯ, ಪ್ರಾಜಹಿತ ಮತ್ತು ಆಗ್ನೀದ್ರೀಯ. 
5) ಹೋತೃಸಪ್ತಕ-ಯಾಗಾನುಷ್ಠಾನದಲ್ಲಿ ವಷಟ್‌ಕಾರವನ್ನು ಹೇಳುವ ಹೋತ್ಸವೇ ಮುಂತಾದ ಏಳು ಯತ್ತಿಜರು. 
೧) ಹೋತ್ಸ ೨) ಪ್ರಶಾಸ್ತೃ ೩) ಬ್ರಾಹ್ಮಣಾಚ್ಛಂಸೀ ೪) ಪೋತೃ ೫) ನೇಷ್ಟೃ ೬) ಆಗ್ನೀಧ ೭) ಅಚ್ಛಾವಾಕ. 
6) ಯಜನಪ್ರಕಾರಭೇದಸಪ್ತಕ.- ಯಾಗಭೇದಗಳು. ಸೋಮಸಂಸ್ಥೆ! ಯ ಭೇದಗಳು. ೧) ಅಗ್ನಿಷ್ಟೋಮ ೨) 
ಅತ್ಯಗ್ನಿಷ್ಟೋಮ ೩) ಉಕ್ಕ 69) ಹೋಡಶೀ ೫) ಅತಿರಾತ್ರ ೬) ಅಪ್ರೋರ್ಯಾಮ ೭) ವಾಜಪೇಯ. 


ಪೃಷ್ಟಯಜುರ್ವೇದ ಡನ್ನಡ ಪ್ರತಾಶನ/೪೭೨ 


| 1 [| 
ಪೂರ್ಣಯಾ \ ಜುಹೋತಿ | ಪೂರ್ಣಃ | ಇವ !ಹಿ। ಪ್ರಜಾಪತಿರಿತಿ ಪ್ರಜಾ-ಪತಿಃ | dh ಪ್ರಜಾ-ಪತೇಃ | 
(೩೪) | ಆಪೆ ಕ್ಯ! ನೂ ನಯೇತಿ ನಿ-ಊನಯಾ | ಜುಹೋತಿ | ನ್ಯೂ ನಾದಿತಿ ನಿ-ಊನಾತ್‌ ।ಹಿ! ಪ್ರಜಾಪತಿರಿತಿ 


ಪ್ರಜಾ-ಪತಿಃ । ಪ್ರಜಾ ಇತಿ ಪ್ರ-ಜಾಃ। ಅಸೃಜತ | ಪ್ರಜಾನಾಮಿತಿ ಪ್ರ-ಜಾನಾಮ್‌ | ಸೃಷೆ ಹ! 


ಬ್ರಾಹ್ಮಣಭಾಗ ವಿವರಣೆ 


| ಪೂರ್ಣಯಾ ಜುಹೋತಿ ಆಜ್ಯಪೂರ್ಣವಾದ ಜುಹೂವಿನಿಂದ ಹೋಮ 
ಮಾಡಬೇಕು. 

ಪ್ರಜಾಪತಿಃ ಪೂರ್ಣಃ ಇವ ಹಿ ಪ್ರಜಾಪತಿಯು ಸರ್ವಕಾಮಪರಿಪೂರ್ಣನು. 

ಪ್ರಜಾಪತೇಃ ಆಪ್ರ್ಮೈ ಈ ಪೂರ್ಣಾಹುತಿಯಿಂದ ಯಜಮಾನನು ಪ್ರಜಾಪತಿ 
ದೇವನ ಅನುಗ್ರಹವನ್ನು ಪಡೆಯುವನು/ಪ್ರಜಾಪತಿ 
ಯನ್ನು ಹೊಂದುವನು. 


iy ನ್ಯೂನಯಾ ಜುಹೋತಿ *ನ್ಯೂನವಾದ ಅಜ್ಯದಿಂದ ತುಂಬಿದ್ದರೂ ಅಂತಹ 


ಜುಹೂವಿನಿಂದ ಪೂರ್ಣಾಹುತಿಯನ್ನು ಅನುಷ್ಠಿಸಬೇಕು. 
ನ್ಯೂನಾತ್‌ ಹಿ ಪ್ರಜಾಪತಿಃ ಪ್ರಜಾಃ ಅಲ್ಬವಾದ ಬೀಜದಿಂದ ಪ್ರಜಾಪತಿಯು ಪ್ರೌಢವಾದ 
ಅಸೃಜತ ಪ್ರಜೆಗಳನ್ನು ಸೃಷ್ಟಿಸುತ್ತಾನೆ. 


| ಪ್ರಜಾನಾಮ್‌ ಸೃಷ್ಟ್ಯೈ (ಆದುದರಿಂದ) (ಇಂತಹ ನ್ಯೂನವಾದ ಹೋಮವೂ) 


ಪ್ರಜೆಗಳ ಸೃಷ್ಟಿಗೆ ಕಾರಣವಾಗುತ್ತದೆ. 


7) ಪೂರಣೀಯಸ್ಥಾನಸಪ್ತಕ. ಆಹವನೀಯ ಮುಂತಾದ ಏಳು ಉತ್ಪತ್ತಿಸ್ಥಾನಗಳು/ಭೂಃ, ಭುವಃ, ಸುವಃ, ಮಹಃ, 
ಜನಃ, ತಪಃ, ಸತ್ಯಮ್‌, ಎಂಬ-ಏಳು ಲೋಕಗಳು. ಇವು ಪೂರ್ಣಾಹುತಿಯಿಂದ ತೃಪ್ತಿಪಡಿಸುವ ಸಪ್ತ ಸಾಪ್ತಗಳು. 

ಪೂರ್ಣಾಹುತಿಯ ವಿಧಿಯೊಡನೆ ಅಗ್ನಿದೇವನಿಗೆ ಸಂಬಂಧಿಸಿದ ಸಮಿತ್ತು ಮುಂತಾದ ಏಳು ಸಪ್ತಕಗಳೂ 
ಉಕ್ತವಾಗಿವೆ. ಇವು ಪೂರ್ಣಾಹುತಿಯಿಂದ ತೃಪ್ತವಾಗುತ್ತವೆ ಎಂದು ತಾತ್ಪರ್ಯ. 


| * ಇದು ಅನುಕಲ್ಪ ಅಥವಾ ಗೌಣಕಲ್ಪ. 


2 (0 0 0 (0 (0 (0 0 0 0 (0 (0 (0 RR 


ತೈತ್ತರೀಯ ಸಂಹಿಡಾ/೫-೪-೭/೪೭೩ 


[ | I || 
ಅಗ್ನಿರ್ದೇವೇಭ್ಯೋ ನಿಲಾಯತ ಸ ದಿಶೋಇನು ಪ್ರಾವಿಶಜ್ಜು ಹ್ವನ್ಮನಸಾ ದಿಶೋ 


| || [ 
ಧ್ಯಾಯೇದ್ದಿಗ್ಸ್ಯ ಏ ಟೆ ಏವೈ ನಮವ ತ ದಧ್ನಾ ನಾ 


ಪರಿಷ್ಟಾತ್ರೇಜಶ್ಲೈವಾ ಸ್ಮಾ ಇಂದ್ರಿಯಂ ಚಸ ಸಮೀಚೀ ದಧಾತಿ 


1 | [| [| | | 
ಅಗ್ನಿಃ । ದೇವೇಭ್ಯಃ 1 ನಿಲಾಯತ | ಸಃ । ದಿಶಃ | ಅನು | ಪ್ರೇತಿ | ಅವಿಶತ್‌ | ಜುಹ್ವತ್‌ | ಮನಸಾ | ದಿಶಃ | 


| 1 | 
ಧ್ಯಾಯೇತ್‌ | ದಿಗ್ಭ್ಯ ಇತಿ ದಿಕ್‌-ಭ್ಯಃ । ಏವ। ಏನಮ್‌ | ಅವೇತಿ | ರುಂಧೇ ದಧ್ನಾ | ಪುರಸ್ತಾತ್‌ । ಜುಹೋತಿ | 


। | I 
ಆಜ್ಯೇನ । ಉಪರಿಷ್ಟಾತ್‌ | ತೇಜಃ । ಚ। ಏವ! ಅಸ್ಕೈ | ಇಂದ್ರಿಯಮ್‌ । ಚ। ಸಮೀಚೀ ಇತಿ! ದಧಾತಿ! 


ಬ್ರಾಹ್ಮಣಭಾಗ ವಿವರಣೆ 
ಧ್ಯಾನವಿಧಿ; ಅರ್ಥವಾದ 

ಅಗ್ನಿಃ ದೇವೇಭ್ಯಃ ನಿಲಾಯತ ಪೂರ್ವದಲ್ಲಿ ಅಗ್ನಿದೇವನು ದೇವತೆಗಳಿಂದ ದೂರ 
ವಾಗಿ ಹೊರಟುಹೋದನು. 

ಸಃ ದಿಶಃ ಅನು ಪ್ರಾವಿಶತ್‌ ಅವನು ದಿಕ್ಕುಗಳನ್ನು ಪ್ರವೇಶಿಸಿದನು. 

ಜುಹ್ವ ತ್‌ ಮನಸಾ ದಿಶಃ ಧ್ಯಾ ಯೇತ್‌ ಆದುದರಿಂದ ಯಜಮಾನನು ಹೋಮವನ್ನು 
ಮಾಡುವಾಗ ದಿಗ್ದೇವತೆಗಳನ್ನು ಧ್ಯಾನ ಮಾಡಬೇಕು... 

ದಿಗ್ಭ 8 ಏವ ಏನಮ್‌ ಅವರುಂಧೇ ಈ ಧ್ಯಾ ನದಿಂದ ಯಜಮಾನನು ದಿಕ್ಕುಗಳನ್ನು 


ಪ್ರವೇಶಿಸಿದ ಅಗ್ನಿಯನ್ನು ಹೊಂದಿದವನಾಗುತ್ತಾನೆ. 

ದಧ್ಯಾಜ್ಯಹೋಮವಿಧಿ; ಪ್ರಶಂಸೆ 

| ದಧ್ನಾ ಪುರಸ್ತಾತ್‌ ಜುಹೋತಿ ಅಗ್ನಿಸ್ಥಾಪನೆಗೆ ಮೊದಲು ದಧಿಹೋಮವನ್ನು ಮಾಡ 
ಬೇಕು. 

ಆಜ್ಯೇನ ಉಪರಿಷ್ಟಾತ್‌ ಜುಹೋತಿ ಅಗ್ನಿಪ್ರತಿಷ್ಠೆಯಾದ ನಂತರ ಆಜ್ಯಹೋಮವನ್ನು ಅನು 
ಹ್ಠಿಸಬೇಕು. 

ಅಸ್ಮೈ ಇಂದ್ರಿಯಮ್‌ ಚ ತೇಜಃ ಚ (ಆಜ್ಯವು ತೇಜೋರೂಪ. ದಧಿಯು ಇಂದ್ರಿಯರೂಪ. 

ಸಮೀಚೀ ದಧಾತಿ ಏವ ಹೀಗಾಗಿ) ಈ ಹೋಮಗಳಿಂದ ಯಜಮಾನನಿಗಾಗಿ 

ಅಧ್ವರ್ಯುವು ತೇಜಸ್ಸನ್ನೂ ಇಂದ್ರಿಯಶಕ್ತಿ ಯನ್ನೂ 

ಚೆನ್ನಾಗಿ ಸಂಪಾದಿಸಿ ಕೊಟ್ಟವನಾಗುತ್ತಾನೆ. 


ಪೃಷ್ಟಯಜುರ್ವೇದ ಈನ್ನಡ ಪ್ರಶಾಶನ/೪೭೪ 


| I | | 
ದ್ವಾದಶಕಪಾಲೋ ವೈಶ್ವಾನರೋ ಭವತಿ ದ್ವಾದಶ ಮಾಸಾಸ್ಸಂವಥ್ಸರ 


~ 


|| [| 
x ಂವಥ್ಸರೋಗ್ಲಿವೆಣ್ಸಶ್ವಾನರಸ್ಸಾಕ್ಷಾ[ಸಾಕ್ಸಾ; ತ್‌(೩೫)ಏವ]ದೇವ 


|| 
ವೈಶ್ವಾನರಮವರುಂಧೇ ಯತ್ವಯಾಜಾನೂಯಾಜಾನ್ಭುರ್ಯಾದ್ವಿಕಸ್ತಿಸ್ಸಾ ಯಜ್ಞ; 


ದರ್ವಿಹೋಮಂ ಕರೋತಿ 


[| | | 1] [| 
ದ್ವಾದಶಕಪಾಲ ಇತಿ ದ್ವಾದಶ-ಕಪಾಲಃ 1 ವೈಶ್ವಾನರಃ | ಭವತಿ I ದ್ವಾದಶ | ಮಾಸಾಃ | ಸಂವಥ್ಸರ ಇತಿ ಸಮ್‌- 


| 1 
| ವಥ್ಸರಃ | ಸಂವಥ್ಸರ ಇತಿ ಸಮ್‌-ವತ್ಸರಃ । ಅಗ್ನೀ | ವೈಶ್ವಾನರಃ । ಸಾಕ್ಟಾದಿತಿ ಸ-ಅಕ್ಬಾತ್‌ | (೩೫) | ಏವ | 


| 
ವೈಶ್ವಾನರಮ್‌ । ಅವೇತಿ । ರುಂಧೇ । ಯತ್‌ । ಪ್ರಯಾಜಾನೂಯಾಜಾನಿತಿ ಪ್ರಯಾಜ-ಅನೂಯಾಜಾನ್‌ । 


| I 
| ಕುರ್ಯಾತ್‌! ವಿಕಸ್ತಿರಿತಿ ವಿ-ಕಸ್ತಿಃ ! ಸಾ। ಯಜ್ಞಸ್ಯ ದರ್ವಿಹೋಮಮಿತಿ ದರ್ವಿ-ಹೋಮಮ್‌ । ಕರೋತಿ | 


ಬ್ರಾಹ್ಮಣಭಾಗ ವಿವರಣೆ 
ವೈಶ್ವಾನರಯಾಗವಿಧಿ; ಅರ್ಥವಾದ 
ದ್ವಾದಶಕಪಾಲಃ ವೈಶ್ವಾನರಃ ಭವತಿ ವೈಶ್ವಾನರದೇವತಾಕವಾದ ದ್ವಾದಶಕಪಾಲಪುರೋ 
ಡಾಶದ್ರವ್ಯದಿಂದ ಕೂಡಿದ ಯಾಗವನ್ನು ಮಾಡ 
ಬೇಕು. 


”] ದ್ವಾದಶ ಮಾಸಾಃ ಸಂವಥ್ಗರಃ ಹನ್ನೆರಡು ತಿಂಗಳು ಒಂದು ಸಂವತ್ಸರವಾಗಿದೆ. 


ಸಂವಥ್ಸರಃ ಅಗ್ನಿಃ ವೈಶ್ವಾನರಃ ಉಖ್ಯಾಗ್ನಿಯನ್ನು ಸಂವತ್ಸರಕಾಲ ಧರಿಸುವುದರಿಂದ 
ಅಗ್ನಿಯು ವೈಶ್ವಾನರಸ್ವರೂಪನಾಗಿರುತ್ತಾ ನೆ. 
ಸಾಕ್ಷಾತ್‌ ವೈಶ್ವಾನರಮ್‌ ಅವರುಂಧೇ ಈ ವೈಶ್ವಾನರಯಾಗದಿಂದ ಯಜಮಾನನು ಸಾಕ್ಟ್ಷಾ 
ಏವ ತ್ತಾಗಿ ವೈಶ್ವಾನರನನ್ನೇ/ಅಗ್ನಿಯನ್ನೇ ಹೊಂದಿದವನಾ 
ಗುತ್ತಾನೆ. 
ದರ್ವಿಹೋಮವವಿಧಿ 
ಯತ್‌ ಪ್ರಯಾಜಾನೂಯಾಜಾನ್‌ ಪ್ರಯಾಜಾನೂಯಾಜಹೋಮಗಳನ್ನು ಇಲ್ಲಿ ಮಾಡುವು 


W ಕುರ್ಯಾತ್‌ ದೆಂಬುದು ಯಾವುದೋ 


| ಯಜ್ಞಸ್ಯ ಸಾ ವಿಕಸ್ತಿಃ ಅದು ಯಜ್ಞದ ನಾಶಕ್ಕೆ ಕಾರಣವಾಗುತ್ತದೆ. ಆದುದ 


ii ದರ್ವಿಹೋಮಮ್‌ ಕರೋತಿ ರಿಂದ ದರ್ವಿಹೋಮವನ್ನು ಮಾಡಬೇಕು. 


Ww © (0) WwW Ww 


W ೪ 


ಪೈತ್ರಿಲೀಯ ಸಂಹಿತಾ/೫-೪-೭/೪೭೫ 


WW WW WY VY WY WY WY W 


| || 1 
ಯಜ್ಞ; ಸ್ಯ ಪ್ರತಿಷ್ಠಿತ್ಯೈ ರಾಷ್ಟ್ರಂ ವೈ ವೈಶ್ವಾನರೋ ವಿಣ್ಮರುತೋ 


[ | 
ವೈಶ್ವಾನರಗ್‌ಂ ಹುತ್ವಾ ಮಾರುತಾಇ್ಗಾಹೋತಿ ರಾಷ್ಟ್ರ ಏವ ವಿಶಮನು 


|| 1 | [| 
ಬಧ್ದಾತ್ಯುಚ್ಛೆ ಛವೆಕೃಶ್ವಾನರಸ್ಯಾಎsಶ್ರಾವಯತ್ಯುಪಾಗ್‌ಂಶು ಮಾರುತಾಇಣ್ಣು ಹೋತಿ 


I | 
ತಸ್ಮಾದ್ರಾಷ್ಟಂ ವಿಶಮತಿ ವದತಿ 


| | [| 
ಯಜ್ಞಸ್ಯ | ಪ್ರತಿಷ್ಠಿತ್ಯಾ ಇತಿ ಪ್ರತಿ-ಸ್ಥತ್ರೈ ! ರಾಷ್ಟ್ರಮ್‌ | ವೈ | ವೈಶ್ವಾನರಃ । ವಿಟ್‌ । ಮರುತಃ | ವೈಶ್ವಾನರಮ್‌ | 


|| | 1 
ಹುತ್ವಾ | ಮಾರುತಾನ್‌ | ಜುಹೋತಿ I ರಾಷ್ಟ್ರೇ | ಏವ। ವಿಶಮ್‌ । ಅನ್ವಿತಿ । ಬದ್ಗಾತಿ I ಉಚ್ಚೆ ಆ! ವೈಶ್ವಾನರಸ್ಯ | 


ಬ 


I ॥ 
ಏತಿ | ಶ್ರಾವಯತಿ । ಉಪಾಗ್‌ಂಪ್ವಿತ್ಯುಪ-ಅಗ್‌ಂಶು | ಮಾರುತಾನ್‌ । ಜುಹೋತಿ | ತಸ್ಮಾತ್‌ | ರಾಷ್ಟ್ರಮ್‌ | 
ವ್‌ ವು. ಇದು” —— ದಾ ಜಾ ಹಾ ಜಾ ಡಾ —- 


ವಿಶಮ್‌ । ಅತೀತಿ | ವದತಿ | 


ಬ್ರಾಹ್ಮಣಭಾಗ 


ಯಜ್ಞಸ್ಯ ಪ್ರತಿಷ್ಠಿತ್ಯೈ 

ರಾಷ್ಟ್ರಮ್‌ ವೈ ವೈಶ್ವಾನರಃ 

ವಿಟ್‌ ಮರುತಃ 

ವೈಶ್ವಾನರಮ್‌ ಹುತ್ವಾ ಮಾರುತಾನ್‌ 


1 ಜುಹೋತಿ 
ಗ ರಾಷ್ಟ್ರೇ ಏವ ವಿಶಮ್‌ ಅನು ಬಧ್ದಾತಿ 


| ಉಚ್ಚೈಃ ವೈಶ್ವಾನರಸ್ಯ ಆ ಶ್ರಾವಯತಿ 


qi ಉಪಾಗ್‌ಂಶು ಮಾರುತಾನ್‌ ಜುಹೋತಿ 


s ತಸ್ಮಾತ್‌ ರಾಷ್ಟ್ರಮ್‌ ವಿಶಮ್‌ ಅತಿವದತಿ 


Ww WwW 


ವಿವರಣೆ 


ಇದು ಯಜ್ಞದ ಪ್ರಕೃಷ್ಟಸ್ತಿ ತಿಗೆ ಕಾರಣವಾಗುತ್ತದೆ. 
ಇ ಲ ನಂ 

ವೈಶ್ವಾನರಾಗ್ನಿಯು ರಾಷ್ಟ್ರಸ್ವರೂಪನು. 

ಮರುದ್ದೆ ೀವತೆಗಳು ಪ್ರಜಾಸ್ವರೂಪರು. 

ವೈಶ್ವಾನರಯಾಗವನ್ನು ಮಾಡಿ ಮಾರುತಹೋಮಗ 

ಳನ್ನು ಅನುಷ್ಠಿಸಬೇಕು. 

ಇದರಿಂದ ಯಜಮಾನನು ರಾಷ್ಟ್ರದಲ್ಲಿ ಪ್ರಜೆಗಳನ್ನು 

ಬ) [ae] 

ಕೂಡಿಸಿದವನಾಗುತ್ತಾನೆ. 

ವೈಶ್ವಾನರಹೋಮದಲ್ಲಿ ಎತ್ತರವಾದ ಧ್ವನಿಯಿಂದ 

ಆಶ್ರಾವಣವನ್ನು (ಆಶ್ರಾವಯ)ಹೇಳಬೇಕು. 

ಮಾರುತಹೋಮವನ್ನು ಮೆಲ್ಲಗಿನ ಧ್ವನಿಯಿಂದ 

ಅನುಷ್ಠಿಸಬೇಕು. 

ಆದುದರಿಂದ ಲೋಕದಲ್ಲಿಯೂ ಪ್ರಜೆಗಳನ್ನು ಅತಿ 

ಕ್ರಮಿಸಿ ರಾಷ್ಟ್ರವೇ ಅಧಿಕವೆಂದು ಜನರು ಹೇಳು 

ತಾರೆ. 


SSS SS 


ಪೃಷ್ಟಯಜುರ್ವೇದ ಈನ್ನಡ ಪ್ರಕಾಶನ/೪೭೬ 


[ 
ಮಾರುತಾ ಭವಂತಿ ಮರುತೋ ವೈ ದೇವಾನಾಂ ವಿಶೋ ದೇವವಿಶೇನೈವಾಸ್ಮ್ಮೈ 
[ | I 
ಮನುಷ್ಯವಿಶಮವರುಂಧೇ ಸಪ್ತ ಭವಂತಿ ಸಪ್ತಗಣಾ ವೈ ಮರುತೋ ಗಣಶ 
ಏವ ವಿಶಮವ ರುಂಧೇ ಗಣೇನ ಗಣಮನುದ್ರುತ್ಯ ಜುಹೋತಿ 


| 1 
ಮಾರುತಾಃ । ಭವಂತಿ | ಮರುತಃ । ವೈ । ದೇವಾನಾಮ್‌ । ವಿಶಃ । ದೇವವಿಶೇನೇತಿ ದೇವ-ವಿಶೇಸ । ಏವ | 


I! 1 
ಅಸ್ಕೈ | ಮನುಷ್ಯವಿಶಮಿತಿ ಮನುಷ್ಯ-ವಿಶಮ್‌ । ಅವೇತಿ । ರುಂಧೇ | ಸಪ್ತ । ಭವಂತಿ । ಸಪ್ರಗಣಾ ಇತಿ ಸಪ್ತ- 


I I (| 
ಗಣಾಃ । ವೈ । ಮರುತಃ | ಗಣಶ ಇತಿ ಗಣ-ಶಃ । ಏವ | ವಿಶಮ್‌ । ಅವೇತಿ । ರುಂಧೇ । ಗಣೇನ । ಗಣಮ್‌ | 


| | 
ಅನುದ್ರುತ್ಯೇತ್ಯನು-ದ್ರುತ್ಯ। ಜುಹೋತಿ! 


ಬ್ರಾಹ್ಮಣಭಾಗ ವಿವರಣೆ 

ಮಾರುತಾಃ ಭವಂತಿ .. ಮರುದ್ದೇವತಾಕವಾದ ಮಾರುತಹೋಮಗಳನ್ನು ಅನು 
ಹ್ಠಿಸಬೇಕು. 

ಮರುತಃ ದೇವಾನಾಮ್‌ ವಿಶಃ ವೈ ಮರುತರು ದೇವತೆಗಳಲ್ಲಿ ಪ್ರಜೆಗಳಾಗಿರುತ್ತಾರೆ. 

ದೇವವಿಶೇನ ಏವ ಅಸ್ಮೈ ಆದುದರಿಂದ" ಅಧ್ವರ್ಯುವು ದೇವಪ್ರಜೆಗಳಿಂದಲೇ 

ಮನುಷ್ಯವಿಶಮ್‌ ಅವರುಂಧೇ ಮಾನವಪ್ರಜೆಗಳನ್ನು ಮಾರುತಹೋಮದಿಂದ ಸಂಪಾ 
ದಿಸಿಕೊಟ್ಟವನಾಗುತ್ತಾನೆ. 

ಸಪ್ತ ಭವಂತಿ ಮಾರುತಪ್ರರೋಡಾಶಗಳು ಏಳಾಗಿವೆ. 

ಮರುತಃ ಸಪ್ತಗಣಾಃ ವೈ ಮರುದ್ದಣಗಳೂ ಏಳು. 

ಗಣಶಃ ಏವ ವಿಶಮ್‌ ಅವರುಂಧೇ ಇದರಿಂದ ಯಜಮಾನನು ಪ್ರಜೆಗಳನ್ನು ಗಣಗಣಗಳಾ 
ಗಿಯೇ ಹೊಂದುತ್ತಾನೆ. 

ಗಣಮ್‌ ಅನುದ್ರುತ್ಯ ಗಣೇನ ಹೋಮವನ್ನು ಮಾಡುವಾಗ ಗಣದಿಂದ ಗಣವನ್ನು 

ಜುಹೋತಿ ಕೂಡಿಸಿ ಹೋಮ ಮಾಡಬೇಕು./ಎರಡನೆಯ ಗಣದ 
ಹೋಮವನ್ನು ಮಾಡುವಾಗ ಪ್ರಥಮಗಣವನ್ನು ಉಚ್ಚರಿಸ 
ಬೇಕು. 

ಅತಿದೇಶದಿಂದ ಬಂದಿರುವ ಪ್ರಯಾಜ-ಅನೂಯಾಜಗಳಿಗೆ ಅಪವಾದವಾಗಿ ದರ್ವಿಹೋಮವನ್ನು ಇಲ್ಲಿ ವಿಧಾನ 

ಮಾಡಲಾಗಿದೆ. 


ವೈಶ್ವಾನರಾಗ್ನಿಯು ರಾಷ್ಟ್ರಸ್ವರೂಪದ್ದಾ ಗಿದೆ. ಮರುದ್ದೆ. ೇೀವತೆಗಳು ಪ್ರಜಾಸ್ವರೂಪರಾಗಿದ್ದಾ ರೆ. ರಾಷ್ಟ್ರವು ಪ್ರಜೆಗಳನ್ನು 


ಪೈತ್ರಿಲೀಯ ಹಂಹಿತಾ/೫-೪-೭/೪೭೭ 


[ 
ವಿಶಮೇವಾಸ್ಮಾ ಅನುವರ್ತ್ಮಾನಂ ಕರೋತಿ ॥ ೩೬-7 ॥ 


[ಅಗ್ನೇ ಪ್ರೇಹ್ಯವ ಸ್ಮ ದುಹೇ ತಾಂ ಪ್ರಜಾಪತೇಸ್ನಾಕ್ಷಾನ್ಮನುಷ್ಯವಿಶಮೇಕವಿಗ್‌ಂಶತಿಶ್ವ ॥1] 


| 
ಏಶಮ್‌ ಏವ। ಅಸ್ಕೈ | ಅನುವರ್ತ್ಮಾನಮಿತ್ಯನು-ವರ್ತ್ಮಾನಮ್‌ | ಕರೋತಿ ॥ (೩೬)॥ 


ವಿವರಣೆ 


ಬ್ರಾಹ್ಮಣಭಾಗ 


ಅಸ್ಮೈ ವಿಶಮ್‌ ಅನುವರ್ತ್ಮಾನಮ್‌ ಹೀಗೆ ಮಾಡುವುದರಿಂದ ಅಧ್ವರ್ಯವು 
ಏವ ಕರೋತಿ ಯಜಮಾನನಿಗೆ ಪ್ರಜೆಗಳು 
ಅನುಕೂಲರಾಗಿರುವಂತೆಯೇ ಮಾಡುತ್ತಾನೆ. 


॥| ಮೀರುವುದರಿಂದ ವೈಶ್ವಾನರಹೋಮದಲ್ಲಿ ಆಶ್ರಾವಣವು ಎತ್ತರದ ಧ್ವನಿಯದ್ದಾಗಿರುತ್ತದೆ. 
ಇಲ್ಲಿ ವೈಶ್ವಾನರಯಾಗ-ಮಾರುತಯಾಗಗಳಿಗೆ ಸಂಬಂಧಿಸಿದ ವಿಧಿಗಳು ಇವೆ. ಅರ್ಥವಾದಗಳೂ ಇವೆ. 
ಮಾರುತ ಸಪ್ತಗಣಗಳು ಹೀಗಿವೆ. | 
"ಈದ್ಯೃಜ್ವ್‌' ಎಂದು ಆರಂಭಗೊಂಡು ನಾಲ್ಕನೆಯ ಕಾಂಡದ ಆರನೆಯ ಪ್ರಪಾಠಕದಲ್ಲಿ ಪಠಿತವಾಗಿರುವ ಐದು 
ಗಣಗಳು. 

ಆಪಸ್ತಂಬಪ್ರೌತಸೂತ್ರದಲ್ಲಿ ಶಾಖಾಂತರದಲ್ಲಿದೆಯೆಂದು ಹೇಳಿರುವ "ಸ್ವತವಾಂತ್ಚ' ಮುಂತಾದವುಗಳ ಆರನೆಯ ಗಣ. 
ಆರಣ್ಯಕದಲ್ಲಿ “ಧುನಿಶ್ಚ' ಎಂದು ಪ್ರಾರಂಭಿಸಲ್ಪಟ್ಟು ಹೇಳಿರುವ ಏಳನೆಯ ಗಣ. 

"ಮಿತಾಸಶ್ಚ' ಎಂಬುದಾಗಿ ಪ್ರಾರಂಭಗೊಳ್ಳುವ ಮಂತ್ರಭಾಗವು ಅನುಷಂಗವಾಗಿ ಎಲ್ಲ! ದಕ್ಕೂ ಸೇರುತ್ತದೆ.* 
“ಧುನಿಶ್ಚ' "ಉಗ್ರಶ್ಚ' ಎಂಬುದಾಗಿ ಆರಣ್ಯಕದಲ್ಲಿ ಹೇಳಿರುವ ಗಣಗಳು ಎರಡು ಎಂದು ಭ. ಭಾ. ಭಾಷ್ಯವಿದೆ. 


NEARER 


* ಕೃ. ಯ. ವೇದ ಕನ್ನಡ ಪ್ರಕಾಶನ ಸಂಪುಟ-೧೧ ಪುಟ-೨೨೦ 


111) 


1] 
Ww 


WW WY WW WY WY WW YW WwW 


ಳಗ ಉಳ ಗಭ VW WY WY YY WW WY 


॥ ಅಷ್ಟಮೊಂಂಸುವಾಹಃ I 


ವಸೋರ್ಧಾರಾಂ ಜುಹೋತಿ ವಸೋರ್ಮೇ ಧಾರಾಃಸ ಸದಿತಿ ವಾ ಏಷಾ 


ಹೂಯತೇ ಫೃತಸ್ಯ ವಾ ಏನಮೇಷಾ ಧಾರಾಂಮುಷ್ಕಿಶ್ಲೋಕೇ 


| 
ಪಿನ್ವಮಾನೋಪ ತಿಷ್ಠತ 


ವಸೋಃ | ಧಾರಾಮ್‌ । ಜುಹೋತಿ | ವಸೋಃ | ಮೇ ಧಾರಾ। ಅಸತ್‌ 1 ಇತಿ | ವೈ | ಏಷಾ | ಹೂಯತೇ 


ಫೃತಸ್ಯ। ವೈ! ಏನಮ್‌ | ಏಷಾ | ಧಾರಾ | ಅಮುಷ್ಠಿನ್ನ್‌ | ಲೋಕೇ | ಪಿನ್ವಮಾನಾ | ಉಪೇತಿ | ತಿಷ್ಠತೇ | 


ಈ ಅಷ್ಟಮಾನುವಾಕದಲ್ಲಿ ವಸೋರ್ಧಾರಾಹೋಮವು ಉಕ್ತವಾಗಿದೆ. "ಅಗ್ನಾವಿಷ್ಣೂ > ಮೊದಲಾದ 
| ಹನ್ನೊಂದು ಅನುವಾಕಗಳಿಂದ ಈ ವಸೋರ್ಧಾರಾಹೋಮವನ್ನು ಸಂತತವಾಗಿರುವಂತೆ ಮಾಡಬೇಕು. 


ಬ್ರಾಹ್ಮಣಭಾಗ ವಿವರಣೆ 


1 ವಸೋರ್ಧಾರಾಮ್‌ ಜುಹೋತಿ (ಧನವು ತನ್ನಲ್ಲಿ ಯಾವಾಗಲೂ ಇರಬೇಕೆಂದು ಬಯ 
ಸುವ ಯಜಮಾನನಿಗಾಗಿ) ಅಧ್ವರ್ಯುವು ವಸೋ 
ರ್ಧಾರಾಹೋಮವನ್ನು ಮಾಡಬೇಕು. 

ವಸೋಃ ಮೇ ಧಾರಾ ಅಸತ್‌ ಇತಿ ವೈ ನನಗೆ ವಸುವಿನ (ಧನದ) ಧಾರೆಯು ಯಾವಾಗಲೂ 

ಏಷಾ ಹೂಯತೇ ಉಂಟಾಗಲಿ ಎಂದು ತಾನೇ ಈ ಹೋಮವು 
ಅನುಷ್ಠಿಸಲ್ಪಡುತ್ತದೆ. 

ಫೃತಸ್ಯ ವೈ ಏಷಾ ಧಾರಾ ಈ ಘೃತಾಹುತಿಯು ಸ್ವರ್ಗದಲ್ಲಿ ಈ ಯಜಮಾನ 

ಅಮುಷ್ಮಿನ್‌ ಲೋಕೇ ಏನಮ್‌ ನನ್ನು ತೃಪ್ತಿಪಡಿಸುತ್ತಾ ಸೇವಿಸುತ್ತದೆ. 

ಪಿನ್ವಮಾನಾ ಉಪತಿಷ್ಠತೇ 


ಉ ಗು ಉ ಗಂಗು ಭಘಉ 0 0ಉ ಉ ಉಳಉ ಉಳ 0 (1) 0) 1) 


Wp 


W 
W 
೪) 
W 
ಳು 
೪) 
Ww 
Ww 
Ww 
W 
Ww 
Ww 
ಳ 
ಳಉ 
ಳು 
Wy 
Wp 
Wy 
4) 
Ww 
Wy 
Ww 
ಳು) 
ಳು 
yp 


W 


ಪೈತ್ರಿಲೀಯ ಸಂಹಿತಾ/೫-೪-೮/೪೭೯ 


WW ಗಭ ಉಳ HY WY PUY WY WY Ww 


[ 
ಆಜ್ಯೇನ ಜುಹೋತಿ ತೇಜೋ ವಾ ಆಜ್ಯಂ ತೇಜೋ ವಸೋರ್ಧಾರಾ ತೇಜಸ್ಕೆ 
1 [ 
ವಾಸ್ಕೈ ತೇಜೋ5ವರುಂಧೇಂಥೋ ಕಾಮಾ ವೈ ವಸೋರ್ಧಾರಾ ಕಾಮಾನೇವಾವ 


I | | 
ರುಂಧೇ ಯಂ ಕಾಮಯೇತ ಪ್ರಾಣಾನಸ್ಯಾನ್ನಾದ್ಯಂ ವಿ[(೩೭)ಛಿಂದ್ಯಾಮ್‌]ಚ್ಛಿಂದ್ಯಾಮಿತಿ 


ಆಜ್ಯೇನ | ಜುಹೋತಿ | ತೇಜಃ ವೈ! ಅಜ್ಯಮ್‌ | ತೇಜಃ । ವಸೋಃ | ಧಾರಾ | ತೇಜಸಾ | ಏವ। ಅಸ್ಕೈ। ತೇಜಃ | 
ಅವೇತಿ | ರುಂಧೇ | ಅಥೋ ಇತಿ | ಕಾಮಾಃ ವೈ । ವಸೋಃ | ಧಾರಾ | ಕಾಮಾನ್‌ | ಏವ | ಅವೇತಿ | ರುಂಧೇ! 
ಯಮ್‌ | ಕಾಮಯೇತ | ಪ್ರಾಣಾನಿತಿ ಪ್ರ-ಅನಾನ್‌ | ಅಸ್ಯ | ಅನ್ನಾದ್ಯಮಿತ್ಯನ್ನ-ಅದ್ಯಮ್‌ | ವೀತಿ 1 (೩೭) 1 
ಛಿಂದ್ಯಾಮ್‌ | ಇತಿ। 


ಬ್ರಾಹ್ಮಣಭಾಗ 
ಹೋಮದ್ರವ್ಯವಿಧಿ; ಪ್ರಶಂಸೆ 


ಆಜ್ಯೇನ ಜುಹೋತಿ ಆಜ್ಯದಿಂದ ಈ ಹೋಮವನ್ನು ಮಾಡಬೇಕು. 

ಆಜ್ಯಮ್‌ ತೇಜಃ ವೈ :.. ಆಜ್ಯವು ತೇಜಃಸ್ವರೂಪವಾಗಿದೆ. 

ವಸೋರ್ಧಾರಾ ತೇಜಃ (ಸುವರ್ಣಾದಿಧನಸಮೃದ್ಧಿ; ಗೆ ಕಾರಣವಾದ) ವಸೋ 
ರ್ಧಾರೆಯೂ ತೇಜೋರೂಪವಾಗಿದೆ. 

ತೇಜಸಾ ಏವ ಅಸ್ಮೈ ತೇಜಃ (ಆದುದರಿಂದ ಈ ಹೋಮ ಮಾಡಿದ 

ಅವರುಂಧೇ ಅಧ್ವರ್ಯುವು ಯಜಮಾನನಿಗೆ) ತೇಜಸ್ಸಿನಿಂದಲೇ 
ತೇಜಸ್ಸನ್ನು ಸಂಪಾದಿಸಿಕೊಟ್ಟವನಾಗುತ್ತಾನೆ. 

ಅಥೋ ಕಾಮಾಃ ವೈ ವಸೋರ್ಧಾರಾ ಮತ್ತು ವಸೋರ್ಧಾರೆಯು ಕಾಮನಾರೂಪವಾಗಿದೆ. 

ಕಾಮಾನ್‌ ಅವರುಂಧೇ ಏವ ಈ ಹೋಮದಿಂದ ಯಜಮಾನನು ತನ್ನ ಇಷ್ಟಾರ್ಥ 
ಗಳನ್ನು ಹೊಂದುತ್ತಾನೆ. 


ವಸೋರ್ಧಾರೆಯ ಸಾಂತತ್ಯವಿಧಿ; ಅರ್ಥವಾದ 
ಯಮ್‌ ಅಸ್ಯ ಪ್ರಾಣಾನ್‌ ಅನ್ನಾದ್ಯಮ್‌ ಅಧ್ವರ್ಯುವು ಯಾವ ಯಜಮಾನನನ್ನು ಪ್ರಾಣಗ 
ವಿಚ್ಛಿಂದ್ಯಾಮ್‌ ಇತಿ ಕಾಮಯೇತ ಳಿಂದಲೂ, ಶ್ರೇಷ್ಠವಾದ ಅನ್ನದಿಂದಲೂ ವಿಚ್ಛಿನ್ನನ 
ನ್ನಾಗಿ ಮಾಡಬೇಕೆಂದು ಬಯಸುವನೋ 


WW WW ಉಳ WW WY ಊಉ WW ಉ WY W 


ದೃಷ್ಟಯಜುರ್ವೇದ ಈನ್ನಡ ಪ್ರಠಾಶನ/೪೮೦ 
(ಗ್ರಗ) (0) 1) (0) (0) ೪) (0) (0) ॥) (॥) ॥) (0) 10 0 


ದ | 
ವಿಗ್ರಾಹಂ ತಸ್ಯ ಜುಹುಯಾತ್ಪಾಣಾನೇವಾಸ್ಯಾನ್ನಾದ್ಯಂ ವಿ ಚ್ಛನತ್ತಿ ಯಂ 


I | I 
ಕಾಮಯೇತ ಪ್ರಾಣಾನಸ್ಯಾನ್ನಾದ್ಯಗ್‌ಂ ಸಂತನುಯಾಮಿತಿ ಸಂತತಾಂ ತಸ್ಯ 


[ 
ಜುಹುಯಾತ್ಪ್ಟಾಣಾನೇವಾಸ್ಕಾ ನಾದ್ದಗ್‌೦ ಸಂತನೋತಿ 
ಎಲು ಪ ಎರಿ ತರ್ಲಿ 2 


I ॥| | I I 
ವಿಗ್ರಾಹಮಿತಿ ವಿ-ಗ್ರಾಹಮ್‌ । ತಸ್ಯ | ಜುಹುಯಾತ್‌ । ಪ್ರಾಣಾನಿತಿ ಪ್ರ-ಅನಾನ್‌ । ಏವ | ಅಸ್ಯ । ಅನ್ನಾದ್ಯಮಿತ್ಯನ್ನ- 
| 1 I I I 
ಅದ್ಯಮ್‌ । ವೀತಿ । ಛಿನತ್ತಿ 1 ಯಮ್‌ | ಕಾಮಯೇತ | ಪ್ರಾಣಾನಿತಿ ಪ್ರ-ಅನಾನ್‌ । ಅಸ್ಯ | ಅನ್ನಾದ್ಯಮಿತ್ಯನ್ನ- 
(1 | 1 [ 
ಅದ್ಯಮ್‌ । ಸಮಿತಿ । ತನುಯಾಮ್‌ | ಇತಿ । ಸಂತತಾಮಿತಿ ಸಮ್‌-ತತಾಮ್‌ | ತಸ್ಯೆ | ಜುಹುಯಾತ್‌ | ಪ್ರಾಣಾನಿತಿ 


ಟ [|| [| 
ಪ್ರ-ಅನಾನ್‌ I ಏವ I ಅಸ್ಯ ಅನ್ನಾದ್ಯಮಿತ್ಯನ್ನ-ಅದ್ಯಮ್‌ | ಸಮಿತಿ । ತನೋತಿ | 


ಬ್ರಾಹ್ಮಣಭಾಗ ವಿವರಣೆ 


| ತಸ್ಯ ವಿಗ್ರಾಹಮ್‌ ಜುಹುಯಾತ್‌ ಆ ಯಜಮಾನನ ವಸೋರ್ಧಾರಾ ಆಹುತಿಯನ್ನು 
ಮಧ್ಯದಲ್ಲಿ ವಿಚ್ಛಿನ್ನವಾದವುಗಳನ್ನಾಗಿ ಮಾಡಬೇಕು. 
| ಅಸ್ಯ ಪ್ರಾಣಾನ್‌ ಅನ್ನಾದ್ಯಮ್‌ ಏವ ಇದರಿಂದ ಯಜಮಾನನ ಪ್ರಾಣಾದಿಗಳನ್ನೂ ಅನ್ನ 
| ವಿಚ್ಛಿನತ್ತಿ ವನ್ನೂ ವಿಚ್ಛಿತ್ತಿಗೊಳಿಸಿದವನಾಗುತ್ತಾನೆ. 
i ಯಮ್‌ ಅಸ್ಯ ಪ್ರಾಣಾನ್‌ ಅಧ್ವರ್ಯವು ಯಾವ ಯಜಮಾನನನ್ನು ಪ್ರಾಣಾದಿಗ 
ಅನ್ನಾದ್ಯಮ್‌ ಸಮ್‌ ತನುಯಾಮ್‌ ಳಿಂದಲೂ ಶ್ರೇಷ್ಠವಾದ ಅನ್ನದಿಂದಲೂ ಯಾವಾಗಲೂ 
|] ಇತಿ ಕಾಮಯೇತ ತುಂಬಿದವನಾಗಿರಬೇಕೆಂದು ಬಯಸುವನೋ 
ತಸ್ಯ ಸಂತತಾಮ್‌ ಜುಹುಯಾತ್‌ ಆ ಯಜಮಾನನಿಗೆ ಸಂಬಂಧಿಸಿದ ವಸೋರ್ಧಾರೆ 
ಯನ್ನು ಮಧ್ಯದಲ್ಲಿ ವಿಚ್ಛಿತ್ತಿ ಇಲ್ಲ ದಂತೆ ಅನುಷ್ಠಿಸ 
ಬೇಕು. 
Ty ಅಸ್ಯ ಪ್ರಾಣಾನ್‌ ಅನ್ನಾದ್ಯಮ್‌ ಸಮ್‌ ಇದರಿಂದ ಅಧ್ವರ್ಯವು ಈ ಯಜಮಾನನ ಪ್ರಾಣಾ 
| ತನೋತಿ ಏವ ದಿಗಳನ್ನೂ ಅನ್ನವನ್ನೂ ಯಾವಾಗಲೂ ಇರುವಂತೆ 
ಮಾಡುತ್ತಾನೆ. 
“| ತಾತ್ತರ್ಯ:- “ವಸೋರ್ಧಾರಾ' ಶಬ್ದವು ಅನ್ವರ್ಥವಾಗಿದೆಯೆಂದು ಇಲ್ಲಿ ಹೇಳಿದೆ. 1 
(1121175757875/777751757777777ಸಸ್ವ | 


ತೈತ್ತರೀಯ ಸಂಹಿಡಾ/೫-೪-೮/೪೮೧ 


| [| I || 
ದ್ವಾದಶ ದ್ವಾದಶಾನಿ ಜುಹೋತಿ ದ್ವಾದಶ ಮಾಸಾಃ 


ಸಂವಥ್ಸರಸ್ಸಂವಥ್ಸರೇಣೈವಾಸ್ಮಾಅನ್ನಮವ ರುಂಧೇ- 


| || 
ದ್ವಾದಶ । ದ್ವಾದಶಾನಿ । ಜುಹೋತಿ । ದ್ವಾದಶ । ಮಾಸಾಃ | ಸಂವಥ್ನರ ಇತಿ ಸಮ್‌-ವಥ್ಸರಃ | ಸಂವಥ್ಸರೇಣೇತಿ 
I 
ಸಮ್‌-ವಥ್ಸರೇಣ । ಏವ । ಅಸ್ಕೈ । ಅನ್ನಮ್‌ | ಅವೇಶಿ | ರುಂಧೇ। 


ಬ್ರಾಹ್ಮಣಭಾಗ ವಿವರಣೆ 


ದ್ವಾದಶ ದ್ವಾದಶಾನಿ ಜುಹೋತಿ ಅಧ್ವರ್ಯವು "ವಾಜಶ್ಚ ಮೇ' ಎಂದು ಆರಂಭಿಸಿ "ಅನ್ನಂ 
ಚ ಮೇಕ್ಷುಚ್ಚ ಮೇ' ಎಂಬಲ್ಲಿಯವರೆಗಿನ ಹನ್ನೆರಡು 
ಮಂತ್ರಗಳ ಹನ್ನೆರಡು ಸಮೂಹಗಳನ್ನು ಪಠಿಸುತ್ತಾ 
ವಸೋರ್ಧಾರಾಹೋಮವನ್ನು ಮಾಡಬೇಕು.* 

ದ್ವಾದಶ ಮಾಸಾಃ ಸಂವಥ್ಸರಃ ಹನ್ನೆರಡು ಮಾಸಗಳು ಸಂವತ್ಸರವಾಗಿದೆ. 

ಅಸ್ಮೈ ಸಂವಥ್ಸರೇಣ ಅನ್ನಮ್‌ ಈ ಮಂತ್ರಪಾಠದಿಂದ ಅಧ್ವರ್ಯವು ಈ ಯಜಮಾನ 

ಅವರುಂಧೇ ಏವ ನಿಗೆ ಸಂವತ್ಸರದಿಂದಲೇ ಅನ್ನವನ್ನು ಸಂಪಾದಿಸಿಯೇ 
ಕೊಟ್ಟವನಾಗುತ್ತಾನೆ. 


* ಆಗ್ನಾವಿಷ್ಣೂ...ಆಗತಮ್‌ | ೧) ವಾಜಶ್ಚ ಮೇ...ಸುವಶ್ಚ ಮೇ । ೨) ಪ್ರಾಣಶ್ಚ ಮೇ...ಬಲಂ ಚ ಮೇ । ೩) ಓಜಶ್ಚ ಮ...ಶರೀರಾಣಿ ಚ 
ಮೇ । ೪) ಜ್ಯೈಷ್ಕ್ಯಂ ಚ ಮೇ...ದ್ರಾಘುಯಾ ಚ ಮೇ | ೫) ವೃದ್ಧಂ ಚ ಮೇ...ಜನಿಷ್ಯಮಾಣಂ ಚ ಮೇ । ೬) ಸೂಕ್ತಂ ಚ 
ಮೇ...ಕ್ಲೃಪ್ತಿಶ್ಚ ಮೇ । ೭) ಮತಿಶ್ಚ ಮೇ...ಯಶಶ್ಚ ಮೇ | ೮) ಭಗಶ್ಚ ಮೇ...ಪ್ರಸೂಶ್ಚ ಮೇ | ೯) ಸೀರಂ ಚ ಮೇ...ಶಯನಂ ಚ ಮೇ! 
೧೦) ಸೂಷಾ ಚ ಮೇ...ವೃಷ್ಟಿಶ್ಚ ಮೇ | ೧೧) ಜೈತ್ರಂ ಚ ಮ...ಪೂರ್ಣತರಂ ಚ ಮೇ 1೧೨) ಅಕ್ಷಿತಿಶ್ಚಮೇ ಕೂಯವಾಶ್ಚಮೇ। 
"ದ್ವಾದಶ ದ್ವಾದಶಾನಿ' ಎಂಬುದಾಗಿ ಶ್ರುತಿವಚನ. "ಅಗ್ನಾವಿಷ್ಣೂ' ಎಂದು ಆರಂಭಿಸಿ "ಊರ್ಕ್‌ ಚ ಮೇ' ಅನುವಾಕದಲ್ಲಿ “ಅನ್ನಂ ಚ 
ಮೇ' ಎಂಬ ಮಂತ್ರಕ್ಕೆ ಮೊದಲು 135 ಮಂತ್ರಗಳಾಗುತ್ತವೆ. “ವಸೋರ್ಧಾರಾಂ ಜುಹೋತಿ' ಎಂಬ ಅನುವಾಕದಲ್ಲಿ “ಅನ್ನಂ ಚ 
ಮೇಂಕ್ಸುಚ್ಚಮ ಇತ್ಯಾಹ' ಎಂಬ ವಿವರಣೆಯನ್ನು ಶ್ರುತಿಯು ಆರಂಭಿಸಿರುವುದೇ ಈ ರೀತಿಯ ಪರಿಗಣನೆಗೆ ಕಾರಣ. ಆದರೆ "ಅನ್ನಂ ಚ 
ಮೇ' ಎಂಬ ಮಂತ್ರದ ಆರಂಭಕ್ಕೆ ಮೊದಲು 144 ಮಂತ್ರಗಳು [12x12] ಎಂದು ಶ್ರುತಿಯು ಹೇಳುತ್ತದೆ. ಈ ಸಂಖ್ಯಾಸಂಪತ್ತಿಗಾಗಿ 
“ಕೂಯವಾಶ್ಚ ಮೇ' ಎಂಬ ಮಂತ್ರವನ್ನು ಹತ್ತು ಬಾರಿ ಹೇಳಬೇಕು. ಒಂದು ಬಾರಿ ಅದು ಶ್ರುತಿಯಲ್ಲಿ ಪಠಿತವಾಗಿರುವ ಕಾರಣ 9 
ಆವೃತ್ತಿಗಳಾಗುತ್ತವೆ. ಆಗ "ಅಕ್ಷಿತಿಶ್ಚ ಮೇ' ಎಂಬಲ್ಲಿಯವರೆಗೆ 134 ಮಂತ್ರಗಳಾಗಿದ್ದು “ಕೂಯವಾಶ್ಚ ಮೇ' ಎಂಬುದರ 10 
ಮಂತ್ರಗಳನ್ನು ಸೇರಿಸಿ [1.91 144 ಮಂತ್ರಗಳಾಗುತ್ತವೆ. 
ಕೆಳಗಿನ ಕಾರಿಕೆಯು ಈ ವಿವರಣೆಯನ್ನು ಹೊಂದಿದೆ:- 
“ಪೂರ್ವೇ ತ್ವನ್ನಂ ಚ ಮೇ ಮಂತ್ರಾತ್‌ ಪಂಚತ್ರಿಂಶಚ್ಛತಂ ಗತಾಃ। 
ದ್ವಾದಶ ದ್ವಾದಶಾನೀತಿ ಸಂಖ್ಯಾಸಂಪಾದನಾಯ ತು॥ 
ಕೂಯವಾಶ್ಚ ಮೇ ಇತ್ಯೇತತ್‌ ದಶಕೃತ್ವೋ ಯಜುಃ ಪಠೇತ್‌ ॥' 


KW 


ಕೃಷ್ಣಯಟುರ್ವೇದ ಕನ್ನಡ ಪಕಾಶನ/೪೮.೨ 


WW $V VU VU UV VU VU OU WY WW 
| | I I 
-sನ್ನೆಂ ಚ ಮೇಕಕ್ಟ್ಷುಚ್ಚ ಮ ಇತ್ಯಾಹೈತದ್ವಾ [ವೈ(೩೮)] ಅನ್ನಸ್ಯ ರೂಪಗ್‌ಂ 
| I I I I 
ರೂಪೇಣೈವಾನ್ನಮವರುಂಧೇಗ್ನಿಶ್ಚ ಮ ಆಪಶ್ಚ ಮ ಇತ್ಯಾಹೈಷಾ ವಾ ಅನ್ನಸ್ಯ 
ಟ 
ಯೋನಿಸ್ಸಯೋನ್ಯೇವಾನ್ನಮವ ರುಂಧೇ- 


|| | | 
ಅನ್ನಮ್‌ ಚ। ಮೇ! ಅಕ್ಷುತ್‌ । ಚ। ಮೇ | ಇತಿ | ಆಹ। ಏತತ್‌ | ವೈ | (೩೮) ಅನ್ನೆಸ್ಯ। ರೂಪಮ್‌। ರೂಪೇಣ | 
|| I 
ಏವ। ಅನ್ನಮ್‌ । ಅವೇತಿ | ರುಂಧೇ । ಅಗ್ನಿಃ। ಚ। ಮೇ । ಆಪಃ । ಚ! ಮೇ ಇತಿ | ಆಹ! ಏಷಾ | ವೈ | ಅನ್ನಸ್ಕ। 
ಯೋನಿಃ । ಸಯೋನೀತಿ ಸ-ಯೋನಿ । ಏವ। ಅನ್ನಮ್‌ | ಅವೇತಿ | ರುಂಧೇ। 


ಬ್ರಾಹ್ಮಣಭಾಗ ವಿವರಣೆ 
ವಸೋರ್ಧಾರಾ ಮಂತ್ರಾವಯವಭಾಗಗಳ ಪ್ರಶಂಸೆ; ಅರ್ಥವಾದ 
ಅನ್ನಮ್‌ ಚ ಮೇ ಅಕ್ಷುತ್‌ ಚ ಮೇ ಇತಿ (ಅಗ್ನಾವಿಷ್ಣು ದೇವತೆಗಳೇ) “ನನಗೆ ಅನ್ನವು ಹಸಿವು 


1! ಆಹ ಇಲ್ಲದಂತೆ ಸಂಪನ್ನವಾಗಿರಲಿ' ಎಂದು ಈ 


ಮಂತ್ರಭಾಗವು ಹೇಳುತ್ತದೆ. 

ಏತತ್‌ ವೈ ಅನ್ನಸ್ಯ ರೂಪಮ್‌ (ಅಕ್ಟುಚ್ಚ ಮೇ ಎಂಬುದಕ್ಕಿಂತಲೂ ಶ್ರುತಿಯಲ್ಲಿ 
ಮುಂದೆ ಪಠಿತವಾಗಿರುವ) ವ್ರೀಹಿ ಮೊದಲಾದವು 
ಗಳು ಅನ್ನಸಾಧನವಾಗಿವೆ. 

ರೂಪೇಣ ಏವ ಅನ್ನಮ್‌ ಅವರುಂಧೇ ಈ ಮಂತ್ರಪಾಠದಿಂದ ಆಯಾ ರೂಪದ ಅನ್ನವನ್ನೇ 
ಪಡೆಯುವನು. 


| ಅಗ್ನಿಃ ಚಮೇ ಆಪಃ ಚ ಮೇ ಇತಿ ಆಹ ಅಗ್ನಿಯೂ, ನೀರೂ ನನಗೆ ಒದಗಲಿ ಎಂದು ಈ 


ಮಂತ್ರವಾಕ್ಯಗಳು ಹೇಳುತ್ತವೆ. 

ಏಷಾವೈ ಅನ್ನಸ್ಯ ಯೋನಿಃ ಇದೇ ಅನ್ನದ ಕಾರಣ ವಾಗಿದೆಯಷ್ಟೆ. 

ಸಯೋನಿ ಏವ ಅನ್ನಮ್‌ ಅವರುಂಥೇ ಈ ಮಂತ್ರಪಾಠವನ್ನು ಮಾಡಿ ಹೋಮವನ್ನು 
ಮಾಡಿದ ಯಜಮಾನನು ಅನೇಕ ಪ್ರಕಾರವಾದ 
ಕಾರಣಸಹಿತವಾದ ಅನ್ನವನ್ನು ಹೊಂದುತ್ತಾನೆ. 


"ದ್ವಾದಶ ದ್ವಾದಶಾನಿ ಜುಹೋತಿ' ಎಂಬ ವಿಧಿವಾಕ್ಯವು "ಕೂಯವಾಶ್ಚ ಮೇ' ಎಂಬಲ್ಲಿ ಮುಕ್ತಾಯವಾಗುತ್ತದೆ. 
5] ಬಳಿಕ ಆರಂಭವಾಗುವ "ಅನ್ನಂ ಚ ಮೇಕಕ್ಟ್ಸುಚ್ಚ ಮೇ' ಎಂಬ ವಾಕ್ಯಗಳು ಆ ಅನುವಾಕದ ಕಡೆಯಲ್ಲಿ ಇರುವ 
ಚಿ "ನೀವಾರಾಶ್ಚ ಮೇ' ಎಂಬಲ್ಲಿಯವರೆಗೆ ಇವೆ. ಈ ಎಲ್ಲ ವಾಕ್ಯಗಳಿಂದ ಪ್ರತಿಪಾದಿತವಾಗುವುದು ಅನ್ನದ ಸ್ವರೂಪವೇ 


ww 0 YY US UYU YU UY BY WOW 


ಪೈಶ್ರಿಲೀಯ ಸಂಹಿಡಾ/೫-೪-೮/೪೮೩ 


WW VW UU UW UY WY WW YU YW WY 


I I | | 
-5ರ್ಧೇಂದ್ರಾಣಿ ಜುಹೋತಿ ದೇವತಾ ಏವಾವ ರುಂಧೇ ಯತ್ಸರ್ವೇಷಾಮರ್ಧ ಈ 


I I 
ಮಿಂದ್ರಃ ಪ್ರತಿ ತಸ್ಮಾದಿಂದ್ರೋ ದೇವತಾನಾಂ ಭೂಯಿಷ್ಯಭಾಕ್ತಮ 
| 
ಇಂದ್ರಮುತ್ತರಮಾಹೇಂದ್ರಿಯ- 


| 
ಅರ್ಧೆಂದ್ರಾಣೀತ್ಯರ್ಧ-ಇಂದ್ರಾಣಿ | ಜುಹೋತಿ 1 ದೇವತಾಃ | ಏವ ॥ ಅವೇತಿ | ರುಂಧೇ | ಯತ್‌ ॥ 
ಟ 
ಸರ್ವೇಷಾಮ್‌ | ಅರ್ಧಮ್‌ | ಇಂದ್ರಃ ಪ್ರತೀತಿ ತಸ್ಮಾತ್‌ । ಇಂದ್ರಃ । ದೇವತಾನಾಮ್‌ । ಭೂಯಿಷ್ಯಭಾಕ್ತಮ ಇತಿ 
| | 
ಭೂಯಿಷ್ಯಭಾಕ್‌-ತಮಃ | ಇಂದ್ರಮ್‌ | ಉತ್ತರಮಿತ್ಯುತ್‌-ತರಮ್‌ । ಆಹ। 
ಬ್ರಾಹ್ಮಣಭಾಗ ವಿವರಣೆ 


ಅರ್ಥೇಂದ್ರಾಣಿ ಜುಹೋತಿ “ಅಗ್ನಿಶ್ಚ ಮ ಇಂದ್ರಶ್ಚ ಮೇ' ಮುಂತಾದ ವಾಕ್ಯಗಳ 
ಅರ್ಧಭಾಗದಲ್ಲಿ ಇಂದ್ರಪದವುಳ್ಳ ಮಂತ್ರವಿದೆ. 
ಹೀಗಾಗಿ ಈ ವಾಕ್ಯಗಳು ಅರ್ಧೆೇಂದ್ರಗಳು. ಈ ವಾಕ್ಯ 
ಗಳನ್ನು ಪಠಿಸುತ್ತಾ ಅಧ್ವರ್ಯವು ವಸೋರ್ಧಾರಾ 
ಹೋಮವನ್ನು ಅನುಷ್ಠಿಸಬೇಕು. 

ದೇವತಾಃ ಅವರುಂಧೇ ಏವ ಈ ಮಂತ್ರಪಾಠದಿಂದ ಯಜಮಾನನು (ಅಗ್ನಿ 
ಸೋಮ ಮುಂತಾದ ದೇವತೆಗಳನ್ನು ಪೂರ್ವಾರ್ಧ 
ದಲ್ಲಿ ಶ್ರುತಿಯು ಹೇಳಿರುವುದರಿಂದ) ದೇವತೆಗಳನ್ನು 
ನಿಶ್ಚಯವಾಗಿ ಹೊಂದುವನು. 

ಯತ್‌ ಸರ್ವೇಷಾಮ್‌ ಪ್ರತಿ ಅರ್ಧಮ್‌ ಇಲ್ಲಿಯ ಎಲ್ಲ ವಾಕ್ಯಗಳಲ್ಲಿಯೂ ಉತ್ತರಾರ್ಧದಲ್ಲಿ 

ಇಂದ್ರಃ "ಇಂದ್ರ' ಪದದ ಪಾಠವಿರುವುದರಿಂದ/ಇಂದ್ರನು ಸರ್ವ 
ದೇವತೆಗಳ ಪ್ರತಿನಿಧಿಯಾಗಿರುವುದರಿಂದ/ಎಲ್ಲರ 
ಹವಿಸ್ಸಿನಲ್ಲಿಯೂ ಅರ್ಧಭಾಗಕ್ಕೆ ಇಂದ್ರನು ಸ್ವಾಮಿ 
ಯಾಗಿರುವುದರಿಂದ (ಭ. ಭಾ. ಭಾ) 

ತಸ್ಮಾತ್‌ ದೇವತಾನಾಮ್‌ ಇಂದ್ರಃ (ಅದರಿಂದ) ದೇವತೆಗಳಲ್ಲಿ ಇಂದ್ರನು ಅಧಿಕವಾಗಿ 

ಭೂಯಿಷ್ಠಭಾಕ್ರಮಃ ಹವಿರ್ಭಾಗವನ್ನು ಪಡೆಯುವವನಾಗಿದ್ದಾನೆ. 

ಇಂದ್ರಮ್‌ ಉತ್ತರಮ್‌ ಆಹ ವೇದವು ಮಂತ್ರಗಳ ಉತ್ತರಭಾಗಗಳಲ್ಲಿ ಇಂದ್ರ 
ನನ್ನು ಹೇಳಿದೆ. 


TOTO TT TTS TS 


[ | I 
-ಮೇವಾಸ್ಥಿನ್ನುಪರಿಷ್ಟಾದ್ದ ಧಾತಿ ಯಜ್ಞಾಯುಧಾನಿ ಜುಹೋತಿ 


I I | 
ಯಜ್ಞೋ![ಯಜ್ಞಃ(೩೯)]ವೈ ಯಜ್ಞಾಃ ಯುಧಾನಿ ಯಜ್ಞ; ಮೇವಾವ 


| 
ರುಂಧೇsಥೋ ಏತದ್ವೈ ಯಜ್ಞಸ್ಯ ರೂಪಗ್‌ಂ 


ಸಿ ದ 


| | | 
ಇಂದ್ರಿಯಮ್‌ | ಏವ | ಅಸ್ಮಿನ್ನ್‌ | ಉಪರಿಷ್ಟಾತ್‌ | ದಧಾತಿ | ಯಜ್ಞಾಃ ಯುಧಾನೀತಿ ಯಜ್ಞ; ಆಯುಧಾನಿ | 


[ [| 
ಜುಹೋತಿ । ಯಜ್ಞಃ । (೩೯) । ವೈ । ಯಜ್ಞಾಯಧಾನೀತಿ ಯಜ್ಞ-ಆಯುಧಾನಿ । ಯಜ್ಞಮ್‌ । ಏವ | ಅವೇತಿ । 


ರುಂಧೇ । ಅಥೋ ಇತಿ! ಏತತ್‌! ವೈ | ಯಜ್ಞಸ್ಯ! ರೂಪಮ್‌ | 


ಬ್ರಾಹ್ಮಣಭಾಗ 


ಅಸ್ಮಿನ್‌ ಇಂದ್ರಿಯಮ್‌ ಏವ 
ಉಪರಿಷ್ಟಾತ್‌ ದಧಾತಿ 


ಯಜ್ಞಾ ಯುಧಾನಿ ಜುಹೋತಿ 


ಯಜ್ಞಾಯುಧಾನಿ ಯಜ್ಞಃ ವೈ 
| ಯಜ್ಜಮ್‌ ಅವರುಂಧೇ ಏವ 


ಅಥೋ ಏತತ್‌ ವೈ ಯಜ್ಞಸ್ಯ 
ರೂಪಮ್‌ 


ವಿವರಣೆ 


ಹೀಗಾಗಿ ಈ ಮಂತ್ರಭಾಗಗಳ ಪಾಠದಿಂದ ಅಧ್ವರ್ಯುವು 
ಈ ಯಜಮಾನನಲ್ಲಿಯೂ ಶಿರೋಭಾಗದಲ್ಲಿ ಚಕ್ಷುರಾ 
ದಿಯಾದ ಇಂದ್ರಿಯಗಳನ್ನು ಸ್ಥಾ. ಪಿಸಿದವನಾಗುತ್ತಾನೆ. 
ಯಜ್ಞಾಃ ಯುಧಗಳನ್ನು (ಯಜ್ಞಃ ದ ಅನುಷ್ಠಾನದ ಸಾಧನ 
ಗಳು) ಹೇಳುವ “ಅಗ್‌ಂಶುಶ್ಚ ಮೇ' “ಇಧ್ಮಶ್ಚ ಮೇ' 
ಎಂಬ ಮಂತ್ರಗಳನ್ನು ಪಠಿಸುತ್ತಾ ವಸೋರ್ಧಾರಾ 
ಹೋಮವನ್ನು ಮಾಡಬೇಕು. 

ಯಜ್ಞ, ಸಾಧನಗಳೆಲ್ಲವೂ ಯಜ್ಞಃ ವೇ ಆಗಿವೆ. 

(ಇವುಗಳನ್ನು ಹೇಳುತ್ತಾ ಹೋಮವನ್ನು ಮಾಡುವು 
ದರಿಂದ) ಯಜಮಾನನು ಯಜ್ಞವನ್ನು ಹೊಂದಿದವ 
ನಾಗುತ್ತಾನೆ. 

ಮತ್ತು “ಅಂಶುಗ್ರಹ' "ಅದಾಭ್ಯಗ್ರಹ' ಮುಂತಾದ ಗ್ರಹ 
ಗಳು (ಸೋವಪಾತ್ರೆಗಳು) ನೇರವಾಗಿ ಯಜ್ಞದ ಸಾಧನ 
ಗಳು. (ಮುಂದಿನ ಅನುವಾಕದ)ಇಧ್ಮ, ಬರ್ಹಿಗಳು ಪರಂ 
ಪರೆಯಿಂದ ಯಜ್ಞ ನಿಷ್ಟಾದಕಗಳು. ಹೀಗಾಗಿ ಇವೆಲ್ಲವೂ 
ಯಜ್ಞ; ದ ಸ್ವರೂಪಗಳೇ ಆಗಿವೆ. 


ಇದೆ. ಹಸಿವು ಅನ್ನದಿಂದ ನೀಗುವುದರಿಂದ "ವ್ರೀಹಯಶ್ಚ ಮೇ' ಎಂಬುದರ ಬಳಿಕ ಹೇಳಿರುವ ಧಾನ್ಯಗಳೆಲ್ಲವೂ 


ಅನ್ನಸಾಧನಗಳೇ ಆಗಿವೆ. 


ಪೈತ್ರಿಲೀಯ ಸಂಹಿಷಾ/೫-೪-೮/೪೮೫ 


WW WOU UW WWW UW WU WU WW 
I | I 
ರೂಪೇಣೈವ ಯಜ್ಞ ಮವರುಂಧೇ*ವಭೃಥಶ್ಚ ಮೇ ಸ್ವಗಾಕಾರಶ್ಚ ಮ 


| I | I | 
ಇತ್ಯಾಹ ಸ್ವಗಾಕೃತ್ಯಾ ಅಗ್ನಿಶ್ಚ ಮೇ ಘರ್ಮಶ್ಚ ಮ ಇತ್ಯಾಹೈತದ್ವೈ 


| | I 
ಬ್ರಹ್ಮವರ್ಚಸಸ್ಯ ರೂಪಗ್‌ಂ ರೂಪೇಣೈವ ಬ್ರಹ್ಮವರ್ಚಸಮವ ರುಂಧ 


I 
ರೂಪೇಣ । ಏವ 1 ಯಜ್ಞಮ್‌ । ಅವೇತಿ । ರುಂಧೇ । ಅವಭೃಥ ಇತ್ಯವ-ಭೃಥಃ | ಚ | ಮೇ | ಸ್ವಗಾಕಾರ ಇತಿ 
( 
ಸ್ವಗಾ-ಕಾರಃ। ಚ। ಮೇ ಇಕಿ! ಆಹ! ಸ್ವಗಾಕೃತ್ಯಾ ಇತಿ ಸ್ವಗಾ-ಕೃತ್ಯ್ಯೈ 1 ಅಗ್ನಿಃ! ಚ! ಮೇ। ಘರ್ಮಃ | ಚ। ಮೇ! 
I [| । 
ಇತಿ । ಆಹ | ಏತತ್‌ | ವೈ । ಬ್ರಹ್ಮವರ್ಚಸಸ್ಯೇತಿ ಬ್ರಹ್ಮ-ವರ್ಚಸಸ್ಯ । ರೂಪಮ್‌ । ರೂಪೇಣ | ಏವ | 


| 
ಬ್ರಹ್ಮವರ್ಚಸಮಿತಿ ಬ್ರಹ್ಮ-ವರ್ಚಸಮ್‌ | ಅವೇತಿ  ರುಂಧೇ| 


ಬ್ರಾಹ್ಮಣಭಾಗ ವಿವರಣೆ 


ರೂಪೇಣ ಏವ ಯಜ್ಞಮ್‌ ಅವರುಂಧೇ ಇವುಗಳನ್ನು ಹೇಳುತ್ತಾ ಹೋಮವನ್ನು ಮಾಡುವು 
ದರಿಂದ ರೂಪದಿಂದ ಕೂಡಿದ ಯಜ್ಞವನ್ನು ಪಡೆದವ 
ನಾಗುತ್ತಾನೆ. 

ಅವಭೃಥಃ ಚ ಮೇ ಸ್ವಗಾಕಾರಃ ಚ ಮೇ "ಯಜ್ಞಾ; ವಸಾನದ ಅವಭೃಥವೂ, ಹೋಮಸಮಯ 

ಇತಿ ಆಹ ದಲ್ಲಿ ಹೇಳುವ ಸ್ವಗಾಕಾರವೂ ನನಗೆ ಲಭಿಸಲಿ' 
ಎಂದು ಈ ಮಂತ್ರಭಾಗವು ಹೇಳುತ್ತದೆ. 

ಸ್ವಗಾಕೃತ್ಯೈ ಇದು ಯಜ್ಞದ/ಯಜ್ಞಫಲದ ಸ್ವಾಧೀನತೆಗೆ ಕಾರಣ 
ವಾಗುತ್ತದೆ. 

ಅಗ್ನಿಶ್ಚ ಮೇ ಘರ್ಮಶ್ಚ ಮೇ ಇತಿ ಆಹ "ಈ ಯಜ್ಞದಿಂದ ಚಯನ ಮಾಡಲ್ಪಡುತ್ತಿರುವ 
ಅಗ್ನಿಯೂ ಪ್ರವರ್ಗ್ಯವೂ ತಮ್ಮ ತಮ್ಮ ಕಾರ್ಯ 
ಸಮರ್ಥವಾಗಲಿ' ಎಂದು ಈ ಮಂತ್ರಭಾಗವು 
ಹೇಳುತ್ತದೆ. 

ಏತತ್‌ ವೈ ಬ್ರಹ್ಮವರ್ಚಸಸ್ಯ ರೂಪಮ್‌ ಅಗ್ನಿ ಮುಂತಾದವುಗಳು ಬ್ರಹ್ಮವರ್ಚಸದ ರೂಪಗ 
ಳಾಗಿವೆ/ಅವುಗಳಿಂದ ಬ್ರಹ್ಮವರ್ಚಸವು ಲಭಿಸುತ್ತದೆ. 

ರೂಪೇಣ ಏವ ಬ್ರಹ್ಮವರ್ಚಸಮ್‌ ಈ ಮಂತ್ರಪಾಠದಿಂದ ಯಜಮಾನನು ಬ್ರಹ್ಮವರ್ಚ 
ಸವನ್ನು ರೂಪದಿಂದಲೇ ಪಡೆದವನಾಗುತ್ತಾನೆ. 


WW VW WW WY WY 


ಪೃಷ್ಟಯಖುವರ್ವೇದ ಈನ್ನಡ ಪ್ರಕಾಶನ/೪೮೬ 


ದ 
ಬಕ್ಚ ಮೇ ಸಾಮ ಚ ಮ ಇತ್ಯಾಹೈ[ಆಹ(೪0)ಏತತ್‌]ತದ್ವೈ ಛಂದಸಾಗ್‌ಂ 


| Il I 
ರೂಪಗ್‌ಂ ರೂಪೇಣೈವ ಛಂದಾಗ್‌ಂಸ್ಯವರುಂಧೇ ಗರ್ಭಾಶ್ಚ ಮೇ ವಥ್ಸಾಶ್ಚ ಮ 


I I 
ಇತ್ಯಾಹೈತದ್ವೈ ಪಶೂನಾಗ್‌ಂ ರೂಪಗ್‌ಂ ರೂಪೇಣೈವ ಪಶೂನವ ರುಂಧೇ 


1 [| 
ಯಕ್‌ । ಚ। ಮೇ । ಸಾಮ | ಚ! ಮೇ 1 ಇತಿ । ಆಹ | (೪೦) | ಏತತ್‌ | ವೈ । ಛಂದಸಾಮ್‌ । ರೂಪಮ್‌ | 
[| | 
ರೂಪೇಣ | ಏವ | ಛಂದಾಗ್‌ಂಸಿ | ಅವೇತಿ | ರುಂಧೇ । ಗರ್ಜಾಃ । ಚ। ಮೇ ವಥ್ಸಾಃ | ಚ। ಮೇ (ಇತಿ ಆಹ। 


ಏತತ್‌ | ವೈ | ಪಶೂನಾಮ್‌ | ರೂಪಮ್‌ | ರೂಪೇಣ । ಏವ | ಪಶೂನ್‌ | ಅವೇತಿ | ರುಂಧೇ। 


ಬ್ರಾಹ್ಮಣಭಾಗ ವಿವರಣೆ 


ಯಕ್‌ ಚ ಮೇ ಸಾಮ ಚ ಮೇ ಇತಿ “ನನ್ನ ಯಜ್ಞದಿಂದ ಖಕ್‌, ಸಾಮ ಮೊದಲಾದ 

ಆಹ ಛಂದಸ್ಸುಗಳು ತಮ್ಮ ತಮ್ಮ ಕಾರ್ಯಸಮರ್ಥವಾ 
ಗಲಿ' ಎಂದು ಈ ಮಂತ್ರಭಾಗವು ಹೇಳುತ್ತದೆ. 

ಏತತ್‌ ವೈ ಛಂದಸಾಮ್‌ ರೂಪಮ್‌ ಈ ಯಗಾದಿಗಳು ಛಂದಸ್ಸುಗಳ ರೂಪವಾಗಿವೆ. 

ರೂಪೇಣ ಏವ ಛಂದಾಗ್‌ಂಸಿ ಈ ಮಂತ್ರಪಾಠದಿಂದ ಯಜಮಾನನು ಸ್ವರೂಪ 

ಅವರುಂಧೇ ದಿಂದ ಛಂದಸ್ಸುಗಳನ್ನು ಹೊಂದಿದವನಾಗುತ್ತಾನೆ. 

ಗರ್ಭಾಶ್ಚ ಮೇ ವತ್ಸಾಶ್ಚ ಮ ಇತಿ "ನನ್ನ ಯಜ್ಞದ ಫಲವಾಗಿ ಗರ್ಭಗಳೂ, ಕರುಗಳೂ 

| ಆಹ ತಮ್ಮ ತಮ್ಮ ವ್ಯಾಪಾರದಲ್ಲಿ ಸಮರ್ಥವಾಗಲಿ' 
ಎಂದು ಈ ಮಂತ್ರಭಾಗವು ಹೇಳುತ್ತದೆ. 

ಏತತ್‌ ವೈ ಪಶೂನಾಮ್‌ ರೂಪಮ್‌ ಗರ್ಭಾದಿಗಳು ಪಶುಗಳ ರೂಪವಾಗಿವೆ. 

ರೂಪೇಣ ಏವ ಪಶೂನ್‌ ಯಜಮಾನನು ಈ ಮಂತ್ರಪಠನದಿಂದ ಗರ್ಭಾದಿ 

ಅವರುಂಧೇ ಪಶುರೂಪದಿಂದಲೇ ಪಶುಗಳನ್ನು ಸಂಪಾದಿಸುತ್ತಾನೆ. 


ಹೀಗೆ ನಾಲ್ಕನೆಯ ಅನುವಾಕದ ವಾಕ್ಯಗಳ ಪ್ರಶಂಸೆಯು ಇದೆ. 

ಅಗ್ನಿಯು ಪಾಕಹೇತುವಾದುದರಿಂದ ಅನ್ನಕಾರಣನಾಗಿದ್ದಾನೆ. ನೀರಿನಿಂದ ಓಷಧಿಗಳು ಜನಿಸಿ, ಬೆಳೆಯುವುದ 
ರಿಂದ ಅದೂ ಅನ್ನಕಾರಣವಾಗಿದೆ. 

ಶ್ರುತಿಯಲ್ಲಿ ಅನುವಾಕದಲ್ಲಿರುವ ಒಂದೆರಡು ವಾಕ್ಯಗಳನ್ನು ವಿವರಿಸಿ ಪ್ರಶಂಸೆ ಇರುತ್ತದೆ. ಇಲ್ಲಿ ಐದನೆಯ 
ಅನುವಾಕದ ವಾಕ್ಯಗಳ ಪ್ರಶಂಸೆಯು ಇದೆ. 


ಪೈತ್ರಿಲೀಯ ಸಂಹಿಡಾ/೫-೪-೮/೪೮೭ 


|| | | I 
ಕಲ್ಬಾಣ್ಚು ಹೋತ್ಯಕ್ಸ್‌ ಅಪ್ತಸ್ಯ ಕ್ಸ್‌ ಪ್ರೈ ಯುಗ್ಮದಯುಜೇ ಜುಹೋತಿ 


| | 
ಮಿಥುನತ್ವಾಯೋತ್ತರಾವತೀ ಭವತೋಇಭಿಕ್ರಾಂತ್ಯಾ 


ಅಧಿ 


I I | 
ಕಲ್ಬಾನ್‌ | ಜುಹೋತಿ । ಅಕ್ಸ್ಸಪ್ತಸ್ಯ । ಕ್ಲ್‌ಪ್ರ್ಯೈ | ಯುಗ್ಮದಯುಜೇ ಇತಿ ಯುಗ್ಮತ್‌-ಅಯುಜೇ | ಜುಹೋತಿ | 


I I [| 1 
ಮಿಥುನತ್ವಾಯೇತಿ ಮಿಥುನ-ತ್ವಾಯ । ಉತ್ತರಾವತೀ ಇತ್ಯುತ್ತರಾ -ವತೀ | ಭವತಃ | ಅಭಿಕ್ರಾಂತ್ಯಾ ಇತ್ತ ೈಭಿ- 


ವಿವರಣೆ 


"ಆಯುರ್ಯಜ್ಞೇನ ಕಲ್ಪತಾಮ್‌' ಮೊದಲಾದ ಮಂತ್ರ 
ಗಳು ಕಲ್ಪಗಳು. ಅವುಗಳನ್ನು ಪಠಿಸುತ್ತಾ ವಸೋರ್ಧಾರಾ 
ಹೋಮವನ್ನು ಅನುಷ್ಠಿಸಬೇಕು. 
(ಈ ಮಂತ್ರಗಳನ್ನು ಪಠಿಸುತ್ತಾ ಯಜಮಾನನು ಹೋಮ 
ವನ್ನು ಮಾಡುವುದು) ಮೊದಲು ತಮ್ಮ ತಮ್ಮ ಕಾರ್ಯದಲ್ಲಿ 
ಅಸಮರ್ಥವಾದ ವಸ್ತುಗಳು ತಮ್ಮ ತಮ್ಮ ಕಾರ್ಯಗಳಲ್ಲಿ 
ಸಮರ್ಥವಾಗುವಂತೆ ಮಾಡಲು ಕಾರಣವಾಗುತ್ತದೆ. 

ಯುಗ್ಮದಯುಜೇ ಜುಹೋತಿ ' ಯಜಮಾನನು (ಯುಗ್ಮತ್‌)ಸಮಸಂಖ್ಯಾಪ್ಪತಿಪಾದಕ 
ವಾದ “ಚತಸ್ಪಶ್ವ ಮೇ' ಮೊದಲಾದ ಮಂತ್ರಗಳನ್ನೂ 
(ಅಯುಜೇ) ವಿಷಮಸಂಖ್ಯಾಪ್ರತಿಪಾದಕವಾದ "ಏಕಾ ಚ 
ಮೇ' ಮುಂತಾದ ಮಂತ್ರಗಳನ್ನೂ ಪಡಿಸುತ್ತಾ 
ವಸೋರ್ಧಾರಾಹೋಮವನ್ನು ಅನುಷ್ಠಿಸಬೇಕು. 
(ರಾಶಿದ್ವಯದಲ್ಲಿರುವ ಮಂತ್ರಗಳು ಸ್ತಿ ಸ್ರ್ರೀಪುರುಷರಂತೆ 
ಪರಸ್ಪರವಿಲಕ್ಷ ಕ್ಷಣವಾಗಿವೆ) ಈ ಮಂತ್ರಪಾಠದಿಂದ 
ಹೋಮವು ಸ್ತ್ರ ಪುರುಷರನ್ನು ಜೊತೆಗೂಡಿಸಲು 
ನಿಮಿತ್ತವಾಗುತ್ತದೆ. 

ಉತ್ತರಾವತೀ ಭವತಃ ಈ ಮಂತ್ರಗಳು ಒಂದು, ಮೂರು, ನಾಲ್ಕು, ಎಂಟು-ಹೀಗೆ 

ಉತ್ತರೋತ್ತರವೃದ್ಧಿರೂಪವಾಗಿವೆ. 
| ಅಭಿಕ್ರಾಂತ್ಯೈ ಇವುಗಳನ್ನು ಪಠಿಸುತ್ತಾ ಹೋಮಾನುಷ್ಠಾನ ಮಾಡು 

ವುದು ಎಲ್ಲ ವನ್ನೂ ವ್ಯಾಪಿಸಲು ಕಾರಣವಾಗುತ್ತದೆ./ 
ಸ್ವರ್ಗಪ್ರಾಪ್ತಿಗೆ ಕಾರಣವಾಗುತ್ತದೆ. [ಭ. ಭಾ. ಭಾ] 


ಊ ಊ WU WU WwW 


ಪೃಷ್ಟಯಜುರ್ವೇದ ಈನ್ನಡ ಪಠಾಶನ/೪೮೮ 


I 
ದೇವಭಂದಸಂ ಚೈವ ಮನುಷ್ಯಛಂದಸಂ ಚಾವ ರುಂಧ 


| 1 
ಏಕಾ । ಚ। ಮೇ! ತಿಸ್ತಃ॥ ಚ। ಮೇ ಇತಿ । ಆಹ | ದೇವಭಂದಸಮಿತಿ ದೇವ-ಛಂದಸಮ್‌ । ವೈ । ಏಕಾ 1 ಚ। 


| ತಿಸ್ರಃ ಐ ಚ 1 (೪೧) 1 ಮನುಷ್ಯಛಂದಸಮಿತಿ ಮನುಷ್ಯ-ಛಂದಸಮ್‌ । ಚತಸ್ರಃ । ಚ । ಅಷ್ಟೆ । ಚ! 


ಅವೇತಿ | ರುಂಧೇ। 


ಬ್ರಾಹ್ಮಣಭಾಗ ವಿವರಣೆ 


ಏಕಾ ಚ ಮೇ ತಿಸ್ರಃ ಚ ಮೇ ಶ್ರುತಿಯು "ಏಕಾ ಚ ಮೇ ತಿಸ್ರಃ ಚ ಮೇ' ಎಂದು 
| ಇತಿ ಆಹ ಹೇಳುತ್ತದೆ. 
| ಏಕಾ ಚ ತಿಸ್ರಃ ಚ ಒಂದು ಮುಂತಾದ ವಿಷಮಸಂಖ್ಯೆಯಿಂದ ದೇವತೆ 
| ದೇವಛಂದಸಮ್‌ ವೈ : ಗಳಿಗೆ ಪ್ರಿಯವಾದ ಛಂದಸ್ಸುಗಳು ನಿಷ್ಠನ್ನವಾಗುತ್ತವೆ. 
ಅವು ದೇವಛಂದಸ್ಸುಗಳು. 
| ಚತಸ್ರಃ ಚ ಅಷ್ಟೆ ಚ ನಾಲ್ಕು ಮುಂತಾದ ಸಮಸಂಖ್ಯೆಯಿಂದ ಮನುಷ್ಯರಿಗೆ 
1 ಮನುಷ್ಯಛಂದಸಮ್‌ ಪ್ರಿಯವಾದ ಛಂದಸ್ಸುಗಳು ಉಂಟಾಗುತ್ತವೆ. ಅವು 
ಮನುಷ್ಯಛಂದಸ್ಸುಗಳು. 
ದೇವಛಂದಸಮ್‌ ಚ ಈ ಎರಡು ಬಗೆಯಾದ ಮಂತ್ರಗಳ ಪಠನದಿಂದ 
ಮನುಷ್ಯಛಂದಸಮ್‌ ಚ ಹೋಮವನ್ನು ಅನುಷ್ಠಿಸುವ ಯಜಮಾನನು ದೇವ 
;] ಅವರುಂಧೇ ಏವ ಛಂದಸ್ಸನ್ನೂ, ಮನುಷ್ಯಛಂದಸ್ಸನ್ನೂ ಹೊಂದುವನು. 


|| ಇದು "ಅಗ್ನಿಶ್ಚಮ ಇಂದ್ರಶ್ಚ ಮೇ' ಎಂಬ ಆರನೆಯ ಅನುವಾಕದ ಮಂತ್ರಗಳ ಪ್ರಶಂಸೆ. 
ಇವು "ಅಗ್‌ಂಶುಶ್ಚ ಮೇ' “ಇಧ್ಮಶ್ಚ ಮೇ' ಎಂಬ ಏಳನೆಯ ಮತ್ತು ಎಂಟನೆಯ ಅನುವಾಕಗಳ ವಾಕ್ಯಗಳ 
ಪ್ರಶಂಸೆಯಾಗಿದೆ. 
ಇದು ಒಂಬತ್ತನೆಯ ಅನುವಾಕದಲ್ಲಿರುವ ಪೂರ್ವಭಾಗದ ಮಂತ್ರಗಳ ಪ್ರಶಂಸೆಯಾಗಿದೆ. 
ಇದು ಹತ್ತನೆಯ ಅನುವಾಕದ ಪೂರ್ವಭಾಗದ ಮಂತ್ರಗಳ ಪ್ರಶಂಸೆ. 


77277737175 777/757/757777175751757 7777777) 


ತೈತ್ತರೀಯ ಹಂಹಿತಾ/೫-೪-೮/೪೮೯ 


ಆ ತ್ರಯಸ್ಸಿ ್ರಗ್‌ಂಶತೋ ಜುಹೋತಿ ತ್ರೆಯಸಿ, ಗ್‌ಂಶದ್ದೆ ಲ್‌ ದೇವತಾ ದೇವತಾ 


ಏವಾವ ರುಂಧ ಆಂಷ್ಟಾಚತ್ವಾರಿಗ್‌ಂಶತೋ ಜುಹೋತೃಷ್ಟಾಚತ್ವಾರಿಗ್‌ಂಶದಕ್ಷ ರಾ 


I I I 
ಜಗತೀ ಜಾಗತಾಃ ಪಶವೋ ಜಗತ್ಯ್ಯೈವಾಸ್ಕ್ರೈ ಪಶೂನವ ರುಂಧೇ 


ಏತಿ | ತ್ರಯಸ್ತಿ] ಗ್‌ಂಶತ ಇತಿ ತ್ರಯಃ-ತ್ರಿಗ್‌ಂಶತಃ | 


ದೇವತಾಃ | ದೇವತಾಃ | ಏವ! ಅವೇತಿ | ರುಂಧೇ 


ಜುಹೋತಿ | ತ್ರಯಸ್ವಿಗ್‌ಂಶದಿತಿ ತ್ರಯಃ-ತ್ರಿಗ್‌ಂಶತ್‌ | ವೈ । 


| ಏತಿ | ಅಷ್ಟಾಚತ್ತಾರಿಗ್‌ಂಶತ ಇತ್ಯಷ್ಟಾ-ಚತ್ವಾರಿಗ್‌ಂಶತಃ 1 


1 | [| 
ಜುಹೋತಿ | ಅಷ್ಟಾಚತ್ವಾರಿಗ್‌ಂಶದಕ್ಟರೇತ್ಯಷ್ಟಾಚತ್ವಾರಿಗ್‌ಂಶತ್‌-ಅಕ್ಷ| ರಾ 1 ಜಗತೀ। 


ಬ್ರಾಹ್ಮಣಭಾಗ 


ರಾಶಿದ್ವಯದ ಸಂಖ್ಯಾವೃದ್ಧಿಯ ಅವಧಿಪ್ರಶಂಸೆ 


ಆ ತ್ರಯಸ್ತಿಗ್‌ಂಶತಃ ಜುಹೋತಿ - 
೨ು 


ವಿಷಮಸಂಖ್ಯಾ ್ಯಪ್ರತಿಪಾದಕವಾದ ಮಂತ್ರಗಳಲ್ಲಿ 


| “ತ್ರಯಸ್ವಿ ಗ್‌ಂಶಚ್ಚ ಮೇ' ಎಂಬಲ್ಲಿ ಯವರೆಗೆ ಪಠಿಸುತ್ತಾ 


ದೇವತಾಃ ತ್ರಯಸ್ತಿಗ್‌ಂಶತ್‌ ವೈ. 
ತ್ರ | 
ದೇವತಾಃ ಅವರುಂಧೇ ಏವ `` 


ಹೋಮವನ್ನು ಮಾಡಬೇಕು. 
ದೇವತೆಗಳ ಸಂಖ್ಯೆ ಯು ಮೂವತ್ತು ಮೂರಾಗಿದೆ. 
ಈ ಸಂಖ್ಯಾಸಾಮ್ಯದಿಂದ ಈ ಮಂತ್ರವನ್ನು ಪಠಿಸಿ 


ARE ಹೋಮವನ್ನು ಅನುಷ್ಠಿಸುವ ಯಜಮಾನನು ದೇವತೆಗಳನ್ನು 


ಆ ಅಷ್ಟಾಚತ್ವಾರಿಗ್‌ಂಶತಃ 
ಜುಹೋತಿ 


ಅಷ್ಟಾಚತ್ವಾರಿಗ್‌೦ಶದಕ್ಷರಾ ಜಗತೀ 
ಪಶವಃ ಜಾಗತಾಃ 

ಅಸ್ಮೈ ಜಗತ್ಯಾ ಏವ ಪಶೂನ್‌ 
ಅವರುಂಥೇ 


Ww WwW Wy 


/ದೇವತಾನುಗ್ರಹವನ್ನು ಹೊಂದಿಯೇ ಹೊಂದುತ್ತಾನೆ. 
ಸಮಸಂಖ್ಯಾವಾಚಕವಾದ ಶಬ್ದ! ರಾಶಿಯಲ್ಲಿ “ಅಷ್ಟಾ 
ಚತ್ವಾರಿಗ್‌ಂಶಚ್ಚ ಮೇ' ವರೆಗಿನ ಸಂಖ್ಯಾವಾಚಕ ಗಳನ್ನು 
ಪಠಿಸುತ್ತಾ ವಸೋರ್ಧಾರಾಹೋಮವನ್ನು ಮಾಡಬೇಕು. 
ಜಗತೀಛಂದಸ್ಸು ನಲವತ್ತೆಂಟು ಅಕ್ಷರಗಳಿಂದ ಕೂಡಿದೆ. 
ಪಶುಗಳೂ ಜಗತೀಛಂದಸ್ಸಿಗೆ ಸಂಬಂಧಿಸಿದವುಗಳು. 
ಈ ಮಂತ್ರಭಾಗಗಳನ್ನು ಪಠಿಸಿ ಹೋಮ ಮಾಡುವ ದ 
ರಿಂದ ಯಜಮಾನನು ಪಶುಗಳನ್ನು ಹೊಂದುತ್ತಾನೆ/ 
ಅಧ್ವರ್ಯವು ಯಜಮಾನನಿಗೆ ಪಶುಪ್ರಾಪ್ತಿಯನ್ನು ಮಾಡಿ 
ಕೊಡುತ್ತಾನೆ. 


WW WY WW Ww Ww 


ಪೃಷ್ಟಯಜುರ್ವೇದ ಪನ್ನಡ ಪ್ರಪಾಶನ/೪೯೦ 
WW VV VW ಉಗ ಗಭ VV ಗು WY WW WY W 
1) 


I 
ವಾಜಶ ಪಸವಶೇತಿ ದಾದಶಂ ಜುಹೋತಿ ಜಾ ದಶ 
ಚಲ ಬಜ ವ RY ad 


1) (1) 
|| | | 

ಬಿ pe ಬಿ kt IW 
ಳು ಮಾಸಾಸ್ಸಂವಥ್ಸರಸ್ಸಂವಥ್ಸರ ಏವ ಪ್ರತಿ ತಿಷ್ಠತಿ ॥ ೪೨-8 ॥ 8 
| | | | WY 
wy [ವಿವೈ ಯಜ್ಞ; ಸ್ಸಾಮ ಚ ಮ ಇತ್ಯಾಹ ಚ ತಿಸ್ರಶ್ಚೈಕಾನ್ನ ಪಂಚಾಶಚ್ಚ ॥] 1) 
1 I 1 | 1 | | W 
1 ಜಾಗತಾಃ | ಪಶವಃ | ಜಗತ್ಯಾ | ಏವ | ಅಸ್ಕೈ | ಪಶೂನ್‌ | ಅವೇತಿ | ರುಂಧೇ | ವಾಜಃ । ಚ । ಪ್ರಸವ ಇತಿ ಪ್ರ- wy 
| ಸವಃ। ಚ ಇತಿ । ದ್ವಾದಶಮ್‌ | ಜುಹೋತಿ ದ್ವಾದಶ । ಮಾಸಾಃ | ಸಂವದ್ಸರ ಇತಿ ಸಮ್‌-ವಥ್ಸರಃ । ಸಂವಥ್ಸರ [1 
| ಕಿ ಸಮ್‌-ವಥ್ಸರೇ। ಏವ! ಪ್ರತೀತಿ! ತಿಷ್ಠತಿ ॥ ೪೨॥ 4 
Wy — Ao 1) 
Wy ಬ್ರಾಹ್ಮಣಭಾಗ ವಿವರಣೆ 1) 
| ವಾಜಃ ಚ ಪ್ರಸವ ಚ ಇತಿ ವಾಜಶ್ಚ, ಪ್ರಸವಶ್ವ, ಅಪಿಜಶ್ವ, ಕ್ರತುಶ್ವ, ಸುವಶ್ಚ, | 
11) ದ್ವಾದಶಮ್‌ ಜುಹೋತಿ ` ಮೂರ್ಧಾ ಚ, ವ್ಯಶ್ಲಿ( ಯಶ್ಚ, ಆಂತ್ಯಾಯನಶ್ಚ, |) 
( ' ಅಂತ್ಯಶ್ಚ, ಭೌವನಶ್ಚ, ಭುವನಶ್ಚ, ಅಧಿಪತಿಶ್ಚ ಎಂಬ | 
ಹನ್ನೆರಡು ಮಂತ್ರಗಳನ್ನು ಪಠಿಸುತ್ತಾ ವಸೋರ್ಧಾರಾ |' 
Wy ಹೋಮವನ್ನು ಮಾಡಬೇಕು. Ww 
೪] ದ್ವಾದಶ ಮಾಸಾಃ ಸಂವಥ್ಸರಃ ಹನ್ನೆರಡು ಮಾಸಗಳು ಒಂದು ಸಂವತ್ಸರವಾಗಿವೆ. ೪ 
| ಸಂವಥ್ನರೇ ಏವ ಪ್ರತಿತಿಷ್ಠತಿ ಈ ಹನ್ನೆರಡು ಮಂತ್ರಗಳನ್ನು ಪಠಿಸುತ್ತಾ ಹೋಮ | 
ಮಾಡುವುದರಿಂದ ಯಜಮಾನನು ಸಂವತ್ಸರ ಕಾಲ | 
1 ದಲ್ಲಿ ಪ್ರತಿಷ್ಠೆಯನ್ನು/ಉತ್ತಮಸ್ವಿತಿಯನ್ನು ಹೊಂದು |! 


(| "ಕಲ್ಬಾನ್‌ ಜುಹೋತಿ' ಎಂಬುದು ದಶಮಾನುವಾಕದ ಕೊನೆಯ ಭಾಗದ ಮಂತ್ರಗಳ ಪ್ರಶಂಸೆಯಾಗಿದೆ. Wy 
ಸಂಖ್ಯಾವಾಚಕಶಬ್ದಗಳ ತಾತ್ಪರ್ಯವನ್ನು ದೇವಛಂದಸ್ಸು ಮನುಷ್ಯಛಂದಸ್ಸು ಎಂಬುದಾಗಿ ಶ್ರುತಿಯು ವಿವರಿಸಿದೆ. 
“ಏಕಾ ಚ ಮೇ' ಮುಂತಾದ ಮಂತ್ರಗಳೇ ದೇವಪ್ರಿಯವಾದ ಛಂದಸ್ಸುಗಳು. “ಚತಸ್ರಶ್ಚ ಮೇ' ಮುಂತಾದವುಗಳೇ 
Wp ಮನುಷ್ಯಪ್ರಿಯವಾದ ಛಂದಸ್ಸುಗಳು ಎಂದೂ ತಾತ್ಪರ್ಯ. 1) 

"ವಾಜಶ್ಚ ಪ್ರಸವಶ್ಚ ' ಎಂಬುದಾಗಿ ವಸೋರ್ಧಾರಾಮಂತ್ರದಲ್ಲಿ ಅಂತಿಮಾನುವಾಕದಲ್ಲಿ ಕಡೆಯ ಭಾಗದಲ್ಲಿ 
ಪಠಿತವಾಗಿರುವ ಮಂತ್ರಗಳ ಪ್ರಶಂಸೆಯು ಇದಾಗಿದೆ. 


DERN 
1 ಸ್ರ ಭ್ರಾ ಭ್ರ 0 SD VDD DSW WWW ೪ W 


॥ ಸವಮೋಂಂಸುವಾಹಃ ॥ 


|| | I 
ಅಗ್ನಿರ್ದೇವೇಭ್ಯೋ*ಪಾಕ್ರಾಮದ್ಮಾಗಧೇಯಮಿಚ್ಛಮಾನಸ್ತ ೦ ದೇವಾ 


| | 
ಅಬ್ರುವನ್ನುಪ ನ ಆ ವರ್ತಸ್ವ ಹವ್ಯನ್ನೋ ವಹೇತಿ 


[ 
ಅಗ್ನಿಃ । ದೇವೇಭ್ಯಃ | ಅಪೇತಿ | ಅಕ್ರಾಮತ್‌ | ಭಾಗಧೇಯಮಿತಿ ಭಾಗ-ಧೇಯಮ್‌ | ಇಚ್ಛಮಾನಃ | ತಮ್‌ ॥ 


ದೇವಾಃ । ಅಬ್ರುವನ್ನ್‌ | ಉಪೇತಿ !1ನಃ। ಏತಿ I ವರ್ತಸ್ವ। ಹವ್ಯಮ್‌ | ನಃ। ವಹ। ಇತಿ। 
ಈ ಅನುವಾಕದಲ್ಲಿ ವಾಜಪ್ರಸವೀಯಹೋಮವು ಉಕ್ತವಾಗಿದೆ. 


ಬ್ರಾಹ್ಮಣಭಾಗ 
ವಾಜಪಸವೀಯಹೋವವಿಧಿ; ಪಶಂಸೆ 
ಆಂ ಎಂ 


ಅಗ್ನಿಃ ದೇವೇಭ್ಯಃ ಅಪಾಕ್ರಾಮತ್‌ (ಒಂದು ಕಾಲದಲ್ಲಿ ಭಾಗರಹಿತನಾದ) ಅಗ್ನಿಯು ತನ್ನ 


ಭಾಗಧೇಯಮ್‌ ಇಚ್ಛಮಾನಃ ಭಾಗವನ್ನು ಹೊಂದಲು ಬಯಸಿದವನಾಗಿ 
ದೇವತೆಗಳಿಂದ ದೂರಕ್ಕೆ ಹೊರಟುಹೋದನು. 


ತಮ್‌ ದೇವಾಃ ಆಗ ದೇವತೆಗಳು ಅಗ್ನಿಯನ್ನು (ಹುಡುಕಿ) 

ನಃ ಉಪ ಆವರ್ತಸ್ವ "ನಮ್ಮ ಬಳಿಗೆ ಹಿಂದಿರುಗಿ ಬಾ' 

ನಃ ಹವ್ಯಮ್‌ ಆ ವಹ ಇತಿ "ನಮ್ಮ ಹವ್ಯಗಳನ್ನು(ಮೊದಲಿನಂತೆ) ತಂದು ಕೊಡು' 
ಅಬ್ರುವನ್‌ ಎಂದು ಹೇಳಿದರು. 


ತಾತ್ತರ್ಯ:- ಪ್ರಥಮಕಾಂಡದ ಸಪ್ತಮಪ್ರಪಾಠಕದ "ವಾಜಸ್ಯೇಮಮ್‌' ಎಂದು ಆರಂಭವಾಗುವ ಮಂತ್ರಗಳೂ 
ನಾಲ್ಕನೆಯ ಕಾಂಡದ ಸಪ್ತಮಪ್ರಪಾಠಕದ “ವಾಜೋ ನಃ ಸಪ್ತ' ಮುಂತಾದ ಮಂತ್ರಗಳೂ ವಾಜಪ್ರಸವೀಯ 
ಹೋಮದ ಮಂತ್ರಗಳಾಗಿವೆ. ಇವು ಒಟ್ಟು ಹದಿನಾಲ್ಕು ಮಂತ್ರಗಳಾಗುತ್ತವೆ. 


ಪೃಷ್ಟಯಜುವ್ವೇದ ಪನ್ನಡ ಪ್ರಪಾಶಸ/೪೯೨ 


|| I | | | 
ಸೋಇಬ್ರವೀದ್ವರಂ ವೃಣೈ ಮಹ್ಯಮೇವ ವಾಜಪ್ರಸವೀಯಂ ಜುಹವನ್ನಿತಿ 


ತಸ್ಮಾದಗ್ಗಯೇ ವಾಜಪ್ರಸವೀಯಂ ಜುಹ್ವತಿ ಯದ್ವಾಜಪ್ರಸವೀಯಂ 
ಜುಹೋತ್ಯಗ್ನಿಮೇವ ತದಾ ಗಧೇಯೇನ ಸಮರ್ಧಯತ್ಯಥೋ ಅಭಿಷೇಕ 
ಏವಾಸ್ಯ ಸ ಚತುರ್ದಶಭಿರ್ಜುಹೋತಿ 
ಸಃ । ಅಬ್ರವೀತ್‌ | ವರಮ್‌ । ವೃಣ್ಯೆ | ಮಹ್ಯಮ್‌ । ಏವ | ವಾಜಪ್ರಸವೀಯಮಿತಿ ವಾಜ-ಪ್ರಸವೀಯಮ್‌ | 
ಜುಹವನ್ನ್‌ | ಇತಿ | ತಸ್ಮಾತ್‌ | ಅಗ್ಗಯೇ | ವಾಜಪ್ರಸವೀಯಮಿತಿ ವಾಜ-ಪ್ರಸವೀಯಮ್‌ | ಜುಹ್ವತಿ | ಯತ್‌ | 
ವಾಜಪ್ರಸವೀಯಮಿತಿ ವಾಜ-ಪ್ರಸವೀಯಮ್‌ । ಜುಹೋತಿ ಆಗ್ನಿಮ್‌ । ಏವ । ತತ್‌ । ಭಾಗಧೇಯೇನೇತಿ 


I I t 
ಭಾಗ-ಧೇಯೇನ । ಸಮಿತಿ । ಅರ್ಧಯತಿ । ಅಥೋ ಇತಿ । ಅಭಿಷೇಕ ಇತ್ಯಭಿ-ಸೇಕಃ । ಏವ । ಅಸ್ಯ | ಸಃ | 


ಚತುರ್ದಶಭಿರಿತಿ ಚತುರ್ದಶ-ಭಿಃ। ಜುಹೋತಿ | 
ಬ್ರಾಹ್ಮಣಭಾಗ ವಿವರಣೆ 


ಸಃ ವರಮ್‌ ವೃಣೈ ಮಹ್ಯಮ್‌ ಏವ ವಾಜ ಆಗ ಆ ಅಗ್ನಿಯು “ನನಗೆ ವಾಜಪ್ರಸವೀಯಹೋಮ 

ಪ್ರಸವೀಯಮ್‌ ಜುಹವನ್‌ ಇತಿ ಅಬ್ರವೀತ್‌ ವನ್ನು ಮಾಡಬೇಕು.” ಎಂಬ ವರವನ್ನು ಕೇಳಿಕೊಂಡನು. 

ತಸ್ಮಾತ್‌ ಅಗ್ನಯೇ ವಾಜಪ್ರಸವೀಯಮ್‌ (ಅದರಂತೆ ದೇವತೆಗಳು ಅನುಷ್ಠಿಸಿದರು) ಆದುದರಿಂದ 

ಜುಹ್ವತಿ ಅಗ್ನಿಗಾಗಿಯೇ ವಾಜಪ್ರಸವೀಯಹೋಮವನ್ನು ಅನುಷ್ಠಿಸು 

| ತ್ತಾರೆ. 

ಯತ್‌ ವಾಜಪ್ರಸವೀಯಮ್‌ ಜುಹೋತಿ ವಾಜಪ್ರಸವೀಯಹೋಮವನ್ನು ಅನುಷ್ಠಿಸುವುದೆಂಬುದು 
ಯಾವುದೋ 

ತತ್‌ ಅಗ್ನಿಮ್‌ ಏವ ಭಾಗಧೇಯೇನ ಅದರಿಂದ ಯಜಮಾನನು ಅಗ್ನಿಯನ್ನು ತನ್ನ ಭಾಗದಿಂದ 

ಸಮರ್ಧಯತಿ ಸಮೃದ್ಧನನ್ನಾಗಿ ಮಾಡುತ್ತಾನೆ. 

ಅಥೋ ಸಃ ಏವ ಅಸ್ಯ ಅಭಿಷೇಕಃ ಮತ್ತು ಈ ವಾಜಪ್ರಸವೀಯಹೋಮವು ಅಗ್ನಿಗೆ ಅಭಿ 
ಷೇಕರೂಪವಾಗಿಯೇ ಇದೆ. 

ಚತುರ್ದಶಭಿಃ ಜುಹೋತಿ ಹದಿನಾಲ್ಕು ಮಂತ್ರಗಳಿಂದ ವಾಜಪ್ರಸವೀಯಹೋಮ 
ವನ್ನು ಅನುಷ್ಠಿಸಬೇಕು. 


ಪೈತ್ರಿರೀಯ ಸಂಹಿಡಾ/೫-೪-೯/೪೯೩ 


WWW WU WVU ಓಔ WWW UUW WY 
[ 
ಸಪ್ತ ಗ್ರಾಮ್ಯಾ ಓಷಧಯಸ್ಸಪ್ತಾ [ಸಪ್ತ (೪೩)ಆರಣ್ಯಾ 1ರಣ್ಯಾ 


I [ I 
ಉಭಯೀಷಾಮವರುದ್ಭ್ಯಾ ಅನ್ನಸ್ಯಾನ್ನಸ್ಯ ಜುಹೋತ್ಯ ನ್ನಸ್ಯಾ ನ್ನಸ್ಥಾ ವರುದ್ಧ್ಯಾ 


ಔದುಂಬರೇಣ ಸ ಸ್ರುವೇಣ ಜುಹೋತ್ಕೂರ್ಗ್ವಾ ಉದುಂಬರ 


| 
ಮ್ಯಾಃ । ಓಷಧಯಃ | ಸಪ್ತ । (೪೩) । ಆರಣ್ಯಾಃ | ಉಭಯೀಷಾಮ್‌ | ಅವರುದ್ಧ್ಯಾ ಇತ್ತ ನತ್ಯ, | 


ವೇಣ I ಜುಹೋತಿ 1 ಊರ್ಕ್‌। ವೈ। ಉದುಂಬರಃ | 


ಬ್ರಾಹ್ಮಣಭಾಗ ವಿವರಣೆ 


ಲ್ರ 

ಸಪ್ತ ಗ್ರಾಮ್ಯಾಃ ಓಷಧಯಃ ತಿಲ(ಎಳ್ಳು), ಮಾಷ(ಉದ್ದು), ವ್ರೀಹಿ(ಭತ್ತ), ಯವ 
(ಜವೆ ಗೋಧಿ), ಪ್ರಿಯಂಗು, ಅಣು, ಗೋಧೂಮ, 
(ಗೋಧಿ) ಇವು ಏಳು ಗ್ರಾಮ್ಯ ಓಷಧಿಗಳು. 

ಸಪ್ತ ಆರಣ್ಯಾಃ ಓಷಧಯಃ ಶ್ಯಾಮಾಕ, ನೀವಾರ, ಜರ್ತಿಲ, ಗವೀಧುಕ, ವೇಣು, 
ಗಾರ್ಮುತ, ಮರ್ಕಟಕ-ಈ ಏಳು ಆರಣ್ಯಕವಾದ 
ಓಷಧಿಗಳು.* 

ಉಭಯೀಷಾಮ್‌ ಅವರುಧ್ಯೈ ಈ ಹೋಮದಿಂದ ಉಭಯವಿಧವಾದ ಓಷಧಿಗಳು 
ಪ್ರಾಪ್ತವಾಗುತ್ತವೆ. 

ಅನ್ನಸ್ಯ ಅನ್ನಸ್ಯ ಜುಹೋತಿ ಒಂದೊಂದು ಅನ್ನವು ಲಭಿಸುವುದಕ್ಕಾಗಿ ಒಂದೊಂದು 
ಮಂತ್ರದಿಂದ ಒಂದೊಂದು ಅನ್ನವನ್ನು ಹೋಮ 
ಮಾಡಬೇಕು. 

ಅನ್ನಸ್ಯಾನ್ನಸ್ಯ ಅವರುಧ್ಯೈ ಇದು ಸಾಂಕರ್ಯವಿಲ್ಲದಂತೆ ಎಲ್ಲ ಅನ್ನಪ್ರಾಪ್ತಿಗೆ 
ಸಾಧನವಾಗುತ್ತದೆ. 

[ಜುಹೂವಿಗೆ ಬದಲಾಗಿ] ಔದುಂಬರಸ್ರುವವಿಧಿ; ಪ್ರಶಂಸೆ. 


ಔದುಂಬರೇಣ ಸ್ರುವೇಣ ಜುಹೋತಿ ಔದುಂಬರಸ್ರುವದಿಂದ ವಾಜಪ್ರಸವೀಯಹೋಮ 
ವನ್ನು ಅನುಷ್ಠಿಸಬೇಕು. 
ಊರ್ಕ್‌ ವೈ ಉದುಂಬರಃ ಔದುಂಬರವು ಸ್ವಾದುರಸಸ್ವರೂಪವಾಗಿದೆ. 


* ಓಷಧ್ಯಃ ಫಲಪಾಕಾಂತಾಃ | -ಅಮರಕೋಶ. ಒಮ್ಮೆ ಫಲಿಸುವ ಸಸ್ಯಗಳು. ಬತ್ತ ಮುಂತಾದವುಗಳು. 


WW UYU WW WY WY WW VY WW WY 


ಪೃಷ್ಟಂಯಜುರ್ವೇದ ಪನ್ಹಡ ಪ್ರಶಾಶನ/೪೯೪ 


I I 
ಊರ್ಗನ್ನಮೂರ್ಜೆವಾಸ್ಮಾ ಊರ್ಜಮನ್ನಮವ ರುಂಧೇಗ್ನಿರ್ಮೈ 


I | I I | | 
ದೇವಾನಾಮಭಿಷಿಕ್ತೋಣಗ್ನಿಚಿನ್ಮನುಷ್ಯಾಣಾಂ ತಸ್ಮಾದಗ್ನಿಚಿದ್ದರ್‌ಷತಿ ನ 


| | | [ 
ಧಾವೇದವರುದ್ದ ಗ್ಗ್‌ ೦ಹ್ಯಸ್ಯಾನ್ನಮನ್ನಮಿವ ಖಲು ವೈ ವರ್‌ಷಂ 


|| [| || [| 
‘| ಊರ್ಕ್‌ | ಅನ್ನಮ್‌ । ಊರ್ಜಾ | ಏವ | ಅಸ್ಕೈ | ಊರ್ಜಮ್‌ । ಅನ್ನಮ್‌ । ಅವೇತಿ | ರುಂಧೇ | ಅಗ್ನಿಃ ವೈ । 


|| I ( I 
ದೇವಾನಾಮ್‌ | ಅಭಿಷಿಕ್ತ ಇತ್ಯಭಿ-ಸಿಕ್ತಃ | ಅಗ್ನಿಚಿದಿತ್ಯ] ಚಿತ್‌ | ಮನುಷ್ಯಾಣಾಮ್‌ | ತಸ್ಮಾತ್‌ | ಅಗ್ನಿಚಿದಿತ್ಯಗ್ನಿ- 


| I 1 
ಚಿತ್‌ । ವರ್‌ಷತಿ । ನ । ಧಾವೇತ್‌ | ಅವರುದ್ವಮಿತ್ಯವ-ರುದ್ಧಮ್‌ । ಹಿ । ಅಸ್ಯ । ಅನ್ನಮ್‌ । ಅನ್ನಮ್‌ । ಇವ | 


ಖಲು। ವೈ! ವರ್‌ಷಮ್‌! 


ಬ್ರಾಹ್ಮಣಭಾಗ 
ಅನ್ನಮ್‌ ಊರ್ಕ್‌ 
ಅಸ್ಕೈ ಊರ್ಜಾ ಏವ ಊರ್ಜಮ್‌ 
ಅನ್ನಮ್‌ ಅವರುಂಧೇ 
ದೇವಾನಾಮ್‌ ಅಗ್ನಿಃ ವೈ ಅಭಿಷಿಕ್ತ: 


ಮನುಷ್ಯಾಣಾಮ್‌ ಅಗ್ನಿಚಿತ್‌ ಅಭಿಷಿಕ್ತ: 


ವಿವರಣೆ 


ಹೋಮದ್ರವ್ಯವಾದ ಅನ್ನವೂ ಸ್ವಾದುರಸೋಪೇತ 
ವಾಗಿದೆ. 

ಆದುದರಿಂದ ಅಧ್ವರ್ಯುವು ಈ ಯಜಮಾನನಿಗೆ 
ಸ್ವಾದುರಸೋಪೇತವಾದ ಹೋಮಸಾಧನದಿಂದಲೇ 
ಸ್ವಾದುರಸವುಳ್ಳ ಅನ್ನವನ್ನು ಸಂಪಾದಿಸಿಕೊಟ್ಟವ 
ನಾಗುತ್ತಾನೆ. 

ಚಯನ ಮಾಡಲ್ಪಟ್ಟ ಅಗ್ನಿಯು ದೇವತೆಗಳಲ್ಲಿ ಅಭಿ 
ಷಿಕ್ತನಾದವನಂತೆ. 

ಅಗ್ನಿಚಯನವನ್ನು ಮಾಡಿದ ಯಜಮಾನನು ಮನುಷ್ಯ 
ರಲ್ಲಿ ಅಭಿಷಿಕ್ತನಾದವನು. 


ಧಾವನನಿಷೇಧ; ಅರ್ಥವಾದ 


ತಸ್ಮಾತ್‌ ವರ್‌ಷತಿ ಅಗ್ನಿಚಿತ್‌ ನ 
ಧಾವೇತ್‌ 

ಅಸ್ಯ ಅನ್ನಮ್‌ ಅವರುದ್ಧ. ಮ್‌ಹಿ 
ವರ್‌ಷಮ್‌ ಅನ್ನಮ್‌ ಇವ ಖಲು ವೈ 


ಆದುದರಿಂದ ಚಯನ ಮಾಡಿದ ಯಜಮಾನನು 
ಮಳೆಯು ಬಂದಾಗ ಓಡಿಹೋಗಬಾರದು. 

ಈ ಯಜಮಾನನಿಗೆ ಅನ್ನವು ಪ್ರಾಪ್ತವಾಗಿಯೇ ಇದೆ. 
ಮಳೆಯೂ ಅನ್ನಸಾಧನವಾಗಿ ಅನ್ನವೇ ಆಗಿದೆ. 


ಪೈತ್ರಿಲೀಯ ಸಂಹಿಷಾ/೫-೪-೯/೪೯೫ 


I || I | I 
ಯದ್ದಾ; ವೇದನ್ನಾದ್ಯಾದ್ದಾ ವೇದುಪಾವರ್ತೇತಾನ್ನಾದ್ಯಮೇವಾಭ್ಯು[ಅಭಿ(೪೪) 


| | I 
ಉಪಾವರ್ತತೇ] ಪಾವರ್ತತೇ ನಕ್ಟೋಷಾಸೇತಿ ಕೃಷ್ಣಾಯ್ಯ ಶ್ವೇತವಥ್ಸಾಯ್ಕೆ 


| 
ಪಯಸಾ ಜುಹೋತ್ಯಹ್ನೈವಾಸ್ಮೈ ರಾತ್ರಿಂ ಪ್ರ ಪಯ 


|| [ It 1 I [ 
ಯತ್‌ | ಧಾವೇತ್‌ | ಅನ್ನಾದ್ಯಾದಿತ್ಯನ್ನ-ಅದ್ಯಾತ್‌ | ಧಾವೇತ್‌ | ಉಪಾವರ್ತೇತೇತ್ಯುಪ-ಆವತೇತ | 
[ 1 I | | 1 
ಅನ್ನಾದ್ಯಮಿತ್ಯನ್ನ-ಅದ್ಯಮ್‌ । ಏವ | ಅಭೀತಿ । (೪೪) | ಉಪಾವರ್ತತ ಇತ್ಯುಪ-ಆವರ್ತತೇ | ನಕ್ಟೋಷಾಸಾ | 
I || [ [ | || 
ಇತಿ | ಕೃಷ್ಣಾಯ್ಕೆ | ಶ್ವೇತವತ್ಸಾಯಾ ಇತಿ ಶ್ವೇತ-ವತ್ಸಾಯ್ಕೆ | ಪಯಸಾ । ಜುಹೋತಿ | ಅಹ್ನಾ। ಏವ । ಅಸ್ಮ್ರೈ! 


|| [| 
ರಾತ್ರಿಮ್‌ | ಪ್ರೇತಿ 1 ದಾಪಯತಿ। 


ಬ್ರಾಹ್ಮಣಭಾಗ ವಿವರಣೆ 


ಯತ್‌ ಧಾವೇತ್‌ ಮಳೆಯು ಬಂದಾಗ ಓಡುವುದೆಂಬುದು 

ಅನ್ನಾದ್ಯಾತ್‌ ಧಾವೇತ್‌ ಶ್ರೇಷ್ಠವಾದ ಅನ್ನದಿಂದಲೇ ದೂರವಾಗಿ ಓಡಿ 
ಹೋದಂತಾಗುತ್ತದೆ. 

ಉಪಾವರ್ತೇತ ಆದುದರಿಂದ ಮಳೆಯು ಬಂದಾಗ ಓಡದೆ ಹಿಂದಿ 
ರುಗಿ ಬರಬೇಕು. 

ಅನ್ನಾದ್ಯಮ್‌ ಅಭಿ ಉಪಾವರ್ತತೇ ಏವ ಹೀಗೆ ಮಾಡುವುದರಿಂದ ಶ್ರೇಷ್ಠವಾದ ಅನ್ನದ ಆಭಿ 
ಮುಖವಾಗಿಯೇ ಹಿಂದಿರುಗಿ ಬಂದಂತಾಗುತ್ತದೆ. 
(ಇದರಿಂದ ಅನ್ನಪ್ರಾಪ್ತಿ ಯಾಗುತ್ತದೆ) 


ಕ್ಲೀರಹೋಮವಿಧಿ; ಅರ್ಥವಾದ 
ನಕ್ತೋಷಾಸಾ ಇತಿ "ನಕ್ತೋಷಾಸಾ...ದ್ರವಿಣೋದಾಃ' ಎಂಬ ಮಂತ್ರದಿಂದ 
ಕೃಷ್ಣಾಯ್ಕೈೆ ಶ್ವೇತವತ್ಸಾಯ್ಕೆ ಪಯಸಾ ಬಿಳಿಯ ಬಣ್ಣದ ಕರುವುಳ್ಳ ಕರಿಯ ಬಣ್ಣದ ಧೇನು 
ಜುಹೋತಿ ವಿನ ಹಾಲಿನಿಂದ ಹೋಮವನ್ನು ಅನುಷ್ಠಿಸಬೇಕು. 
ಅಸ್ಮೈ ಅಹ್ನಾ ಏವ ರಾತ್ರಿಮ್‌ ಈ ಹೋಮದಿಂದ ಅಧ್ವರ್ಯುವು ಕರುವಿನಂತಿರುವ 
ಹಗಲಿನಿಂದ ಧೇನುವಿನಂತಿರುವ ರಾತ್ರಿಯನ್ನು ಕೊಟ್ಟ 
ವನಾಗುತ್ತಾನೆ./(ಹಾಲು ಇಳಿಸುವಂತೆ ಮಾಡುತ್ತಾನೆ) 


ಪೃಷ್ಟಯಣುರ್ವೇದ ಪನ್ನಡ ಪ್ರತಾಶನ/೪೯೬ 


ರಾತ್ರಿಯಾಂಹರಹೋರಾತ್ರೇ ಏವಾಸ್ಕೈ ಪ್ರ ಪ್ರತ್ತೇ ಕಾಮಮನ್ನಾದ್ಯಂ ದುಹಾತೇ 


ರಾಷ್ಟ್ರಭೃತೋ ಜುಹೋತಿ ರಾಷ್ಟ್ರಮೇವಾವ ರುಂಧೇ ಷಡಿ ೃರ್ಜುಹೋತಿ 


| | 
ಷಡ್ವಾ ಯತವ ಖತುಷ್ಟೇವ ಪ್ರತಿ ತಿಷ್ಠತಿ 


| [ 1 | [| [ 
ರಾತ್ರಿಯಾ । ಅಹಃ। ಅಹೋರಾತ್ರೇ ಇತ್ಯಹಃ-ರಾತ್ರೇ | ಏವ। ಅಸ್ಮ್ರೈ | ಪ್ರತ್ತೇ ಇತಿ | ಕಾಮಮ್‌ | ಅನ್ನಾದ್ಯಮಿತ್ಯನ್ನ- 

[| | | [| | 
ಅದ್ಯಮ್‌ | ದುಹಾತೇ ಇತಿ | ರಾಷ್ಟ್ರಭೃತ ಇತಿ ರಾಷ್ಟ್ರ-ಭೃತಃ | ಜುಹೋತಿ | ರಾಷ್ಟ್ರಮ್‌ | ಏವ | ಅವೇತಿ । 


I 
ರುಂಧೇ ಷಡ್ಳಿರಿತಿ ಷಟ್‌-ಭಿಃ ಜುಹೋತಿ | ಷಟ್‌ | ವೈ | ಯತವಃ | ಯತುಷು । ಏವ। ಪ್ರತೀತಿ! ತಿಪ್ಪತಿ 


ಬ್ರಾ ಹ್ಮಣಭಾಗ ವಿವರಣೆ 


ಧೇನುಸಮಾನವಾದ ರಾತ್ರಿಯಿಂದ ಹಗಲಿಗೆ ಸಮಾನ 
ವಾದ ಪಯಸ್ಸನ್ನು (ಹಾಲನ್ನು) ಯಜಮಾನನಿಗೆ 
Ws ಒದಗಿಸಿಕೊಡುತ್ತಾನೆ. 
| ಪ್ರತ್ತೇ ಅಹೋರಾತ್ರೇ ಹೀಗೆ ಪರಸ್ಪರದತ್ತವಾಗಿರುವ ಅಹೋರಾತ್ರಗಳು 
| ಅಸ್ಕೈ ಕಾಮಮ್‌ ಅನ್ನಾದ್ಯಮ್‌ ಈ ಯಜಮಾನನಿಗೆ ಅನ್ನಾದ್ಯರೂಪವಾದ ಕಾಮ 
| ದುಹಾತೇ ಏವ ವನ್ನು ಒದಗಿಸಿಕೊಡುತ್ತವೆ. (ಇವು ಇಷ್ಟಾರ್ಥವನ್ನು 
ಕರುಣಿಸಲಿ) 
ರಾಷ್ಟ್ರಭೃದ್ಧೋಮವಿಧಿ; ಅರ್ಥವಾದ 
ರಾಷ್ಟ್ರಭೃತಃ ಜುಹೋತಿ “ಯತಾಷಾಡೃತಧಾಮಾ' ಮುಂತಾದ ಮಂತ್ರಗಳಿಂದ 
ರಾಷ್ಟ ಸ್ಟಭೃದ್ಧೊ ಮಗಳನ್ನು  ಅನುಷ್ಠಿಸಬೇಕು. 
ರಾಷ್ಟ್ರಮ್‌ ಅವರುಂಧೇ ಏವ ಇದರಿಂದ ರಾಷ್ಟ್ರ ವನ್ನೇ ಹೊಂದಿದವನಾಗುತ್ತಾ ನೆ. 
ಷಡ್ಗಿಃ ಜುಹೋತಿ ಆರು ಪರ್ಯಾಯಗಳಿಂದ ಹೋಮವನ್ನು ಮಾಡ 
ಬೇಕು. 
ಯತವಃ ಷಟ್‌ ವೈ ಯತುಗಳು ಆರಪ್ಪೆ. 
| ಯತುಷು ಏವ ಪ್ರತಿತಿಷ್ಠತಿ ಈ ಹೋಮಗಳಿಂದ ಯಜಮಾನನು ಯತುಗಳ 
ಲ್ಲಿಯೇ ಪ್ರತಿಷ್ಠಿತನಾಗುವನು. 


ರ್ಥ ರ್ಥರ್ಪರ್ಸ್ಪರ್ಪರ್ಥ್ಪರ್ಸರ್ಪರ್ಪರ್ಥ್ಪರ್ಸ್ಪರ್ಪರ್ಪರ್ಪರಶಫ 


ಪೈತ್ರಿಲೀಯ ಸಂಹಿತಾ/೫-೪-೯/೪೯೭ 


ಭುವನಸ್ಯ ಪತ ಇತಿ ರಥಮುಖೇ ಪಂಚಾಂ5ಹುತೀರ್ಜುಹೋತಿ ವಜ್ರೋ ವೈ 

ರಥೋ ವಜ್ರೇಣೈವ ದಿಶೋ!ದಿಶಃ (೪೫)ಅಭಿ]9ಭಿ ಜಯತ್ಯಗ್ನಿಚಿತಗ್‌ಂ ಹ 
ವಾ ಅಮುಷ್ಕಿಶ್ಲೋಕೇ ವಾತೋಇಭಿ ಹವತೇ 

ಭುವನಸ್ಯ | ಪತೇ ॥ ಇತಿ । ರಥಮುಖ ಇತಿ ರಥ-ಮುಖೇ | ಪಂಚ । ಆಹುತೀರಿತ್ಯಾ-ಹುತೀಃ 1 ಜುಹೋತಿ | 

ವಜ್ರಃ। ವೈ | ರಥಃ। ವಜ್ರೀಣ | ಏವ! ದಿಶಃ । (೪೫) | ಅಭೀತಿ | ಜಯತಿ ಅಗ್ನಿಚಿತಮಿತ್ಯ -ಚಿತಮ್‌ | ಹ। ವೈ! 


1 
ಅಮುಷ್ಮಿನ್ನ್‌ | ಲೋಕೇ । ವಾತಃ | ಅಭೀತಿ । ಪವತೇ। 


ಬ್ರಾಹ್ಮಣಭಾಗ 
ರಾಷ್ಟ್ರಭೃದ್ಧೋ €ಮದ ಪಕ್ಷಾಂತರವಿಧಿ; ಅರ್ಥವಾದ 


ಭುವನಸ್ಯ ಪತೇ ಇತಿ ಯಜಮಾನನು "ಭುವನಸ್ಕ ಪತೇ...ಸ್ವಸ್ತಿಮ್‌' ಎಂಬ 

ರಥಮುಖೇ ಪಂಚ ಆಹುತೀಃ ಮಂತ್ರದಿಂದ ರಥಮುಖದಲ್ಲಿ (ಗಾಡಿಯ ಈಚುಗಳು 

ಜುಹೋತಿ ಸೇರುವಲ್ಲಿ) ಐದು ಆಹುತಿಗಳನ್ನು ಮಾಡಬೇಕು. 

ರಥಃ ವಜ್ರಃ ವೈ ರಥವು ವಜ್ರಸ್ವರೂಪವಾಗಿದೆ. 

ವಜ್ರೇಣ ಏವ ದಿಶಃ ಅಭಿಜಯತಿ ಈ ಹೋಮದಿಂದ ಯಜಮಾನನು ವಜ್ರಾಯುಧ 
ದಿಂದಲೇ ದಿಕ್ಕುಗಳನ್ನು ಜಯಿಸಿದವನಾಗುತ್ತಾನೆ. 


ವಾತನಾಮಹೋಮವಿಧಿ; ಅರ್ಥವಾದ 


ಅಮುಷ್ಮಿನ್‌ ಲೋಕೇ ಅಗ್ನಿಚಿತಮ್‌ ಅಗ್ನಿಚಯನವನ್ನು ಮಾಡಿದ ಯಜಮಾನನ ಅಭಿ 
ಅಭಿ ವಾತಃ ಪವತೇಹವೈ ಮುಖವಾಗಿಯೇ ಸ್ವರ್ಗಲೋಕದಲ್ಲಿ ತಂಪಾದ 

ಮೆಲ್ಲಗಿನ ಮತ್ತು ಸುಗಂಧಪೂರ್ಣವಾದ ವಾಯುವು 
ಬೀಸುತ್ತದೆ. 


ಶ್ರುತಿಯು "ನಕ್ತೋಷಾಸಾ' ಎಂಬ ಮಂತ್ರದಿಂದ ಕ್ಲೀರಹೋಮವನ್ನು ವಿಧಿಸಿದೆ. ಕ್ಷೀರವು ಕರಿಯ ಬಣ್ಣದ ಹಸು 
ವಿನದ್ದಾಗಿರಬೇಕು. ಅದರ ಕರುವು ಬೆಳ್ಳಗಿರಬೇಕು. ಈ ಕಪ್ಪು-ಬಿಳುಪುಗಳನ್ನು ರಾತ್ರಿ-ಹಗಲು ಎಂಬ ಅಭಿಪ್ರಾಯ 
ದಿಂದಲೂ, ಕರುವಿನಿಂದಲೇ ಹಸುವು ಹಾಲನ್ನು ಇಳಿಸುವುದರಿಂದಲೂ, ಹಸುವೇ ಕರುವನ್ನು ಕೊಡುವುದರಿಂದಲೂ 
ಪರಸ್ಪರಪ್ರದಾನ ಎಂಬ ಅಭಿಪ್ರಾಯದಿಂದಲೂ, ರಾತ್ರಿ-ಹಗಲುಗಳು ಭಿನ್ನರೂಪವುಳ್ಳವುಗಳಾಗಿದ್ದ ರೂ ಐಕಮತ್ಯ 


ಪೃಷ್ಟಯಜುರ್ವೇದ ಈನ್ನಡ ಪ್ರಠಾಶನ/೪೯೮ 


` ` ಲೆ 
ವಾತನಾಮಾನಿ ಜುಹೋತ್ರಭ್ಯೇವೈನಮಮುಷ್ಠಿ ಶ್ಲೋಕೇ ವಾತಃ ಪವತೇ ತ್ರೀಣಿ 


I 
ಜುಹೋತಿ ತ್ರಯ ಇಮೇ ಲೋಕಾ ಏಭ್ಯ ಏವ ಲೋಕೇಭ್ಯೋ ವಾತಮವ 
I 
ರುಂಧೇ ಸಮುದ್ರೋಪಸಿ ನಭಸ್ವಾನಿತ್ಯಾಹೈ- 


| | 1 
ವಾತನಾಮಾನೀತಿ ವಾತ-ನಾಮಾನಿ | ಜುಹೋತಿ | ಅಭೀತಿ | ಏವ । ಏನಮ್‌ । ಅಮುಷ್ಮಿನ್ನ್‌ | ಲೋಕೇ । ವಾತಃ | 


| I 
ಪವತೇ | ತ್ರೀಣಿ । ಜುಹೋತಿ | ತ್ರಯಃ । ಇಮೇ । ಲೋಕಾಃ | ಏಭ್ಯಃ । ಏವ । ಲೋಕೇಭ್ಯ; । ವಾಶಮ್‌ | ಅವೇತಿ | 


I 
ರುಂಧೇ। ಸಮುದ್ರಃ। ಅಸಿ | ನಭಸ್ವಾನ್‌ | ಇತಿ | ಆಹ! 


ಬ್ರಾಹ್ಮಣಭಾಗ ವಿವರಣೆ 


ವಾತನಾಮಾನಿ ಜುಹೋತಿ ಆದುದರಿಂದ ಅಗ್ನಿಚಯನ ಮಾಡಿದವನು "ಸಮುದ್ರೋಷಸಿ' 
ಮುಂತಾದ ಮೂರು ಮಂತ್ರಗಳನ್ನು ಹೇಳಿ ವಾತನಾಮ 
ಹೋಮಗಳನ್ನು ಅನುಷ್ಠಿಸಬೇಕು. 
J] ಅಮುಷ್ಮಿನ್‌ ಲೋಕೇ ಏನಮ್‌ ಅಭಿ ಹೀಗೆ ಹೋಮ ಮಾಡಿದ ಈ ಅಗ್ನಿಚಯನಕರ್ತನನ್ನು 
ಏವ ವಾತಃ ಪವತೇ ಕುರಿತೇ ವಾಯುದೇವನು ಸ್ವರ್ಗಲೋಕದಲ್ಲಿ ಗುಣಯುಕ್ತ 
ನಾಗಿ ಅಭಿಮುಖವಾಗಿ ಬೀಸುವನು. 
| ತ್ರೀಣಿ ಜುಹೋತಿ "ಸಮುದ್ರೋಷಸಿ...ಸ್ವಾಹಾ' "ಮಾರುತೋಣಸಿ...ಸ್ವಾಹಾ' 
"ಅವಸ್ಯುರಸಿ...ಸ್ವಾಹಾ' ಎಂಬ ಮೂರು ಮಂತ್ರಗಳಿಂದ 
ವಾತನಾಮಹೋಮಗಳನ್ನು ಮಾಡಬೇಕು. 
ಇಮೇ ಲೋಕಾಃ ತ್ರಯಃ ಭೂರಾದಿಲೋಕಗಳು ಮೂರು. 
ಏಭ್ಯಃ ಏವ ಲೋಕೇಭ್ಯಃ ವಾತಮ್‌ ಯಜಮಾನನು ಈ ಮೂರು ಲೋಕಗಳಿಂದಲೇ ವಾಯು 
ಅವ ರುಂಧೇ ವನ್ನು ಹೊಂದಿದವನಾಗುತ್ತಾನೆ. 
ಸಮುದ್ರಃ ಅಸಿ ನಭಸ್ವಾನ್‌ ಇತಿ ಆಹ "ಓ! ವಾಯುವೇ! ನೀನು ದೇವತೆಗಳಲ್ಲಿ ಸಮುದ್ರನಂತೆ 
ವಿಶಾಲನಾಗಿದ್ದೀಯೆ. ನೀನು ನಿನ್ನ ಪ್ರಸಾರಕ್ಕಾಗಿ ವಿಸ್ತೀರ್ಣ 
ವಾದ ಅಂತರಿಕ್ಷವನ್ನು ಹೊಂದಿದ್ದಿ €ಯೆ' ಎಂಬ ಅರ್ಥ 
ವನ್ನು "ಸಮುದ್ರೋಸಿ ನಭಸ್ವಾನ್‌' ಎಂಬ ಮಂತ್ರವು 
ಕೊಡುತ್ತದೆ. 


TUTTO TTS SST TS SS 


ವೈಡ್ತಿಲೀಯ ಸಂಹಿಡಾ/೫-೪-೯/೪೯೯ 


I | 
-ತದ್ವೈ ವಾತಸ್ಯ ರೂಪಗ್‌ಂ ರೂಪೇಣೈವ ವಾತಮವ ರುಂಧೇಇಣ್ಣಾಲಿನಾ 
| I I 
ಜುಹೋತಿ ನ ಪ್ಯೇತೇಷಾಮನ್ಯಥಾಂ5ಹುತಿರವಕಲ್ಪತೇ W ೪೬-9 ॥ 


[ಓಷಧಯಸ್ಸಪ್ತಾಭಿ ದಿಶೋಂನ್ಯಥಾ ದ್ವೇ ಚ ॥] 


tl 
ಏತತ್‌ । ವೈ | ವಾತಸ್ಯ | ರೂಪಮ್‌ | ರೂಪೇಣ | ಏವ | ವಾತಮ್‌ | ಅವೇತಿ | ರುಂಧೇ | ಅಣ್ಜುಲಿನಾ | 


| I | 1 
ಜುಹೋತಿ | ನ। ಹಿ! ಏತೇಷಾಮ್‌ | ಅನ್ಯಥಾ! ಆಹುತಿರಿತ್ಯಾ-ಹುತಿಃ। ಅವಕಲ್ಪತ ಇತ್ಯವ-ಕಲ್ಪತೇ ॥ (೪೬) 


ಬ್ರಾಹ್ಮಣಭಾಗ ವಿವರಣೆ 


| ಏತತ್‌ವೈ ವಾತಸ್ಯ ರೂಪಮ್‌ ಈ ಮಂತ್ರೋಕ್ತವಾದುದೇ ವಾತದ ರೂಪವಾಗಿದೆ. 
ರೂಪೇಣ ಏವ ವಾತಮ್‌ ಅವರುಂಧೇ ಈ ಕಾರಣದಿಂದ ಯಜಮಾನನು ವಾತರೂಪ 
ದಿಂದಲೇ ವಾತವನ್ನು ಪಡೆದವನಾಗುತ್ತಾನೆ. 
ಅಂಜಲಿವಿಧಿ 
ಅಣ್ಣಾಲಿನಾ ಜುಹೋತಿ ಎರಡು ಕೈಗಳನ್ನು ಜೋಡಿಸಿದ ಬೊಗಸೆಯಿಂದ 
ವಾತನಾಮಹೋಮವನ್ನು ಮಾಡಬೇಕು. 

ಏತೇಷಾಮ್‌ ಅನ್ಯಥಾ ಆಹುತಿಃ ನ ಈ ಹೋಮಗಳನ್ನು ಬೇರೆಯ ರೀತಿಯಲ್ಲಿ ಮಾಡಲು | 
ಅವಕಲ್ಪತೇಹಿ ಸಾಧ್ಯವಿಲ್ಲ; ವಷ್ಟೆ. 


ವುಳ್ಳ ಮನಸ್ಸಿನಿಂದ ಹಸು-ಕರುವಿನಂತೆ ಇವೆ ಎಂಬ ಆಶಯದಿಂದಲೂ ಇವು ಯಜಮಾನನಿಗೆ ಇಷ್ಟಾರ್ಥವನ್ನು 
ಒಗ್ಗೂಡಿಸಿ ಕರುಣಿಸಲಿ ಎಂಬ ತಾತ್ಸರ್ಯವಿದೆ. 
ಅಗಲ ಮಾಡಿರುವ ಎರಡು ಹಸ್ತಗಳನ್ನು ಜೋಡಿಸಿ ಬೊಗಸೆ ಮಾಡುವಾಗ ಅಗ್ನಿಯಲ್ಲಿ ವಾಯುವನ್ನು ಉತ್ಪಾದನ 


ಮಾಡುವುದೇ ವಾತನಾಮಹೋಮ. ಇದು ಹೋಮಸಾಧನವಾದ ಅಂಜಲಿವಿಧಿ. "ನ ಹ್ಯೇತಸ್ಯಾವದಾನವಸ್ತೀತಿ |) 


ವಿಜ್ಞಾಯತೇ' ಎಂದು ಬ್ರಾಹ್ಮಣಾಂತರವಿದೆ. [ಆಪ. ಶ್ರೌ. ಸೂ. 17.20. 12] ಪುರೋಡಾಶಾದಿಗಳಂತೆ ವಾಯುವನ್ನು 
ಖಂಡವನ್ನಾಗಿ ಬೇರ್ಪಡಿಸಲು ಆಗುವುದಿಲ್ಲವಷ್ಟೆ. ಬೀಸಣಿಗೆಯಂತೆ ಅಗ್ನಿಯಲ್ಲಿ ವಾಯುವು ಸಂಚರಿಸುವಂತೆ 
ಮಾಡಬೇಕು ಎಂದು ತಾತ್ಪರ್ಯ. 


DEERE 


OTST 


| ದಪಮೊಂಂಸುವಾಹಃ ॥ 


| 
ಸುವರ್ಗಾಯ ವೈ ಲೋಕಾಯ ದೇವರಥೋ ಯುಜ್ಯತೇ ಯತ್ರಾಕೂತಾಯ 
I I 
ಮನುಷ್ಯರಥ ಏಷ ಖಲು ವೈ ದೇವರಥೋ ಯದಗ್ಗಿರಗ್ನಿಂ ಯುನಜ್ಮಿ ಶವಸಾ 
| 
ಫೃತೇನೇತ್ಕಾಹ 
ಸುವರ್ಗಾಯೇತಿ ಸುವಃ-ಗಾಯ | ವೈ | ಲೋಕಾಯ | ದೇವರಥ ಇತಿ' ದೇವ-ರಥಃ । ಯುಜ್ಯತೇ | 


| | 
| ಯತ್ತಾಕೂತಾಯೇತಿ ಯತ್ರ-ಆಕೂತಾಯ | ಮನುಷ್ಯರಥ ಇತಿ ಮನುಷ್ಯ-ರಥಃ । ಏಷಃ! ಖಲು | ವೈ । ದೇವರಥ 


| 
ಇತಿ ದೇವ-ರಥಃ । ಯತ್‌ । ಅಗ್ನಿಃ | ಅಗ್ನಿಮ್‌ । ಯುನಜ್ಮಿ | ಶವಸಾ | ಫೃತೇನ | ಇತಿ | ಆಹ। 


ಈ ಹತ್ತನೆಯ ಅನುವಾಕದಲ್ಲಿ ಅಗ್ನಿಯೋಗವಿಧಿಯು ಹೇಳಲ್ಪಟ್ಟಿದೆ. 


ಬ್ರಾಹ್ಮಣಭಾಗ ವಿವರಣೆ 


| ಸುವರ್ಗಾಯ ಲೋಕಾಯ ವೈ ಸ್ವರ್ಗಲೋಕಕ್ಕೆ ಹೋಗುವುದಕ್ಕಾಗಿ ದೇವರಥವು 

ದೇವರಥಃ ಯುಜ್ಯತೇ ಜೋಡಿಸಲ್ಪಡುತ್ತದೆ. 

ಯತ್ರ ಆಕೂತಾಯ ಮನುಷ್ಯರಥಃ ಬೇಕಾದ ಗ್ರಾಮಾಂತರಕ್ಕೆ ಹೋಗಲು ಮನುಷ್ಯರಥ 

ಯುಜ್ಯತೇ (ಬಂಡಿ)ವು ಜೋಡಿಸಲ್ಪಡುತ್ತದೆ. 

ಯತ್‌ ಅಗ್ನಿ! ಏಷಃ ಖಲು ವೈ ಈ ಚಿತನಾದ ಅಗ್ನಿಯೇ ದೇವರಥನಾಗಿದ್ದಾನೆ. 

ದೇವರಥಃ 

ಅಗ್ನಿಮ್‌ ಯುನಜ್ಮಿ ಶವಸಾ ಘೃತೇನ “ನಾನು ಬಲಯುಕ್ತವಾದ ಫಘೃತದಿಂದ/ಫಘೃತಾದಿ 
ದ್ರವ್ಯಯುಕ್ತ; ವಾದ ಕರ್ಮದಿಂದ ಅಗ್ನಿಯನ್ನು ಜೋಡಿ 
ಸುತ್ತೇನೆ” ಎಂದು ಈ ಮಂತ್ರವು ಹೇಳುತ್ತದೆ. 


ತೈತ್ತರೀಯ ಹಂಹಿತಾ/೫-೪-೧೦/೫೦೧ 


[ [ 
ಯುನಕ್ಷ್ಯೇವೈನಗ್‌ಂ ಸ ಏನಂ ಯುಕ್ತಸ್ಸುವರ್ಗಂ ಲೋಕಮಭಿ ವಹತಿ 
ಯಥ್ಸರ್ವಾಭಿಃ ಪಂಚಭಿರ್ಯಣಸ್ವ್ಯ್ಯಾ ದ್ಯುಕ್ತೋಂಸ್ಥಾ ಪ್ರಜ್ನ ಚ್ಯುತಸ್ಸಾ ದಪ್ರತಿಷ್ಠಿತಾ 


ಸ್ಯಾಗ್ನಿಃ 
| 
ಆಹುತಯಸ್ಸ್ಯ್ಯರಪ್ರತಿಷ್ಠಿತಾಸ್ಸ್ಫೋಮಾ ಅಪ್ರತಿಷ್ಠಿತಾನ್ಯಕ್ಕಾನಿ 
ಷ್ಠ ಪಥ 


ಯುನಕ್ತಿ | ಏವ | ಏನಮ್‌ | ಸಃ | ಏನಮ್‌ | ಯಕ್ತಃ | ಸುವರ್ಗಮಿತಿ ಸುವಃ-ಗಮ್‌ | ಲೋಕಮ್‌ \ ಅಭೀತಿ | 


ವಹತಿ | ಯತ್‌ | ಸರ್ವಾಭಿಃ | ಪಂಚಭಿರಿತಿ ಪಂಚ-ಭಿಃ | ಯುಣಸ್ಚಾ (ತ್‌ ! ಯುಕ್ತಃ | ಅಸ್ಯ! ಅಗ್ನಿಃ | ಪ್ರಚ್ಯುತ ಇತಿ 


ಪ್ರ-ಚ್ಯುತಃ | ಸ್ಯಾತ್‌ | ಅಪ್ರತಿಷ್ಠಿತಾ ಇತ್ಯಪ್ರತಿ-ಸ್ಕಿ ತಾಃ | ಆಹುತಯ ಇತ್ಯಾ-ಹುತಯಃ | ಸ್ಯುಃ ! ಅಪ್ರತಿಷ್ಠಿತಾ 


1 [| [| 1 [ 
ಇತ್ಯಪ್ರತಿ-ಸ್ಮಿ ತಾಃ | ಸ್ತೋಮಾಃ। ಅಪ್ರತಿಷ್ಠಿತಾನೀತ್ಯಪ್ರತಿ-ಸ್ಥಿ: ತಾನಿ I ಉಕ್ಕಾ; ನಿ। 


ಬ್ರಾಹ್ಮಣಭಾಗ ವಿವರಣೆ 


ಏನಮ್‌ ಯುನಕ್ತಿ ಏವ ಮೇಲಿನ ಮಂತ್ರದಿಂದ ಅಗ್ನಿಯೋಜನವನ್ನು ಅಧ್ವ 
ರ್ಯುವು ಮಾಡುತ್ತಾನೆ. 

ಸಃ ಯುಕ್ತಃ ಏನಮ್‌ ಸುವರ್ಗಮ್‌ ಹೀಗೆ ಯುಕ್ತನಾದ (ಜೋಡಿಸಲ್ಪಟ್ಟ) ಅಗ್ನಿಯು ಈ 

ಲೋಕಮ್‌ ಅಭಿ ವಹತಿ ಯಜಮಾನನನ್ನು ಸ್ವರ್ಗಲೋಕಕ್ಕೆ ಒಯ್ಯುತ್ತಾನೆ. 


ಮಂತ್ರತ್ರಯದಿಂದ ಅಗ್ನಿಯೋನವಿಧಿ; ಪ್ರಶಂಸೆ 
ಯತ್‌ ಸರ್ವಾಭಿಃ ಪಂಚಭಿಃ ಇಲ್ಲಿ ಪಠಿತವಾಗಿರುವ “ಅಗ್ನಿಂ ಯುನಜ್ಮಿ...' ಎಂಬಲ್ಲಿ 
ಯುಇಜ್ಚ್ಯಾತ್‌ ಪ್ರಾರಂಭಿಸಿ "ಉದ್ನೋ...ಪಥೇ' ಎಂಬಲ್ಲಿಯವರೆಗಿನ 


ಐದು ಮಂತ್ರಗಳಿಂದ ಅಗ್ನಿಯೋಗವನ್ನು ಮಾಡಿದರೆ 
(ಪುನಃ ಅಗ್ನಿಯೋಗಕ್ಕೆ ಮಂತ್ರವಿಲ್ಲ ವಾದುದರಿಂದ) 


ಅಸ್ಯ ಯುಕ್ತಃ ಅಗ್ನಿಃ ಪ್ರಚ್ಯುತಃ ಸ್ಯಾತ್‌ ಈ ಯಜಮಾನನಿಗೆ ಸಂಬಂಧಿಸಿದ ಯುಕ್ತನಾದ 
ಅಗ್ನಿಯು ಬಹುಶಃ ಜಾರಿಹೋದಾನು. 
ಆಹುತಯಃ ಅಪ್ರತಿಷ್ಠಿತಾಃ ಸ್ಯುಃ ಆಹುತಿಗಳೂ ಸ್ಥಿ ರವಾಗಿ ಇರಲಾರವು. 
ಸ್ತೋಮಾಃ ಅಪ್ರತಿಷ್ಠಿತಾಃ ಸ್ಯುಃ ಸಾಮವೇದದ ಸ್ತೋಮಗಳೂ ಸ್ಥಿರವಾಗಿರಲಾರವು. 
| ಉಕ್ಕಾನಿ ಅಪ್ರತಿಷ್ಠಿತಾನಿ ಸ್ಯುಃ ಖಯಗ್ಬೇದದ ಶಸ್ತ್ರ ಗಳೂ ಸ್ಥಿ ರವಾಗಿರಲಾರವು. 


ಳು WD 


WW WwW Ww WwW 


ಕೃಷ್ಣಯಜುರ್ವೇದ ಈನ್ನಡ ಪ್ರಶಾಶನ/೫೦.೨ 


| I I 
ತಿಸೃಭಿಃ ಪ್ರಾತಸ್ಸವನೇಇಭಿ ಮೃಶತಿ ತ್ರಿವೃತ್ರಿವೃತ್‌(೪೭)ವಾದ್ವಾ 


I | | | | 
ಅಗ್ನಿರ್ಯಾವಾನೇವಾಗ್ನಿಸ್ತಂ ಯುನಕ್ತಿ ಯಥಾsನಸಿ ಯುಕ್ತ ಆಧೀಯತ 


ಏವಮೇವ ತತ್ವತ್ಯಾಹುತಯಸ್ತಿ ಷ್ಠಂತಿ ಪ್ರತಿ ಸ್ತೊ ಮಾಃ ಪ್ರತ್ಯು- 


| [ I 
ತಿಸೃಭಿರಿತಿ ತಿಸೃ-ಭಿಃ । ಪ್ರಾತಸ್ಸವನ ಇತಿ ಪ್ರಾತಃ-ಸವನೇ । ಅಭೀತಿ । ಮೃಶತಿ | ತ್ರಿವೃದಿತಿ ತ್ರಿ-ವೃತ್‌ । (೪೭) 1 


| 
ವ್ಯ । ಅಗ್ನೀ! ಯಾವಾನ್‌ | ಏವ | ಅಗ್ನಿಃ ತಮ್‌ | ಯುನಕ್ತಿ | ಯಥಾ । ಅನಸಿ । ಯುಕ್ತೇ । ಆಧೀಯತ ಇತ್ಯಾ- 


ll I 1 
ಧೀಯತೇ | ಏವಮ್‌ | ಏವ । ತತ್‌ ಪ್ರತೀತಿ | ಆಹುತಯ ಇತ್ಯಾ-ಹುತಯಃ | ತಿಷ್ಠಂತಿ । ಪ್ರತೀತಿ । ಸ್ತೋಮಾಃ | 


ಪ್ರತೀತಿ | 
ಬ್ರಾಹ್ಮಣಭಾಗ 
ತಿಸೃಭಿಃ ಪ್ರಾತಃಸವನೇ ಅಭಿಮೃಶತಿ 


ಅಗ್ನಿ! ತ್ರಿವೃತ್‌ ವೈ 

ಅಗ್ನಿಃ ಯಾವಾನ್‌ ಏವ 

ತಮ್‌ ಯುನಕ್ತಿ 

ಯಥಾ ಯುಕ್ತೇ ಅನಸಿ ಆಧೀಯತೇ 


ತತ್‌ ಏವಮ್‌ ಏವ 


ಆಹುತಯಃ ಪ್ರತಿ ತಿಷ್ಠಂತಿ 


ಸ್ತೋಮಾಃ ಪ್ರತಿ ತಿಷ್ಠಂತಿ 


ವಿವರಣೆ 


(ಪುನಃ ಅಗ್ನಿಯೋಗಕ್ಕಾಗಿ ಎರಡು ಮಂತ್ರಗಳನ್ನು 
ಉಳಿಸಿ) ಮೂರು ಮಂತ್ರಗಳಿಂದ ಪ್ರಾತಃಸವನದಲ್ಲಿ 
ಅಗ್ಗ 8ಬಿಮರ್ಶನ/ಅಗ್ನಿಸ್ಪರ್ಶನವನ್ನು ಮಾಡಬೇಕು. 
ಅಗ್ನಿಯು ಆಹವನೀಯ, ಗಾರ್ಹಪತ್ಯ ಮತ್ತು 
ದಕ್ಷಿಣಾಗ್ನಿರೂಪನಾಗಿ ತ್ರಿಗುಣಾತ್ಮಕನಾಗಿರುತ್ತಾನೆ. 
ಅಗ್ನಿಯು ಎಷ್ಟು ಪ್ರಮಾಣದಲ್ಲಿ, ರುವನೋ/ರೂಪದ 
ಲ್ಲಿರುವನೋ 

ಅಂತಹ ಸಂಪೂರ್ಣನಾದ ಅಗ್ನಿಯನ್ನೇ ಯಜಮಾನನು 
ಅಭಿಮರ್ಶನ ಮಾಡಿದವನಾಗುತ್ತಾನೆ. 

ಹೇಗೆ ಎತ್ತುಗಳು ಕಟ್ಟಲ್ಪಟ್ಟಿರುವ ಬಂಡಿಯಲ್ಲಿ 
ಬೇಕಾದ ವಸ್ತುಗಳು ಇಡಲ್ಪಡುವವೋ 

ಆ ಅಗ್ನಿಯೂ ಹಾಗೆಯೇ ಆಗುತ್ತಾನೆ/ದೇವರಥವೂ 
ಹಾಗೆಯೇ ಆಗುತ್ತದೆ. (ಹೀಗೆ ಸಿದ್ಧ ಪಡಿಸಿದ ದೇವ 
ರಥರೂಪನಾದ ಅಗ್ನಿಯಲ್ಲಿ) 

(ಈ ಯಜಮಾನನು) ಅರ್ಪಿಸಿದ ಆಹುತಿಗಳು ಸ್ಥಿರ 
ವಾಗಿರುತ್ತವೆ. 

ಸ್ತೋಮಗಳೂ ನಿಲ್ಲುತ್ತವೆ. 


[ 
ಇಕ್ಳಾನಿ ಯಜ್ಞಾ ನ್ಲಯಜ್ಞಿಃ ಯಸ್ಯ ಸೆ 


ಣಾ 


ಬ್ರಾಹ್ಮಣಭಾಗ 
ಉಕ್ಕಾನಿ ಪ್ರತಿ ತಿಷ್ಠಂತಿ 
ಯಜ್ಞಾಯಜ್ಞಿಯಸ್ಯ ಸ್ತೋತ್ರೇ 


ಮ್‌ ಅಭಿಮೃಶತಿ 


ಯಾವಾನ್‌ ಅಗ್ನಿಷ್ಟೋಮಃ ಏತಾವಾನ್‌ 

ವೈ ಯಜ್ಞಃ 

ಅಸ್ಕ ಭೂಮಾ ತ್ವೈ*[ತು.-ವೈ? ಅತಃ 
ಊರ್ಧ್ವಃ ಕ್ರಿಯತೇ 


ಯಾವಾನ್‌ ಏವ ಯಜ್ಞಃ ತಮ್‌ ಅಂತತಃ 
ಅನ್ವಾರೋಹತಿ 


WW ಉ WV PY ಉ VV YY YY WY 


ಸ್ತೋತ್ರೇ ದ್ದಾ ಭ್ಯಾಮಭಿ ಮೃ ಶತ್ಯೆ "ತಾವಾನ್‌, ವೈ 


ಯಜ್ಞೊ ಯಾವಾನಗ್ನಿಷ್ಟೋಮೋ ಭೂಮಾ ತ್ವಾ ಅಸ್ಯಾತ ಊಧ್ವ ೯ಃ ಕ್ರಿಯತೇ 


ಯಾವಾನೇವ ಯಜ್ಞಸ ಸ್ವಮಂತತೋನ್ವಾ ರೋಹತಿ 


ಯಾವಾನ್‌ | ಅಗ್ನಿಷ್ಟೋಮ ಇ ತೃಗ್ನಿ- -ಸ್ತೋಮಃ । ಭೂಮಾ | ತು। ವೈ | ಅಸ್ಕ 1 ಅತಃ । ಊರ್ಧ್ವಃ | ಕ್ರಿಯತೇ | 


ಯಾವಾಸ್‌ । ಏವ। ಯಜ್ಞ್ಯ। ತಮ್‌ | ಅಂತತಃ | ಅನ್ವಾಶೋಹತೀತ್ಯನು-ಆರೋಹತಿ | 


ತಾತ್ಸರ್ಯ:- ಯಜ್ಞಾಯಜ್ಞ್ಞಾ ವೋ ಅಗ್ನಯೇ [ಸಾಮವೇದ ಸಂಹಿತಾ 1.1.41] ಎಂಬ ಯಕ್ಕಿನಲ್ಲಿ ಉತ್ಪನ್ನವಾದ 
ಸಾಮ ಯಜ್ಞಾಯಜ್ಞಿಯ. ಈ ಸಾಮಕ್ಕೆ ಸಂಬಂಧಿಸಿದ ಸ್ತೋತ್ರವು ತೃತೀಯಸವನದಲ್ಲಿ ಪ್ರವೃತ್ತವಾಗುತ್ತದೆ. 
ಪ್ರಾತಃಸವನ ಪಾಠ ಮಾಡಿ ಉಳಿದ ಎರಡು ಮಂತ್ರಗಳಿಂದ ಅಗ್ನಿಯ ಅಭಿಮರ್ಶನವನ್ನು ಮಾಡಬೇಕು. 
ಪ್ರಕೃತಿಯಾಗವಾದ ಅಗ್ನಿಷ್ಟೋಮವು ಯಜ್ಞಾಯಜ್ಞಿಯಸ್ತೋತ್ರದಿಂದಲೇ ಮುಕ್ತಾಯವಾಗುತ್ತದೆ. ಉಕ್ಕ್ಯ, 
ಅತಿರಾತ್ರ ಮುಂತಾದ ಇತರ ಯಜ್ಞಗಳೆಲ್ಲದರಲ್ಲಿಯೂ ಯಜ್ಞಾಯಜ್ಞಿಯಸ್ತೋತ್ರದ ಬಳಿಕ ಹೇಳುವ ಸ್ತೋತ್ರವು 


* ತು ಎಂಬಲ್ಲಿರುವ ಉಕಾರಕ್ಕೆ ವಕಾರವು ಬರುತ್ತದೆ. [ತೈ. ಪ್ರಾ. 5. 13] ತುನುಪೂರ್ವ ಉದಾತ್ತಯೋರ್ವಕಾರಃ । 


ಪೈತ್ರಿಲೀಯ ಸಂಹಿತಾ/೫-೪-೧೦/೫೦೩ 


ಮ್‌ | ಅಭೀತಿ । ಮೃಶತಿ । ಏತಾವಾನ್‌ | ವೈ | ಯಜ್ಞಃ | 


ವಿವರಣೆ 
ಶಸ್ತ್ರಗಳೂ ಪ್ರತಿಷ್ಠಿತವಾಗುತ್ತವೆ. 
ಯಜ್ಞಾಯಜ್ಞಿ( ಯಸ್ತೋತ್ರವು ಪ್ರವೃತ್ತವಾಗುವ 
ತೃತೀಯಸವನದಲ್ಲಿ 

ಮಿಕ್ಕ ಎರಡು ಮಂತ್ರಗಳಿಂದ ಅಗ್ನಿಯ ಅಭಿಮರ್ಶನ 
ವನ್ನು ಮಾಡಬೇಕು. 

ಅಗ್ನಿಷ್ಟೋಮವು ಎಷ್ಟೋ ಯಜ್ಞ ವೆಂದರೆ ಅಷ್ಟೇ 
ಆಗಿದೆ. 

(ಅಗ್ನಿಷ್ಟೋಮವು ಪ್ರಕೃತಿಯಾಗವಾದುದರಿಂದ) 
ಇದರ ವಿಸ್ತೃತವಾದ ರೂಪವೇ ಮುಂದಿನ ಯಾಗಗ 
ಳಲ್ಲಿ ಅನುಷ್ಠಿಸಲ್ಪಡುತ್ತದೆ. 

ಯಜ್ಞಃ ವೆಂಬುದು ಎಷ್ಟು ಇದೆಯೋ, ಅದೆಲ್ಲವನ್ನೂ 
ಕಡೆಯಲ್ಲಿ ಪಡೆಯುತ್ತಾನೆ. 


sui ಕನ್ನಡ ಫ್‌ 


I 
ದ್ವಾಭ್ಯಾಂ ಪ್ರ ಪ್ರತಿಷ್ಠಿತ್ಯಾ ಏಕಯಾಂಪ್ರ ಪ್ರಸ್ತುತಂ ಭವತ್ಯ [ಥಾ[ಅಥ(೪೮)ಅಭಿ/ಭಿ 


ಮೃ ಶತ್ಯುಪೆ ೈನಮುತ್ತ ರೋ ಯಜ್ಞೋ ನಮತ್ನ ಥೋ ಸಂತತ್ಯೆ ಪ್ರವಾ 


ಏಹೋಸ್ನಾ ಲ್ಲೋಕಾಚ್ಚ ಕವತೇ ಯೋಗ್ಗಿಂ ಚಿನುತೇ 


| I 
ದ್ವಾಭ್ಯಾಮ್‌ | ಪ್ರತಿಷ್ಠಿತ್ಯಾ ಇತಿ ಪ್ರತಿ-ಸ್ಥಿತ್ರ್ಯೈ ತ್ರೈ | ಏಕೆಯಾ | ಅಪ್ಪಸ್ತು ತಮಿತ್ಯಪ್ರ-ಸ್ತುತ ತಮ್‌ | ಭವತಿ ।ಟ ಅಥ । (೪೮) | 


ಅಭೀಶಿ | ಮೃ ಶತಿ \ ಉಪೇತಿ 1 ಏನಮ್‌ | ಉತ್ತ ರ ಇತ್ಯು; ತ್‌-ತರಃ \ ಯಜ್ಞ | ನಮತಿ | ಅಥೋ ಇತಿ | ಸಂತತ್ಯಾ 


ಇತಿ ಸಮ್‌-ತತ್ಯೈ | ಪ್ರೇತಿ I ವೈ। ಏಷಃ | ಅಸ್ಮಾತ್‌! ಲೋಕಾತ್‌ | ಚ್ಯವತೇ | ಯಃ! ಅಗ್ನಿಮ್‌ | ಚಿನುತೇ | 


ಬ್ರಾಹ್ಮಣಭಾಗ ವಿವರಣೆ 


ಮ್‌ ಪ್ರತಿಷ್ಠಿತ್ಯೆ ಎರಡು ಮಂತ್ರಗಳಿಂದ ಅಭಿಮರ್ಶನವನ್ನು ಮಾಡು 
ವುದು ಪ್ರಕೃಷ್ಣಸ್ಥಿತಿಗೆ ಕಾರಣವಾಗುತ್ತದೆ. 
ಅಭಿಮರ್ಶನಕಾಲವಿಶೇಷವಿಧಿ 

ಏಕಯಾ ಅಪ್ರಸ್ತುತಮ್‌ ಭವತಿ (ಯಾವಾಗ) ಯಜ್ಞಾಯಜ್ಞಿಯಸ್ತೊ ತ್ರದಲ್ಲಿ (ಆವೃತ್ತಿ 
ಯಲ್ಲಿ) ಅಂತ್ಯಸ್ತೋತ್ರಕ್ಕಾಗಿರುವ ಯಕ್‌ಗೆ ಸಂಬಂಧಿ 
ಸಿದ ಸ್ತೋತ್ರವು ಪ್ರಸ್ತಾ ವವಾಗಿರುವುದಿಲ್ಲವೋ 

ಅಥ ಅಭಿಮೃಶತಿ ಆಗ ಎರಡು ಮಂತ್ರಗಳಿಂದ ಅಭಿಮರ್ಶನವನ್ನು 
ಮಾಡಬೇಕು. 

ಏನಮ್‌ ಉತ್ತರಃ ಯಜ್ಞಃ ಉಪ ನಮತಿ ಇದರಿಂದ ಉತ್ತರಕಾಲದಲ್ಲಿ ಮಾಡುವ ಯಜ್ಞ 
ಸಮೂಹವೆಲ್ಲವೂ ಈ ಯಜಮಾನನನ್ನು ಹೊಂದು 
ತ್ತದೆ. 

ಅಥೋ ಸಂತತ್ಯೈ ಮತ್ತು ಯಜ್ಞವು ಯಾವಾಗಲೂ ವಿಚ್ಛಿತ್ತಿಯಿಲ್ಲದೆ 
ಪ್ರವೃತ್ತವಾಗುವುದಕ್ಕೆ ಕಾರಣವಾಗುತ್ತದೆ. 

| ಪುನಶ್ಚಿತಿವಿಧಿ; ಪ್ರಶಂಸೆ 

| ಯಃ ಅಗ್ನಿಮ್‌ ಚಿನುತೇ ಯಾವನು ಅಗ್ನಿಚಯನವನ್ನು ಅನುಷ್ಠಿಸುವನೋ 

17| ಏಷಃ ಅಸ್ಮಾತ್‌ ಲೋಕಾತ್‌ ಪ್ರ ಈತನು ಈ ಲೋಕದಿಂದ ಪ್ರಚ್ಯುತನಾಗುತ್ತಾನೆ. 

ಚ್ಯವತೇ ವೈ 


WwW WY 


ಗ] 


WW WY 


ವೈಡ್ರಿಲೀಯ ಸಂಹಿಡಾ/೫-೪-೧೦/೫೦೫ 


| I | 
ನ ವಾ ಏತಸ್ಯಾನಿಷ್ಟಕ ಆಹುತಿರವ ಕಲ್ಪತೇ ಯಾಂ ವಾ ಏಷೋಂನಿಷ್ಟಕ ಆಹುತಿಂ 


I [ I 
ಜುಹೋತಿ ಸ್ರವತಿ ವೈ ಸಾ ತಾಗ್‌ಂ ಸ್ರವಂತೀಂ ಯಜ್ಞೋ €sಮ ಪರಾ ಭವತಿ 


[ 
ಯಜಂ ಯಜಮಾನೋ ಯತುನಶಿ ತಿಂ ಚಿನುತ ಆಹುತೀನಾಂ ಪತಿಷಿತೆ 
ಇ ಬ" jis ನ್‌್‌ ಲ 


[| 1 [| 
ನ। ವೈ | ಏತಸ್ಯ! ಅನಿಷ್ಟಕೇ I ಆಹುತಿರಿತ್ಯಾ-ಹುತಿಃ | ಅವೇತಿ । ಕಲ್ಪತೇ 1 ಯಾಮ್‌ | ವೈ | ಏಷಃ | ಅನಿಷ್ಟಕೇ | 
[| 
ಆಹುತಿಮಿತ್ಯಾ-ಹುತಿಮ್‌ I ಜುಹೋತಿ | ಸವತಿ | ವೈ! ಸಾ! ತಾಮ್‌ । ಸ್ತವಂತೀಮ್‌ | ಯಜ್ಞ; | ಅನು | ಪರೇತಿ । 
ಭವತಿ । ಯಜ್ಞಮ್‌ । ಯಜಮಾನಃ । ಯತ್‌ | ಪುಶ್ಚಿತಿಮಿತಿ ಪುನಃ-ಚಿತಿಮ್‌ | ಚಿನುತೇ | ಆಹುತೀನಾಮಿತ್ಯಾ- 


[| [| 
ಹುತೀನಾಮ್‌ | ಪ್ರತಿಷ್ಠಿತ್ಯಾ ಇತಿ ಪ್ರತಿ-ಸ್ಥಿ ತ್ಯೈ | 


ಬ್ರಾಹ್ಮಣಭಾಗ ವಿವರಣೆ 


ಅನಿಷ್ಟಕೇ ಏತಸ್ಯ ಆಹುತಿಃ ನ ಅವ ಇಷ್ಟಕಾರಹಿತವಾದ ಪ್ರದೇಶದಲ್ಲಿ ಈ ಯಜಮಾ 
ಕಲ್ಪತೇ ವೈ ನನು ಮಾಡುವ ಆಹುತಿಯು ಸ್ಥಿರವಾಗಿ ನಿಲ್ಲ 
ಲಾರದು. 

ಯಾಮ್‌ ವೈ ಏಷಃ ಅನಿಷ್ಟಕೇ :' ಈ ಯಜಮಾನನು ಇಷ್ಟಕಾರಹಿತವಾದ ಪ್ರದೇಶ 

ಆಹುತಿಮ್‌ ಜುಹೋತಿ ದಲ್ಲಿ ಆಹುತಿಯನ್ನು ಅರ್ಪಿಸಿದರೆ 

ಸ್ರವತಿ ವೈಸಾ ಅದು ಸ್ರವಿತವಾಗುತ್ತದೆ. 

ತಾಮ್‌ ಸ್ರವಂತೀಮ್‌ ಸ್ಪವಿತವಾಗುತ್ತಿರುವ ಆ ಆಹುತಿಯನ್ನು 

ಅನು ಯಜ್ಞಃ ಪರಾ ಭವತಿ ಅನುಸರಿಸಿ ಯಜ್ಞವು ನಶಿಸಿ ಹೋಗುತ್ತದೆ. 

ಯಜ್ಞ; ಮ್‌ ಅನು ಯಜಮಾನಃ ಹೀಗೆ ನಶಿಸಿದ ಯಜ್ಞ; ವನ್ನು ಅನುಸರಿಸಿ ಯಜ 

ಪರಾ ಭವತಿ ಮಾನನು ನಾಶ ಹೊಂದುವನು. 

ಯತ್‌ ಫುನಶ್ಚಿತಿಮ್‌ ಚಿನುತೇ ಪುನಶ್ಚಯನವನ್ನು ಯಜಮಾನನು ಅನುಷ್ಠಿಸುವ 
ನೆಂಬುದು 

ಆಹುತೀನಾಮ್‌ ಪ್ರತಿಷ್ಠಿತ್ಯೈ ei ದೃಢವಾದ ಇರುವಿಕೆಗಾಗಿ (ಸ್ಥಿತಿ) 
ಆ ; 


ಅಗ್ನಿಷ್ಟೋಮದ ಬಾಹುಳ್ಯವೇ ಆಗಿದೆ. ಇದರ ಹೊರತು ಬೇರೆಯ ನೂತನ ಶರೀರವುಳ್ಳ ಯಜ್ಞ; ವೇ ಇಲ್ಲ. 


ಪೃಷ್ಟಯಖಜುರ್ವೇದ ಪನ್ನಡ ಪಠಾಶನ/೫೦೬ 
WW VU WY WW WH WW YW WY WY 


[ I I [ I 
ಪ್ರತ್ಯಾಹುತಯಸ್ತಿ ಷ್ಠಂತಿ [ತಿಷ್ಠಂತಿ(೪೯)1 ನ ಯಜ್ಞ ಪರಾಭವತಿ ನ 
| 1 [ 
ಯಜಮಾನೋಷಷ್ಟಾವುಪ ದಧಾತ್ಕಷ್ಟಾಕ್ಷರಾ ಗಾಯತ್ರೀ ಗಾಯತ್ರೇಣೈವೈನಂ 


ಛಂದಸಾ ಚಿನುತೇ ಯದೇಕಾದಶ ತ್ರೈಷ್ಟುಭೇನ 


ಬ 
[| 1 ( [| 
ಪ್ರತೀತಿ | ಆಹುತಯ ಇತ್ಯಾ-ಹುತಯ | ತಿಷ್ಠಂತಿ | (೪೯) 1 ನ । ಯಜ್ಞ | ಪರಾಭವತೀತಿ ಪರಾ-ಭವತಿ | ನ। 
[| I 1 
ಯಜಮಾನಃ | ಅಷ್ಟೌ । ಉಪೇತಿ ॥ ದಧಾತಿ | ಅಷ್ಟಾಕ್ಷರೇತ್ಯಷ್ಟಾ-ಅಕ್ಟರಾ I ಗಾಯತ್ರೀ I ಗಾಯತ್ರೇಣ ಏವ | 


ಏನಮ್‌ । ಛಂದಸಾ | ಚಿನುತೇ । ಯತ್‌ | ಏಕಾದಶ ತ್ರೈಷ್ಟುಭೇನ। 


ಬ್ರಾಹ್ಮಣಭಾಗ ವಿವರಣೆ 
ಆಹುತಯಃ ಪ್ರತಿತಿಷ್ಠಂತಿ ಇದರಿಂದ ಆಹುತಿಗಳು ಸ್ರವಿಸದೆ ಸ್ಥಿ ರವಾಗಿ 


ನಿಲ್ಲುತ್ತವೆ. 
(yp ಯಜ್ಞಃ ನ ಪರಾಭವತಿ ಯಜ್ಞವೂ ನಶಿಸದೆ ಸ್ಥಿ ರವಾಗಿ ಇರುತ್ತದೆ. 
ಯಜಮಾನಃ ನ ಪರಾಭವತಿ ಯಜಮಾನನೂ ಹಾನಿಗೊಳಗಾಗುವುದಿಲ್ಲ. 
ಪ್ರನಶ್ಚಿತಿಯಲ್ಲಿ ಸಂಖ್ಯಾವಿಧಿ; ಪ್ರಶಂಸೆ 
| ಅಷ್ಟೆ ಉಪ ದಧಾತಿ ಎಂಟು ಇಷ್ಟಕೆಗಳ ಉಪಧಾನವನ್ನು ಮಾಡಬೇಕು. 
“| ಅಷ್ಟಾಕ್ಷರಾ ಗಾಯತ್ರೀ ಗಾಯತ್ರೀಛಂದಸ್ಸು ಎಂಟು ಅಕ್ಷರಗಳಿಂದ ಕೂಡಿ 
ದುದು. 
ಗಾಯತ್ರೇಣ ಛಂದಸಾ ಏವ ಏನಮ್‌ (ಈ ಎಂಟು ಇಷ್ಟಕೆಗಳ ಉಪಧಾನದಿಂದ ಯಜಮಾ 
ಚಿನುತೇ ನನು) ಗಾಯತ್ರಛಂದಸ್ಸಿನಿಂದಲೇ ಈ ಪುನಶ್ಚಯನ 
ವನ್ನು ಮಾಡಿದವನಾಗುತ್ತಾನೆ. 
| ಯತ್‌ ಏಕಾದಶ ಉಪದಧಾತಿ ಹನ್ನೊಂದು ಇಷ್ಟಕೆಗಳನ್ನು ಉಪಧಾನ ಮಾಡಿದರೆ 
ತ್ರೈಷ್ಟುಭೇನ ಛಂದಸಾ ಏವ ಏನಮ್‌ ತ್ರೈಷ್ಟುಭಛಂದಸ್ಸಿನಿಂದ ಈ ಪುನಶ್ಚಯನವನ್ನು 
| ಚಿನುತೇ ಮಾಡಿದವನಾಗುತ್ತಾನೆ. 


ಹೀಗಾಗಿ ಯಜ್ಞಾಯಜ್ಞಿಯಸ್ತೋತ್ರದ ಸಮಯದಲ್ಲಿ ಮಾಡುವ ಅಭಿಮರ್ಶನವು ಸಮಸ್ತಯಜ್ಞಪ್ರಾಪ್ತಿಗೂ, 
| ಪ್ರಕೃಷ್ಟಸ್ಥಿತಿಗೂ ಕಾರಣವಾಗುತ್ತದೆ. 


WEY WB WY 


11287) 


WW UW WY WY 


ಪೈಡ್ರಿಲೀಯ ಸಂಹಿಡಾ/೫-೪-೧೦/೫೦೭ 


I | | 
ಯದ್ದಾದಶ ಜಾಗತೇನ ಛಂದೋಭಿರೇವೈನಂ ಚಿನುತೇ ನಪಾತ್ಕೋ ವೈ 


|| I 
ನಾಮೈಷೋಂಗ್ನಿರ್ಯತ್ತುನಶ್ಲಿಶಿರ್ಯ ಏವಂ ವಿದ್ವಾನ್ನುನಶ್ಲಿತಿಂ ಚಿನುತ ಆ 
ಹಃ ಎ ಚ ಔತ _ ವಲ ಚ = 
[| | 
ತೃತೀಯಾತ್ಸುರುಷಾದನ್ನಮತ್ತಿ 


[ 1 1 [| 
ಯತ್‌ | ದ್ವಾದಶ । ಜಾಗತೇನ | ಛಂದೋಭಿರಿತಿ ಛಂದಃ-ಭಿಃ | ಏವ | ಏನಮ್‌ | ಚಿನುತೇ | ನಪಾತ್ಯಃ ವೈ! 
| I 
ನಾಮ । ಏಷಃ । ಅಗ್ನೀ । ಯತ್‌ | ಪುನಶ್ಚಿತಿರಿತಿ ಪುನಃ-ಚಿತಿಃ 1 ಯಃ ಏವಮ್‌ | ವಿದ್ವಾನ್‌ | ಪುನಶ್ಚಿತಿಮಿತಿ ಪುನಃ- 


(| | [| 
ಚಿತಿಮ್‌ | ಚಿನುತೇ। ಏತಿ | ತೃತೀಯಾತ್‌ | ಪುರುಷಾತ್‌ | ಅನ್ನಮ್‌ | ಅತ್ತಿ । 


ಬ್ರಾಹ್ಮಣಭಾಗ ವಿವರಣೆ 


"| ಯತ್‌ ದ್ವಾದಶ ಉಪದಧಾತಿ ಹನ್ನೆರಡು ಇಷ್ಟಕೆಗಳನ್ನು ಉಪಧಾನ ಮಾಡಿದರೆ 
ಜಾಗತೇನ ಛಂದಸಾ ಏವ ಏನಮ್‌ ಜಾಗತಛಂದಸ್ಸಿನಿಂದ ಈ ಪುನಶ್ಚಯನವನ್ನು 
ಚಿನುತೇ ಮಾಡಿದವನಾಗುತ್ತಾನೆ. 
ಛಂದೋಭಿಃ ಏವ ಏನಮ್‌ ಚಿನುತೇ ಹೀಗೆ ಪುನಶ್ಚಿತಿಯನ್ನು ಮಾಡಿದ ಯಜಮಾನನು 

ಛಂದಸ್ಸುಗಳಿಂದಲೇ ಚಯನವನ್ನು ಮಾಡಿದವನಾ 
ಗುತ್ತಾನೆ. 
ಪ್ರನಶ್ಚಿತಿಯ ಪ್ರಶಂಸೆ 
| ಯತ್‌ ಫುನಶ್ಚಿತಿಃ ಏಷಃ ನಪಾತ್ಯಃ ನಾಮ ಆಹುತಿಗಳನ್ನು ಸ್ರವಿಸದಂತೆ ಮಾಡಿ ನಾಶಪಡಿಸದಿರುವು 
ಅಗ್ನೀ ವೈ ದರಿಂದ ಪುನಶ್ಚಿತಿರೂಪವಾದ ಅಗ್ನಿಯು ಯಾವುದೋ 
ಆ ಆಗ್ನಿಯು "ನಪಾತೃ'ನೆಂದು ಪ್ರಸಿದ್ಧಿಯು ಇದೆ. 

| ಯಃ ಏವಮ್‌ ವಿದ್ವಾನ್‌ ಪುನಶ್ಚಿತಿಮ್‌ ಯಾವ ಯಜಮಾನನು ಈ ರೀತಿ ತಿಳಿದು ಪುನಶ್ಚಿತಿ 
ಚಿನುತೇ ಯನ್ನು ಅನುಷ್ಠಿಸುವನೋ 
ಆ ತೃತೀಯಾತ್‌ ಫುರುಷಾತ್‌ ಅನ್ನಮ್‌ ಅವನು ತನ್ನ ಪ್ರತ್ರಪೌತ್ರಾದಿಯಾದ ಮೂರು ತಲೆ 
ಅತ್ತಿ ಮಾರಿನವರೆಗೂ ತಿನ್ನಲು ಅನ್ನಸಮೃದ್ಧಿಯನ್ನು ಪಡೆ 

ಯತ್ತಾನೆ. 


ಪುನಶ್ಚಿತಿಯನ್ನು ಹನ್ನೊಂದು ಅಥವಾ ಹನ್ನೆರಡು ಇಷ್ಟಕೆಗಳಿಂದ ಮಾಡಬೇಕೆಂಬ ವಿಧಿಯು ಶಾಖಾಂತರೀಯಾನು 
ಸಾರಿಯಾಗಿದೆ. “ಯೇನರ್‌ಷಯಃ' ಎಂದು ಆರಂಭಿಸಿ ಈ ಶಾಖೆಯಲ್ಲಿ ಎಂಟು ಮಂತ್ರಗಳು ಇವೆ. [ತೈ. ಸಂ. 4.7.13] 


11) [) 1) (1) 10) RR 0) 0) ॥) 


ಪೃಷ್ಟಯಜುರ್ವೇದ ಪನ್ನಡ ಪ್ರಶಾಶನ/೫೦೮ 
ETT TST SV DW ಆ (0 


ಯಥಾ ವೈ ಪ್ರನರಾಧೇಯ ಏವಂ ಪುನಶ್ಚಿ ತಿರ್ಕೋಗ್ನ್ಯಾಧೇಯೇನ ನ [ನ 

(೫೦)ಯಧ್ನೋತಿ1ರ್ಧ್ನೊತಿ ಸ ಪುನರಾಧೇಯಮಾ ಧತ್ತೇ ಯೋಂಗ್ಡಿಂ ಚಿತ್ವಾ 

ನರ್ಧ್ನೋತಿ ಸ ಪುನಶ್ಚಿ ತಿಂ ಚಿನುತೇ ಯತ್ಸು; ನಶ್ಚಿತಿಂ ಚಿನುತ ಯದ್ವಾ ಅಥೋ 
ಖಲ್ವಾಹುರ್ನ ಚೀತವೇತಿ 


[| 
ಯಥಾ । ವೈ 1 ಪುನರಾಧೇಯ ಇತಿ ಪುನಃ-ಆಧೇಯಃ । ಏವಮ್‌ 1 ಪುನಶ್ಚಿತಿರಿತಿ ಪುನಃ-ಚಿತಿಃ 1 ಯಃ | 


"| 1 
| ಅಗ್ಮ್ಯಾಧೇಯೇನೇತ್ಯಗ್ನಿ-ಆಧೇಯೇನ | ನ 1 (೫೦)! ಯದ್ದೊ ಶತಿ 1ಸಃ। ಪುನರಾಧೇಯಮಿತಿ ಪುನಃ-ಆಧೇಯಮ್‌ | 


| | 
;] ಏತಿ ಧತ್ತೇ ಯಃ। ಅಗ್ನಿಮ್‌ | ಚಿತ್ತಾ । ನ] ಯರ್ಥೋತಿ | ಸಃ। ಪುಶಶ್ಚಿತಿಮಿತಿ ಪುನಃ-ಚಿತಿಮ್‌ | ಚಿನುತೇ । ಯತ್‌ | 


| | | | 
ಪುಸಶಿತಿಮಿತಿ ಪುನಃ-ಚಿತಿಮ್‌ | ಚಿನುತೇ । ಯದ್ದ್ಯೈ ಅಥೋ ಇತಿ! ಖಲು! ಆಹುಃ ನ | ಚೇತವ್ಯಾ | ಇತಿ | 


ಬ್ರಾಹ್ಮಣಭಾಗ ವಿವರಣೆ 
ಹೋಲಿಕೆಯೊಡನೆ ಮತ್ತೊಂದು ರೀತಿಯಲ್ಲಿ ಪುನಶ್ಚಿತಿಯ ಪ್ರಶಂಸೆ 
ಯಥಾ ವೈ ಪುನರಾಧೇಯಃ ಪ್ರನರಾಧೇಯವಿರುವಂತೆಯೇ 
ಏವಮ್‌ ಪುನಶ್ಚಿತಿಃ ಪುನಶ್ಚಿತಿಯೂ ಇದೆ. 
'| ಯಃ ಅಗ್ನ್ಯಾಧೇಯೇನ ನ ಯದ್ಗೋತಿ ಯಾವ ಯಜಮಾನನು ಅಗ್ನ್ಯಾಧಾನವನ್ನು ಮಾಡಿ 
ಸಮೃದ್ಧಿ! ಯನ್ನು ಹೊಂದುವುದಿಲ್ಲವೋ, 
ಸಃ ಪ್ರನರಾಧೇಯಮ್‌ ಆ ಧತ್ತೇ ಅವನು ಪುನರಾಧಾನವನ್ನು ಮಾಡುತ್ತಾನೆ. 
ಯಃ ಅಗ್ನಿಮ್‌ ಚಿತ್ವಾ ನ ಹಾಗೆಯೇ ಪ್ರಥಮಚಯನವನ್ನು ಮಾಡಿ ಸಮೃದ್ಧಿ 
|] ಖರ್ಧ್ನೋತಿ ಯನ್ನು ಹೊಂದುವುದಿಲ್ಲವೋ 
ಸಃ ಪುನಶ್ಚಿತಿಮ್‌ ಚಿನುತೇ ಆ ಯಜಮಾನನು ಪುನಶ್ಚಿ. ತಿಯನ್ನು ಅನುಷ್ಠಿಸುತ್ತಾ ವೆ. 
| ಯತ್‌ ಫುನಶ್ಚಿತಿಮ್‌ ಚಿನುತೇ ಹೀಗೆ ಪುನಶ್ಚಯನವನ್ನು ಅನುಷ್ಠಿಸುವನೆಂಬುದು 
ಯದ್ದೈೈ ಸಮೃದ್ಧಿಗೆ ಕಾರಣವಾಗುತ್ತದೆ. 
ಹೋಲಿಕೆಯೊಡನೆ ಪುನಶ್ಚಿತಿಯ ಯುಕ್ತತೆ 
| ಅಥೋ ಖಲು ಆಹುಃ ನ ಚೇತವ್ಯಾ ಪುನಶ್ಚಯನವನ್ನು ಮಾಡಬಾರದೆಂದು ಕೆಲವರು 
(| ಇತಿ ತಿಳಿದವರು ಹೇಳುತ್ತಾರೆ. 


yyw [0 ಐ 0 SY WY WW WY 


ಬ್ರಾಹ್ಮಣಭಾಗ 


ಯತ್‌ ಅಗ್ನಿಃ ರುದ್ರಃ ವೈ ಏಷಃ 


ಯಥಾ ಸುಪ್ತಮ್‌ ವ್ಯಾಘ್ರಮ್‌ ಬೋಧಯತಿ 
ತತ್‌ ತಾದೃಕ್‌ ಏವ 


ಅಥೋ ಖಲು ಚೇತವ್ಯಾ ಇತಿ ಆಹುಃ 


ಯಥಾ ವಸೀಯಾಗ್‌ಂಸಮ್‌ ಭಾಗಧೇಯೇನ 
ಬೋಧಯತಿ ತಾದೃಕ್‌ ಏವ ತತ್‌ 


| ಮನುಃ ಅಗ್ನಿಮ್‌ ಅಚಿನುತ 
| ತೇನ ನ ಆರ್ಧ್ನೋತ್‌ 


ಳು ಜು WD 


HV 


I 
ರುದ್ರೋ ವಾ ಏಷ ಯದಗ್ನಿರ್ಯಥಾ ವ್ಯಾಘ್ರಗ್‌ಂ ಸುಪ್ತಂ ಬೋಧಯತಿ ತಾದೃಗೇವ | 
[ I 
ತದಥೋ ಖಲ್ವಾಹುಶ್ಚೇತವ್ಯೇತಿ ಯಥಾ ವಸೀಯಾಗ್‌ಂಸಂ ಭಾಗಧೇಯೇನ | 
[ [ I 
ಬೋಧಯತಿ ತಾದೃಗೇವ ತನ್ಮನುರಗ್ನಿಮಚಿನುತ ತೇನ ನಾಂ5ಂರ್ಧ್ನೋ- 
ರುದ್ರಃ ವೈ । ಏಷಃ! ಯತ್‌ | ಅಗ್ನಿಃ । ಯಥಾ! ವ್ಯಾಘ್ರಮ್‌ | ಸುಪ್ತಮ್‌ । ಬೋಧಯತಿ | ತಾದೃಕ್‌ | ಏವ ತತ್‌ | 


| [ 1 [ 
ಅಥೋ ಇತಿ | ಖಲು! ಆಹುಃ । ಚೇತವ್ಯಾ | ಇತಿ | ಯಥಾ | ವಸೀಯಾಗ್‌ಂಸಮ್‌ | ಭಾಗಧೇಯೇನೇತಿ ಭಾಗ- 


। [| 
ಧೇಯೇನ । ಬೋಧಯತಿ । ತಾದ್ಯಕ್‌! ಏವ। ತತ್‌! ಮನುಃ ಅಗ್ನಿಮ್‌ | ಅಚಿನುತ। ತೇನ ನ। ಆರ್ಧ್ನೋತ್‌। 


ಪುನಃ ಪ್ರಶಂಸೆ 


Wy 


ತೈತ್ತೀಯ ಸಂಹಿತಾ/೫-೪-೧೦/೫೦೯ 


ವಿವರಣೆ 


ಏಕೆಂದರೆ ಈ ಅಗ್ನಿಯೆಂಬುವನು ರುದ್ರನೇ. 
(ಕ್ರೂರನು) 

ಪುನಶ್ಚಯನ ಮಾಡುವುದೆಂಬುದು ಹೇಗೆ ಮಲಗಿ 
ನಿದ್ರಿಸುತ್ತಿರುವ ಹುಲಿಯನ್ನು ಎಚ್ಚರಗೊಳಿಸುತ್ತಾನೆಯೋ 
ಆ ರೀತಿಯೇ (ಶಾಖಾಂತರದ ಫೂರ್ವಪಕ್ಷ) 

ಸಿದ್ಧಾ! ೦ತವನ್ನು ಬಲ್ಲವರು ಪುನಶ್ಚಿತಿಯನ್ನು ಅನುಷ್ಠಿಸ 
ಬೇಕೆಂದು ಹೇಳುತ್ತಾರೆ. 

ಯಾವ ರೀತಿಯಲ್ಲಿ ಧನಾಢ್ಯನಾದ ಪ್ರಭುವನ್ನು 
ಕಾಣಿಕೆಯನ್ನು ನೀಡಿ ಪ್ರಸನ್ನಗೊಳಿಸಿ ಒಲಿಸಿಕೊಳ್ಳು 
ವನೋ ಆ ರೀತಿ ಅಗ್ನಿಯನ್ನು ಒಲಿಸಿಕೊಂಡು ಕಾಮನೆ 
ಗಳನ್ನು ಪಡೆಯುತ್ತಾನೆ. (ಆ ರೀತಿಯೇ ಇದು) ಆದು 
ದರಿಂದ ಪುನಶ್ಚಿತಿಯನ್ನು ಮಾಡಬೇಕು. (ಸಿದ್ಧಾ ೦ತ) 


ಮನುಪ್ರಜಾಪತಿಯು ಅಗ್ನಿಚಯನವನ್ನು ಮಾಡಿದನು. 
ಆದರೆ ಅದರಿಂದ ಸಮೃದ್ಧಿ! ಯನ್ನು ಪಡೆಯಲಿಲ್ಲ ಸ 


WD WW 7೯777] 


WW 


" ದೃಷ್ಟಯಜುರ್ವೇದ ಕನ್ನಡ ಪ್ರತಾಶನ/೫೧೦ 


-ಥ್ಸ ಏತಾಂ ಪುನಶ್ಚಿ ತಿಮಪಶ್ಯತ್ತಾ ಮಚಿನುತ ತಯಾ ವೈಸ 


| 1 I || 
ಆರ್ಧ್ನೋದ್ಯತ್ಪುನಶ್ಚಿತಿಂ ಚಿನುತ ಯಧ್ಯೈ ॥ ೫೧-10 ॥ 


| | 
[ತ್ರಿವೃದಥ ತಿಷ್ಕಂತ್ಯಗ್ನ್ಯಾಧೇಯೇನ ನಾಚಿನುತ ಸಪ್ತದಶ ಚ ॥] 


I 
ಸಃ 1 ಏತಾಮ್‌ । ಪುನಶ್ಚಿತಿಮಿತಿ ಪುನಃ-ಚಿತಿಮ್‌ । ಅಪಶ್ಯತ್‌ । ತಾಮ್‌ । ಅಚಿನುತ । ತಯಾ | ವೈ | ಸಃ | 


| 
ಆರ್ಧ್ನೋತ್‌! ಯತ್‌ | ಪುನಶ್ಚಿತಿಮಿತಿ ಪುನಃ-ಚಿತಿಮ್‌ । ಚಿನುತೇ | ಯಥ್ಯೈ ॥ ೫೧॥ 


ಬ್ರಾಹ್ಮಣಭಾಗ ವಿವರಣೆ 


ಸಃ ಏತಾಮ್‌ ಪುನಶ್ಚಿತಿಮ್‌ ಬಳಿಕ ಅವನು ಸಮೃದ್ಧಿಗಾಗಿ ಈ ಪುನಶ್ಚಿತಿಯನ್ನು 
ಅಪಶ್ಯತ್‌ ಸಾಧನವನ್ನಾಗಿ ತಿಳಿದನು. 

ತಾಮ್‌ ಅಚಿನುತ ಆ ಪುನಶ್ಚಿತಿಯನ್ನು ಅನುಷ್ಠಿಸಿದನು. 

ತಯಾ ವೈ ಸಃ ಆರ್ಧ್ನೋತ್‌ ಅದರಿಂದ ಅವನು ಸಮೃದ್ಧಿಯನ್ನು ಹೊಂದಿದನು. 
ಯತ್‌ ಫುನಶ್ಚಿತಿಮ್‌ ಚಿನುತೇ ಆದುದರಿಂದ ಪುನಶ್ಚಿತಿಯನ್ನು ಅನುಷ್ಠಿಸುವನೆಂಬುವುದು 
ಯಧ್ಯೈ | ಸಮೃದ್ಧಿಗೆ ಕಾರಣವಾಗುತ್ತದೆ. 


NEARER 


॥ ಏಷಾದಪೊಂಂಸುವಾಹಃ | 


1 | 
ಛಂದಶ್ಚಿತಂ ಚಿನ್ವೀತ ಪಶುಕಾಮಃ ಪಶವೋ ವೈ ಛಂದಾಗ್‌ಂಸಿ ಪಶುಮಾನೇವ 


| | | 
ಭವತಿ ಶ್ಯೇನಚಿತಂ ಚಿನ್ವೀತ ಸುವರ್ಗಕಾಮಃ 


ಛಂದಶ್ಚಿತಮಿತಿ ಛಂದಃ-ಚಿತೆಮ್‌ । ಚಿನ್ವೀತ | ಪಶುಕಾಮ ಇತಿ ಪಶು-ಕಾಮಃ | ಪಶವಃ | ವೈ | ಛಂದಾಗ್‌ಂಸಿ | 

1 | I 
ಪಶುಮಾನಿತಿ ಪಶು-ಮಾನ್‌ । ಏವ । ಭವತಿ | ಶ್ಯೇನಚಿತಮಿತಿ ಶ್ಯೇನ-ಚಿತಮ್‌ । ಚಿನ್ವೀತ । ಸುವರ್ಗಕಾಮ ಇತಿ 
ಸುವರ್ಗ-ಕಾಮಃ। 


ಈ ಹನ್ನೊಂದನೆಯ ಅನುವಾಕದಲ್ಲಿ ಕೆಲವು ಕಾಮ್ಯಚಯನಗಳೂ ಅನಂತರ ವಿಹವ್ಯೇಷ್ಟಕೆಗಳೂ 
ಹೇಳಲ್ಪಟ್ಟಿವೆ. 
ಬ್ರಾಹ್ಮಣಭಾಗ ವಿವರಣೆ 
ಕಾಮ್ಯಚಯನವಿಧಿ; ಫಲ 
ಪಶುಕಾಮಃ ಛಂದಶ್ಚಿತಮ್‌ ಪಶುಕಾಮನಾದ ಯಜಮಾನನು "ಅಗ್ನಿರ್ಮೂರ್ಧಾ' 
ಚಿನ್ವೀತ ಮೊದಲಾದ ನಾನಾಛಂದೋಯುಕ್ತವಾದ ಮಂತ್ರಗ 
ಳಿಂದ ಚಿತನಾದ ಅಗ್ನಿಯ ಚಯನವನ್ನು ಮಾಡಬೇಕು. | 
ಛಂದಾಗ್‌ಂಸಿ ಪಶವಃ ವೈ ಛಂದಸ್ಸುಗಳು ಪಶುರೂಪವಾಗಿವೆ. (ಏಕೆಂದರೆ ಪಶು 
ಗಳು ಛಂದೋದೇವತಾಕವಾದವುಗಳು.) 
ಪಶುಮಾನ್‌ ಏವ ಭವತಿ ಈ ಚಯನದಿಂದ ಯಜಮಾನನು ಪಶುಗಳನ್ನು 
ಹೊಂದಿದವನಾಗುತ್ತಾನೆ. 
ಕಾಮ್ಯಚಯನವಿಧಿ 
ಸುವರ್ಗಕಾಮಃ ಶ್ಯೇನಚಿತಮ್‌ ಸ್ವರ್ಗಲೋಕವನ್ನು ಅಪೇಕ್ಷಿಸುವ ಯಜಮಾನನು 
ಶ್ಯೇನಪಕ್ಷಿಯ ಆಕಾರದಲ್ಲಿ ಅಗ್ನಿಚಯನವನ್ನು ಮಾಡ 


I 
ಶ್ಯೇನೋ ವೈ ವಯಸಾಂ ಪತಿಷ್ಯಃ ಶ್ವೇನ ಏವ ಭೂತ್ವಾ ಸುವರ್ಗಂ ಲೋಕಂ 
1 
ಪತತಿ ಕಬ್ಯಚಿತೇಥೆ ನ್ವೀತ ಯಃ ಕಾಮಯೇತ ಶೀರ್‌ಷಣ್ವಾನಮುಷ್ಮಿಲ್ಲೋಕೇ 


ಲೆ I 
ಸ್ಯಾಮಿತಿ ಶೀರ್‌ಷಣ್ವಾನೇವಾಮುಷ್ಕಿಶ್ಲೋಕೇ ಭವತ್ಯ- 


ಶ್ವೇನಃ | ವೈ | ವಯಸಾಮ್‌ | ಪುಷ್ಯ | ಶ್ರೇನಃ | ಏವ | ಭೂತ್ವಾ | ಸುವರ್ಗಮಿತಿ ಸುವಃ-ಗಮ್‌ | ಲೋಕಮ್‌ | 
ಪತತಿ | ಕಜ್ಯಚಿತಮಿಕಿ ಕಣ್ಯ-ಚಿತೆಮ್‌ | ಚಿನ್ವೀತ । ಯಃ | ಕಾಮಯೇತ | ಶೀರ್‌ ಷಣ್ವಾನಿತಿ ಶೀರ್‌ಷಣ್ಣ್‌-ವಾನ್‌ | 
ಆಮುಷ್ಠಿನ್ನ್‌ | ಲೋಕೇ | ಸ್ಯಾಮ್‌ | ಇತಿ। ಶೀರ್‌ ಷಣ್ವಾನಿತಿ ಶೀರ್‌ಷಣ್ಣ್‌-ವಾನ್‌ | ಏವ! ಅಮುಷ್ಠಿನ್ಸ್‌। ಲೋಕೇ 
ಭವತಿ । 


ಬ್ರಾಹ್ಮಣಭಾಗ ವಿವರಣೆ 


1 ವಯಸಾಮ್‌ ಶ್ಯೇನಃ ಪತಿಷ್ಠಃ ವೈ ಪಕ್ಷಿಗಳಲ್ಲಿ ಶ್ಯೇನವು (ಡೇಗೆಯು) ಅತ್ಯಂತ ಶೀಘ್ರ 
ಗಾಮಿಯಪಷ್ಟೆ. 
ಶ್ಯೇನಃ ಏವ ಭೂತ್ವಾ ಸುವರ್ಗಮ್‌ ಈ ಚಯನವನ್ನು ಮಾಡಿದ ಯಜಮಾನನು ಶ್ಯೇನ 
[೫] ಲೋಕಮ್‌ ಪತತಿ ಪಕ್ಷೀ ಯಂತೆ ಶೀಘ್ರಗಾಮಿಯಾಗಿ ಸ್ವರ್ಗಲೋಕಕ್ಕೆ 


ಹಾರುತ್ತಾನೆ. 
ಕಾಮ್ಯಚಯನವಿಧಿ 

ಯಃ ಅಮುಷ್ಮಿನ್‌ ಲೋಕೇ ಶೀರ್‌ಷಣ್ವಾನ್‌ ಯಾರು ಸ್ವರ್ಗಲೋಕದಲ್ಲಿ ಮುಖ್ಯನಾಗಿರಬೇಕೆಂದು 
ಸ್ಯಾಮ್‌ ಇತಿ ಕಾಮಯೇತ ಬಯಸುವನೋ 
ಚ ಕಜ್ಕಚಿತಮ್‌ ಚಿನ್ವೀತ ಕಂಕಪಕ್ಷಿಯ(ಗಿಡುಗಗಳಲ್ಲಿ ಒಂದು ಜಾತಿ) ಆಕಾರ 
ವಾಗಿ ಚಯನವನ್ನು ಮಾಡಬೇಕು. 
| ಅಮುಷ್ಮಿನ್‌ ಲೋಕೇ ಶೀರ್‌ಷಣ್ವಾನ್‌ ಹೀಗೆ ಚಯನವನ್ನು ಮಾಡಿದ ಯಜಮಾನನು 
ಏವ ಭವತಿ ಸ್ವರ್ಗಲೋಕದಲ್ಲಿ ಶ್ರೇಷ್ಠನೇ ಆಗುತ್ತಾನೆ. 


ಟು 0 0 (0 (0 (0 0 ಊಉ (0 0 (0 0 (0 (0) 0 


ವೈತ್ರಿಲೀಯ ಸಂಹಿಡಾ/೫-೪-೧೧/೫೧೩ 


WWW WW WY YW WY WY WY WY WY 


1 [ ] ] | | 
-ಲಜಚಿತಣ್ಣೆ ನ್ವೀತ ಚತುಸ್ಸೀತಂ ಪ್ರತಿಷ್ಠಾಕಾಮಶ್ಚ: ತಸ್ರೋ ದಿಶೋ ದಿಕ್ಸ್ವೇವ 


J 


| I I 
ಪ್ರತಿ ತಿಷ್ಠತಿ ಪ್ರಉಗಚಿತಣ್ಣ್‌ ನ್ವೀತ ಭ್ರಾತೃವ್ಯವಾನ್ಸ ೮[ಪ್ರ(೫೨)ಏವ]ವ 


ಭ್ರಾತೃವ್ಯಾನ್ನುದತ 


| || [| I [ I AN 
ಅಲಜಚಿತಮಿತ್ಯಲಜ-ಚಿತಮ್‌ | ಚಿನ್ವೀತ | ಚತುಸ್ಸೀತಮಿತಿ ಚತುಃ-ಸೀತಮ್‌ | ಪ್ರತಿಷ್ಠಾ ಕಾಮ ಇತಿ ಪ್ರತಿಷ್ಠಾ- 
॥| 
ಕಾಮಃ । ಚತಸ್ರಃ [ ದಿಶಃ | ದಿಕ್ಷು! ಏವ । ಪ್ರತೀತಿ | ತಿಷ್ಠತಿ | ಪ್ರಉಗಚಿತಮಿತಿ ಪ್ರ ಉಗ-ಚಿತಮ್‌ । ಚಿನ್ವೀತ । 


1 
ಭ್ರಾತೃವ್ಯವಾನಿತಿ ಭ್ರಾತೃವ್ಯ-ವಾನ್‌ । ಪ್ರೇತಿ 1 (೫೨) ಏವ! ಭ್ರಾತೈವ್ಯಾನ್‌ | ನುದತೇ। 


ಬ್ರಾಹ್ಮಣಭಾಗ ವಿವರಣೆ 
ಮತ್ತೊಂದು ಕಾಮ್ಯಚಯನವಿಧಿ 


ಪ್ರತಿಷ್ಠಾಕಾಮಃ ಪ್ರತಿಷ್ಠೆ(ಶ್ರೇಷ್ಠ್ಥಿ ತಿ)ಯನ್ನು ಬಯಸುವವನು 
ಚತುಸ್ಸೀತಮ್‌ ಅಲಜಚಿತಮ್‌ ನಾಲ್ಕು ನೇಗಿಲುಗೆರೆಗಳ ಪ್ರದೇಶದಲ್ಲಿ ಅಲಜ |; 
ಚಿನ್ವೀತ (ಇದೂ ಗಿಡುಗಗಳಲ್ಲಿ ಒಂದು ಜಾತಿ)ಪಕ್ಷಿಯ ಆಕಾರ |. 
ದಲ್ಲಿ ಚಯನವನ್ನು ಮಾಡಬೇಕು. 
ಚತಸ್ರಃ ದಿಶಃ ದಿಕ್ಕುಗಳು ನಾಲ್ಕು. 
ದಿಕ್ಷು ಏವ ಪ್ರತಿ ತಿಷ್ಠತಿ (ನಾಲ್ಕು ನೇಗಿಲಗೆರೆಗಳ ಪ್ರದೇಶದಲ್ಲಿ ಚಯನವನ್ನು |: 
ಮಾಡುವುದರಿಂದ) ದಿಕ್ಕುಗಳಲ್ಲಿ ಪ್ರತಿಷ್ಠಿತನೇ ಆಗು 
ತ್ತಾನೆ. 
ಇನ್ನೊಂದು ಕಾಮ್ಯಚಯನವಿಧಿ 
ಭ್ರಾತೃವ್ಯವಾನ್‌ ಹಗೆಗಳಿರುವ ಯಜಮಾನನು (ಶತ್ರುನಾಶಕ್ಕಾಗಿ) | 
| ಪ್ರಉಗಚಿತಮ್‌ ಚಿನ್ವೀತ ಗಾಡಿಯ ಮುಂಭಾಗದ ಆಕಾರದಲ್ಲಿ ಚಯನ Ww 
lL ವನ್ನು ಮಾಡಬೇಕು. 
| ಭ್ರಾತೃವ್ಯಾನ್‌ ಪ್ರ ನುದತೇ ಏವ (ಈ ಚಯನದಿಂದ)ಶತ್ರುಗಳನ್ನು ನಿಶ್ಚಯವಾಗಿಯೂ 
ನಾಶಪಡಿಸುತ್ತಾನೆ. (ಬಂಡಿಯಂತೆ ಈ ಚಯನವು 
ಶತ್ರುಗಳನ್ನು ದೂರ ಒಯ್ಯುತ್ತದೆ.) 


WwW UU UU ಟು ಭು WY ಟು WW YW WW WwW 


ಪೃಷ್ಟಯಜುರ್ವೇದ ಕನ್ನಡ ಪ್ರಕಾಶನ/೫೧೪ 


WW UV WU (ಗ್ರ ಉಟ UUW UO WU WU WY 
[ | | 
ಉಭಯತಃ ಪ್ರ ಉಗೇಫ್ಟ್‌, ನ್ವೀತ ಯಃ ಕಾಮಯೇತ ಪ್ರಜಾತಾನ್ಸಾ; A 


| I 
ನ್ನುದೇಯ ಪ್ರತಿ ಜನಿಷ್ಯಮಾಣಾನಿತಿ ಪ್ರೈವ ಜಾತಾನ್ಸಾ ೃತೃವ್ಯಾನ ನ್ನುದತೇ 


I | I 
ಜನಿಷ್ಕಮಾಣಾನ್ರಥಚಕ್ರಚಿತಣಕ್ಜಿನ್ವೀತ ಭ್ರಾತೃವ್ಯವಾನ್‌, ವಜ್ರೋ ವೈ ರಥೋ 


[| 1 | I 
ಉಭಯತಃಪ್ರಉಗಮಿತ್ಯುಭಯತಃ-ಪ್ರಉಗಮ್‌ । ಚಿನ್ವೀತ । ಯಃ । ಕಾಮಯೇತ । ಪ್ರೇತಿ 1 ಜಾತಾನ್‌ | 
| | | 1 1 
ಭ್ರಾತೃವ್ಯಾನ್‌ | ನುದೇಯ | ಪ್ರತೀತಿ | ಜನಿಷ್ಯಮಾಣಾನ್‌ | ಇತಿ । ಪ್ರೇತಿ | ಏವ । ಜಾತಾನ್‌ | ಭ್ರಾತೃವ್ಯಾನ್‌ | 
|| [ | [| || | 
1॥| ನುದತೇ | ಪ್ರತೀತಿ । ಜನಿಷ್ಯಮಾಣಾನ್‌ | ರಥಚಕ್ರಚಿತಮಿತಿ ರಥಚಕ್ರ-ಚಿತಮ್‌ । ಚಿನ್ವೀತ 1 ಭ್ರಾತೃವ್ಯವಾನಿತಿ 


I I 
ಭ್ರಾತೃವ್ಯ-ವಾನ್‌ | ವಜ್ರಃ। ವೈ ರಥಃ | 


ಬ್ರಾಹ್ಮಣಭಾಗ ವಿವರಣೆ 


1] ಖಃ ಪ್ರಜಾತಾನ್‌ ಭ್ರಾತೃವ್ಯಾನ್‌ ಯಾವ ಯಜಮಾನನು ಹುಟ್ಟಿರುವ ಶತ್ರುಗಳನ್ನೂ 
ಜನಿಷ್ಯಮಾಣಾನ್‌ ಭ್ರಾತೃವ್ಯಾನ್‌ ಮುಂದೆ ಜನಿಸಲಿರುವ ಶತ್ರುಗಳನ್ನೂ 
| ಪ್ರತಿ ನುದೇಯ ಇತಿ ಕಾಮಯೇತ ನಾಶ ಪಡಿಸುವೆನೆಂದು ಬಯಸುವನೋ 
] ಉಭಯತಃಪ್ರಉಗಮ್‌ ಚಿನ್ವೀತ (ಆ ಯಜಮಾನನು) ಪೂರ್ವಪಶ್ಚಿಮಭಾಗಗಳಲ್ಲಿ 
ಶಕಟದ (ಗಾಡಿಯ) ಮುಖದ ಆಕಾರದಲ್ಲಿ ಚಯನ 
ವನ್ನು ಮಾಡಬೇಕು. 
ಜಾತಾನ್‌ ಭ್ರಾತೃವ್ಯಾನ್‌ ಪ್ರ ನುದತೇ (ಈ ಚಯನದಿಂದ) ಹುಟ್ಟಿರುವ ಶತ್ರುಗಳನ್ನು ನಾಶ 
| ಏವ ಪಡಿಸಿಯೇ ಪಡಿಸುತ್ತಾನೆ. 
ಜನಿಷ್ಕಮಾಣಾನ್‌ ಭ್ರಾತೃವ್ಯಾನ್‌ ಪ್ರತಿ ಮುಂದೆ ಜನಿಸಲಿರುವ ಶತ್ರುಗಳನ್ನೂ ನಾಶಪಡಿಸು 
ನುದತೇ ವನು. 
ಮತ್ತೊಂದು ಕಾಮ್ಯಚಯನ 


೫] ಭ್ರಾತೃವ್ಯವಾನ್‌ ಶತ್ರುಗಳಿರುವ ಯಜಮಾನನು ರಥದ ಚಕ್ರದಂತೆ 
ರಥಚಕ್ರಚಿತಮ್‌ ಚಿನ್ವೀತ ವರ್ತುಲಾಕಾರವಾಗಿ ಚಯನವನ್ನು ಮಾಡಬೇಕು. 
| ರಥಃವಜಃವೈ ರಥವು ವಜ್ರದಂತೆ ಶತ್ರುನಾಶಕವಾಗಿದೆ. 


2 0 0ಉ 0 RR RC 0 0 0 0 ೪೫) 


ತೈತ್ತರೀಯ ಸಂಹಿಡಾ/೫-೪-೧೧/೫೧೫ 
1 [ | [ I 
ವಜ್ರಮೇವ ಭ್ರಾತೃವ್ಯೇಭ್ಯಃ ಪ್ರ ಹರತಿ ದ್ರೋಣಚಿತೇಜ್ಞಿನ್ವೀತಾನ್ನಕಾಮೋ 
I 11 I 
ದ್ರೋಣೇ ವಾ ಅನ್ನಂ ಭ್ರಿಯತೇ ಸಯೋನ್ಯೇವಾನ್ನಮವ ರುಂಧೇ 


ಸಮೂಹ್ಯಣ್ಣ್ಟೆ ನ್ವೀತ ಪಶುಕಾಮಃ ಪಶುಮಾನೇವ ಭವತಿ 


| I I [| || I 
ವಜ್ರಮ್‌ । ಏವ | ಭ್ರಾತೃವ್ಯೇಭ್ಯಃ । ಪ್ರೇತಿ | ಹರತಿ । ದ್ರೋಣಚಿತಮಿತಿ ದ್ರೋಣ-ಚಿತಮ್‌ । ಚಿನ್ವೀತ । ಅನ್ನಕಾಮ 


I [ll I 
ಇತ್ಯನ್ನ-ಕಾಮಃ | ದ್ರೋಣೇ ವೈ 1 ಅನ್ನಮ್‌ | ಭ್ರಿಯತೇ | ಸಯೋನೀತಿ ಸ-ಯೋನಿ। ಏವ ಅನ್ನಮ್‌ | ಅವೇತಿ | 
|| I 
ರುಂಧೇ | ಸಮೂಹ್ಯಮಿತಿ ಸಮ್‌-ಊಹ್ಯಮ್‌ | ಚಿನ್ವೀತ | ಪಶುಕಾಮ ಇತಿ ಪಶು-ಕಾಮಃ | ಪಶುಮಾನಿತಿ ಪಶು- 
ಮಾನ್‌ | ಏವ। ಭವತಿ । (೫೩)! 


ಬ್ರಾಹ್ಮಣಭಾಗ ': ವಿವರಣೆ 


ಭ್ರಾತೃವ್ಯೇಭ್ಯಃ ವಜ್ರಮ್‌ ಏವ ಪ್ರ ಹರತಿ ಈ ಚಯನವನ್ನು ಮಾಡಿದ ಯಜಮಾನನು ಶತ್ರುಗಳ 
ಮೇಲೆ ವಜ್ರವನ್ನೇ ಪ್ರಹರಿಸಿದವನಾಗುತ್ತಾನೆ. 


ಇನ್ನೊಂದು ಕಾಮ್ಯಚಯನ 
ಅನ್ನಕಾಮಃ ಅನ್ನವನ್ನು ಅಪೇಕ್ಷಿಸುವ ಯಜಮಾನನು 
ದ್ರೋಣಚಿತಮ್‌ ಚಿನ್ವೀತ ಕಣಜದ ಆಕಾರದಲ್ಲಿ ಚಯನವನ್ನು ಮಾಡಬೇಕು. 
ದ್ರೋಣೇ ವೈ ಅನ್ನಮ್‌ ಭ್ರಿಯತೇ ಕಣಜದಲ್ಲಿ ಧಾನ್ಯವು ಇಡಲ್ಪಡುತ್ತದೆಯಷ್ಟೆ. 
ಸಯೋನಿ ಅನ್ನಮ್‌ ಏವ ಅವ ರುಂಧೇ (ಕಣಜವು ಧಾನ್ಯವನ್ನು ಧರಿಸುತ್ತದೆ. ಧಾನ್ಯವು ಅನ್ನದ 
ಪ್ರಕೃತಿಯಾಗಿದೆ) ಕಣಜದ ಆಕಾರದ ಚಯನದಿಂದ 
ಯಜಮಾನನು ಧಾನ್ಯಸ್ಥಾ: ನಸಹಿತವಾದ ಅನ್ನವನ್ನು 
ಹೊಂದುವನು. 
ಮತ್ತೊಂದು ಬಗೆಯ ಕಾಮ್ಯಚಯನ 
ಪಶುಕಾಮಃ ಸಮೂಹ್ಯಮ್‌ ಚಿನ್ವೀತ ಪಶುಗಳನ್ನು ಬಯಸುವವನಾದ ಯಜಮಾನನು 
ಸಮೂಹಾಕಾರವಾಗಿ ಚಯನವನ್ನು ಮಾಡಬೇಕು. 
ಪಶುಮಾನ್‌ ಏವ ಭವತಿ ಹೀಗೆ ಚಯನವನ್ನು ಮಾಡಿದ ಯಜಮಾನನು ಪಶು 
ಸಮೂಹವನ್ನೇ ಪಡೆಯುವನು. 


WW WW WY WP WW 0 YW YW (0 


ಪೃಷ್ಟಯಜುರ್ವೇದ ಪನ್ನಡ ಪ್ರಠಾಶನ/೫೧೬ 


WY VU WOW HWW WY YW YW W 


| [ I [ | 
[(೫೩)ಪರಿಚಾಯ್ಯಂ] ಪರಿಚಾಯ್ಯಣ್ಣೆ ನ್ವೀತ ಗ್ರಾಮಕಾಮೋ ಗ್ರಾಮ್ಯೇವ ಭವತಿ 


| [ | [ 
ಶ್ಮಶಾನಚಿತೇಸ್ಟ್‌, ನ್ವೀತ ಯಃ ಕಾಮಯೇತ ಪಿತೃಲೋಕ ಯಧದ್ದುಯಾಮಿತಿ 


I 
ಪಿತೃಲೋಕ ಏವರ್ಧ್ನೋತಿ ವಿಶ್ವಾಮಿತ್ರಜಮದಗ್ನೀ 


ಹ [| || [ [| 
ಪರಿಚಾಯ್ಯಮಿತಿ ಪರಿ-ಚಾಯ್ಯಮ್‌ I ಚಿನ್ವೀತ | ಗ್ರಾಮಕಾಮ ಇತಿ ಗ್ರಾಮ-ಕಾಮಃ I ಗ್ರಾಮೀ | ಏವ | ಭವತಿ | 


1 1 
ಶ್ಮಶಾನಚಿತಮಿತಿ ಶ್ಮಶಾನ-ಚಿತಮ್‌ । ಚಿನ್ವೀತ । ಯಃ । ಕಾಮಯೇತ । ಪಿತೃಲೋಕ ಇತಿ ಪಿತೃ-ಲೋಕೇ | 


I I 1 
ಖಯದ್ದುಯಾಮ್‌ | ಇತಿ 1 ಪಿತೃಲೋಕ ಇತಿ ಪಿತೃ-ಲೋಕೇ । ಏವ । ಯಧದ್ಗೋತಿ । ವಿಶ್ವಾಮಿತ್ರಜಮದಗ್ನೀ ಇತಿ 


4 ವಿಶ್ವಾಮಿತ್ರ-ಜಮದಗ್ನೀ | 


ಬ್ರಾಹ್ಮಣಭಾಗ ವಿವರಣೆ 
ಕಾಮ್ಯಚಯನ 


| ಗ್ರಾಮಕಾಮಃ ಪರಿಚಾಯ್ಯಮ್‌ ಚಿನ್ವೀತ ಗ್ರಾಮವನ್ನು ತನ್ನದಾಗಿ ಮಾಡಿಕೊಳ್ಳಲು ಬಯಸುವ 


ಯಜಮಾನನು ಮಧ್ಯಮ ಸ್ವಯಮಾತೃಣ್ಣೇಷ್ಟಕೆಯ 
ಸುತ್ತಲೂ ಪ್ರದಕ್ಷಿಣಾಕಾರವಾಗಿ ಪರಿಚಾಯ್ಯವೆನಿಸಿ 
ಕೊಳ್ಳುವ ಚಯನವನ್ನು ಮಾಡಬೇಕು. 


| ಗ್ರಾಮೀ ಏವ ಭವತಿ ಈ ರೀತಿ ಚಯನವನ್ನು ಮಾಡುವ ಯಜಮಾನನು 


ನಿಶ್ಚ ಯವಾಗಿಯೂ ಗ್ರಾಮಾಧಿಪತಿಯೇ ಆಗುವನು. 
ಯಃ ಪಿತೃಲೋಕೇ ಖಧ್ನುಯಾಮ್‌ ಇತಿ ಯಾವ ಯಜಮಾನನು ಪಿತೃಲೋಕದಲ್ಲಿ ವೃದ್ಧಿ ಯನ್ನು 


| ಕಾಮಯೇತ ಹೊಂದಲು ಬಯಸುವನೋ (ಆ ಯಜಮಾನನು) 
0] ಶ್ಮಶಾನಚಿತಮ್‌ ಚಿನ್ವೀತ ಶ್ಮಶಾನಚಿತವೆಂಬ ಅಗ್ನಿಯನ್ನು ಚಯನ ಮಾಡಬೇಕು. 


| ಪಿತೃಲೋಕೇ ಖಧ್ನೋತಿ ಏವ (ಎರಡು ಬಗೆಯ ಶ್ಮಶಾನವಿರುತ್ತದೆ. ಅದು ಮಂಡ |. 
ಲಾಕಾರವಿರಬಹುದು ಅಥವಾ ಚೌಕಾಕಾರವಿರಬ 
ಹುದು) ಈ ರೀತಿಯ ಚಯನದಿಂದ ಯಜಮಾನನು 
ಪಿತೃಲೋಕದಲ್ಲಿ ವೃದ್ಧಿ ಯನ್ನು ಹೊಂದುವನು. 
ವಿಹವ್ಯೇಷ್ಟಕೋಪಧಾನವಿಧಿ; ಉಪಾಖ್ಯಾನ 


(| ವಿಶ್ವಾಮಿತ್ರಜಮದಗ್ನೀ ವಿಶ್ವಾಮಿತ್ರ ಮತ್ತು ಜಮದಗ್ನಿಮುನಿಗಳು 


WV WY BY WO (0 (0 YW OW 


ಪೈಡ್ರಿಲೀಯ ಸಂಹಿಡಾ/೫-೪-೧೧/೫೧೭ 
WU (0 WWW UUW UV VU () UW 
ವಸಿಷ್ಠೇನಾಸ್ಟ ಸ್ಪರ್ಧೇತಾಗ್‌ಂ ಸ ಏತಾ ಜಮದಗ್ಗಿರ್ವಿಹವ್ಯಾ ಅಪ ಪಶ್ಯತ್ತಾ ಉಪಾಧತ್ತ 


ತಾಭಿರ್ವೈ ಸ ವಸಿಷ್ಠಸ್ಯೇಂದ್ರಿಯಂ ವೀರ್ಯಮವೃಜ್ಞ್ವ ಯದ್ವಿಹವ್ಯಾ | 


I | [ 
ಉಪದಧಾತೀಂದ್ರಿಯಮೇವ ತಾಭಿರ್ವೀರ್ಯಂ ಯಜಮಾನೋ 


1 
ಭ್ರಾತೃವ್ಯಸ್ಯ ವೃಜು್ಸೇ 


ವಸಿಷ್ಠೇನ | ಅಸ್ಪರ್ಧೇತಾಮ್‌ । ಸಃ । ಏತಾಃ | ಜಮದಗ್ನಿ I ವಿಹವ್ಯಾ ಇತಿ ವಿ-ಹವ್ಯಾಃ | ಅಪಶ್ಯತ್‌ | ತಾಃ | 
| [| 
ಉಪೇಶಿ । ಅಧತ್ತ | ತಾಭಿಃ | ವೈ । ಸಃ | ವಸಿಷ್ಠಸ್ಯ। ಇಂದ್ರಿಯಮ್‌ | ವೀರ್ಯಮ್‌ | ಅವೃಜ್ಞ,। ಯತ್‌ | ವಿಹವ್ಯಾ 
1 || [| [| || | 
ಇತಿ ವಿ-ಹವ್ಯಾಃ। ಉಪದಧಾತೀತ್ಯುಪ-ದಧಾತಿ | ಇಂದ್ರಿಯಮ್‌ | ಏವ! ತಾಭಿಃ । ವೀರ್ಯಮ್‌ | ಯಜಮಾನಃ | 


ಭ್ರಾತೃವ್ಯ ವ್ಯಸ್ಯ। ವೃಜ್ಯ್ಕೇ। 


ಬ್ರಾಹ್ಮಣಭಾಗ ವಿವರಣೆ 


ವಸಿಷ್ಠೇನ ಅಸ್ಪರ್ಧೇತಾಮ್‌ ವಸಿಷ್ಠರ ಮೇಲೆ ಸ್ಪ ರ್ಧಿಸುತ್ತಿದ್ದರು. 

ಸಃ ಜಮದಗ್ನಿಃ ಏತಾಃ ವಿಹವ್ಯಾಃ ಆಗ ಜಮದಗ್ನಿಯು ಸ್ಪರ್ಧೆಯಲ್ಲಿ ಗೆಲ್ಲಲು ಈ 

ಅಪಶ್ಯತ್‌ ವಿಹವ್ಯೇಷ್ಟಕೆಗಳನ್ನು ಉಪಾಯವನ್ನಾಗಿ ತಿಳಿದನು. 

ತಾಃ ಉಪಾಧತ್ತ ಆ ವಿಹವ್ಯೇಷ್ಟಕೆಗಳನ್ನು ಜಮದಗ್ನಿಯು ಉಪಧಾನ | i 
ಮಾಡಿದನು. 

ತಾಭಿಃ ಸಃ ವಸಿಷ್ಠಸ್ಯ ಇಂದ್ರಿಯಮ್‌ ಆ ಇಷ್ಟಕೆಗಳಿಂದ ಜಮದಗ್ನಿಯು ವಸಿಷ್ಠರ ಇಂದ್ರಿಯ 

ವೀರ್ಯಮ್‌ ಅವೃಕ್ಕು, ವೈ ಶಕ್ತಿಯನ್ನೂ ಸಾಮರ್ಥ್ಯವನ್ನೂ ನಶಿಸುವಂತೆ ಮಾಡಿ 
ದನು. 

ಯತ್‌ ವಿಹವ್ಯಾಃ ಉಪದಧಾತಿ ಯಾವ ಯಜಮಾನನು ವಿಹವ್ಯೇಷ್ಟಕೆಗಳನ್ನು ಉಪ 
ಧಾನ ಮಾಡುವನೋ 

ತಾಭಿಃ ಯಜಮಾನಃ ಭ್ರಾತೃವ್ಯಸ್ಯ ಆ ಇಷ್ಟಕೆಗಳಿಂದ ಯಜಮಾನನು ಹಗೆಯ ಇಂದ್ರಿಯ 

| ಇಂದ್ರಿಯಮ್‌ ವೀರ್ಯಮ್‌ ಏವ ಶಕ್ತಿಯನ್ನೂ ದೇಹಸಾಮರ್ಥ್ಯವನ್ನೂ ನಶಿಸುವಂತೆ |! 

ವೃಜ್ಕೇ ಮಾಡುತ್ತಾನೆ. 


WW ಊ ಉಊ WW WW (0 (0 WY Ww Ww 


ಪೃಷ್ಟಯಣುರ್ವೇದ ಈನ್ನುಡ ಪ್ರಕಾಶನ/೫೧೮ 


[ | 
ಹೋತುರ್ಧಿಷ್ಟಿಯ ಉಪ ದಧಾತಿ ಯಜಮಾನಾಯತನಂ ವೈ [(೫೪)] 


I | | | 
ಹೋತಾ ಸ್ವ ಏವಾಸ್ಮಾ ಆಯತನ ಇಂದ್ರಿಯಂ ವೀರ್ಯಮವರುಂಧೇ 


I | I I 
ದ್ವಾದಶೋಪ ದಧಾತಿ ದ್ವಾದಶಾಕ್ಷ! ರಾ ಜಗತೀ ಜಾಗತಾಃ ಪಶವೋ 


1 | || [| 
(೫೪) | ಹೋತಾ । ಸ್ವೇ | ಏವ । ಅಸ್ಕೈ । ಆಯತನ ಇತ್ಯಾ-ಯತನೇ । ಇಂದ್ರಿಯಮ್‌ | ವೀರ್ಯಮ್‌ | ಅವೇತಿ | 


I | I 
ರುಂಧೇ। ದ್ವಾದಶ। ಉಪೇತಿ ದಧಾತಿ | ದ್ವಾದಶಾಕ್ಷರೇತಿ ದ್ವಾದಶ-ಅಕ್ಷರಾ | ಜಗೆತೀ ಜಾಗತಾಃ | ಪಶವಃ | 


ಬ್ರಾಹ್ಮಣಭಾಗ ವಿವರಣೆ 
ವಿಹವ್ಯೇಷ್ಟಕೆಗಳ ವಿಶೇಷವಿಧಿ-ಅರ್ಥವಾದ 


ಹೋತುಃ ಧಿಷ್ಟಿಯೇ ಉಪ ದಧಾತಿ ವಿಹವ್ಯೇಷ್ಟಕೆಗಳನ್ನು ಹೋತೃವಿನ ಸ್ಥಾನದಲ್ಲಿ 
ಅಧ್ವರ್ಯವು ಉಪಧಾನ ಮಾಡಬೇಕು. 

ಹೋತಾ ಯಜಮಾನಾಯತನಮ್‌ ವೈ ಯಜಮಾನನಿಗೆ ಸಂಬಂಧಿಸಿದ ದೇವತಾಹ್ವಾನಾದಿಗ 
ಳನ್ನು ಹೋತೃವು ಮಾಡುವುದರಿಂದ ಹೋತೃವು 
ಯಜಮಾನಸ್ಸಾ; ನನಾಗಿದ್ದಾ; ನೆ. 

ಸ್ವೇ ಆಯತನೇ ಏವ ಅಸ್ಕೈ (ಅಧ್ವರ್ಯವು) ಯಜಮಾನನಿಗಾಗಿ ಹೋತೃವಿನ 
ಧಿಷ್ಟಿ ಯ(ಸ್ಥಾ ನ)ದಲ್ಲಿ ವಿಹವ್ಯೇಷ್ಟಕೋಪಧಾನವನ್ನು 
ಮಾಡುವುದರಿಂದ ಯಜಮಾನನಿಗೆ ತನ್ನದಾದ ಸ್ಥಾ ನ | 
ದಲ್ಲಿಯೇ 

ಇಂದ್ರಿಯಮ್‌ ವೀರ್ಯಮ್‌ ಇಂದ್ರಿಯಶಕ್ತಿಯನ್ನೂ, ಬಲವನ್ನೂ ಸಂಪಾದಿಸಿ 

ಅವರುಂಧೇ ಕೊಟ್ಟವನಾಗುತ್ತಾನೆ. 

ವಿಹವ್ಯೇಷ್ಟಕೆಗಳ ಸಂಖ್ಯಾವಿಶೇಷವಿಧಿ; ಅರ್ಥವಾದ 

ದ್ವಾದಶ ಉಪ ದಧಾತಿ ಅಧ್ವರ್ಯುವು ಹನ್ನೆರಡು ವಿಹವ್ಯೇಷ್ಟಕೆಗಳನ್ನು ಉಪ 
ಧಾನ ಮಾಡಬೇಕು. 

ಜಗತೀ ದ್ವಾದಶಾಕ್ಷರಾ ಜಗತೀ ಛಂದಸ್ಸು ಹನ್ನೆರಡು ಅಕ್ಷರಗಳಿಂದ ಕೂಡಿದೆ. 


ರುಂಧೇ । ಷಟ್‌ | ಮಾರ್ಜಾಲೀಯೇ | 


ಬ್ರಾಹ್ಮಣಭಾಗ 
ಜಗತ್ಯಾ ಏವ ಅಸ್ಮೈ ಪಶೂನ್‌ 
ಅವರುಂಧೇ 


ಉಪದಧಾತಿ 


ಪಶವಃ ಅಷ್ಟಾಶಫಾಃ 
ಪಶೂನ್‌ ಅವರುಂಧೇ ಏವ 


ಮಾರ್ಜಾಲೀಯೇ ಷಟ್‌ ಉಪದಧಾತಿ 


ಇದೆ. 


| I I [ I I 

ಜಗತ್ಕೈವಾಸ್ಮೈ ಪಶೂನವ ರುಂಧೇಇಷ್ಟಾವಷ್ಟಾವನ್ಯೇಷು ಧಿಷ್ಟಿ ಯೇಷೂಪ 
[ I I | 

ದಧಾತೃಷ್ಟಾಶಫಾಃ ಪಶವಃ ಪಶೂನೇವಾವ ರುಂಧೇ ಷಣ್ಮಾರ್ಜಾಲೀಯೇ 


[| [| [| [| 
ಜಗತ್ಯಾ | ಏವ | ಅಸ್ಮ್ರೈ | ಪಶೂನ್‌ | ಅವೇತಿ | ರುಂಧೇ I ಅಷ್ಟಾವಷ್ಟಾವಿತ್ಯಷ್ಟೆ-ಅಷ್ಟೆ | ಅನ್ಯೇಷು | 


| | I 
ಧಿಷ್ಟಿಯೇಷು | ಉಪೇತಿ । ದಧಾತಿ | ಅಷ್ಟಾಶಫಾ ಇತ್ಯಷ್ಟಾ-ಶಫಾಃ | ಪಶವಃ | ಪಶೂನ್‌ | ಏವ | ಅವೇತಿ | 


ಅನ್ಯೇಷು ಧಿಷ್ಣಿಯೇಷು ಅಷ್ಟೌ ಅಷ್ಟೌ 


ತಾತ್ತರ್ಯ:-ವಿಹವ್ಯೇಷ್ಟಕೆಗಳ ಸಂಖ್ಯಾವಿಧಿಯಲ್ಲಿ ಹನ್ನೆರಡು ಇಷ್ಟಕೆಗಳನ್ನು ಉಪಧಾನ ಮಾಡಬೇಕೆಂಬ ವಿಧಿಯು 


"ಮಮಾಗ್ನೇ ವರ್ಚ:...' [ತೈ. ಸಂ. 4.7.13] ಎಂಬ ಅನುವಾಕದಲ್ಲಿ ಮಂತ್ರಗಳು ಪಠಿತವಾಗಿವೆ. ಆ ಅನುವಾಕ 
ದಲ್ಲಿ ಹತ್ತು ಮಂತ್ರಗಳು ಮಾತ್ರ ಪಠಿತವಾಗಿವೆ. ಹನ್ನೆರಡು ಮಂತ್ರಗಳಿಂದ ಉಪಧಾನ ಮಾಡಬೇಕೆಂಬ ವಿಧಿಯು 
ಇರುವುದರಿಂದ ಈ ರೀತಿಯ ಸಂದರ್ಭದಲ್ಲಿ ಕರ್ಮಾನುಷ್ಠಾನವು ಹೇಗೆಂದು ಸೂತ್ರಕಾರರು ತಿಳಿಸಿರುತ್ತಾರೆ. 

"ಅಲ್ಬೀಯಾಂಸೋ ಮಂತ್ರಾ ಭೂಯಾಂಸಿ ಕರ್ಮಾಣಿ ತತ್ರ ಸಮಶಃ ಪ್ರತಿವಿಭಜ್ಯ ಪೂರ್ವೈಃ ಕರ್ಮಾಣಿ 
ಕಾರಯೇತ್‌ ಉತ್ತರೈರುತ್ತರಾಣಿ, ಅಲ್ಬೀಯಾಂಸಿ ಕರ್ಮಾಣಿ ಭೂಯಾಂಸೋ ಮಂತ್ರಾಸ್ತತ್ರ ಪ್ರತಿಮಂತ್ರಂ 
ಕುರ್ಯಾತ್‌, ಅವಶಿಷ್ಟಾ ವಿಕಲ್ಬಾರ್ಥಾ ಯಥಾ ಯೂಪದ್ರವ್ಯಾಣೀತಿ ॥' 


WD 


ತೈ್ಠೀಯ ಸಂಹಿಡಾ/೫-೪-೧೧/೫೧೯ 


ವಿವರಣೆ 


ಜಗತೀಛಂದೋದೇವತೆಗಳ ಅನುಗ್ರಹದಿಂದ ಯಜ 
ಮಾನನಿಗೆ ಪಶುಗಳನ್ನು ಸಂಪಾದಿಸಿಕೊಟ್ಟವನಾಗು 
ತ್ತಾನೆ. 

ಉಳಿದ ಪ್ರಶಾಸ್ತೃ, ಪೋತೃ, ಬ್ರಾ ಣಾಚ್ಚಂಸೀ, 
ನೇತೃ, ಅಚ್ಚಾವಾಕ ಮುಂತಾದವರ ಸ್ಥಾನಗಳಲ್ಲಿ 
ಎಂಟು ಎಂಟು ವಿಹವ್ಯೇಷ್ಟಕೆಗಳನ್ನು ಉಪಧಾನ 
ಮಾಡಬೇಕು. 

ಪಶುಗಳು ಎಂಟು ಗೊರಸುಗಳನ್ನು ಹೊಂದಿರುವುವು. 
ಆದುದರಿಂದ ಈ ಎಂಟು ಇಷ್ಟಕೆಗಳ ಉಪಧಾನ 
ದಿಂದ ಯಜಮಾನನು ಪಶುಗಳನ್ನು ಪಡೆದೇ ಪಡೆ 
ಯುತ್ತಾನೆ. 

ಮಾರ್ಜಾಲೀಯಧಿಷ್ಟ್ಣಿಯ(ಸ್ಥಾನ)ದಲ್ಲಿ ಆರು 
ವಿಹವ್ಯೇಷ್ಟಕೆಗಳನ್ನು ಉಪಧಾನ ಮಾಡಬೇಕು. 


ಸ್ರ ಸರಸರ ರಘ 


ಪೃಷ್ಟ್ರಯಜುರ್ವೇದ ಪನ್ನಡ ಪ್ರಠಾಪನ/೫೨೦ 


ಗು ಟು 0) VV 0) 1೪) VO 0) ಹು WWD DY WY 
[ | 
ಷಡ್ವಾ ಯತವ ಖುತವಃ ಖಲು ವೈ ದೇವಾಃ ಪಿತರ ಯತೂನೇವ 


| 
ದೇವಾನ್ಚಿತ್ವನ್ಟಿ! ೀಣಾತಿ ॥ ೫೫-11 ॥. 
| 
[ಪ್ರ ಭವತಿ ಯಜಮಾನಾಯತನಂ ವಾ ಅಷ್ಟಾಚತ್ವಾರಿಗ್‌ಂಶಚ್ಚ ॥] 


( [ | 
ಷಟ್‌ | ವೈ | ಯತವಃ । ಯತವಃ | ಖಲು | ವೈ । ದೇವಾಃ ಪಿತರಃ । ಯತೂನ್‌ । ಏವ | ದೇವಾನ್‌ | ಪಿತ್ಯನ್‌ | 


(1). ಪ್ರೀಣಾತಿ UW 2% 


ಬ್ರಾಹ್ಮಣಭಾಗ ವಿವರಣೆ 


|] ಹುತವಃ ಷಟ್‌ ವೈ ಯತುಗಳು ಆರಪ್ಟೆ. 


..] ಖತವಃ ಖಲು ವೈ ದೇವಾಃ ಯತುಗಳು ದೇವತಾಸ್ವರೂಪರೂ, ಪಿತೃಸ್ವರೂಪರೂ 
ಪಿತರಃ ಆಗಿವೆಯಷ್ಟೆ. 


| ಹುತೂನ್‌ ದೇವಾನ್‌ ಪಿತ್ಯನ್‌ (ಈ ಮಾರ್ಜಾಲೀಯೋಪಧಾನದಿಂದ) ಯಜಮಾನನು 
| ಪ್ರೀಣಾತಿ ಏವ ದೇವತಾಸ್ವರೂಪರೂ, ಪಿತೃಸ್ವರೂಪರೂ ಆಗಿರುವ 


ಯತುದೇವತೆಗಳನ್ನು ತೃಪ್ತಿಪಡಿಸಿದವನಾ ಗುತ್ತಾನೆ. 


"ಅಂತಾಲ್ಲೋಪೋ ವೃದ್ಧಿರ್ವಾ!' 
ಶ್ರುತಿಯಲ್ಲಿ ಪಠಿತವಾದ ಮಂತ್ರಗಳು ಕಡಿಮೆಯಾಗಿದ್ದು, ಅವುಗಳಿಂದ ಅನುಷ್ಠಿಸಬೇಕಾದ ಕರ್ಮಗಳ ಸಂಖ್ಯೆಯು 


1 ಅಧಿಕವಾಗಿದ್ದರೆ, ಆಗ ಪಠಿತವಾಗಿರುವ ಮಂತ್ರಗಳನ್ನು ಸಮಸಂಖ್ಯೆಯಾಗಿರುವಂತೆ ವಿಭಜಿಸಿ, ಪೂರ್ವದ ಅರ್ಧದ 
| ಮಂತ್ರಗಳನ್ನು ಪಠಿಸಿ ಕರ್ಮಾನುಷ್ಠಾನವನ್ನು ಮಾಡಬೇಕು. ಉತ್ತರಾರ್ಧದ ಮಂತ್ರಗಳಿಂದಲೂ ಅನುಷ್ಠಾನವನ್ನು 


ಮಾಡಬೇಕು. ಕಡಿಮೆಯಾದ ಮಂತ್ರಗಳನ್ನು ಆವೃತ್ತಿ ಯನ್ನು ಮಾಡಿಕೊಂಡು ತುಂಬಿಕೊಳ್ಳಬೇಕು. ಈ ಆವೃತ್ತಿಯೂ 
ಸಹ ಈ ರೀತಿ ಪೂರ್ವಾರ್ಧದ "ಅಂತ್ಯದ ಮಂತ್ರವನ್ನೂ ಉತ್ತರಾರ್ಧದ ಅಂತಿಮ ಮಂತ್ರವನ್ನೂ ಆವೃತ್ತಿ 


| ಮಾಡುವಂತಿರಬೇಕು. 


ಶ್ರುತಿಯಲ್ಲಿ ಪಠಿತವಾದ ಮಂತ್ರಗಳು ಹೆಚ್ಚಾ ಗಿದ್ದು, ಅವುಗಳಿಂದ kel ಕರ್ಮಗಳ ಸಂಖ್ಯೆಯು 

ಕಡಿಮೆ ಇದ್ದರೆ, ಎಷ್ಟು ಕರ್ಮಗಳೋ ಅಷ್ಟು ಮಂತ್ರಗಳನ್ನು ಪ್ರಾರಂಭದಿಂದ ಪಠಿಸಿ ಅನುಷ್ಠಿಸಬೇಕು. ಉಳಿಯುವ 
ಮಂತ್ರ ಗಳು 4 ಈ ಕರ್ಮದಲ್ಲಿ ಲ್ಲಿಯೇ ವಿಕಲ್ಪವಾಗಿ ವಿನಿಯೋಗಿಸಲ »ಡಬೇಕು. 

ಈ ವೃದ್ಧಿ- ಲೋಪಗಳು € ಅಂತ್ಯದಲ್ಲಿ 'ಪಠಿತವಾದುದರಲ್ಲಿ ೧ಯೇ ಹೊರತು ಪ್ರಾರಂಭದಲ್ಲಿ ಪಠಿತವಾದ ಮಂತ್ರಗಳಿ 

| ಗಲ್ಲ. ಈ ವಿಹವ್ಯೇಷ್ಠ ಸಕೋಪಧಾನದಲ್ಲಿ ಐದನೆಯ ಹಾಗೂ ಹತ್ತನೆಯ ಮಂತ್ರಗಳ ಆವೃತ್ತಿ ಯನ್ನು ಮಾಡಬೇಕು. 


‘Wy: ಮಾರ್ಜಾಲೀಯೋಪಧಾನದಲ್ಲಿ ಏಳನೆಯ ಮಂತ್ರದಿಂದ ಲೋಪ, 


DEANE 


WW WY YU WY 1) 


WWD ಊ ಟು ಊ ಊ ಗಯಉ DY YW WA WwW ೪ 


1 | | | | | 
| ಪವಸ್ವ । ವಾಜಸಾತಯ ಇತಿ ವಾಜ-ಸಾತಯೇ | ಇತಿ । ಅನುಷ್ಟುಗಿತ್ಯನು-ಸ್ತುಕ್‌ । ಪ್ರತಿಪದಿತಿ ಪ್ರತಿ-ಪತ್‌ । 


( [| I 
| ಭವತಿ। ತಿಸ್ರಃ  ಅನುಷ್ಟುಭ ಇತ್ಯನು-ಸ್ತುಭಃ । ಚತಪ್ಪಃ । ಗಾಯತ್ರಿಯಃ | 


‘| ಈ ಹನ್ನೆರಡನೆಯ ಅನುವಾಕದಲ್ಲಿ ಅಶ್ವಮೇಧಯಾಗಕ್ಕೆ ಸಂಬಂಧಿಸಿದ ಚುಕ್‌, ಸ್ತೋಮ, ಸಾಮಗಳು 


ಛು ಹೇಳಲ್ಪಟ್ಟಿವೆ. 


ಬ್ರಾಹ್ಮಣಭಾಗ 
ಬಹಿಷ್ಟವಮಾನಸ್ರೋತ್ರದಲ್ಲಿ ಖುಕ್ಕಿನ ವಿಧಿ 


| ಪವಸ್ವ ವಾಜಸಾತಯೇ ಇತಿ ಬಹಿಷ್ಟವಮಾನಸ್ತೋತ್ರದಲ್ಲಿ “ಪವಸ್ವ ವಾಜ 


| ಅನುಷ್ಟುಕ್‌ ಪ್ರತಿಪತ್‌ ಭವತಿ ಸಾತಯೇ' ಎಂಬ ಅನುಷ್ಟುಪ್‌ ಛಂದಸ್ಸಿನ ಖಕ್‌ 


ಮೊದಲನೆಯ ಖಕ್ಕಾಗುತ್ತದೆ. 


4 ತಿಸ್ರಃ ಅನುಷ್ಟುಭಃ ತೃಚೆಯಲ್ಲಿ ಮೂರು ಅನುಷ್ಟುಪ್‌* ಛಂದಸ್ಸಿನ 


ಮಂತ್ರಗಳಿವೆ. 

ಚತಸ್ರಃ ಗಾಯತ್ರಿಯಃ (ಅವುಗಳನ್ನು ಮೂರು ಮೂರು ಪಾದದ ಗಾಯತ್ರೀ 
ಛಂದಸ್ಸಿನಂತೆ ವಿಭಜಿಸಿದರೆ) ನಾಲ್ಕು ಗಾಯತ್ರೀ 
ಛಂದಸ್ಸುಗಳಾಗುತ್ತವೆ. 


* ಅನುಷ್ಟುಪ್‌ ಛಂದಸ್ಸು 8 ಅಕ್ಷರಗಳುಳ್ಳ 4 ಪಾದಗಳನ್ನು ಹೊಂದಿದೆ. ಹೀಗಾಗಿ ಒಂದು ಅನುಷ್ಟುಪ್‌ ಛಂದಸ್ಸಿನ ಮಂತ್ರದಲ್ಲಿ (8%4)-32 


| ಅಕ್ಷರಗಳು ಇರುತ್ತವೆ. ಇಂತಹ ಅನುಷ್ಟುಪ್‌ ಛಂದಸ್ಸಿನ 3 ಮಂತ್ರಗಳೆಂದರೆ (32) 96 ಅಕ್ಷರಗಳಾಗುತ್ತವೆ. ಈ 96 ಅಕ್ಷರಗಳನ್ನು 


ಗಾಯತ್ರೀಛಂದಸ್ಸಿಗೆ ಅನುಗುಣವಾಗಿ ವಿಭಜಿಸಿದರೆ ಗಾಯತ್ರೀಛಂದಸ್ಸಿನಲ್ಲಿ 8 ಅಕ್ಷರಗಳ ಮೂರು ಪಾದಗಳಿರುವುದರಿಂದ (83324) 
ಅವು 24 ಅಕ್ಷರಗಳಿರುತ್ತವೆ. ಇಂತಹ ಗಾಯತ್ರೀಛಂದಸ್ಸಿನ ಮಂತ್ರಗಳು 4 ಅಂದರೆ (244) 96 ಅಕ್ಷರಗಳಾಗುತ್ತವೆ. 3 ಅನುಷ್ಟುಪ್‌ಗಳನ್ನು 
ವಿಭಜಿಸಿ ನಾಲ್ಕು ಗಾಯತ್ರಿಗಳನ್ನು ಮಾಡಿದಂತಾಯಿತು. ಇದನ್ನೇ ಶ್ರುತಿಯು ಹೇಳುತ್ತಿದೆ. 


ಸರಾ ರಾರಾರ್ಪರರ್ಸಾಸಾ ರ್ಥ ರರ ರ್ಗರ್ಸರ್ಪರ್ಸ 


1೫ 


ಪೃಷ್ಣಯಜುರ್ವೇದ ಪನ್ನಡ ಪ್ರಪಾಶನ/೫೨೨ 


| | I I | 
ವಾ ಏಷಾ ಛಂದಸಾಂ ಯದನುಷ್ಟುಕ್ಟ್ಬರಮಶ್ಚತುಷ್ಟೋಮಸ್ಸ್ಪೋಮಾನಾಂ 


[ 1 || 1 | 
ಯತ್‌ | ತಿಸ್ವಃ । ಅನುಷ್ಟುಭ ಇತ್ಯನು-ಸ್ತುಭಃ 1 ತಸ್ಮಾತ್‌ । ಅಶ್ವಃ।ತ್ರಿಭಿರಿತಿ ತ್ರಿ-ಭಿಃ | ತಿಷ್ಠನ್ನ್‌ | ತಿಷ್ಠತಿ 1 ಯತ್‌ | 
| || 1 | | 
| ಚತಸ್ಪಃ । ಗಾಯತ್ರಿಯಃ | ತಸ್ಮಾತ್‌ । ಸರ್ವಾನ್‌ । ಚತುರಃ | ಪದಃ | ಪ್ರತಿದಧದಿತಿ ಪ್ರತಿ-ದಥತ್‌ | ಪಲಾಯತೇ | 


[ | 
ಪರಮಾ | ವೈ । ಏಷಾ । ಛಂದಸಾಮ್‌ । ಯತ್‌ । ಅನುಷ್ಟುಗಿತ್ಯನು-ಸ್ತುಕ್‌ | ಪರಮಃ । ಚತುಷ್ಟೋಮ ಇತಿ 


ಚತುಃ-ಸ್ತೋಮಃ | ಸ್ತೊ ೇಮಾನಾಮ್‌ | 


ಬ್ರಾಹ್ಮಣಭಾಗ ವಿವರಣೆ 
ಯತ್‌ ಅನುಷ್ಟುಭಃ ತಿಸ್ರಃ ಆ ಗಾಯತ್ರೀಛಂದಸ್ಸಿನ ನಾಲ್ಕು ಮಂತ್ರಗಳು (ವಿಭಾಗ 
ವಿಲ್ಲದಾಗ) ಸ್ವರೂಪದಿಂದ ಮೂರು ಅನುಷ್ಟುಪ್‌ಗಳಾ 
ಗಿರುವುದರಿಂದ 
ತಸ್ಮಾತ್‌ ತಿಷ್ಠನ್‌ ಅಶ್ವ ತ್ರಿಭಿಃ ತಿಷ್ಠತಿ (ಅನುಷ್ಟುಪ್‌ಗಳು ಮೂರು ಆಗಿರುವುದರಿಂದ) (ನಿಲ್ಲ 
ಬೇಕಾದ ಕಡೆಯಲ್ಲಿ) ನಿಂತುಕೊಳ್ಳುವ ಅಶ್ವವು (ಒಂದು 
ಕಾಲಿನ ಮೇಲೆ ಭಾರವನ್ನು ಬಿಡದೆ) ಮೂರು ಕಾಲುಗ 
ಳಿಂದ ನಿಲ್ಲುತ್ತದೆ. 
(| ಯತ್‌ ಗಾಯತ್ರಿಯಃ ಚತಸ್ರಃ (ವಿಭಾಗ ಮಾಡಿದಾಗ) ನಾಲ್ಕು ಗಾಯತ್ರೀಛಂದಸ್ಸಿನ 
ಮಂತ್ರಗಳಾಗುವುದೆಂಬುದು ಯಾವುದೋ 
ತಸ್ಮಾತ್‌ ಸರ್ವಾನ್‌ ಚತುರಃ ಪದಃ ಅದರಿಂದ ಎಲ್ಲ ನಾಲ್ಕು ಕಾಲುಗಳನ್ನೂ 
| ಪ್ರತಿದಧತ್‌ ಪಲಾಯತೇ ಭೂಮಿಯ ಮೇಲೆ ಇಡುತ್ತಾ ಓಡುತ್ತದೆ. 
ಛಂದಸ್ಸು ಮೊದಲಾದವುಗಳ ಪ್ರಶಂಸೆ 
| ಯತ್‌ ಅನುಷ್ಟುಕ್‌ ಅನುಷ್ಟುಪ್‌ ಎಂಬುದು ಯಾವುದೋ 
| ಏಷಾ ಛಂದಸಾಮ್‌ ಪರಮಾ ವೈ ಇದು ಛಂದಸ್ಸುಗಳಲ್ಲಿ ಶ್ರೇಷ್ಠವಾದುದ್ದಾ ಗಿದೆ. 
| ಸ್ತೋಮಾನಾಮ್‌ ತ್ರಿವೃತ್‌ ಮುಂತಾದಸ್ತೋಮಗಳಲ್ಲಿ 
೫] ಚತುಷ್ಟೋಮಃ ಪರಮಃ ತ್ರಿವೃತ್‌, ಪಂಚದಶ, ಸಪ್ತದಶ, ಏಕವಿಂಶ ಎಂಬ 
ಚತುಷ್ಟೋಮವು ಶ್ರೇಷ್ಠವಾದುದ್ದಾ ಗಿದೆ. 


TTT TOSS SSS SSS 


Wp 


ತೈತ್ತರೀಯ ಸಂಹಿತಾ/೫-೪-೧೨/೫.೨೩ 


WW WW YW YW YY WW WW YU WY WY 


| il | | 
ಪರಮಸ್ತಿರಾತ್ರೋ ಯಜ್ಞಾನಾಂ ಪರಮೋಶಶ್ವಃ ಪಶೂನಾಂ ಪರಮೇಣೈವೈನಂ 


|| | 
ಪರಮತಾಂ ಗಮಯತ್ಯೇಕವಿಗ್‌ಂಶಮಹರ್ಭವತಿ [ಭವತಿ(೫೬)] ಯಸ್ಮಿನ್ನಶ್ವ 


ಆಲಭ್ಯತೇ 


[ ॥| | 
ಪರಮಃ | ತ್ರಿರಾತ್ರ ಇತಿ ತ್ರಿ-ರಾತ್ರಃ । ಯಜ್ಞಾನಾಮ್‌ । ಪರಮಃ | ಅಶ್ವಃ । ಪಶೂನಾಮ್‌ । ಪರಮೇಣ | ಏವ | 
|| 
ಏನಮ್‌ । ಪರಮಠಾಮ್‌ । ಗಮಯತಿ | ಏಕವಿಗ್‌ಂಶಮಿತ್ಯೇಕ-ವಿಗ್‌ಂಶಮ್‌ । ಅಹಃ । ಭವತಿ | (೫೬) | 


| 1 | 
ಯಸ್ಮಿನ್ನ್‌ । ಅಶ್ವಃ | ಆಲಭ್ಯತ ಇತ್ಯಾ-ಲಭ್ಯತೇ | 


ಬ್ರಾಹ್ಮಣಭಾಗ ವಿವರಣೆ 


ಯಜ್ಞಾನಾಮ್‌ ತ್ರಿರಾತ್ರಃ ಪರಮಃ ತ್ರಿರಾತ್ರರೂಪವಾದ ಅಶ್ವಮೇಧವು ಮಹಾಪ್ರಾಯ 
ಶ್ಚಿತ್ತರೂಪವಾಗಿ ಯಜ್ಞಗಳಲ್ಲಿ ಶ್ರೇಷ್ಠವಾದುದಾಗಿದೆ. 
ಪಶೂನಾಮ್‌ ಅಶ್ವಃ ಪರಮಃ ಪಶುಗಳಲ್ಲಿ ಅಶ್ವವು ಶ್ರೇಷ್ಠವಾದುದಾಗಿದೆ. 
ಪರಮೇಣ ಏವ ಏನಮ್‌ ಪರಮತಾಮ್‌ (ಹೀಗೆ ಬಹಿಷ್ಟವಮಾನಸ್ತೋತ್ರದ ಪ್ರಥಮ ಅನುಷ್ಟುಪ್‌ 
ಗಮಯತಿ ಛಂದಸ್ಸಿನ ಖಕ್‌) ಶ್ರೇಷ್ಠವಾದ ವಸ್ತುಗಳ ಸಮೂಹ 
ದಿಂದ ಕೂಡಿದ್ದಾಗಿ ಅಶ್ವಮೇಧಯಾಗವನ್ನು/ಯಜ 
ಮಾನನಿಗೆ ಶ್ರೇಷ್ಠವನ್ನಾಗಿ ಮಾಡುತ್ತದೆ/ಯಜಮಾನ 
ನನ್ನು ಶ್ರೇಷ್ಠನನ್ನಾಗಿ ಮಾಡಿ ಉತ್ತಮಗತಿಯನ್ನುಂಟು 
ಮಾಡುತ್ತದೆ. 
ಏಕವಿಂಶಸ್ತೋಮವಿಧಿ; ಅರ್ಥವಾದ 


ಯಸ್ಮಿನ್‌ ಅಶ್ವಃ ಆಲಭ್ಯತೇ ಯಾವ ದಿನದಲ್ಲಿ ಅಶ್ವಾಲಂಭನವಾಗುತ್ತದೆಯೋ 
ಅಹಃ ಏಕವಿಗ್‌ಂಶಮ್‌ ಭವತಿ ಆ ದಿನವು ಏಕವಿಂಶಸ್ತೋಮಾತ್ಮಕವಾಗಿರುತ್ತದೆ. 


ತಾತ್ಪರ್ಯ:-ಅಶ್ವಮೇಧಯಾಗವು ಮೂರು ದಿನಗಳಲ್ಲಿ ಅನುಷ್ಠಾನ ಮಾಡುವಂತಹದು. ಈ ದಿನಗಳಲ್ಲಿ "ಉಕ್ಕ್ಯ' 
ಎಂಬ ಹೆಸರಿನ ಎರಡನೆಯ ದಿನದಲ್ಲಿ ಅಶ್ವಾಲಂಭನವನ್ನು ಅನುಷ್ಠಿಸಬೇಕು. ಈ ಅಹಸ್ಸಿನಲ್ಲಿ ಏಕವಿಂಶಸ್ತೋಮದ 


i ಅನುಷ್ಠಾನವು ಇರಬೇಕು. 


Wb 


ಪೃಷ್ಣಯಜುರ್ವೇದ ಈನ್ನಡ ಪ್ರಶಾಶನ/೫.೨೪ 


I | I 
ದ್ವಾದಶ ಮಾಸಾಃ ಪಂಚರ್ತವಸ್ತ್ರ ಯ ಇಮೇ ಲೋಕಾ ಅಸಾವಾದಿತ್ಯ 


| Il 
ಏಕವಿಗ್‌ಂಶ ಏಷ ಪ್ರಜಾಪತಿಃ ಪ್ರಾಜಾಪತ್ಯೋಂಶ್ಚ 


I 
ಸ್ತ ಮೇವ ಸಾಕ್ಸಾಃ ದೃಧ್ನೋತಿ 


[ [ 
ಶಕ್ವರಯಃ ಪೃಷ್ಠಂ ಭವಂತ್ಯನ್ಯದನ್ಯಚ್ಛಂದೋ- 


| | I I I I 
ದ್ವಾದಶ | ಮಾಸಾಃ । ಪಂಚ | ಯತವಃ । ತ್ರಯಃ | ಇಮೇ । ಲೋಕಾಃ । ಅಸೌ । ಆದಿತ್ಯಃ | ಏಕವಿಗ್‌ಂಶ ಇತ್ಯೇಕ- 


[ | | 
ವಿಗ್‌ಂಶಃ I ಏಷಃ I ಪ್ರಜಾಪತಿರಿತಿ ಪ್ರಜಾ-ಪತಿಃ ್ರ್ರಾ ಪತ್ಯಃ I ಅಶ್ವಃ | ತಮ್‌ । ಏವ 1 


| | | 
ಸಾಕ್ಷ್ಯಾ! ದಿತಿ ಸ-ಅಕ್ಬಾತ್‌ | ಬಧ್ನೋತಿ | ಶಕ್ವರಯಃ | ಪೃಷ್ಠಮ್‌ | ಭವಂತಿ | ಅನ್ಯದನ್ಯದಿತ್ಯನ್ಯತ್‌-ಅನ್ಯತ್‌ | ಛಂದಃ । 


ಬ್ರಾಹ್ಮಣಭಾಗ ವಿವರಣೆ 


ದ್ವಾದಶ ಮಾಸಾಃ ಪಂಚ ಯತವಃ ಇಮೇ ಹನ್ನೆರಡು ಮಾಸಗಳು, ಐದು ಯತುಗಳು, 

ಲೋಕಾಃ ತ್ರಯಃ: ಅಸೌ ಆದಿತ್ಯಃ (ಹೇಮಂತ-ಶಿಶಿರಗಳು ಒಂದೆಂದು ಪರಿಗಣನೆ) 

ಏಕವಿಗ್‌ಂಶಃ ಮೂರು ಲೋಕಗಳು, (12-513-20) ಈ ಸೂರ್ಯ 

| ದೇವನು ಇಪ್ಪತ್ತೊಂದನೆಯವನು. ಅವನು ಏಕವಿಂಶ 

ಸ್ತೋಮಾತ್ಮಕನು. 

ಏಷಃ ಪ್ರಜಾಪತಿಃ ಈ ಏಕವಿಂಶವು ಪ್ರಜಾಪತಿರೂಪವಾಗಿದೆ. 

ಅಶ್ವಃ ಪ್ರಾಜಾಪತ್ಯಃ *ಈ ಅಶ್ವವೂ ಪ್ರಜಾಪತಿಜನ್ಯವಾಗಿದೆ. 

ತಮ್‌ ಸಾಕ್ಷಾತ್‌ ಏವ ಖಧ್ನೋತಿ ಈ ಕಾರಣದಿಂದ ಈ ಏಕವಿಂಶಸ್ತೋಮವು ಆ ಅಶ್ವ 
ವನ್ನು ಸಾಕ್ಸಾತ್ತಾಗಿಯೇ ಸಮೃದ್ಧವನ್ನಾಗಿ ಮಾಡು 
ತ್ತದೆ. 

ಪೃಷ್ಠಸ್ತೋತ್ರದಲ್ಲಿ ಶಕ್ವರೀಛಂದಸ್ಸಿನ ವಿಧಾನ-ಪ್ರಶಂಸೆ 


ಶಕ್ವರಯಃ ಪೃಷ್ಠಮ್‌ ಭವಂತಿ ಶಕ್ವರೀಛಂದಸ್ಸಿನಿಂದ ಕೂಡಿದ ಖಕ್ಕುಗಳಿಂದ ಪೃಷ್ಠ 
ಸ್ತೋತ್ರವು ಯುಕ್ತವಾಗಿರಬೇಕು. 

ಅನ್ಯದನ್ಯತ್‌ ಛಂದಃ (ಈ ಸಪ್ತಪದಾತ್ಮಕವಾದ ಶಕ್ವರೀಛಂದಸ್ಸಿನಲ್ಲಿ 
ಗಾಯತ್ರಿಯೇ ಮೊದಲಾದ) ಬೇರೆ ಬೇರೆಯ 
ಛಂದಸ್ಸುಗಳು ಸೇರಿವೆ. 

* [ತೈ. ಸಂ. 5.3.12] 


ಪೈತ್ರಿಲೀಯ ಸಂಹಿಷಾ/೫-೪-೧.೨/೫೨೫ 


WW WY WW WY UU WW WW WY W 


|| | | | 
-5ನ್ಯೇಕನ್ಯೇ ವಾ ಏತೇ ಪಶವ ಆ ಲಭ್ಯಂತ ಉತೇವ ಗ್ರಾಮ್ಯಾ ಉತೇವಾssರಣ್ಯಾ 


ಯಚ್ಛಕ್ವರಯಃ ಪೃಷ್ಠಂ ಭವಂತ್ಯಶ್ವಸ್ಯ ಸರ್ವತ್ವಾಯ ಪಾರ್ಥುರಶ್ಮಂ ಬ್ರಹ್ಮಸಾಮಂ 


ಭವತಿ ರಶ್ಮಿನಾ ವಾ ಅಶ್ವೋ[ಅಶ್ವಃ(೫೭)] ಯತ 


|] 1 1 
ಅನ್ಯೇ5ನ್ಯ ಇತ್ಯನ್ಯೇ-ಅನ್ಯೇ I ವೈ | ಏತೇ | ಪಶವಃ | ಏತಿ । ಲಭ್ಯಂತೇ I ಉತ I ಇವ | ಗ್ರಾಮ್ಯಾಃ | ಉತ | ಇವ I 


I [ | I 

ಆರಣ್ಯಾಃ । ಯತ್‌ । ಶಕ್ವರಯಃ । ಪೃಷ್ಠಮ್‌ । ಭವಂತಿ । ಅಶ್ವಸ್ಯ । ಸರ್ವತ್ವಾಯೇತಿ ಸರ್ವ-ತ್ವಾಯ | 
I 

ಪಾರ್ಥುರಶ್ಶಮಿತಿ ಪಾರ್ಥು-ರಶ್ಶಮ್‌ । ಬ್ರಹ್ಮಸಾಮಮಿತಿ ಬ್ರಹ್ಮ-ಸಾಮಮ್‌ । ಭವತಿ | ರಶ್ಮಿನಾ । ವೈ । ಅಶ್ವಃ! 


(೫೭) ॥ ಯತಃ | 


ಬ್ರಾಹ್ಮಣಭಾಗ ವಿವರಣೆ 


ಏತೇ ಅನ್ಯೇ ಅನ್ಯೇ ಪಶವಃ (ಈ ಅಶ್ವಮೇಧದಲ್ಲಿ) ಬೇರೆ ಬೇರೆ ರೀತಿಯ 

ಆಲಭ್ಯಂತೇ ವೈ ಪಶುಗಳು ಆಲಂಭನ ಮಾಡಲ್ಪಡುತ್ತವೆಯಷ್ಟೆ. 

ಉತ ಇವ ಗ್ರಾಮ್ಯಾಃ ಅವು ಗ್ರಾಮ್ಯಪಶುಗಳೂ, 

ಉತ ಇವ ಆರಣ್ಯಾಃ ಆರಣ್ಯಪಶುಗಳೂ (ಆಗಿವೆ). 

ಯತ್‌ ಶಕ್ವರಯಃ ಪೃಷ್ಠಮ್‌ ಭವಂತಿ ಶಕ್ವರೀಛಂದಸ್ಸಿನ (ಮಂತ್ರಗಳಿಂದ) ಪೃಷ್ಠಸ್ತೋತ್ರಗ 
ಳಾಗುವುದರಿಂದ (ಆದು) 

ಅಶ್ವಸ್ಯ ಸರ್ವತ್ವಾಯ ಅಶ್ವಕ್ಕೆ ಸರ್ವಪಶ್ವಾತ್ಮಕತ್ವವನ್ನು ತಂದುಕೊಡುತ್ತದೆ. 

ಪ್ರಾಕೃತಸಾಮದ ಸ್ಥಾ ನದಲ್ಲಿ ಪಾರ್ಥುರಶ್ಮಸಾಮವಿಧಿ; ಪ್ರಶಂಸೆ 

ಪಾರ್ಥುರಶ್ಮಮ್‌ ಬ್ರಹ್ಮಸಾಮಮ್‌ ಪೃಥುರಶ್ಮಿಮಹರ್ಷಿಯು ಕಂಡ ಸಾಮವಾದ ಪಾರ್ಥು 

ಭವತಿ ರಶ್ಮವು ಬ್ರಹ್ಮಸಾಮವಾಗುತ್ತ ದೆ 

ರಶ್ಮಿನಾ ವೈ ಯತಃ ಅಶ್ವಃ ಹಗ್ಗದಿಂದ ಕಟ್ಟಲ್ಪಟ್ಟ ಕುದುರೆಯು (ತನ್ನ ಮೇಲೆ 
ಇರುವ ಸವಾರನ ಇಚ್ಛೆಯಂತೆ ನಡೆದುಕೊಳ್ಳುತ್ತದೆ) 


ಪೃಷ್ಠಸ್ತೋತ್ರದಲ್ಲಿ ಶಕ್ವರೀಛಂದಸ್ಸಿನ ಯಕ್ಕುಗಳು ಇರಬೇಕೆಂಬ ವಿಧಿಯು ಇದೆ. ಏಳು ಪಾದಗಳಿಂದ ಕೂಡಿರುವ 
[| ಶಕ್ವರೀಛಂದಸ್ಸಿನಲ್ಲಿ ಮೂರು ಪಾದಗಳು ಇರುವ ಗಾಯತ್ರಿಯೂ, ನಾಲ್ಕು ಪಾದಗಳು ಇರುವ ತ್ರಿಷ್ಟುಪ್‌ ಛಂದಸ್ಸೂ, 


Ww 


ಪೃಷ್ಣಯಜುರ್ವೇದ ಕನ್ನಡ ಪ್ರಶಾಶನ/೫೨೬ 


ಉಳ ಗ ಉ UYU PU WV VV WY 0 


Il I || 
ಈಶ್ವರೋ ವಾ ಅಶ್ಪೋsಯತೋಪ್ರತಿಷ್ಠಿ ತಃ ಪರಾಂ ಪರಾವತಂ 


[| I [ 
ಗಂತೋರ್ಯತ್ಪಾರ್ಥುರಶ್ಮಂ ಬ್ರಹ್ಮಸಾಮಂ ಭವತೃಶ್ವಸ್ಯ ಯತ್ಯೈ ಧೃತ್ಯೈ 


I 
ಸಂಜ್ಯೃತ್ಯಚ್ಛಾವಾಕಸಾಮಂ ಭವತ್ಯುಥ್ಸನ್ನಯಜ್ಞೋ ವಾ ಏಷ ಯದಶ್ವಮೇಧಃ 


1 | [ [| 1 I 
ಈಶ್ವರ: | ವೈ | ಅಶ್ವಃ । ಆಯತಃ | ಅಪ್ಪತಿಷ್ಠಿತ ಇತ್ಯಪ್ರತಿ-ಸ್ಥಿತಃ । ಪರಾಮ್‌ । ಪರಾವತಮಿತಿ ಪರಾ-ವತೆಮ್‌ | 


[ I 
ಗಂತೋಃ । ಯತ್‌ । ಪಾರ್ಥುರಶ್ಶಮಿತಿ ಪಾರ್ಥು-ರಶ್ಶಮ್‌ । ಬ್ರಹ್ಮಸಾಮಮಿತಿ ಬ್ರಹ್ಮ-ಸಾಮಮ್‌ । ಭವತಿ । 


| Il 1 I 
ಅಶ್ವಸ್ಯ | ಯತ್ಯೈ । ಧೃತ್ಯೈ | ಸಂಕೃತೀತಿ ಸಮ್‌-ಕೃತಿ | ಅಚ್ಛಾವಾಕಸಾಮಮಿತ್ಯಚ್ಛಾವಾಕ-ಸಾಮಮ್‌ |! ಭವತಿ । 


| 
ಉದ್ಸನ್ತಯಜ್ಞ ಇತ್ಯುದ್ದನ್ನ-ಯಜ್ಞ್ಯ। ವೈ । ಏಷಃ | ಯತ್‌ | ಅಶ್ವಮೇಧ ಇತ್ಯಶ್ವ-ಮೇಧಃ | 


ಬ್ರಾಹ್ಮಣಭಾಗ ವಿವರಣೆ 


ಅಯತಃ ಅಪ್ರತಿಷ್ಠಿತಃ ಅಶ್ವಃ ಬಂಧನಕ್ಕೆ ಒಳಗಾಗದೆ ಹಿಡಿತದಲ್ಲಿ ಇರದ ಅಶ್ವವು 

ಪರಾಮ್‌ ಪರಾವತಮ್‌ ಗಂತೋಃ (ಸವಾರನ ಇಚ್ಛೆಗಿಂತಲೂ) ದೂರಕ್ಕಿಂತಲೂ ದೂರ 

ಈಶ್ವರಃ ವೈ ದಲ್ಲಿರುವ ಪ್ರದೇಶಕ್ಕೆ ಹೋಗಲು ಸಮರ್ಥವಾಗು 
ತ್ತದೆ. 

ಯತ್‌ ಪಾರ್ಥುರಶ್ಮಮ್‌ ಬ್ರಹ್ಮಸಾಮಮ್‌ ಪಾರ್ಥುರಶ್ಮಬ್ರಹ್ಮಸಾಮವು ಇರುತ್ತದೆಯೆಂಬುದು 

ಭವತಿ ಯಾವುದೋ (ಅದು) 

ಅಶ್ವಸ್ಯ ಯತ್ಯೈ ಧೃತ್ಯೈ ಅಶ್ವದ ಬಂಧನಕ್ಕೂ, ಧಾರಣಕ್ಕೂ ಸಮರ್ಥವಾಗು 
ತ್ತದೆ. 


ಸಂಕೃತಿಸಾಮವಿಧಿ; ಪ್ರಶಂಸೆ 
ಸಂಕೃತಿ ಅಚ್ಛಾವಾಕಸಾಮಮ್‌ ಭವತಿ ಸಂಕೃತಿಸಾಮವು ಅಚ್ಛಾವಾಕಸಾಮವಾಗಿರಬೇಕು. 
ಯತ್‌ ಏಷಃ ಅಶ್ವಮೇಧಃ ಈ ಅಶ್ವಮೇಧಯಜ್ಞವೆಂಬುದು (ಅನುಷ್ಠಿಸಬೇಕಾದ 
ಹಲವು ಅವಯವಗಳಿಂದ ಕೂಡಿರುವುದರಿಂದ) 
ಉಪ್ಸನ್ನಯಜ್ಞಃ। ವೈ ನಷ್ಟವಾಗುವಂತಹ ಯಜ್ಞಾವಯವಗಳಿಂದ ಕೂಡಿದೆ. 


ಐದು ಪಾದಗಳು ಇರುವ ಪಂಕ್ತಿಛಂದಸ್ಸೂ ಒಳಗೊಂಡಿದೆ. ಅಶ್ವವನ್ನೇ ಪ್ರಧಾನಪಶುವನ್ನಾಗಿ ಹೊಂದಿರುವ 
ಅಶ್ವಮೇಧಯಾಗದಲ್ಲಿ ಗ್ರಾಮ್ಯ-ಆರಣ್ಯಗಳಾದ ಅನೇಕ ಪಶುಗಳು ಆಲಂಭನ ಮಾಡಲ್ಪಡುತ್ತವೆ. 


ತೈತ್ತ್ರೀಯ ಹಂಹಿಡಾ/೫-೪-೧೨/೫೨೭ 


1 [ 
ಕಸ್ತದ್ದೆ ದ್ವೇದೇತ್ಯಾ ಹುರ್ಯದಿ ಸರ್ವೋ ವಾ ಕ್ರಿಯತೇ ನ ವಾ ಸರ್ವ ಇತಿ 


I 
ಯಥ್ಸಂಕೃತ್ಯ ತ್ಯಚ್ಛಾವಾಕಸಾ ಮಂ ಭವತ್ಕ ೈಶ್ವಸ್ಯ ಸ ಸರ್ವತ್ವಾಯ ಪರ್ಯಾಪ್ತ್ವಾ 


ಅನಂತರಾಯಾಯ 


[ I 
ಕಃ | ತತ್‌ । ವೇದ | ಇತಿ । ಆಹುಃ | ಯದಿ । ಸರ್ವಃ | ವಾ | ಕ್ರಿಯತೇ | ನ | ವಾ! ಸರ್ವಃ | ಇತಿ | ಯತ್‌ | 
[| | | | 
ಸಂಕೃತೀತಿ ಸಮ್‌-ಕೃತಿ | ಅಚ್ಛಾ ವಾಕಸಾಮಮಿತ್ಯಚ್ಛಾವಾಕ-ಸಾಮಮ್‌ | ಭವತಿ | ಅಶ್ವಸ್ಯ । ಸರ್ವತ್ವಾಯೇತಿ 


ಸರ್ವ-ತ್ವಾ ಯ 1 ಪರ್ಮಾಪ್ತಾ ಕಣತಿ ಪರಿ-ಆಪ್ಪೆ ಸ್ಯ! ಅನಂತರಾಯಾಯೇತ್ಯ ನಂತಃ -ಆಯಾಯ I 


ಬ್ರಾಹ್ಮಣಭಾಗ ವಿವರಣೆ 


ಯದಿ ವಾ ಸರ್ವಃ ಕ್ರಿಯತೇ ನವಾ ಈ ಯಜ್ಞವು ಸಂಪೂರ್ಣವಾಗಿ ಅನುಷ್ಠಿಸಲ್ಪಡುತ್ತಿದೆ 
ಸರ್ವಃ ಇತಿ ಯೆಂದಾಗಲೀ, ಎಲ್ಲವೂ ಅನುಷ್ಠಿಸಲ್ಪ ಡುತ್ತಿಲ್ಲವೆಂಬು 
ದನ್ನಾಗಲೀ 
ತತ್‌ ಕಃ ವೇದ ಇತಿ ಆಹುಃ | ಇದನ್ನು ಯಾರು ತಾನೇ ತಿಳಿಯಬಲ್ಲನು ಎಂದು 
- ಬಲ್ಲವರು ಹೇಳುತ್ತಾರೆ. 
ಯತ್‌ ಸಂಕೃತಿ ಅಚ್ಛಾವಾಕಸಾಮಮ್‌ ಯಾವ ಕಾರಣದಿಂದ (ಈ ಅಶ್ವಮೇಧಯಾಗದಲ್ಲಿ) 
ಭವತಿ | ಸಂಕೃತಿಸಾಮವು ಅಚ್ಛಾವಾಕಸಾಮವಾಗುವುದೋ 
ಸ್ಯ ಸರ್ವತ್ವಾಯ (ಅದು) ಅಶ್ವಕ್ಕೆ ಸಂಬಂಧಿಸಿದ ಈ ಅಶ್ವಮೇಧ 

ಯಾಗದ ಸರ್ವಾವಯವಸಂಪೂರ್ತಿಗೆ ಕಾರಣವಾ 
ಗುತ್ತದೆ. 

ಪರ್ಯಾಪ್ತ್ವ್ಯೈ (ಇದು ದೇವತೆಗಳ) ಸಂಪೂರ್ಣತೃಪ್ತಿಗೂ 

ಅನಂತರಾಯಾಯ (ಯಜಮಾನನ ಸ್ವರ್ಗಪ್ರಾಪ್ತಿಗೆ) ವಿಘ್ನವಿಲ್ಲದಂತೆ 
ಮಾಡುವುದಕ್ಕೂ (ಸಾಧನವಾಗುತ್ತದೆ.) 


ಹೀಗಿರುವುದರಿಂದ ಅಶ ಶ್ಹಮೇಧಕ್ಕೆ ಸಂಬಂಧಿಸಿದ ಪೃಷ್ಠಸ್ತೋತ್ರ ತ್ರದಲ್ಲಿ ನಾನಾ ಛಂದಸ್ಸುಗಳಿಂದ ಕೂಡಿದ ಶಕ್ವ ರೀ 
ಛಂದಸ್ಸಿನ ಯಕ್‌ಗಳನ್ನು ಅಳವಡಿಸಿ ಗಾನ ಮಾಡಿದರೆ, ನಾನಾತ್ವ ಸಾಮ್ಯ ದಿಂದ ಅಶ್ವ ವನ್ನು ಸರ್ವಪಶುರೂಪವನ್ನಾಗಿ 
ಮಾಡಿದಂತಾಗುತ್ತದೆ. ಇದೇ ಅಶ್ವದ ಸರ್ವತ್ವ. 

ಸಂಕೃತಿಸಾಮವು ತನ್ನ ಹೆಸರಿಗೆ ಅನುಗುಣವಾಗಿ ಎಲ್ಲವನ್ನೂ ಸರಿಪಡಿಸುತ್ತದೆ. 


ಪೃಷ್ಟಯಮಜುವ್ವೇದ ನ್ನಡ ಪ್ರತಾಶನ/೫ ೨೮ 


I I I | 
ಸರ್ವಸ್ತೋಮೋತತಿರಾತ್ರ ಉತ್ತಮಮಹರ್ಭವತಿ ಸರ್ವಸ್ಯಾಂಪ್ರೈ ಸರ್ವಸ್ಯ 


I il I 
| ಜಿತ್ಯೈ ಸರ್ವಮೇವ ತೇನಾssಪ್ಲ್ನೋತಿ ಸರ್ವಂ ಜಯತಿ ॥ ೫೮-12 ॥ 


I | 
[ಅಹರ್ಭವತಿ ವಾ ಅಶ್ವೋಂಹರ್ಭವತಿ ದಶ ಚ ॥] 


| [| 
(| ಸರ್ವಸ್ತೋಮ ಇತಿ ಸರ್ವ-ಸ್ತೋಮಃ | ಅತಿರಾತ್ರ ಇತ್ಯತಿ-ರಾತ್ರಃ। ಉತ್ತಮಮಿತ್ಯುತ್‌-ತಮಮ್‌ । ಅಹಃ | ಭವತಿ | 


[| I I [ll 1 I Wl 
ಸರ್ವಸ್ಯ । ಆಪ್ರ್ಮೈ | ಸರ್ವಸ್ಯ। ಜಿತ್ಯೈ । ಸರ್ವಮ್‌ | ಏವ | ತೇನ। ಆಪ್ನೋತಿ 1 ಸರ್ವಮ್‌ । ಜಯತಿ ॥ (೫೮) ॥ 


ಬ್ರಾಹ್ಮಣಭಾಗ ವಿವರಣೆ 
ಸರ್ವಸ್ತೋಮವಿಧಿ; ಅರ್ಥವಾದ 


ಸರ್ವಸ್ತೋಮಃ ಅತಿರಾತ್ರಃ ತ್ರಿವೃತ್‌ ಸ್ತೋಮದಿಂದ ಆರಂಭಿಸಿ ತ್ರಯಸ್ತಿಂಶತ್‌ 

ಉತ್ತಮಮ್‌ ಅಹಃ ಭವತಿ ಸ್ತೋಮದವರೆಗಿನ ಎಲ್ಲ ಸ್ತೋಮಗಳೂ ಯಾವ 
ಅತಿರಾತ್ರದಲ್ಲಿರುತ್ತವೆಯೋ ಅಂತಹ ಅತಿರಾತ್ರವು 
ಅಶ್ವಮೇಧದ ಮೂರನೆಯ ದಿನದಲ್ಲಿ ಅನುಷ್ಠಿಸಲ್ಪ 
ಡಬೇಕು. 

| ಸರ್ವಸ್ಯ ಆಪ್ರ್ಮೈ ಈ ಹಿಂದೆ ಪ್ರಾಪ್ತವಾಗದ ಎಲ್ಲವನ್ನೂ ಯಜಮಾ 
ನನು ಪಡೆಯಲೂ, 

ಸರ್ವಸ್ಯ ಜಿತ್ಯೈ ಈ ಹಿಂದೆ ಗೆಲ್ಲಲಾಗದ ಎಲ್ಲರನ್ನೂ ಯಜಮಾನನು 
ಜಯಿಸುವುದಕ್ಕಾಗಿಯೂ (ಇದು ಸಾಧನವಾಗುತ್ತದೆ) 

| ತೇನ ಸರ್ವಮ್‌ ಏವ ಆಪ್ಲೋತಿ ಈ ಸರ್ವಸ್ತೊ ೇವಮದ/ಅಶ್ವಮೇಧದ ಅನುಷ್ಠಾನದಿಂದ 

| ಸರ್ವಮ್‌ ಜಯತಿ ಧನಾದಿಗಳೆಲ್ಲವನ್ನೂ ಪಡೆಯುವನು. ಎಲ್ಲ ವೈರಿ 

ವರ್ಗವನ್ನೂ ಗೆಲ್ಲುವನು. 


ಎಲ್ಲ ಸ್ತೋಮಗಳಿಂದಲೂ ಕೂಡಿರುವ ಅತಿರಾತ್ರದ ಅನುಷ್ಠಾನದಿಂದ, ಸರ್ವಸ್ತೋಮದಿಂದ ಅನುಷ್ಠಾನವಾ 
| ದಂತೆ ಆಗಿ, ಈ ಅಶ್ವಮೇಧಯಾಗದ ಅನುಷ್ಠಾನದಿಂದ ಯಜಮಾನನು ಸಮಸ್ತ: ವನ್ನೂ ಪಡೆಯುವನು ಶತ್ರುಗಳನ್ನು 
| ಜಯಿಸುವನು. ಹೀಗೆ ಅಶ್ವಮೇಧ ಯಾಗವು ಸರ್ವಪ್ರದವೆನಿಸಿದೆ. ಸರ್ವಪಾಪಹರಣವೆನಿಸಿದೆ. 


wy WY PY HWY 1) 1) 1) WW WY 


wy 


ಪೈತ್ರಿಲೀಯ ಹಂಹಿತಾ/೫-೪-೧೨/೫೨೯ 


[ I 
| ದೇವಾಸುರಾಸ್ತೇನರ್ತವ್ಯಾ ರುಡ್ರೋಂಶೃನಷದೇ ವಡುದೇನಂ ಪ್ರಾಚೀಮಿತಿ ವಸೋರ್ಧಾರಾ 


W ದೇವಾಸುರಾಸ್ಸರ್ವಣ್ಣುಯತಿ ll 
SEE ಜ 


ಹರಿಃ ಓಮ್‌ ॥ 


ಶ್ರೀ ಕೃಷ್ಣಾ; ರ್ಪಣಮಸ್ತು ॥ 


ಇತಿ ಪಂಚಮಕಾಂಡೇ ಚತುರ್ಥಃ ಪ್ರಶ್ನಃ 


BES 


॥| 


NR 


FE ಎಡ ತ ಟಾ 
ತಾವ ರ್‌ ಜು ಇ ರ ಬ್‌ ಗ 


ಹ್‌ 


ಮಸಡ ಇಸ್ರಾ ನ. ಸಾನ್‌ ಕ್ಸ್‌ 


ಆ ವಾ್‌ ಹು ಮಟ್ಟ ಹ 


ಸತ್ತ ಲ 


ಸಂಪುಟ - ಸ್‌ 


(ವೇದಗಳ ಪರಿಚಯ, ಕೃಷ್ಣ ಯಜುರ್ವೇದ ಪರಿಚಯ, ಯಜ್ಞಗಳ ಪರಿಚಯ) 


ಸಂಪುಟ - ೨ 
ತೈತ್ತಿರೀಯ ಸಂಹಿತಾ (ಪ್ರಥಮ ಕಾಂಡ 1-2 ಪ್ರಪಾಠಕಗಳು) 
ಸಂಪುಟ - ೩ 
ತೈತ್ತಿರೀಯ ಸಂಹಿತಾ (ಪ್ರಥಮ ಕಾಂಡ 3-4-5 ಪ್ರಪಾಠಕಗಳು) 


ಹಂಪುಟ - ಆ 
ತೈತ್ತಿರೀಯ ಸ ಸಂಹಿತಾ (ಪ್ರಥಮ ಕಾಂಡ 6-7-8 ರಾಯ 


ಸಂಪುಟ - ಶೀ 
ತೈತ್ತಿರೀಯ ಸಂಹಿತಾ (ದ್ವಿತೀಯ ಕಾ೦ಡ 1-2 ಪ್ರಪಾಠಕಗಳು) 


ಸಂಪುಟ - € 

ತೈತ್ತಿರೀಯ ಸಂಹಿತಾ (ದ್ವಿತೀಯ ಕಾ೦ಡ 3-4 ಪ್ರಪಾಠಕಗಳು) 
ಸಂಪುಟ - ಷಿ 

ತೈತ್ತಿರೀಯ ಸಂಹಿತಾ (ದ್ವಿತೀಯ ಕಾ೦ಡ 5-6 ಪ್ರಪಾಠಕಗಳು) 
ಸಂಪುಟ - ಆ 

ತೈತ್ತಿರೀಯ ಸಂಹಿತಾ (ತೃತೀಯ ಕಾ೦ಡ 1-2-3 ಪ್ರಪಾಠಕಗಳು) 
ಹಂಪುಟ - ೯ 

ತೈತ್ರಿರೀಯ ಸಂಹಿತಾ (ತೃತೀಯ ಕಾಂಡ 4-5 ಪ್ರಪಾಠಕಗಳು) 

(ಚತುರ್ಥ 1ನೆಯ ಪ್ರಪಾಠಕ) 

ಸಂಪುಟ - ೧೦ 

ತೈತ್ತಿರೀಯ ಸಂಹಿತಾ (ಚತುರ್ಥ ಕಾಂಡ 2-3-4 ಪ್ರಪಾಠಕಗಳು) 
ಸಂಪುಟ - ೧೧ 

ತೈತ್ತಿರೀಯ ಸಂಹಿತಾ (ಚತುರ್ಥ ಕಾ೦ಡ 5-6-7 ಪ್ರಪಾಠಕಗಳು) 
ಸಂಪುಟ -೧೨ 


ತೈತ್ತಿರೀಯ ಸಂಹಿತಾ (ಪಂಚಮಕಾಂಡ - ೧, ೨, ೩ ಹಾಗೂ ೪ನೇಯ ಪ್ರಪಾಶಕಗಳು) ' 


ಪ್ರತಿಗಳಿಗೆ : 
ಯಾತ ಹಾಂಷ್ಟತತಈ ಪ ಪತಿಷ್ಟಾನ (ಅ.) 
31, ಪ೦ಪಮಹಾಕವರಸ್ತೆ, ಬೆ೦ಗಳೂರು-- Seo 004 
ದೂರವಾಣಿ : 26677852 


ENE SII AS 


